ಇತಿಹಾಸ ದರ್ಶನ 


ಸಂಪುಟ ೯ ! ೧೯೯೪ 


ಕರ್ನಾಟಿಕ ಇತಿಹಾಸ ಲಕ್‌ (ರ 
ಗೋಪಿಕೆ ಸಾರ್ವೆಜಸಿತೆ ೫೫% "ಸ್ಮಯ ತೆ ದ್ರೆ 
ಒಸನನಗುಡಿತಸ್ತೆ. ಎ3. ಟರ್‌ ರಾಲೋಿ, 

ಬೊಿಗಳೊರೊಎ320 019 
೧೯೯೩ರಲ್ಲಿ ಮೈಸೂರಿನಲ್ಲಿ ಸಮಾವೇಶಗೊಂಡ ಅಕಾದೆಮಿಯ 
ಏಳನೆಯ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಗಳ ಸಂಪುಟ 


ಸಂಪಾದಕರು 
ಡಾ! ಸೂರ್ಯನಾಥ ಕಾಮತ್‌ 
ಡಾ| ದೇವರಕೊಂಡಾರೆಡ್ಡಿ 


ಕರ್ನಾಟಕ ಇತಿಹಾಸ ಅಕಾದೆಮಿ 6೦೧.) ಬೆಂಗಳೂರು 


ತಾ 


ITIHASA DARSHANA 
Proceedings of the Seventh Annual 
Conference of the Karnataka Itihasa 
Academy (regd.) held at Mysore 

on 23, 24 and 25th July 1993. 


Volume 9, July 1994. 


Edited by Dr. Suryénath Kamath 

& Dr. Devarakonda Reddy 
Published by Karnataka Itihasa Academy (Regd.) 
Ghokhale Institute of Public Affairs Compound 
Basavanagudi Road, Narasimharaja Colony 


Bangalore - 560 019 
© ಆಯಾ ಲೇಖಕರದು 
ಬೆಲೆ : ರೊ ೧೦೦-೦೦ 
ಲಕ್ಷ್ಮಿ ಮುದ್ರಣಾಲಯ 


ಚಾಮರಾಜಪೇಟಿ, ಬೆಂಗಳೂರು - ೫೬೦ ೦೧೮ 
ದೂರವಾಣಿ : ೬೬೧೩೧೨೩ 


ಸಂಪಾದಕೀಯ 


ಹೋದ ವರ್ಷ (೧೯೯೩ ಮೈಸೂರಲ್ಲಿ ನಡೆದ ಸಮ್ಮೇಳನದಲ್ಲಿ ೭೦ಕ್ಕೂ 
ಮೇಲ್ಪಟ್ಟು ಪ್ರಬಂಧಗಳು ಮಂಡಿತವಾದರೂ ಇಲ್ಲಿ ಕೇವಲ ೬೧ ಮುದ್ರಿತವಾಗಿವೆ. 
ಕೆಲವೊಂದು ಪ್ರಬಂಧಗಳ ಹಸ್ತಪ್ರತಿ ಕೈ ಸೇರಿಲ್ಲ. ಕೆಲವೊಂದು ಕರ್ನಾಟಕಕ್ಕೆ 
ಸಂಬಂಧಿಸಿದ್ದಲ್ಲ ಅಥವಾ ಹೊಸ ವಿಷಯವನ್ನು ಹೇಳುತ್ತಿಲ್ಲ ಎಂಬ ಕಾರಣಕ್ಕೆ 
ಕೈಬಿಡುವುದು ಅನಿವಾರ್ಯವಾಯಿತು. 


ಎಂದಿನಂತೆ ಪ್ರಾಗಿತಿಹಾಸ, ಶಾಸನ, ಪುರಾತತ್ತ್ವ, ಪ್ರಾಚೀನ, ಮಧ್ಯ ಹಾಗೂ 
ಆಧುನಿಕ ಎಂಬ ವರ್ಗೀಕರಣಕ್ಕೆ ಅನುಗುಣವಾಗಿ ಪ್ರಬಂಧಗಳನ್ನು ಪ್ರಕಟಿಸಿದೆ. 
ವಿಶ್ವವಿದ್ಯಾಲಯದ ಅಧ್ಯಾಪಕರಷ್ಟೇ, ಶಾಲಾ ಉಪಾಧ್ಯಾಯರೂ ಇತರ ಕ್ಷೇತ್ರಗಳಲ್ಲಿ 
ದುಡಿಯುತ್ತಿರುವ ಇತಿಹಾಸ ಪ್ರೇಮಿಗಳೂ-ರೈತರೂ ಸಹ-ತಮ್ಮ ಹೊಸ ಕಾಣಿಕೆಗಳನ್ನು 
ಪೃಬಂಧರೂಪದಲ್ಲಿ ಇಲ್ಲಿ ಮಂಡಿಸಿದ್ದಾರೆ. ಸಮ್ಮೇಳನದಲ್ಲಿ ಪ್ರಬಂಧ ಮಂಡಿಸಲು 
ತ್‌ ವಷ wT ಆರ್‌ ಳ್‌ ಬತ 
ಬಯಸುವ ಎಲ್ಲರಿಗೂ ಅವಕಾಶ ಆಗುತ್ತಿಲ್ಲ. ಸಾಕಷ್ಟು ಸಮಯವೂ ಸಿಗುತ್ತಿಲ್ಲ. ಎರಡು 
ದಿನದ ಸಮ್ಮೇಳನ ಈಗ ಮೂರು ದಿನಗಳದ್ದಾಗುತ್ತಿ ದೆ. ಔಪಚಾರಿಕ ಸಮಾರೋಪ, 
ಮನರಂಜನೆ ಕಾರ್ಯಕ್ರಮಗಳನ್ನೂ ಕೈಬಿಟ್ಟದೆ - ಪ್ರಬಂಧ ಮಂಡನೆಗೆ ಹೆಚ್ಚಿನ ಅವಕಾಶ 
ಆಗಲಿ, ಎಂದು. 


ಇತಿಹಾಸದ ಬಗ್ಗೆ, ಹೊಸ ವಿಷಯ ಶೋಧಿಸುವ ಬಗ್ಗೆ ತರುಣ ಪೀಳಿಗೆಯಲ್ಲಿ 

' ಮೂಡುತ್ತಿರುವ ಉತ್ಸಾಹ ಹೆಮ್ಮೆ ತರುವಂಥದ್ದು; ಆಶಾದಾಯಕವಾದುದು. ಇತಿಹಾಸ 

ಅಕಾದೆಮಿ ತಾನು ಇಟ್ಟುಕೊಂಡ ಗುರಿಯತ್ತ ಸಾಗುತ್ತಿರುವ ಬಗ್ಗೆ ಹೆಮ್ಮೆಯಾಗುತ್ತಿದೆ. 
ಇದಕ್ಕೆ ಎಲ್ಲರ ಉತ್ಸಾಹೀ ಸಹಕಾರವೇ ಕಾರಣ. 


ಈ ಸಂಪುಟದ ಕರಡುತಿದ್ದಲು ಆರಂಭದಲ್ಲಿ ನೆರವಾದ ಶ್ರಿ ೇ ಶಿವಣ್ಣ ಮನ್ವಾಚಾರ್‌ 
ಅವರಿಗೂ ಚಿತ್ರ, ನಕಾಶೆಗಳ ವಿನ್ಯಾಸ ತಯಾರಿಸಿಕೊಟ್ಟ ಶ್ರೀ ಅ.ಲ. ನರಸಿಂಹನ್‌ 
ಅವರಿಗೂ ಸುಂದರವಾಗಿ ಸಕಾಲದಲ್ಲಿ ಸಂಪುಟವನ್ನು ಮುದ್ರಿಸಿದ ಶ್ರೀ ಲಕ್ಷ್ಮಿ 
ಮುದ್ರಣಾಲಯದ ಸಿಬ್ಬಂದಿಯವರಿಗೂ ನಮ್ಮ ಕೃತಜ್ಞತೆಗಳು. 


ಸೂರ್ಯನಾಥ ಕಾಮತ್‌ 
ದೇವರಕೊಂಡಾರೆಡ್ಡಿ 


111 


ಕರ್ನಾಟಕ ಇತಿಹಾಸ ಅಕಾದೆಮಿ ರಿ.) 
ಬೆಂಗಳೂರು 


ಕಾರ್ಯಕಾರಿ ಸಮಿತಿ 
(ದಿನಾಂಕ ೮-೭-೧೯೯೪ ರಲ್ಲಿದ್ದಂತೆ) 


ಅಧ್ಯಕ್ಷರು 
ಡಾ! ಜಿ. ಎಸ್‌. ದೀಕ್ಷಿತ್‌, ಬೆಂಗಳೂರು 


ಉಪಾಧ್ಯಕ್ಷರು 
ಡಾ! ಡಿ. ವಿ. ದೇವರಾಜ್‌, ಮೈಸೂರು 
ಶ್ರೀ ಎಂ. ಜೆ. ನಾಗರಾಜ್‌, ಬೆಂಗಳೂರು 


ಪ್ರಧಾನ ಕಾರ್ಯದರ್ಶಿ 
ಡಾ! ಎಚ್‌. ಎಸ್‌. ಗೋಪಾಲರಾವ್‌, ಅರಿಶಿನಕುಂಟಿ 


ಕಾರ್ಯದರ್ಶಿಗಳು 
ಡಾ| ಎಚ್‌. ಆರ್‌. ರಘುನಾಥಭಟ್ಟಿ ಧಾರವಾಡ *-” 
ಡಾ! ದೇವರಕೊಂಡಾರೆಡ್ಡಿ » ಬೆಂಗಳೂರು 


ಕೋಶಾಧಿಕಾರಿ 
ಶ್ರೀ ಎಂ. ಬಿ. ಪಾಟೀಲ, ಬೆಂಗಳೂರು 


ಸದಸ್ಯರು 

ಡಾ! ಸೂರ್ಯನಾಥ ಕಾಮತ್‌, ಬೆಂಗಳೂರು 
ಡಾ| ಎ. ವಿ. ನರಸಿಂಹಮೂರ್ತಿ, ಮೈಸೂರು *". 
ಡಾ| ರು.ಮ. ಷಡಕ್ಟರಯ್ಯ, ಧಾರವಾಡ ,.* 
ಶ್ರೀ ವಿ. ಸಿ, ಮಾಲಗತ್ತಿ, ಬೆಳಗಾವಿ” 

ಶ್ರೀ ಎಸ್‌. ರಾಜೇಂದ್ರಪ್ಪ, ಬೆಂಗಳೂರು 

ಶ್ರೀ ಎಸ್‌. ಎಂ. ನಾಗಭೂಷಣ, ಧಾರವಾಡ 

ಶ್ರೀ ಕೆ. ಬಿ. ಶಿವತಾರಕ್‌, ಬ್ರಹ್ಮಾವರ 

ಡಾ! ಚೂಡಾಮಣಿನಂದಗೋಪಾಲ್‌, ಬೆಂಗಳೂರು 
ಡಾ! ಬಸವಲಿಂಗ ಸೊಪ್ಪಿಮಠ, ರಾಯಚೂರು “4 
ಶ್ರೀಮತಿ ಉಷಾ ದೇಸಾಯಿ, ರಾಯಚೂರು ೪ 
ಪ್ರೊ! ವಸಂತ ಕುಷ್ಟಗಿ, ಗುಲ್ಬರ್ಗ ಕ್ಯ 

ಶ್ರೀ ಬಿ. ರಾಜಶೇಖರಪ್ಪ, ಚಿತ್ರದುರ್ಗ ಗೆ 

ಡಾ| ಬಿ. ನಂಜುಂಡಸ್ವಾಮಿ, ತುಮಕೂರು 
ಡಾ| ಶ್ರೀನಿವಾಸ ಕೆ. ಹಾವನೂರು, ಪುಣೆ 1 
ಡಾ| ಎಸ್‌. ಕೆ. ಕೊಪ್ಪಾ, ಇಂಡಿ 

ಡಾ! ಜ್ಯೋತಿಬಾಯಿ, ಬೆ೦ಗಳೂರು 


iv 


ತ್ರ 


ಡಾ! ಅ. ಸುಂದರ 


ಸಮ್ಮೇಳನದ ಅಧ್ಯಕ್ಷರು 


ಕೆ. ಎಲ್‌, ರಾಜಶೇಖರ್‌ 


ಚಿತ್ರ 


ತಾ ಆತೆ ತ 
11% 
ತೆ 
ಳೆ | 
ಕ ಹ 
ಕಾ 1 
ದತ 
೬ 
ಇ ಹ 
“ಪೆ 
ಪ po 


೨) 


೩) 


೪) 


ಜ) 


೬) 


೭) 


೮) 


೯) 


೧೦) 


೧೧) 


೧೩) 


ಪರಿವಿಡಿ 


ಸಮ್ಮೇಳನಾಧ್ಯಕ್ಷರಾದ ಡಾ! ಅ. ಸುಂದರ ಅವರ ಭಾಷಣ 


ಶಿಲಾಯುಗದ ನೆಲೆ - ಮೂಗನಾಯಕನ ಕೋಟಿ 
- ಕೆ. ಬಿ. ಶಿವತಾರಕ್‌ 
ಬೃಹತ್‌ ಶಿಲಾಯುಗದಿಂದ ೧೬ನೇ ಶತಮಾನದವರೆಗೆ ಹೂಜಿಗಲ್ಲು -— ಒಂದು ಶೋಧ 
- ಡಾ! ಎಚ್‌. ಎಸ್‌. ಗೋಪಾಲರಾವ್‌ 
ಚಲುವನಹಳ್ಳಿಯ ಗವಿಮಠ - ಒಂದು ಪ್ರಾಗೈತಿಹಾಸಿಕ ನೆಲೆ 
- ಹನುಮನಾಯಕ 
ತಲಕಾಡಿನ ಪ್ರಾಕ್ತನ ಉತ್ಪ ನನ - ಒಂದು ಸಂಕ್ಷಿಪ್ತ ವರದಿ 
— ಡಾ! ಎಂ. ಎಸ್‌. ಕೃಷ್ಣಮೂರ್ತಿ 
ಸನ್ನತಿ ದುರ್ಗದ ಪುನರ್ದರ್ಶನ 
- ಡಾ! ಎಸ್‌. ಕೆ. ಜೋಶಿ 
ಎರಿಗಲ್ವಾಡಿ ಚೋಳರ ಕೂರಾಕಲಪಲ್ಲಿ ತಾಮ್ರಶಾಸನ 
- ಡಾ! ದೇವರಕೊಂಡಾರೆಡ್ಡಿ 
ಶ್ರವಣಬೆಳ್ಗೊ ಳದ ಮತ್ತು ಸಮೀಪಗ್ರಾಮಗಳ ಅಪ್ರಕಟಿತ ಶಾಸನಗಳು 4 
- ಕೋ. ವಸಂತಲಕ್ಷ್ಮಿ 
ಮುಮ್ಮಡಿ ಬಲಾಳನ ತೆಂಕನಹಳ್ಳಿ ದೊಡಿ ಯ ಶಿಲಾಶಾಸನ 
೧ a 4 
- ಜೆ. ಬಿ. ಜಯರಾಮಯ್ಯ, ಕೆ. ಕುಮಾರ್‌ ಯಾದವ್‌ 
ಚಂದ್ರಗುತ್ತಿಯಲ್ಲಿ ಪರ್ಷಿಯನ್‌ ಶಾಸನ ಶೋಧನೆ 
- ಡಾ! ಎಚ್‌. ಆರ್‌. ರಘುನಾಥಭಟ್‌ 
ಮುತ್ತತ್ತಿಯ ತಾಮ್ರಶಾಸನ 
-. ಮುತ್ತುರಾಜು 
ವೀರಸೋಮೇಶ್ವರನ ಕುಂಜೇಶ್ವರ ದೇವಾಲಯ ಶಾಸನ ಒಂದು ಹೊಸ ದೃಷ್ಟಿ 
- ಡಾ| ಎಚ್‌. ಎಸ್‌. ಉಷಾರಾಣಿ 
ಮಳೂರಿನ ಶಾಸನಗಳಲ್ಲಿ ಕೃಷಿ ಮತ್ತು ವಾಣಿಜ್ಯ ನಿಬಂಧನೆಗಳು 
- ಆರ್‌. ವೆಂಕಟೇಶಮೂರ್ತಿ 


ಗದ್ದೆಮನೆ ಶಾಸನ - ಒಂದು ಹೊಸದೃಷ್ಟಿ 
- ತಿರುಮಲೆ ಶ್ರೀ ರಂಗಾಚಾರ್ಯ 


೧೫ 


೧೮ 


೩೦ 


೩೩ 


೩೬ 


೪೦ 


೪.೨ 


೪೬ 


೧೪) 


೧೫) 


೧೬) 


೧೭) 


೧೮) 


೧೯) 


೨೦) 


೨೧) 


೨೨) 


೨೩) 


೨೪) 


೨೫) 


೨೬) 


೨೭) 


ದಾಕ್ಚಿಣಾತ್ಯ ದೇವಾಲಯ - ವಾಸ್ತು ಮತ್ತು ಪರಿಭಾಷೆ 
- ಎಂ. ಎನ್‌. ಪ್ರಭಾಕರ್‌ 
ದೇವಾಲಯದ "ಪ್ರಸ್ತರ' ರಚನೆಯಲ್ಲಿ ಶಾಸ್ತ್ರ ಗ್ರಂಥಗಳ ಪಾತ್ರ 
- ಕೂ. ಸ. ಅಪರ್ಣ 


ಹೊಯ್ಸಳರ ಕಾಲದ ಎರಡು ಪಂಚಲಿಂಗ ದೇವಾಲಯಗಳು - ಒಂದು ವಿವೇಚನೆ 


- ಡಾ! ಡಿ. ವಿ. ದೇವರಾಜ್‌ 


ಕೆಳದಿ-ಇಕ್ಕೇರಿ-ಬಿದನೂರು ರಾಜ್ಯಕಾಲದ ಅಪರೂಪ ಮಾದರಿಯ ಎರಡು 
ದೇವಾಲಯಗಳು ಮತ್ತು ಮೂರ್ತಿಶಿಲ್ಪ - ಶೋಧನೆ 
- ಡಾ| ಅ. ಸುಂದರ 


ಬಸವನ ಬಾಗೇವಾಡಿ ತಾಲೂಕಿನಲ್ಲಿಯ ಪುರಾತತ್ತ್ವ ಅವಶೇಷಗಳು - ಒಂದು ವರದಿ 
- ವಪ್ಲಿ. ಎಸ್‌. ಬಡಿಗೇರ 


ಧಾರವಾಡ ಜಿಲ್ಲೆಯಲ್ಲಿ ದೊರೆತ ರಾಷ್ಟ್ರಕೂಟರ ಕಾಲದ ಶಿಲ್ಪ-ದೇವಾಲಯಗಳು 
- ಡಾ| ರು. ಮ. ಷಡಕ್ಟರಯ್ಯ 


ಮೈಸೂರು ಕೋಟಿ - ನಗರ 

- ಕೃ. ಸು. ಸುಬ್ರಹ್ಮಣ್ಯ ಜು 
ತುಮಕೂರು ಜಿಲ್ಲೆ ಯ ಜಿನದೇವಾಲಯಗಳು 

— ತುಂಕೂರು ಸುನಂದಾ 
ಸನ್ನತಿಯ ಕೆಲವು ಸುಟ್ಟ ಮಣ್ಣಿನ ಗೊಂಬೆಗಳು. 

— ಎಚ್‌. ಟಿ. ತಳವಾರ್‌ 


ಒಂದು ಅಪೂರ್ವ ಶಿವಲಿಂಗ 
- ಡಾ! ಎಸ್‌. ಕೆ. ಕೊಪ್ಪಾ 


ನಾಯ್ಕನಹಟ್ಟಿ ಒಳಮರಠ - ದೇವಾಲಯದಲ್ಲಿ ಯೂರೋಪಿಯನ್‌ ಗಾರೆ ಶಿಲ್ಪಗಳು 
— ಮಹಮದ್‌ ಜಫ್ರುಲ್ಲಾ. ಜಡ್‌ 

ಉತ್ತರ ಕನ್ನಡ ಜಿಲ್ಲೆಯ ಕಾಷ್ಠಶಿಲ್ಪಕಲೆ - ಒಂದು ಬಿಪ್ಪಣಿ 
- ಕೆ. ಜಿ. ಭಟ್‌ಸೂರಿ 


ಬಳ್ಳಿಗಾವೆಯಲ್ಲಿ ಪಂಚತಂತ್ರದ ಮೂರು ಕಥಾ ಶಿಲ್ಪಗಳ ಶೋಧ 
- ಡಾ| ಚೆನ್ನಬಸಪ್ಪ ಎಸ್‌. ಪಾಟೀಲ 


ಪ್ರಾಚೀನ ಭಾರತದ ಆಯುಧಗಳು 
ps ಶ್ರೀಮತಿ ರಾಧಾ ಕೃಷ್ಣಮೂರ್ತಿ 


Vi 


೬೯ 


೭೫ 


೭೮ 


೯೧ 


೯೬ 


೯೮ 


೧೦೦ 


೧೦೨ 


೧೦೫ 


೧೦೮ 


೧೧೨ 


೨೮) 


೨೯) 


೩೦) 


೩೧) 


೩೨) 


೩೩) 


೩೪) 


`೩೫) 


೩೬) 


೩೭) 


-೩೮) 


೩೯) 


೪೦) 


೪೧) 


ತಾಳಪತ್ರಗಳಲ್ಲಿ ಚಿತ್ರವಿನ್ಯಾಸ 
(ಮೂಡಬಿದ್ರೆಯ ಹೊಯ್ಸಳರ ಕಾಲದ ತಾಳಪತ್ರ ಚಿತ್ರಗಳ ವಿಶೇಷ ಉಲ್ಲೇಖದೊಂದಿಗೆ) 
ವಿ. ಬಿ. ಎಸ್‌. ರಾವ್‌ 
ಹೊಯ್ಸಳರಕಾಲದ ಅಳತೆಗೋಲು - ಶಾಸನ ಟಿಪ್ಪಣಿ 
- ಡಾ! ಬ. ದಯಾನಂದಪಟೀಲ್‌ 
ಮೇರೆಗಲ್ಲುಗಳು 
— ವಿಠ್ಠಲ ಡಿ. ಪೋತದಾರ 
ಮಾಗಳದ ಶಾಸನಗಳಲ್ಲಿ "ಯೋಗ' - ವೈಜ್ಞಾನಿಕ ವಿಶ್ಲೇಷಣೆ 
- ಹರಿಹರ ಶ್ರೀನಿವಾಸರಾವ್‌ 


ಗಂಗರ ಕಾಲದ ಜೈನಧರ್ಮದ ಮೇಲೆ ಹೊಸ ಬೆಳಕು ಹಾ 
- ಡಾ| ಎನ್‌. ಎಸ್‌. ರಂಗರಾಜು 


ಬಂಕಾಪುರ ಕದಂಬರು - ವರುಣ ಶಿವ ಪಂಡಿತ 
- ಡಾ| ಚೆನ್ನಕ್ಕ ಪಾವಟಿ 
ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ವಿದ್ಯಾರಣ್ಯರಲ್ಲ - ಕಾಶೀವಿಲಾಸ ಕ್ರಿಯಾಶಕ್ತಿದೇವರು 
-. ಶಾಂತರಸ 
ದಕ್ಷಿಣ ಕನ್ನಡ ಜಿಲ್ಲೆಯ ಕಂಗುಮಠ - ಐತಿಹಾಸಿಕ ವಿಶ್ಲೇಷಣೆ 
ಇ ೧ 
- ಡಾ| ಕೆ. ಜಿ. ವಂಸತಮಾಧವ 


ಕೊಪ್ಪಲುಮಠ ಮತ್ತು ಬಿದನೂರಿನ ಅರಸೊತ್ತಿಗೆಯ ಗದ್ದುಗೆಗಳು 
- ಬಿ. ಎಸ್‌. ರಾಮಭಟ್ಟ 
ಉಜ್ಜಿನಿಯಲ್ಲಿ ಕೆಳದಿ ರಾಣಿ ವೀರಮ್ಮಾಜಿ ಸಮಾಧಿ ಶೋಧನೆ 
— ಎಸ್‌. ಎಂ. ನಾಗಭೂಷಣ 
ಕೆಳದಿ ಇತಿಹಾಸದಲ್ಲಿ ಮೈಸೂರರಸರು 
- ಜೆ. ವಿ. ಕಲ್ಲಾಪುರ 
ಒಲೊಖೊಯಿರ - ಆಳ್ವಖೇಡ : ಒಂದು ಜಿಜ್ಞಾ ಸೆ 
- ಪಿ. ಗಣಪಯ್ಯ ಭಟ್‌ 
ಕರ್ನಾಟಕ ಇತಿಹಾಸದಲ್ಲಿ ದಡಿಗಾವಟ್‌ ಯ ಸ್ಥಾ ನ - ಒಂದು ಪರಿಶೀಲನೆ 
—ಫಿ.ವಿ. ಕೃಷ್ಣ ಮೂರ್ತಿ 


“ಹಂಪಿ” - ಒಂದು ಬಪ್ಪಣಿ 
- ಕ. ವೆಂ. ರಾಜಗೋಪಾಲ 


Vil 


೧.೨೦ 


೧೨೪ 


೧೨೬ 


೧೩೦ 


೧೩೪ 


೧೩೮ 


೧೪೧ 


೧೪೫ 


೧೪೯ 


೧೫.೨ 


೧೫೪ 


೧೬೧ 


೧೬೫ 


೧೭೧ 


೪೨) 


೪೩) 


೪೪) 


೪%) 


೪೬) 


೪೭) 


೪೮) 


೪೯) 


೫೦) 


೫೧) 


೫೨) 


೫೩) 


೫೪) 


ಹೊಸಂಗಡಿಯ ಮೇಲೆ ಹೊಸ ಬೆಳಕು 
— ಅಂಬ್ರಯ್ಯಮಠ 
ಇರಕಲ್‌ಗಡ ಕೋಟಿ 
— ಕಲ್ಲನಗೌಡ ತಿಪ್ಪನಗೌಡ ಪಾಟೀಲ 


ಕುರಗೋಡು ನಾಡಿನ ಧಾರ್ಮಿಕ ಪರಿವರ್ತನೆ 
- ವೈ. ಹನುಮಂತರೆಡ್ಡಿ 


ವಿಜಾಪುರ "ಆದಿಲ್‌ ಶಾಹಿಕಾಲದ (೧೪೮೯-೧೬೮೬) ಹಿಂದೂ-ಮುಸ್ಲಿಂ 
ಸಂಬಂಧ ಆಕರಗಳು ಮತ್ತು ಅಧ್ಯಯನ 
- ಡಾ! ಕೃಷ್ಣ ಕೊಲ್ಚಾ ರ ಕುಲಕರ್ಣಿ 


ಕಳದಿ ಇತಿಹಾಸದ ಅವಶೇಷಗಳ ರಕ್ಷಣೆ ಮತ್ತು ಸೂಚೆಯ ಅಗತ್ಯತೆ 
- ಡಾ| ಕೆಳದಿ ವೆಂಕಟೇಶ ಜೋಯಿಸ್‌ 


ಕಳಲೆ ಮನೆತನದ ವೀರಶೈವದಳವಾಯಿ ನಂಜರಾಜನ ಒಂದು ಬ್ರಹ್ಮದೇಯ 


— ಪ್ರೊ! ಎಂ. ಪ್ರಸನ್ನಕುಮಾರ್‌ 
ಪರ್ಶಿಯಾದ ರಾಯಭಾರಿ ಹಾಗೂ ದಿವಾನ್‌ ಪೂರ್ಣಯ್ಯ 
- ಡಾ ಶ್ರೀನಿವಾಸ ಹಾವನೂರ 


ಮೈಸೂರು ಒಡೆಯರ ಕಾಲದ ಐತಿಹಾಸಿಕ ಕಾಗದ ಪತ್ರಗಳು 
- ಕೆಳದಿ ಗುಂಡಾ ಜೋಯಿಸ್‌ 


ನಂಜರಾಜ ಸಮುದ್ರ ಅಗ್ರಹಾರ 
(ಒಂದು ಸಮಾಜ ಶಾಸ್ತ್ರಿ ಯ ವಿಶ್ಲೇಷಣೆ) 
- ಡಾಟ! ಎಂ. ಬಿ. ರಾಜಾಮಣಿ 


ಸಾಮಾಜಿಕ ಸುಧಾರಣೆಯಲ್ಲಿ ನೃತ್ಯದ ಪಾತ್ರ - 
ಒಂದು ವಿಶ್ಲೇಷಣೆ - ಮೈಸೂರಿಗೆ ಸಂಬಂಧಿಸಿದಂತೆ 
- ಡಾ! ಬಿ. ಲೀಲಾ 


ಸಂಗೀತಕ್ಕೆ ಕರ್ನಾಟಿಕದ ಕೊಡುಗೆ 
- ಡಾ! ವಿ. ಎಸ್‌. ಸಂಪತ್ಕುಮಾರಾಚಾರ್ಯ 


ಕೊಡಗಿನ ಪನ್ಯ(ಜಮೀನು)ಗಳು 
- ಎಂ. ಜೆ. ನಾಗರಾಜ್‌ 


ಪಂಚಮರ ಸುಧಾರಣೆಗಾಗಿದುಡಿದ ಆರ್‌. ಗೋಪಾಲಸ್ವಾಮಿ ಅಯ್ಯರ್‌ 
ಡಾ| ಸೂರ್ಯನಾಥ ಕಾಮತ್‌ 


೪111 


೧೮೩ 


೧೮೫ 


೧೮೮ 


೧೯೧ 


೧೯೬ 


೨೨೩ 


೨.೨೯ 


ದಲಿತರ ಉದ್ದಾ ರಕ್ಕಾಗಿ ದುಡಿದ ಗೋವಿಂದಾಚಾರ್ಯಸ್ವಾಮಿ 
- ಡಾ! ಜೆ.ವಿ. ಗಾಯತ್ರಿ 


ಮೈಸೂರು ಜಿಲ್ಲೆಯ ಬ್ಯಾಂಕಿಂಗ್‌ ಉದ್ಯಮದ ಪ್ರಾರಂಭದ ಹಂತ ೧೮೯೪-೧೯೧೫ 
-— ಎಂ. ಬಿ. ಪಾಟೀಲ 

ಗಂಡಸರಿಗೂ ಸೀರೆ 
- ಡಾ! ಜ್ಯೋತ್ಸಾ ಗ ಕಾಮತ್‌ } 

ಅಮೃತಾಪುರ - ಕೆಲವು ಹೊಸ ಶೋಧಗಳು 
— ಏಸ್‌. ರಾಜೇಂದ್ರಪ್ಪ 


೧೯ನೇ ಶತಮಾನದ ಮೈಸೂರು ಜಿಲ್ಲಾ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ 
- ಮೋಹನ ಗ. ಹೆಗಡೆ 


ಮೈಸೂರು ಸ್ಟಾರ್‌ ಪತ್ರಿಕೆ ಹಾಗೂ ವೀರಸಂಗಪ್ಪನವರು 
- ಡಾ| ಬಿ. ನಂಜುಂಡಸ್ವಾಮಿ 


ಆದಯ್ಯನ ವಚನಗಳಲ್ಲಿ ಸಾಂಸ್ಕೃತಿಕ ಅಂಶಗಳು 
- ಡಾ! ಸಿ. ನಾಗಭೂಷಣ 


English summaries 
೧೯೯೨ನೆಯ ಸಾಲಿನ ವರದಿ 


ix 


೨೩.೩ 


೨೩೬ 


೨೪.೨ 


೨೪೫ 


೨೪೯ 


೨೫೫ 


೨೫೯ 


೨೬೫ 
೨೮೬ 


ಕರ್ನಾಟಕ ಇತಿಹಾಸ ಅಕಾದೆಮಿ 
ಬೆಂಗಳೂರು 


ಇತಿಹಾಸ ಪ್ರೇಮಿಗಳಿಗೆ ಕರೆ 
6 9 ಎ ವ 9,9 
ಐತಿಹಾಸಿಕ ಪರಂಪರೆ ಉಳಿಸಿ 


ಕರ್ನಾಟಕದಲ್ಲಿ "ಐತಿಹಾಸಿಕ ಪರಂಪರೆ ಉಳಿಸಿ' ಎಂಬ ಜನಜಾಗೃತಿ ಚಳವಳಿ ನಡೆಸಲು 
ಕರ್ನಾಟಕ ಇತಿಹಾಸ ಅಕಾದೆಮಿ ಯತ್ನಿಸುತ್ತಿ ದೆ. ಪ್ರಾಚೇನ ಕೋಟಿಗಳು, ಕಟ್ಟಡಗಳು, 
ದೇವಾಲಯಗಳು, ಮಸೀದಿಗಳು, ಇಗರ್ಜಿ(ಚರ್ಚು)ಗಳು, ಶಾಸನಗಳು, ವೀರಗಲ್ಲು 
ಮುಂತಾದ ಸ್ಮಾರಕಶಿಲೆಗಳು, ತಾಮ್ರಪಟಗಳು, ತಾಳೆಗರಿಯ ಹೊತ್ತಿಗೆಗಳು, ಐತಿಹಾಸಿಕ 
ದಾಖಲೆಗಳಾಗಬಲ್ಲ ಕಾಗದಪತ್ರಗಳು, ನಾಣ್ಯಗಳು, ಕಲಾಕೃತಿಗಳು (ಶಿಲ್ಪ ಕರ-ಕುಶಲ 
ಕಲೆಯ ವಸ್ತುಗಳು, ವರ್ಣಚಿತ್ರಗಳು), ಆಯುಧಗಳು ಮುಂತಾದ ಪ್ರಾಚೇನ ವಸ್ತುಗಳ 
ರಕ್ಷಣೆಗಾಗಿ ಪ್ರಚಾರ ಮಾಡುವುದು ಈ ಚಳವಳಿಯ ಉದ್ದೇಶ. 


ಚಟುವಟಿಕೆಯ ಸ್ವರೂಪ 


ಪ್ರಾಚೀನ ವಸ್ತು ಮತ್ತು ಕಲಾಕೃತಿಗಳ (ಯಾಂಪಿಕ್ಟಿಟೀಸ್‌) ನೋಂದಾವಣೆಗೆ ಪ್ರೇರಣೆ 
ನೀಡುವುದು. 


ಪ್ರಾಚೇನ ಶಾಸನ, ಪ್ರತಿಮೆ, ಸ್ಮಾರಕಶಿಲೆಗಳ ರಕ್ಪಣೆಯ ಅವಶ್ಯಕತೆಯ ಬಗೆಗೆ ಅವುಗಳ 
ಪರಿಸರದ ಬಗೆಗೆ ಜನರಿಗೆ ತಿಳುವಳಿಕೆ ನೀಡುವುದು. 


ಪ್ರಾಚೀನ ಕಟ್ಟಡಗಳ ನಾಶ, ದುರುಪಯೋಗ, ಅವುಗಳ ಪರಿಸರದ ಮೇಲೆ ಒತ್ತುವರಿ 
ನಡೆಸುವುದರ ವಿರುದ್ಧ ದ್ವನಿಯೆತ್ತುವುದು (ಪ್ರಚಾರ, ಸರಕಾರಕ್ಕೆ ಬರೆಯುವುದು, 
ಪತ್ರಿಕೆಗಳಿಗೆ ಬರೆಯುವುದು). 


ಓಲೆಗರಿಗಳ ಅಸ್ತಿತ್ವದ ಬಗೆಗೆ ಅಧಿಕೃತ ಸಂಗ್ರಾಹಕಾಗೆ (ಸಾಹಿತ್ಯ ಪರಿಷತ್ತು, ವಿಶ್ವವಿದ್ಯಾಲಯಗಳ 
ಸಂಬಂಧಿಸಿದ ಶಾಖೆಗಳು) ಮಾಹಿತಿ ನೀಡುವುದು. ಐತಿಹಾಸಿಕ ಮಹತ್ವದ ಕಾಗದ ಪತ್ರಗಳ 
ಬಗೆಗೆ ರಾಜ್ಯ ಪತ್ರಾಗಾರಕ್ಕೆ ಮಾಹಿತಿ ನೀಡುವುದು. 


ಅಧ್ಯಾಪಕರು, ವಿದ್ಯಾರ್ಥಿಗಳು, ಬುದ್ಧಿ ಜೀವಿಗಳು ಈ ಚಟುವಟಿಕೆಯಲ್ಲಿ ವಿಶೇಷವಾಗಿ 
ಪಾಲುಗೊಳ್ಳಲು ಅಕಾದೆಮಿ ಕರೆ ನೀಡುತ್ತದೆ. 


| 
| 
| 
\ 


RA 
ba ತ 


py ಈ | 


AS 
CR ಕ ಜಾ ಟಿ 
ಟ್‌ | 


PY 


GD 
HY 
SY 
(ಕ 


ಕ್ರ 
1 
FSI ೆ 
LSI 
1// 


WANN 


ಮೆ ಸೂರಿನ ಸಮ್ಮೇಳನದ 


ಲ 


ಕನ್ನಡ ಮತ್ತು ಸಂಸ್ಕೃತಿ 


ತ Re ಜಳ ಹ 
ಆ ಬಟ ASIMOV ಟ್ಟಿ 


1993 ನೇಜುಲೆ 
NOMA nN A ಸವರಿ 


23,24,256. 


ನೊ ಸುಸ್ಪಾಗತೆ ಪಸ 


JT 


py 


| ತ್‌ 


ಸ್ಥಳೀಯ ಕಾರ್ಯದರ್ಶಿ ಶೀ ಪಿ. ಎಂ. ಚನ್ನಬಸವಣ್ಣನವರಿಂದ ಸ್ಲಾಗತ 
(ಎ) J a ಣ ವ 


1993 ನಜ 23.24.25. ' 
"ಕರ್ಪರಿರೂ ಖುಸಿ ಗಢ. ಮನು 


ಇಲಾಖಾ ಮಾನ್ಯ ಸಚಿವ ಶ್ರೀ ವಿಶ್ವನಾಥ್‌ ಅವರಿಂದ ಉದ್ಭಾಟನೆ 


LO 
ತಾ 


2 


LR. 


ಪ್ರದರ್ಶನ ಉದ್ಭಾಟಿನೆ. ಇಲಾಖಾ ನಿರ್ದೇಶಕ 


ಡಾಟ ಡಿ. ವಿ. ದೇವರಾಜ್‌ರಿಂದ ವಿವರಣೆ 
ಪುಸ್ತಕದ ಬಿಡುಗಡೆ ಪ್ರೊ! ಷೇಕ್‌ ಅಲಿ ಅವರಿಂದ 


ಸ್ತು 


ಪುರಾತತ್ತ್ವ ಇಲಾಖೆ ಸಂಘಟಿಸಿದ್ದ ವ 


ಳಾ ಸಾ 


ಗಗ | 
YY 


೫೫%. WE 


yy 111111 


MATTIE. 4 


ಇ 
[a 9 ೪% 


40 
% 
ಥೆ 


MN 
೫. ಕ್ರ 
> 4 


y 
ಸನ. ವಸೂ | 


ಜು 


ಲ್ಲ 
ರೊ 


ಹವಕಠರಿ 


PUGS 


NP Ayn. 
DAT ONNERONE 


ನಿ 


ದೇ. ಜವರೇಗೌಡ ಅವರಿಂದ ಮುಕಾ ಯ ಬಾಷಣ 


ಎಂ 


[Oa BIG 


NY 
ತೆ 


ಕಣೆ 


ಸ್ಥ. 
ಇ BB 
2,4 
2 

[ 


YY SMG, « 


We: Wt uu, 


ಜೆ ಎಸುಸಜಗಪವ6ರಿ 


ಥಭಟ್‌ ಅವರಿಂದ ವಂದನಾರ್ಪಣೆ 


[3 


ಕಾರ್ಯದರ್ಶಿಗಳಾದ ಡಾ! ಎಚ್‌. ಆರ್‌. ರಘುನಾ 


ಟಿ 


ಣ 


ಹೂಜಿಗಲ್ಲಿನ ಸಮಾಧಿಯೊಂದರ ಸೀಳುನೋ 


ಕ್ರ 


ಶಿಲಾಯುದಗಳು ಮೂಗನಾಯಕನ ಕೋಟಿ 


ಕ 


ಪ್ಪ). ೩-೫ 


ಶಾಸನದ ಗುಂಡು 


ನ 


ಜೆ 
ಲ 


Pas 


೧% 
Ne, 
C72 


ಹೂಜಿಗಲ್ಪಿನ 
9) 


ಸನ್ನ 


N WN 
NNN 
NNN 


ಸ್ಯ 


N 
WN 


1. ಚಲುವನಹಳ್ಳಿ ಗವಿಮಠ ಬಳಿಯ ಗುಹೆ ಮತ್ತು ಅದರಲ್ಲಿನ ಚಿತ್ರಗಳು ಪ್ಪ. ೬-೮ 
2. ತಲಕಾಡಿನ ಉತ್ಸನನದಲ್ಲಿ ಜೈನಬಸದಿ ಪು. ೯-೧೪ 
3. ಅದೇ ಜೈನಬಸದಿಯ ಗರ್ಭಗೃಹ ಪು. ೧೩೪-೧೩೭ 


ಗ್ಯ 


| ಅಕ್ಕನಬಸದಿಯ ಶಾಸನ ಪು. ೨೮ 
2. ಹಾಳೇಬೆಳಗೊಳದ ಶಾಸನ ಪು. ೨೫ 
3. ಶ್ರವಣಬೆಳಗೊಳದ ಎರಡು ಕಟ್ಟಿ ಬಸದಿಯ ಶಾಸನ ಪು. ೨೭ 


NANNY 


ಸತ 


PS 


7s 


Pp 


+ 


fy 


೬೯ ರಿಂದ ೭೪ 


ಸಂಗಳದ ಮಿಥುನಶಿಲ್ಪದ ಪುರುಷ ಪು. 
ಮಿಥುನಶಿಲ್ಪದ ಸೀ 

ಸ J 

ಶ್ವರ ದೇವಾಲಯ, ಗೆಣಸಿನ ಕುಣಿ 


ಸಿದೇ 
ಎ 


X 
2. 
ವೆ 


IGG 


ಲಕ್ಕವಳ್ಳಿ ವೀರಭದ್ರದೇವಾಲಯದ ರೇಖಾಚಿತ್ರ ಪು. ೬೯ ರಿಂದ ೭೪ 
2. - ಉಳವಿ, ಮಿಧಿನಶಿಲ್ಪ 
3 4 ೨. ಲಕ್ಕವಳ್ಳಿ ವೀರಭದ್ರದೇವಾಲಯದ ಕಂಬಗಳು 
6. ಗೆಣಸಿನ ಕುಣಿ ಸಿದ್ದೇಶ್ವರ ದೇವಾಲಯದ ಕಂಬ 


೮೧ 


ಪ್ಪ. 


ಚ 
I: 
ಸ 
© §W 
Hg 
aS 
3 
ತ್ತೆ 
ಇ ಇನಿ 
A 
44 
63 


೮೦ 


ದೇವಗಿರಿ ಪು. 


ಚಿನಶಿಲ್ಪ, 


4 


ಮಹಿಷಮರ್ದಿನಿ, ಸಿಡೇನೂರು ಪು. ೭೮ 
ಮಹಿಷಮರ್ದಿನಿ, ಹಳೇರಿತ್ತಿ ಪು. ೭೮ 
ವೀರಗಲ್ಲು, ಮಾಸಣಗಿ ಪ್ಪ). ೮೫ 
ವೀರಗಲ್ಲು, ಅರಳೀಕಟ್ಟ ಪು. ೮೫ 


I 

KISS 
4 

ಓ1್ಯ 


SSG 


4. 
J, 


ತಿ 
1718 


x 


1. ಕೂಡಲದ ಅಪೂರ್ವಲಿಂಗ ಪುಟ ೧೦೦ 
2 3. ನಾಯಕನ ಹಟ್ಟಿಯ ಒಳಮಠದ ಗಾರೆಶಿಲ್ಪಗಳು ಪು. ೧೦೨-೧೦೪ 


i. ಪಂಚತಂತ್ರದ ಅತಿಲೋಭಿಯಾದ ನರಿಯ ಕಥೆ, ಬಳ್ಳಿಗಾವೆ ಪು. ೧೦೮ 
4. ಬ್ರಾಹ್ಮಣ, ಏಡಿ ಮತ್ತು ಕಾಗೆಕಥೆ, ಬಳ್ಳಿಗಾವೆ ಪು. ೧೦೮ 
3, ಬ್ರಾಹ್ಮಣ- ಕಳ್ಳ - ಬ್ರಹ್ಮರಾಕ್ಟಸನ ಕಥೆ, ಬಳ್ಳಿಗಾವೆ ಪು. ೧೧೦ 


೧೫೨ 


ಈ 

KA 

Fl ಈ 

wy 
2 


ಮ್ಮಾಜಿ 


ಸಮಾಧಿಯ ಶಾಸನ 


ಕೆಳದಿ ರಾಣಿ ವೀರ 


Bs 


7, 


? 9 


$94 


SS IIS 77 4 ..... 4 ಈ ಗಗ 


.. ಕೊಲ್ಲೀರೆ ಕೈಮಡ, ಅಮ್ಮತ್ತಿ ಪು. ೨.೨೩ 

.. ಹಾಲೇರಿ ಅರಸರ ಪನ್ಯತ್‌ ಅರಮನೆ, ಅಪ್ಪಂಗಳ ಪ್ಪ. ೨೨೩ 
ತೈಲಪನ್ಯದ ಭದ್ರಕಾಳಿದೇವಾಲಯ ಪ್ಲ). ೨೨೩ 

.. ಅಮೃತಾಪುರದ ಹೊಯ್ಸಳರ ಭೂಮಾಪನ ಗಳೆ ಪು. ೨೪೫ 
. ಅಲ್ಲೇ ದ್ವಿಬಾಹು ಗಡೇಶಾನಿ ಪು. ೨೪೭ 


ಈ 


ಲಾ & WW § ॥೪್‌ 


1 
\ 
\ 

ಲ ಹೊರಕೋಟೆ ೬೦೦ ಮೀ. 6 

ಹ ಷಿ 

472. \ 4 ೧ನೇ ಸ್ತೂಪ 
ಒಳಕೋಟೆ" ೪೫೦ ಮೀ. 
ಗ್‌ ಸತ್‌ಾ 45೦ 


ಕ 


ಸನ್ನತಿ ಸುತ್ತಮುತ್ತ 
1. ಸೋಮೇಶ್ವರದೇವಾಲಯ 2. ಸೈಕಪ್ಪಸ್ಟಾಮಿ ಸಮಾಧಿ 3. ಬುತ್ತಿ ಬಸವಣ್ಣ ದೇವಾಲಯ 
4. ಚಂದ್ರಲಾಂಬದೇವಾಲಯ 5. ದುರ್ಗಾದೇವಾಲಯ 


ಪಾಡ“ ಗಾ ಗನ ರುದ >” &೦ ಸೆಂ. ಮೀ. ಚಾಚು 
SC WM ಸ್‌ — ಹ 
ಮಣ್ಣಿನ ರಾಶಿ ಗ್ರ ದರ್‌ ನಾಕೆ ನ 
7 U1 = RN 

ತನ! N ಖು 

ww U7 AAR [48 -} ೩ ಲಿ 
ಜಾ. ಇ ಮಣ್ಣು ೦ 
ರ 
| ಕ್ಯೆ 4 ..!| ೩ A ಗ್ಯ ಭ್ಯ 
0: ‘ly SA | 
li LNT 
ME Ph ಕ ry ಕ ನೆಲಮಟ್ಟ 


ಕರು ರರ ೧೨ ರಿಂದ ೧೫ ಮೀ. ದು 


ಸನ್ನತಿ ಕೋಟಿ ಗೋಡೆಯ ಅಡ್ಡಕೊಯ್ತ ಪು. ೧೫ 


2ರ 
ಧಗ le ಸ jee dl 


೫/2 
2 ಸ: 
pa pee ಮ್‌ pr 
ಸ] 
* 
Af. 
ನ್‌ ಶಾ ಯಾ ಟಂ. 
fi ಹ 


ತಾ RE) ರಾ) 


ತ ಧೀ! 


ಆ ಡಿ 


ಸ ತನ್‌ ದ 
sia 


ye ತತ್‌ ಸ ಎ J Koy ಫಷ ಹ ಇಗ, 
ಜಾಸ್‌ ನ 


ವಾಹ 
ನುಲಿ 
ವ್‌ ನ ಷಾಕ್‌ ಹ ಜ್ರ - 
Ne 7/ ಎದೆ 
ಅತ 
ಬ ಷ್ಟ 


ಬ್ಯ 


ಇಂ 
ಆ 


21 
ನ 
[ನ 23 WE 
| 1 ಪಶ್ಯ HA 
ಮ ಕ 


ಘಾ ಕ್ಯ ಗೌಸ್‌ ತಮ್ಮ, 
ವ: ಸ ಹಳ 
ಹ್‌ 


ಗ 


ಗ ತ್‌ ನೂ R 

a sv ಟಿ ಎ 32 ಭಾ ಸು 
NT. ME ತ ತೌ ರಾ 
ಘಾ ಇ ನ ರ್ಯಾ ಹ್‌ ಶ್‌ ಸ ಲ್‌ ನಾ ಲ: ಲನ ಸಿ 
4 - MF ES TES TEE ಫ್‌ ಷಾ ಕ್‌ ಬಾ 


ಚೌಳ 
ಲ ಸಿ 
ತ್‌ ಗ್ರ ತ್ರಾ ಹ 
ನಾ ಕ 3 


ಕೂರಾಕಲಪಲ್ಲಿ ತಾಮ್ರ. ಪಟಗಳು ಪು. ೧೯ 


ಜಲಾ ರ್ಸ್‌ 


ಖು ಸ ನ i 


A 


ಘಃ, 

EE, ಸ 

ಡ್‌ Je ೫ 

ಸ RNS EE ಬಾರ್‌ ತ್ರ 

TAA: SN ತ್ತೆ 
|| ಸಹ ಘಮ 


ಜ್‌ ಲ 
dg ಹಾ ನ್‌್‌ 


Ns ಸತಗ ಡೆ ಸ ನತ 
hands 2-್‌ 


ಕ 
“ಷಾ ಬಾರ್‌ಲ್‌" 
ಇತ ಇಷ್ಟಾ 


ಹ ಸ ತೆ 1 ಕ 
ಜ್‌ 7 ಜ್ಯ rs ಕ್‌ 


ರ 


Rid 


ದ ಹ ತೇ ಜೆ ಮ್‌ ೪ ನಾವ್‌ 
ಹ ಸ್‌ ಜವ 


ಹ ಇ ಛೀ ೧ 
yp 


x ಸ್ತ್ರ ಇತ್‌ ಸಾಹಾ ರ್‌ ನನಾ KN 

a ಘರ ತ್ರೆ ಜಡ್‌ “ಗಿದ ತ ಮ್‌ ಸಾನ್‌ RC ಸ ಸ 5 7) 
ಫಾ ಸಾ ಸಹಲ ನ. 7 

ತ ಮಸ ನ 

ಸಜಾ ಕಾ ವರಾ 


ಸ 


ಇಟ್‌ ಬ್ಯ 
hk ಇ ತಗ) ಶ್ಳ್ಲಿಾ 
ಓಲ ಲ NE 
eT ಈ 
ಆರ್‌ ಸದ ವರ್‌ 
ಹಾಕು. ನಿ ಕ್‌ 


ಕೂರಾಕಲಪಲ್ಲಿ ತಾಮ್ರ ಪಟಗಳು ಪು. ೧೯ 


ಟಿ [74 (| 


ಗಡೆ 


48 
ಕುಕ್ಕೆ ಸ 
ಸ ಗ ಜಾಳು 


ಲ 


ಇ” ಲಾ 0.» ಬು AV 
ದಕ್ಷ ತೋ ಅ ಹ16 ಯೂ oon ಜಿ 
TERE 
KSEE NEA 
AN ENE SETS AES 


ಜಾನೆ 
ತಾಗ 6191616616101 ಗ್ರ 
ತ ಡರ್‌: EATS ಗಾಜಾ TET SERRE ESE 

wc sv Mu mS rs RY ರ್ಟ 


ಎಂ ಜು ಮು. 005ಕತಪಾಕಾಭಘಾಧಹಪ್ರಾವಷಾತಮಾರ 
ಈತ 


| 


ಮ್ಮ 
ಗರ ರಟ 
einem NAT A BS 6 ಈ. ಸಿ 


ಹರಿಸ ಸ್ಟಾ ಫ್‌ 
ಬರಾ 
Fi ಪ್ರತೀ 
ಜನ 


ಗ್‌ ತ ತ್ರ ತ್ರ ತ್‌ 
ದ್ರಿ oy ಇಂತಾ, ಭದ 
ಸೆ ಗ ಬ ಣ್ಯ ರ್ದ ಸ ಸ | “ವ | 2೨೨೫ ಣಪಟ್ಟಿ 
IN ಕಪೋತ 
ಸ ಆ ಧ್ಯ ಚೆಂದ ಮಂಡಲ 
ಗ ಓಟ ಹಡಪ” ಛೀ (ಹಂಸ ಮಾಲ) 


AN ಣ 
ಜನ ತ el ಸ ek (eXe) ಸ ಆರರಕಜ 2 ಐದ್ರ ವ 
ಬಾರಾತ್‌ ವಾ 
ರಾ ಇಹ 3 ನ್‌ = ವಾಜನ 


ಸ): 
EER SERS CERNE RSS 
ಉತ್ತರ 


VEE 


pe’ 
“TIT 
MR Re 
| ಇತ! ಇಭಿತ್ತಿ ಸ್ತಂಭದ ಬೋದಿಗೆ 


ಪ್ರಸ್ತರದ ಅಂಗಗಳು ಮತ್ತು ಅಂಲಕಾರಗಳು 


ನ 


ಬು ss 


2A 


| 


; 
1 
| 
: 


a _ ಹ್‌ 


SS ————————————— ದಂ ತ. 10.110... “ಡ್ಯ 


8 ಈ pA i ಗ್‌ (y 4 3. NANNY NANNY 

| NAS ಯಲ) ಹಿ 
TNL EN 
YS ) | 


ಆ ಸಾಲಿ 
ಹ್‌ ಭಜ 


ಗ್ಗ ಟೀ ಬ 
ರಮ್ಮು ಲ್ಲ 


ಹಡಾಕ ಡಫ್‌. ಆ. 


ಜಬ he [7 
ಮ. ವ್‌ | 
, | LS 


| | FS 


PACS 


Py OD ) K 
ಗೆ ಜಿಯ 


ಗ್ಗ 
OC ಲು ait 
CANNY 


ಳು 
ಟು) 


ಫೆ 
ವ್‌ ಪಲ್ಲು. ೯೧ 


ತ್ತು ನಗರ 


೪ 


ಮೆಸೂರಿನ ಕೋಟಿ ಮ 


ಲ ೪24 ಪ 

AY) oS 

YA Sot 4 
ದ “| ಗಸ್‌ 3 
ಕ ಗ್ರ | |X 

ಕೊಡು ಖಗ 7 

1.61 Na = 

HN LP ಸು 

ROA BoA he 

MH || 


ಹ 
x 
We 

ಕೆ ಓ() 


1 
[4 
« 
ಬ 


nd 
/ 
- ಹಾ 
ತಾ ಅಮೆ! 


ಗೇ? AY ಗ್ರಿಯ 
ಚನ 
ಗ ಹ್ಹ್‌ 
AT ದ 
ಪ್ರಾ } = 
E47 KR 


y | Ps NL 
ANAL 8೮ ಇ ಡರ್‌ Kk 
ಯಯ TT TT TTS SIG 
fe Ke ಈ RN _ ಇ ಆ « Ny ನ 
ಭಾ ಕರ್ಣಾಣಾರ್‌ [ಹುಲ ಸಲ್ಲಿ 


ಭಾ 7. 7. SRNR NE 


ಆಯುಧಪುರುಷ ಸುದರ್ಶನ ಪು. ೧೧೨ 


A4 
ಎ” 


rE 
ಸಾ ತಾ 
ಇಕಿ? 
....* 
ರ್ರ್‌ K 
NN ಎ 
ಈ. ತ್ರಾ 
Nam 


¥ 


Ks 
ಜ್‌ ಗ 
ಸೊ [ p 
AWRY (/ 
NA 
"ಅ ಅ AI 


ಸ್‌ 
W) 


EE 


SEN 


ಬಾ ಘಿ ಸ್ರ - 
ಯ 


ಸುದರ್ಶನ ನರಸಿಂಹ ಪು. ೧೧೨ 


೧ರಾಲರಣ W 
ler dde Te ous EE 


ಫಂ ಸಂ ತ್ಸ ತೂ 


Nu 


ನ 
| 


ಸೆ 


"od 
kd gunn ಇ೮೮೧೩ 


NNN 


RRNA 


ಮಮ \ 


Ne 


ಹ ಟಟ \ 


N 
N 
\ 


Na 


1 
NNN 


ಮು 


£೦೧ ೧೦೩೧ 
ಬೀ ೧೮೧೫೩೩ ೧೦೫೦೮ “ಇ "ಇ ೦೩೧೧] 
ಣಿ ಜಲಊಣ2 


Ko 
KO 
p 
», 
( 


P 


RO 


4 


NNN 


MAN 


(y 


(2 


ವ 
X p 
ಡೆ 
ಗ 
ದ್ದ 
% 
% 


ಈ 
Ss 


Te 
| ante ೧೦೦೫೧೧ Rue 1 ಭಳಿರೆ 


90-91ರ ೧ ಸಾವು 
- - ೨೨ 


hoe ಇ 74 


೦3.೨1 


೨೦ 17 


ಹೋ ಸ ತಳ 


we, 


೫ 
8 
8 611/10) 


7! J ರ್‌ ps 
WA ಸೈನಿಕರ ಕಾಂಡಿ 


ML 


ಪ 
6 


RL IN 

| NN 
45 ತಾ 
(32) ಲ 
ಗಗ] 


ಕ - 
|} 


ಇರಕಲ್‌ಗಡದ ನಕ್ಷೆ ಪು. ೧೮೩ 


vos “(0 Re Hen €0ಔಂಜಾಂಗಾಲಾಣಂಣ pace secs 


PoE Se 77271 

TT ಇಲ್ಲಿ ಎ. ೭ 2೭2೭2 1 ಜಯ py 4 
ry yp mpg le  ಟಟಟ್ನ್ಮ 
ನ | | ಇಟ ಲಳ?” 
ರ್ಟ] ರ mend ಅಯ್ಯಾ... 


ತರಾನೆ ಸ್‌ Ce ಬ್ರ್ಯೋಾರ್ಯಾ ೫, 774%! ರಾರು ಇಳೆ ಈ! ಯ ಕ pae. 
Fe. PMD Ns wh, 4 3 
yk ww L yn Pee Pees ಂ್‌ 11 pT: - 
ye sy ಯ್ಯ ep ಸಾತ ಹ ತೆ 
ಇ) PN TY ( 


ಲ್‌ Wy v= 


ರಗಳ if ov ಇಗೆ [4 iy 
ರ್‌ yy ಬಡ ತ 4! 
377 ಇ 460 ಇ. psy ಜಟ... 2... ii 
1-೪ ೫] 
KT (|) ಸ್ಟ 
ರ೪ಗಳ್ನನ್ನ[ aH) ಟು 


dsp ಗ ಮತೋ ಉ್ಪ Ne ಗಸ L-- 
ಲ್ಪ ಸಾ per ಹ್‌ 4k ro ಜು ್‌ 


Lo 4... ೫ ಮಃ 
ಆ ಶಶಿ? ಎ3 


)) 


ಗಂಡಸರಿಗೂ ಸೀರೆ ಪು. ೨೪೨ 


| 
: 


ಖ್ಯುಸೊ ) 


Published every Saturday, under 116 


patronage of His HIGuNEEs THU. 
1141411 or MysonE. 


AN NASON NANNY BODNNNN 


ಕ್ಸೊ?ಿ| ಕೂ ಭಾಲಸುರರ್ದಿೀತಾಭಾವ 


BANGALORE :—SATURDAY, JANUARY 7, 1859 


ತಸಯಾ, 


ವಡುಮಂದಕ್ಕೆ ಮೂರು ಶೊಾಂಖಿಸಲಿ ೨ ಮುಂಗ 
7. ಶೊ ತಕ್ಕದು. ಕೆಲವು 
ಅಧವಾ ಒಂದು" ಪತ್ರಿಕೆಯನ್ನು: ಮಾತ್ರವಾಸಶಿ 
ಕೊಳ್ಳ ನರು ಪತ್ರಿತೆ ೧ ಕ್ಕೆ ಏಲಗೆಗಳ ಮೆ: 
ಗ್‌ 

ಬತ ಫೋ ಖಭವಾಸ.ವದಾ?. ಕುಮ 
ವೆಶ:ದದ ಭಿಸ್ಫೂಷ್ಞೆ ತಳ್ಳ 


ಶಿಂಸಳು. ಮಾತ್ರೈಷ" 


ನಸ ತಾವ ನ ಸತ್ಯ ಈ ಈ ಪಕ್ರಿತೆಯ 
ಶಾ ER ಟೆ ದ್‌ 
3 ಇದ್ಯಾಖಿ" 
TERMS OF AJVERTISEMTNT 
cs ರಿವಾಜು 
ವದೆಲನಿಯ ದೆಭಾ ಶಸಸ್ತಿ ೧ ಕ್ಕೆ ಆರಿಸಲು ಸ 


೬ 
ಬ 
ಡೆ 
74 
ಓ್ರ 
hi 
A 
[9 
AR 
+ 
wh 
[4 


pS 


ನಮ್ಯ ಇ ಹಾಗದ ಬರೆಯುವವ ಸ್‌ 


ಖಂ ; ಎಸೆಯೊನೆ ಕಾಸದಸೆಳ್ಳನ್ನಿ ಸೂಜೆ ಸಲ್ಕುಡುವ ವೆ 


ಜತ ಫ್‌ ಎರ್‌ 
1) 4.210 ತೆ ವಿ ಬಕನ 3ಕವಾ?ಿಗ ಕ ಸಾಚಾ ಇದತ 
ಜಾ ೪ 
ಹಾತ್‌ Ls ತೆ್‌ ಎ ಹಾಲೆ ಜ್ಯಾ: 
ತ7ದು ೫ ೂ ಪ ಒಂದೆ ಹ್ಗ; ಸಿಯವುಸಳ್ಳ « ಭುವ 
£ 


ಸೆ 
ಮೊ ವಂ ಯಾವ?) ಯುಕ್ತ ವಾದವೇ ಸ 
€7? ಗಿ p 
ತ್‌ 


ರ ಪ್ರಕಲಿಸ್ಪಾಳ್ಮವ ಪ)ಕಟಿನಿಯೊಳಗ: 


ದಃ7ರರ ಸತಿ ಇದೆ ನರಿಸೂ ಕೃನೆ ವಳ 
ಬ ಕೆಲವರಿಗೆ 3%ಸ ತ ತಕ್ಕ ಕ್ರ ಕ)ಮವನ ಎ) ತಿಳಿಸಿ. 


ಸೆವಂಪೆ, ಹಾಗಾದರೂ ಇವ ವರಿಗೂ ಆಲ್ಫಣ ಇದ ಚಾ 


- ೧ಣ ನಾ 


ಗೂ ಸಾಸತೋಮಬದಿ) ತೋ ದಂತನೋಧಿ ಸರಣ ಇ ಸರಾ ನಾಂುವಂಸೂವಿಧಕ್ತ್ರೀಮನಾಸುಸಿಶಾನಾದಿಕಾಮಂತರೆೇಡೊರೇ ಚೋ 
ಟ್‌ ಟ್‌ 


(ಳಂಬ: 1. No 


98 ನ a ಶಿ ಸಂಸೆ ಗರ hai ಸ್ರ ಇಕೆ 'ಧಿವಾರ ಮಾರ್ಸಳಿ ಾಸಂ೫೭3 'ನೆಯ ಶೇದಿ: 


Rs nd ಸಶಿ ಶ್ರಿ 
ವ್ರ. ಡೇಗುದಳೇ. 


ಬೆಂಗಳೂರು. 
೧ ಕ್ರೀನಿವಾಸಸಹ್‌ದ ತಾಲೂಕಿಸಸ್ಲಿರುವಿ 
ನಾನಭಾಸ ಕ್ಪುಪ ಧ್ರ ಫ್ರಿನವರು. 
ಚಿತ್ರದುರ್ಗದ ಡಿವಿರ., 
"೧ ಸವರ್ತಮೆಒಟು ಇಸ್ಲೂಲು ಟೀಚೌೈ ಪ್ರಣ. 
ಏಸ ಯೆನರು. 


೧ ಮಾವು ಸಣೆದ ತಾಲೂಕು ಕೊಟರು ಕಾನಛಾ 
ಸ ಳು. 


೧ ಚಿಕ್ಕನಾಯಕನ ಹಳ್ಳೀ ಕಾಲೂತು' ಗಾಯ5 | 
ತೊಳೆ ೩ಸಠ ವರದರಾಜ ಸ್ಸ ಯವರು. 

ಅಖ್ಟೈಗ್ರಾಮದ ದಿದಿರ೯. | a 

೧ ಕಿಕ್ಕೇರೀ ರಾಲೂಕು ಸರ್ವಮಾನ್ಯ ಸೀಬೆ | ವ 

| 


ಳಗೊಳದೆತ್ಲಿ ರುವ ಕಾಳೆಯ್ಯೇನ ಮಸ ಬರ ಮು ನ್ಹಿವಮ್ನು, 
ನೊಡು ತಾಲೂಕಿನಲ್ಲಿ ರುವ ಚರಕ ಸೊ 
ಳೆ 


ನಗರಥ ಡಿವಿರ್ಜ 

೧ ಸೆನಾಧ ವೆೊಕಜಿವ ಶೈವರು, 

-೧ ಸಾನಭಾಸ ಕುವ ಸೋಮುಯ್ಯೇನವರು. 

೧ ಬೆಂಕಿಫ್ರುರದ ಕನ್ಲೇ ರ ಶೆಮ್ಬುಳ್ಭುಕ್ಷವರೂ ೪೪ 
ಮಂದ ಕೆಲವರು. 

ಇವೆರುಗಳ್ಗಲ್ಲನೆ ೇ ಇನೂ ಆಶೇಕರು ಮುಂದಿನ ವಾರ 
pr ದಾ ಮಾವನ ಮಾಡುಪೆಪೆಂತಲೂ, ಶಮ ಹೆ 
ಸರುಸಳೆನ್ಳು ಶ್ರ ಸ್ಛಕಳಿಗ್‌ ಕೆಲಸವಿಲ್ಲ ಪವೆಂಶಲೂ, ನನ್ನು ಬಳಿಗೆ 


4 ಕ ಇದೆ ಖಕೆದು ಕೋರಾ? ಪಸ ಜೆಸರುಸೆಳೆನ್ಸು 


ಪ್ರಕಜಿಸಣೆ ಒರು 


ದೆವ್ರೆ. ಅಶೆ ಶೇಶೆ 
ವೆಶು3 ವಾರ? ಳಾ? ತಮ್ಮ ಜ 


ರಃ ವಾರದಲ್ಲಿ 
ಸೂ ಚಿನ ಹ 
ಸೆರುಸಳೆಮುಸ್ಸ್‌ಬಿನಿ) ಯಲ್ಲ ರಾಣವೆ 'ಇರುನದಕ್ಕಾ?: ಭಾವು 
ಬಸ್‌! ಲಸ ರಂ ಪಸುಬಿವೆ. ಆವರ ಆ ಛಿವಿುವವಾನದ 
ರೂ ನಮಿಸಿ ಪಿಳ್ಳಿಸುವಳೆಂದು ್ರಾರ್ಥಿಸುತೇನೆ, 
ಸೋನಾ ಘೂಾಗ/ಗ ಘ ಧರ ಫಲ ಕಾಸರ 
OFFICIAL AV} POINTMENTS BY 11111) 
3115011) ತ 
ಮೆಹಸೂರು ಸಂಸ್ಥಾ ನಡ ನೌಕರ ಪೇಹೂ 


ು s [3 
ಗಳ ಬಹರಿ ಬರರರಭು ರೇ ರಜಾ ವರ್ಗಪಗೈ 


ಬೆಂಗಳೂರು. 
ಬೇತತ.07ಛದ ಶ:೮೩ಕು ಬಾವೂರು ಹೋಬಳಿ ಸೇ 


"| 
| 


ಕ್ಸ, | ಜಾನೆ 


ಪಾ 


ತುಮಕೂರು. 
ತುಮುಕೂರು ಶಾಲೂಕು ಸುನಾದ ಧರ೯/ೃಾಡಿಗ” 


ಪೈಫೀಸಬಬಿ ತಸೈರಾ?: ನದರಹೂ ಕೆಲಸ: ವಿಭಾ 
ಸ? ಜ್ಯ `ಹುರುನೇಕೆತೆ ತಾಲೂಕು ಮುನಿಸ್ನಿ ನ ೨ಜ*ರಡೆ 
ಯೈ ಬ ಆ ನರನ್ಲ ನ ಮೆಸ್‌ ನರಗಿಂದ; ಸಿ: DKS 


ಕಟಾ ಕೇಳತೆವು. 
ಹೋದ ಶಿಂಸಳ್ಳನಿನಶ್ರಿ, ಹೊನ್ನುವಳ್ಸೀ 7:ಲೂಕು 
ಕಿರಸ್ಥೆ ಸ್ಪೇದಾರರು ನರಸಪ. ಶೈನವರು ಭಾಶಿಯಾಬವ:ದ ಸ. 
ದರ ಶಶ್‌ಫ್ರ್‌ ಕಣ ಕುಪ್ಪದ ಶಾಲೂಕು ನಿರ ಎೀಡಾರ 


phen) eu 


ರು ಠಿರುವ:೭ರೋಯರಿಸೂ ಅವರ ಕೆಲಸವು 
ಕು ಮೇ 


ರಿಗೂ ಪಮೊಕರರು ಮಾಡಲ ಬಿಟ್ಟಿತು 


ಜನ್ತ್ರೀಯ ಸುಮೆದ್ರಾ Ri ಭನನ : ಸೊನವ 
ಅಪ್ಪ ಗ್ರಾಮ; 

ಮೈಸೂರಂಹೇ ನದಿ ಸುಬ್ಬರಾಯ; ಬಾತು 
ಸಕಕಾರಗ ಗ ಕೆಲಸದೆಥ್ಲಿ ಬಹಳ ಅಕ್ರಮಸಳನು) 73ಸಿ ಪ 
ಕ್ಮ ೯ ಮ ದಂಡವೂ, ಉಫಿ್ಯೂಸದ ತ 
ವರ್ತಿಯೂ ಆಮಿಶು. ಆ ಕೆಲಸವ ಆ ಇಲ::ಯೆ ಡಿ 
ಸೀ ಮ ಸೂರನಾರಣಶುನ ವರಿಸೂ, ಆಸನ ಕೆಲಸ 
ಕುಮಕಿ ಳುಶ್ಛೆದ್ದಿ ಅಣ್ಣ ಖೀರಾಯೆನಿಸೂ 1೫ ಅಸೆ ಮಿ 
ನ*ರಿದಾರು ಪೆಂಕಪ ನವರಿಸೂ ಆಕ್ಟಿಂಗಾಗ ನಕರ 
ದವು. 

ಫಾಸಮಂಸರದ ಶಾಲೂಕು ಮಾಮಸೇದಾನ ಕಾಳಪ್ಪ 
ಸೆಂಬವರು ರಾಜೀನಾಮೆ ಕೊಟ್ಟ ಕೆಲಸವನ್ಳು ಬಿಟ್ಟ ದ 
ರಿಂದ ಆ ಕೆಲಸನನ್ನು, ಮತ್ತೊ ೦ದು ಹುಕುಂ ಮಾಡುವವ: 
ಸೂ ಅಶಿ ಯೆಣಿ ಕಿರ ಸ್ಟೇಡಾರಕೇ ಸೋರು: ಹುಕು 


ಮಾಗಜೆ s 


ಮೈಸೂರು ವೃತ್ತಾಂತ ಬೋಧಿನಿ, ಮೊದಲ ಸಂಪುಟ ೧೮೫೯ ಪು. ೨೪೯ 


[VOL.4 No. 91 
ಫು.ಜೆ] ಈವ 


ಶಿ 
PRINTING. 
Printing of every description :exbcuted 
at the Press of this paper in‘tna ncates 
manner and at the cheapest possible rat 


M.COOMARASAWMY NAIDOO 
AND.SONS, 


Have just received a fresh supply of 
Spirituouws and Fermented Liquors and 
also Superior Sodawater Lemonade and 
Gingorado which has becn patronized by 
gow of the M.°D, 


wie Sr, SE 
MAIL COACH AND CARRY- 
ING COMPANY. 


A Bullock Coach will 1056 the Mail 
Coch oflice, Choolay every Monday 
and Friday Morning at 10o‘clock. arri- 
ving at Tripator in 24 Hours. Tho 
coach will stop a¢ Shoolaghery for 2 or 
4 Hours to allow Passcngors to ಊಂ Ie- 
proshinent 

Churge 
Rs 3 8. 0. for cach persou with 


20 10. Luggage freo of charge. 
Bangalore 17th ಕ uly. 1809. 


NOTIFICATION, 


AN auction sale of about 7000 maunds 
of Sandalwood will taice place at Deukin- 
Cotta on the Ist Septembor 1862 on- 
account of Government. 

Terms of Sale will appear in the Salem 
Gazette. —Partics requiring further infor- 
mation are requested to nddress tho 
Asaistant couscrvator of Forests Snlem, 


(Signod) M. OUCHTERLONY 
Assistant Conservator 
of Fovests, 
Salem 
39rd Juue 1862. } 


01 
NEWS RECORDEB. 


ಸೂರೆವ್ಭುಕ್ಷಾಂ ಕಬೋಧಿನಿ. 


PUBLISHED EVERY SATURDAY UNDER TINE PATRONAGE 001015 01611858 
THE MAHA RAJAIL OF 1115011, 


= 


ಶ್ರಿಸೆ ಈ ಆಳರಿಜಮಣಾಸ್ಪಾಮಿಸಳ ನರ ಫಂನಔೆಯಿಂಜೆ ನಿರ್ಮಿಸೆಲ್ಪುಟ್ಟು(ಪಕಿಸನಿವಾಶಜಲ್ಲಾ ಸ ಕಟಿಸಲ್ಪಜು ಕ್ರೆಜೆ (ನಂ 


(ಜಕಟನೆ. 
ಮ್ರ್ರೊಾರು -ಫೊಸೆಸಳಳೀಷೆ 
ಯರ "ರಾಜಕ ಶಾರದ ಕಮೀನೆ 
ನರವು. 
ಜೆಲಜುಭಿಾನು ~ಸಂವಶ್ಸೆಕಜ--ಅಸಾ ಜ್ಞ 
ಕುಜ್ಜೆ ೧೨ ಲ್ಲು ಸಂಸೆ ಜನಸಳಿಗರಾ ಕಿಳಿಯಕೆ 
ಕು-ಬಸ್ಟೌ ಬರಸಿ ಕಳುಷಿದಿದ ಯುಸ್ತಿಇಸಾರಿ' 
ಧಾನಿ ಅದಾಸಿ- 
ಮೈಸಾರದ್ಲಿಯರುವ' ಅನ್ಟಾಮಕುಕಷೀ 
ಸಾಹಿಂಔಂಚೆಂಟಿ ಸಾಔೆಬಕೆ ಖಜಾನೆಯ 
ದ್ಲಿ98 5 ಉಳಜುಯುರಕಕೆಕ್ಟ- (ರಂ ೨೦೦೦) 
ಧಾಲು- ಲಔ ರಾಸಾಲುಸಳಿಸೆ ರ್ನೇಮಜ 
ಕಾ ಅಸ್ಷೋಬಕ ಅಫ್ಫೈ8ನರಿಸೆ ವಿಲ್ಲುಸಳು 
ೂಜಲ್ಪಹುತ್ತೆ- ಅಸ್ವರಿಂಜ ಖಾಬಾನ: ಜರೆ 
81-೦ ಕಾನರು ಕಾಯುಶೇೌ5' ಔೇಸಾಸನ್ಟು 
ಐನಜ ಜುಜಾಕ ಭಜಾನೆಯನ್ಲಿ ಸಾ8ರೀ 


ಮಾಡಿ ನಿಲ್ಲುಸಳು ೆಸಹುೊಳ್ಳಬಕುಜು- , 


ಬಕಾರೀಖು ೧೯ನೇ ಮಾಡೀ ಜಾಸ್ಸೈ ರ್ಗ 
೧೮೬ನೇಯುಸವಿ ಜರ ಜಾಗಾ ಔಂಸಳಾರಿ. 


By Order 
7೧801947 G. CLANKE 


Asst. Commer. im change of the 
Comnrs. Treasury. 


ಯಕಟನೆ 
ಮೇಲಕೆ ಸೋನೀಅಂ8 ಸ್‌ಖ್ಸರೀಯಾ of 


೫ ಂಬಿನೀಯನಕು ಇದರಿಂದ ಸಮು ಸ್ರಜನಸ 
ನಿಸಾ ರಿಳಿಯನಪಿಸುನಸೇನಂಜ3ೆ- 


——— 


ಔಂಸಳಾರು ಜಂಷಿಸೆಫೇರಿಜ ತಾಕೆಯನ್ನಿ ಫಾ ಹೊ ಶಿಂಮುಯ್ಯ್ಧ-ಮು- 


SUBSCRIPTION ೫1೦117 ANNAS PER } 


BANGALORE -SATURDAY. AUGUST 2, 1862. { pee ಸತ ಇಡು 


ಪಿರ್ಣೆ 


ವಿಸಲ್ಪಟ್ಟಿರುವೈ ನಿಜರಕು ನಮ್ಮ ಹಾರ ಖಾನೇ 
ಯುಂಜ- (ಪಕಿ ಸೋನುವಾರಜನಳಿಸ್ಲಾ, ಕುಕ 
ವಾರಜಔರಳಿಸ್ದರಾ, ಸಕಾ ೧೦ ಫುಂಔಿಸಿ ನರ 
ಯಾಗಿ ಮೆಕ್ತೆಸಳು. ಕಟ್ಟಿಜ ಟಪಾಲೆ' ಹೋ8 
ಬಂಡಿಸಳು ವಿಜೆಲ್ಪಟ್ಟು ೨೮ ಘುಂಡಿಸಳ ಹೊ 
್ರಿನೊಳಸಿ ಶಔರುನಕ್ತಾರುೇರು”ತೆ.ಫಯಾ 
ಣಸೆಳ ಆಯಾನಿಶಪರಠಿಣಾಶಾರ್ಥ-ವಾಸಿ ಎ ಅ 
ಥತಾ ೩. ಫುಂಡಿನ ಕಾಲ ನಾಳಸಿರಿಯಲ್ಲಿ 
ಬಂಪಿನಿಗಿಸಲ್ಪುಟ್ಟೀಕು. ಲಜರರಿವಾಜ 
ಒಬ್ಬುಪುಸುಪ್ಟೊನು ಮುನ್ನತ್ತುಾಲ್ಕು- ೇಕು 
ಕಾಳಜ ಸಾರ್ಮಾ ಸೆಜಿಕೆವಾ್ಸ್ಗಿ ಹೋಗಕ 
ಸ್ಕಬಸ್ಸೆಳ ಹಾಶಪಾಯು ಆ ಅಫೆ ಸೊಜನೀಕು. 

ರ್ಜ ೧೯೬೨ ನೇಯುಸೆವಿಜಾಸ್ಸೈ ೧೬೬ 

ನೇಕಾರೀಖು ಕಿಂಸಥಾಜ] 
ಕೃ ಕಾರಾ- 

ಇದರಿಂದ ಇಜಾಸೇಮಾಜಕೆಕ್ಟು-ವರಿಸೆ8ಳಿ 
ಯಸಪಿಸುತ ಜೇನಂಜಣೆ *ೆಲಪುಕಶ್ಟೇರಿಸಳು ಆ 
ಟ್ವಿಕ್ಕ-ಬಸ್ಸೆ ಕ್ಯಾಸಜಮಶಸಳನ್ನಾಮುಕ್ತು ಸು 
ದ್ಲಕಲುಗಳನ್ಟಾಾ ಸರಬಶಾಯುಮಾಜೆಕೆಕ್ಟು-ಜ್ವ 
ಇ ಇಷ್ಟವಿದ್ದವರು. ಜರಖಾನುೊಟ್ಟು ನಜ 
ರೀ *ಸ್ಹೇರಿಸಳು ಕಟ್ಟಕೆಕು- ಜಾಸಾಬಳೀ ಶಂ 
ಜು -ಸಾಕಶೀಾಸುಸ್ತೆ- 

ಇನ್ನಾ ಇದಕಾಗಿ ಔೀಕಾಸಿಕುವಶವ 
ನೀರೆ ಔಂಸಭಾರಾಷಿವಿರ್ಜವಿಸ್ಟಿ ಕಾ ಟಿ5 ಕಂಜ 
ನೀ8 ಆಸೀ8'ನಲ್ಲಿ 38ೋೀಶಾಜವಿನರ ಡಳಿಯು 
ನಜ ಒಕಾರೀಖು ೧೯ಸೇಮಾ ಹಜಾಸ್ಸೈ ರ್ನ” 
೧೯೬೨ನೇಯುಸವಿ ಜರಜಾಗಣ ಔಂಸಳಾರು 
R: C. DOBBS. 


ಮೈಸೂರು ವೃತ್ತಾಂತ ಬೋಧಿನಿ, ನಾಲ್ಕನೆಯ ಸಂಪುಟ ೧೮೬೨ ಪು. ೨೪೯ 


ಜಡ POET AC BST ಹ 


ಕರ್ನಾಟಕ ಇತಿಹಾಸ ಅಕಾದೆಮಿಯ ಏಳನೆಯ ಸಮ್ಮೇಳನದಲ್ಲಿ 
ಡಾ! ಅ. ಸುಂದರ ಅವರು ಮಾಡಿದ ಅಧ್ಯಕ್ಷ ಭಾಷಣ 


ಮಾನ್ಯರೇ, 


ಇದುವರೆಗಿನ ನನ್ನ ವೈಯಕ್ತಿಕ ಪರಿಶ್ರಮ ಮತ್ತು ಅದ್ಯಯನದ ಗತಿಯಿಂದ ನನ್ನ ಇಂದಿನ ಚೆಂತನೆಯಲ್ಲಿ 
ಪುರಾತತ್ವ ಸಂಶೋಧನೆಯ ವಿಷಯವೇ ಪ್ರಧಾನವಾಗಿದೆ. ಪ್ರಾಚೀನ, ಮಧ್ಯಯುಗೀನ ಹಾಗೂ ಅಸಂಖ್ಯಾತ ದಾಖಲೆ 
ಪತ್ರಗಳೂಡನೆ ಆಧುನಿಕ ಕಾಲದ ಕರ್ನಾಟಕ ಇತಿಹಾಸದ ಪುನರ್ರಚನೆಗೆ ಪುರಾತತ್ವ ಆಕರವೇ ಬಹು ಮುಖ್ಯವಾದುದು 
ಎಂಬುದು ತಮಗೆಲ್ಲ ತಿಳಿದಿರುವ ವಿಷಯವು. ಈ ಕ್ಷೇತ್ರದಲ್ಲಿ ತೋರಿಬರುವ ಅಧ್ಯಯನ ಪ್ರಗತಿ, ಸಮಸ್ಯೆ, ಪರಿಸ್ಥಿತಿ 
ಸ್ವಲ್ಪ ಹೆಚ್ಚು ಕಡಿಮೆ ಇತರ ಪ್ರಕಾರದ ಆಕರಗಳ ಅಧ್ಯಯನದಲ್ಲೂ ಇವೆ. ತಮ್ಮಿಂದ ಮಾರ್ಗದರ್ಶನ, ತಿದ್ದು ಪಡಿ 
ಸಲಹೆ ಸೂಚನೆಗಳನ್ನು ಪಡೆಯುವದಕ್ಕೋಸ್ಕರ ತಮ್ಮೊಡನೆ ಹಂಚಿಕೊಳ್ಳ ಬೇಕೆಂದಿರುವ ನನ್ನ ಇಂದಿನ ಚಿಂತನೆಗಳಲ್ಲಿ 
ಎರಡು ಮುಖ್ಯಾಂಶಗಳಿವೆ. ಮೊದಲನೆಯದಾಗಿ ಇಂದಿನಿಂದ ಮೂರು ದಿನಗಳ ಪರ್ಯಂತ ನಡೆಯುವ ಏಳನೇ ವಾರ್ಷಿಕ 
ಸಮ್ಮೇಳನವು ಮೈಸೂರಿನಲ್ಲಿ ನಡೆಯುತ್ತಿರುವುದರಿಂದ ಮೈಸೂರು ಜಿಲ್ಲಾ ಪ್ರದೇಶದ ಪುರಾಶತ್ಚ ಸಂಶೋಧನೆಗಳನ್ನು 
ಸ್ವಲ್ಪ ಹೆಚ್ಚು ಗಮನಿಸಲಾಗಿದೆ. ಎರಡನೆಯದಾಗಿ, ಹಾಗೆಯೇ ಮುಂದುವರೆದು ಕರ್ನಾಟಕದಲ್ಲಿ ಯ ಇತ್ತೀಚಿನ 
ಪುರಾತತ್ವ ಸಂಶೋಧನೆಯ ಮುಖ್ಯಾಂಶಗಳು ಮತ್ತು ಅವುಗಳ ಮಹತ್ವ, ಇದರಿಂದ ಇನ್ನೂ ಮುಂದೆ ಆಗಬೇಕಾದ 
ಸಂಶೋಧನೆಯ ಕ್ಷೇತ್ರಗಳು ಮತ್ತು ಈ ಪುರಾತತ್ವ ಸಂಶೋಧನೆಯ ತೀವ್ರತೆ ಮತ್ತು ಕ್ರಮಗಳ ಬಗ್ಗೆ ವಿವೇಚಿಸಿದ್ದೇನೆ. 


ತಮ್ಮೆಲ್ಲರಿಗೂ ತಿಳಿದಂತೆ ಪುರಾತತ್ವ ಅಧ್ಯಯನದಲ್ಲಿ ಎರಡು ಪ್ರಮುಖ ಬಾಗಗಳಿವೆ. ಒಂದು ಪ್ರಾಗಿತಿಹಾಸದ 
ಪುರಾತತ್ವ, ಮತ್ತೊಂದು ಇತಿಹಾಸದ ಪುರಾತತ್ವ. ಕರ್ನಾಟಕದಲ್ಲಿಯ ಪ್ರಾಗಿತಿಹಾಸಕ್ಕೆ ಸಂಬಂಧಪಟ್ಟ ಪುರಾತತ್ವ 
ಶೋಧನೆಯ ಆಧಾರದ ಮೇಲೆ ಈ ಪ್ರದೇಶದ ಮಾನವನ ಅತೀ ದೀರ್ಪ ಕಾಲದ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ 
ಅನುಕ್ರ ಮವಾಗಿ ಆರು ಘಟ್ಟಗಳನ್ನು ಿರುಕಿಸದಿಗಿದೆ. ಅವುಗಳು - (೧) ಇಂದಿನಿಂದ ಕನಿಷ್ಠ ಎರಡು ಲಕ್ಷ! ದಿಂದ 
ಐದು ಲಕ್ಷ ವರ್ಷಗಳ ಹಿಂದಿನ ಆದಿ ಹಳೆಯ ಶಿಲಾಯುಗ, (೨) ಸುಮಾರು ೪೦,೦೦೦ ದಿಂದ ೧,೦೦,೦೦೦ ವರ್ಷಗಳ 
ಹಿಂದಿನ "ಮಧ್ಯೆ ಹಳೆಯ ಶಿಲಾಯುಗ, (೩) ೧೦,೦೦೦ ರಿಂದ ೪೦,೦೦೦ ವರ್ಷಗಳ ಹಿಂದಿನ ಅಂತ್ಯ ಹಳೆಯ 
ಶಿಲಾಯುಗ, (೪) ಸುಮಾರು ಕ್ರಿ. ಪೂ. ೧೦,೦೦೦ - ೭೦೦೦ ದಿಂದ ೩೦೦೦ ವರ್ಷಗಳ ಹಿಂದಿನ ಸೂಕ್ಟ್ಮ ಶಿಲಾಯುಗ, 
(೫) ಸುಮಾರು ಕ್ರಿ. ಪೂ. 48 ರಿಂದ ೮೦೦ರ ವರೆಗಿನ ನೂತನ ಇಲ್ಲವೇ ಶಿಲಾ ತಾಮ್ರ ಯುಗ | ಹಂತದಲ್ಲಿಯ 
ನೂತನ ಕ್‌ ಇಲ್ಲವೇ ಶಿಲಾ ತಾಮ್ರ ಯುಗ ಮತ್ತು (೬) ಕ್ರಿ ಜತೆ ೧೨೦೦ ರಿಂದ ಕರದ ವರೆಗಿನ ಕಬ್ಬಿಣ 
ಯುಗದ ಬೃಹತ್‌ ಶಿಲಾ ಸಂಸ್ಕ ತಿ. ಈ 5 ಘಟ್ಟದಿಂದ ಸಾ ಕಾಲದ ಮೌರ್ಯ- ಶಾತವಾಹನ, ಪುನ್ನಾಟ 
ಆದಿ ಕದಂಬ-ಗಂಗ, ಬಾದಾಮಿ ಚಾಲುಕ್ಯ ಮೊದಲಾಗಿ ಇತ್ತೀಚಿನ ಮೈಸೂರಿನ ಒಡೆಯರ-ಹೃದರಾಬಾದ್‌ 
ನಿಜಾಮರ- ಬೊಂಬಾಯಿ ಪ್ರಾಂತದ ಕರ್ನಾಟಕದ ತನಕ ಕೆಲವು ಪ್ರಮುಖ ಘಟ್ಟಗಳನ್ನು ಗುರುತಿಸಲಾಗಿದೆ. ಹಿಂದಿನ 
ಮೈಸೂರು ದೇಶದ ಅರಸರಾದ ಚಿಕ್ಕದೇವರಾಜ ಒಡೆಯರ (೧೬೭೩-೧೭೦೪) ಕಾಲದಿಂದ ಅವರ ಇಚ್ಛೆಯಂತೆ 
ದೇವಾಲಯಗಳಲ್ಲಿ ಪರಂಪರಾನುಗತವಾಗಿ ನಡೆದು ಬಂದ ಪೂಜಾ ವಿಧಾನಗಳನ್ನು, ಆಚರಿಸುತ್ತಿದ್ದ ಹಬ್ಬ 
ಹುಣ್ಣಿಮೆಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನೂ ಮುಂದುವರೆಸುವ ಉದ್ದೇಶದಿಂದ ಪ್ರಾರಂಭಿಸಿದ 
ಶಾಸನಗಳ ಸರ್ವೇಕೃಣೆಯನ್ನು ಮೊದಲು ಗಮನಿಸಬೇಕು. ನಿರ್ದಿಷ್ಟವಾಗಿ ೧೯ನೇ ಶತಮಾನದ ಮಧ್ಯದಿಂದ 
ಒಂದೊಂದು ಕಾಲದಲ್ಲಿ ಒಂದೊಂದು ಸಾಂಸ್ಕ ತಿಕ ಘಟ್ಟಕ್ಕೆ ಅಥವಾ ಘಟ್ಟಗಳಿಗೆ ಸಂಬಂಧಿಸಿದ ನೆಲೆ, ಅವಶೇಷಗಳು 
ಹಲವಾರು ನಿರ್ಮಿತಿಗಳು ಸಾವಿರಾರು ಶಾಸನಗಳು ಮೊದಲಾದವುಗಳನ್ನು ಆಕಸ್ಮಿಕವಾಗಿ ಹಾಗೂ ವ್ಯವಸ್ಥಿತ 


೫1 


ಅನ್ವೇಷಣೆಗಳಿಂದ ಅಲ್ಲೊಬ್ಬರು ಇಲ್ಲೊಬ್ಬರು ನೋಡಿ ಕುತೂಹಲದಿಂದ ಪರೀಕ್ಟಿಸಿ ಅವುಗಳನ್ನು ಬೆಳಕಿಗೆ ತಂದು 
ಪ್ರಕಟಿಸಿದರು. ಈ ವ್ಯಕ್ತಿಗಳ ಪರಿಶ್ರಮದ ಶೋಧನೆಗಳು ಕ್ರಮೇಣ ಕ್ರಮಬದ್ಧವಾದ ವೈಜ್ಞಾನಿಕ ಪುರಾತತ್ವ ಶೋಧನೆಗೆ 
ಮೂಲವಾದವು. ಅಂಥ ವ್ಯಕ್ತಿಗಳಲ್ಲಿ ಪ್ರಮುಖರಾದವರು ಕರ್ನಲ್‌ ಮೆಡೋಸ್‌ ಟೀಲರ್‌, ರಾಬರ್ಟ ಬ್ರೂಸ್‌ ಫ್ರಟ್‌, 
ಕರ್ನಲ್‌ ಕೋಲ್‌, ಜೆ. ಎಫ್‌. ಫ್ಲೀಟ್‌, ಬಿ. ಎಲ್‌. ರೈಸ್‌, ಜೇಮ್ಸ್‌ ಬರ್ಜೆಸ್‌ ಮೊದಲಾದವರು. ೧೮೫೧-೬೦ರಲ್ಲಿ 
ಪ್ರಥಮವಾಗಿ ಕರ್ನಾಟಕದಲ್ಲಿ (ಗುಲಬರ್ಗಾ ಜಿಲ್ಲಾ ಪ್ರದೇಶ) ಬೃಹತ್‌ ಶಿಲಾ ಸಂಸ್ಕೃಶಿಯ ನೆಲೆಗಳನ್ನು 
ಶೋಧಿಸಿದವರು ಕರ್ನಲ್‌ ಮೆಡೊಸ್‌ ಟೇಲರ್‌. ಇದೇ ಶತಮಾನದ ಉತ್ತರಾರ್ಧದಲ್ಲಿ ಆದಿ ಹಳೆಯ ಶಿಲಾಯುಗ, 
ನೂತನ ಶಿಲಾಯುಗ ಮತ್ತು ಬೃಹತ್‌ಶಿಲಾ ಸಂಸ್ಕೃತಿ ನೆಲೆಗಳನ್ನು ನೂತನ ಶಿಲಾಯುಗದ್ದೆಂದು ತರ್ಕಿಸಲಾದ 
ಕುತೂಹಲಕಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಬೂದಿ ಗುಡ್ಡೆಗಳನ್ನು ಮಲಪ್ರಭಾ ನದಿ ದಂಡೆಯ ಮೇಲಿರುವ ಖ್ಯಾಡ 
ಮತ್ತು ಥಾಣಕ್‌ ಶಿರೂರ (ವಿಜಾಪುರ ಜಿಲ್ಲೆ), ಕಾವೇರಿ ನದಿ ದಂಡೆಯ ಮೇಲಿರುವ ತಿರುಮಕೂಡಲು ನರಸೀಪುರ 
ಮತ್ತು ಬಳ್ಳಾರಿ ಸಮೀಪ ತುಂಗಭದ್ರಾ ನದಿ ಪ್ರದೇಶದ ಸಂಗನಕಲ್ಲು, ಕುಡುತಿನಿ, ಕುಪ್ಪಗಲ್ಲು ಮೊದಲಾದ ಸ್ಥ ಳಗಳಲ್ಲಿ 
ಗುರುತಿಸಿದವರು ರಾಬರ್ಟ್‌ ಬ್ರೂಸ್‌ ಪುಟ್‌. ಬಿ. ಎಲ್‌. ರೈಸ್‌ ಅವರು ದಕ್ಷಿಣ ಕರ್ನಾಟಕದಲ್ಲಿ ಹಿಂದಿನ ಮೈಸೂರು 
ಸಂಸ್ಥಾನದ ಎಲ್ಲ ಜಿಲ್ಲೆಗಳಲ್ಲಿಯ ಶಾಸನಗಳನ್ನೂ, ವಿವಿಧ ಪ್ರಕಾರಗಳ ನಿರ್ಮಿತಿಗಳನ್ನೂ, ಫ್ಲೀಟ್‌ ಅವರು ಉತ್ತರ 
ಕರ್ನಾಟಕದ ಹಲವಾರು ಶಾಸನಗಳನ್ನು, ಜಾನಪದ ಗೀತೆಗಳನ್ನು, ಲಾವಣಿಗಳನ್ನು ಸಂಗ್ರಹಿಸಿದರು. ಕೋಲ್‌ ಅವರು 
ಕೊಡಗು, ಕೋಲಾರ ಪ್ರದೇಶಗಳಲ್ಲಿ ಯ ಬೃಹತ್‌ ಶಿಲಾ ಸಂಸ್ಕೃತಿ ನೆಲೆಗಳನ್ನು ಶೋಧಿಸಿದರು. ಇವರೆಲ್ಲರೂ ತಮ್ಮ 
ತಮ್ಮ ಅಧ್ಯಯನಗಳನ್ನು ಪ್ರಕಟಿಸಿ ಪುರಾತತ್ವ ಸಂಶೋಧನೆಯ ಗಟ್ಟಿ ತಳಪಾಯವನ್ನು ಹಾಕಿದರು. 


ಅಲ್ಲಿಂದ ಮುಂದೆ ಡಾ! ಎಂ. ಎಚ್‌. ಕೃಷ್ಣರವರ ಚಂದ್ರವಳ್ಳಿ, ಬ್ರಹ್ಮಗಿರಿಯ ಅನ್ವೇಷಣೆ, ಉತ್ಪನಗಳಿಂದ 
ಇಂದಿನ ಹಂಪಿ-ವಟಿಗಲ್‌-ತಲಕಾಡಿನಲ್ಲಿಯ ಪುರಾತತ್ವ ಸಂಶೋಧನೆ ಹಂತದವರೆಗೆ ವಿಷೇಶವಾಗಿ ಉತ್ಪನನ ಮತ್ತು 
ವಾಸ್ತುಶಿಲ್ಪ ಅಧ್ಯಯನಗಳಲ್ಲಿ ವೈಜ್ಞಾನಿಕ ವಿಧಾನಗಳ ಬಳಕೆ, ವೈಶಾಲ್ಯತೆ ಮತ್ತು ವ್ಯಾಪ್ತಿ ಗಣನೀಯ ಪ್ರಮಾಣದಲ್ಲಿ 
ಬೆಳೆದಿವೆ, ಬೆಳೆಯುತ್ತಲಿವೆ. ಮಾನವನ ಸಾಂಸ್ಕೃತಿಕ ಇತಿಹಾಸದ ಅಧ್ಯಯನವು ಬರು ಬರುತ್ತಾ ವಸ್ತುನಿಷ್ಠವಾಗಿಯೂ, 
ವೈಜ್ಞಾನಿಕವಾಗಿಯೂ, ಸೂಕ್ಟ್ಮವಾಗಿಯೂ ಪ್ರಗತಿ ಹೊಂದುತ್ತಿದೆ. ಅಥೆಣ್ಯಸುವುದರಲ್ಲಿ ಯಾವುದೇ ರೀತಿಯ 
ವೈಪರೀಶ್ಯಗಳಿಗೆ, ವಿರೋಧಾಭಾಸಗಳಿಗೆ, ಶುಷ್ಕ ತರ್ಕಕ್ಕೆ ಅವಕಾಶ ಕಡಿಮೆ. 


ವಿಶೇಷವಾಗಿ ೧೯೪೭ರಿಂದ, ಆಸಕ್ತ ವ್ಯಕ್ತಿಗಳ, ತಜ್ಞರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ 
ಸಂಶೋಧನಾ ಸಂಸ್ಥೆಗಳ, ಸಂಶೋಧನ ವಿದ್ಯಾರ್ಥಿಗಳ ಶೋಧನೆಗಳಿಂದ ಕರ್ನಾಟಕದಲ್ಲಿ ಎಲ್ಲಾ ನದಿಗಳ 
ಬಯಲುಗಳಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ, ಕಡಲ ತೀರ- ಫಟ್ಟ ಪ್ರದೇಶಗಳಲ್ಲಿ ನೂರಾರು ಆದಿ, ಮಧ್ಯ ಮತ್ತು ಅಂತ್ಯ 
ಹಳೆಯ ಶಿಲಾಯುಗದ, ಸೂಕ್ಟ್ಮ ಶಿಲಾಯುಗದ, ನೂತನ ಶಿಲಾ ತಾಮ್ರ ಯುಗ-ಕಬ್ಬಿಣಯುಗದ ಬೃಹತ್‌ ಶಿಲಾ 
ಸಂಸ್ಕೃತಿಯ, ಇತಿಹಾಸ ನೆಲೆಗಳನ್ನು ಗುರುತಿಸಲಾಗಿದೆ. ಜೊತೆಗೆ ವಿವಿಧ ಪ್ರಕಾರಗಳ ನಿರ್ಮಿತಿಗಳು, ಮೂರ್ತಿ 
ಶಿಲ್ಪಗಳು, ಗವಿ ಹಾಗೂ ಇತರ ವರ್ಣಚಿತ್ರಗಳು, ನಾಣ್ಯಗಳು ಮೊದಲಾದವು ಬೆಳಕು ಕಂಡಿವೆ. 


ಹಾಗೆಯೇ ಇತಿಹಾಸ, ಪುರಾತತ್ವ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ೨೫೦೦೦ಕ್ಕೂ ಮಿಕ್ಕಿ ಶಾಸನಗಳು 
ಶೋಧವಾಗಿದ್ದರೂ, ಇದ್ದಕ್ಕಿದ್ದಂತೆ ಹೊಸ ಶೋಧನೆಗಳು ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತವೆ, 
ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ೧೯೯೧ರಲ್ಲಿ ಸನ್ನತಿಯಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನ 
೧೨ ಮತ್ತು ೧೪ ಪ್ರಧಾನ ಶಾಸನಗಳ ಜೊತೆಗೆ ಕಳಿಂಗ ಶಾಸನಗಳ ಪ್ರತಿಗಳ ಆಕಸ್ಮಿಕ ಶೋಧನೆ. ಮೈಸೂರು 
ಚಿಲ್ಲೆಯಿಂದ ಮಂಡ್ಯ ಜಿಲ್ಲೆಯನ್ನು ಹೊಸದಾಗಿ ರಚಿಸುವುದಕ್ಕೆ ಮುಂಚೆ ೧೭೬೫ ಶಾಸನಗಳು ಪ್ರಕಟವಾಗಿದ್ದವು. 
ಸುಮಾರು ೫೨ ವರ್ಷಗಳ ಹಿಂದೆ ಈ ಮಂಡ್ಯ ಜಿಲ್ಲೆಯಾದ ಮೇಲೆಯೂ ಉಳಿದ ಭಾಗದ ಪರಿಷ್ಕೃತ ಮೂರು 


ಸಂಪುಟಗಳಲ್ಲಿಯ ಶಾಸನಗಳ ಸಂಖ್ಯೆ ೨೩೮೫. ಇವುಗಳ ಸಮಗ್ರ ಸಾಂಸ್ಕೃತಿಕ ಅಧ್ಯಯನವಲ್ಲದೆ, ಪ್ರಾಚೀನ 


೫1 


ಚೆ (ಹಟ 4 ಟ್‌ 


ಆಡಳಿತ ಘಟಕಗಳ ಪ್ರದೇಶದ ಇಲ್ಲವೇ ಸಂಸ್ಕೃತಿಯ ಒಂದೊಂದು ಮುಖದ ಧಾರ್ಮಿಕ, ಆರ್ಥಿಕ-ಸಾಮಾಜಿಕ- 
ಶೈಕ್ಟಣಿಕ (ಅಗ್ರಹಾರಗಳೇ ಮೊದಲಾದವು) ರಾಜಕೀಯ ವಂಶಾವಳಿಗಳ ಉತ್ತಮ ಅಧ್ಯಯನಗಳು ದಿನೇ ದಿನೇ 
ಹೆಚ್ಚುತ್ತಿವೆ. ನಾಣ್ಯ ಅಧ್ಯಯನ ಮಾತ್ರ ತುಲನಾತ್ಮಕವಾಗಿ ಬಡವಾಗಿದೆ. ಡಾ। ಎಂ. ಎಚ್‌. ಕೃಷ್ಣ ಅವರ ನಂತರ 
ಡಾ| ಎ.ವಿ. ನರಸಿಂಹಮೂರ್ತಿಯವರು ಏಕೈಕ ವೀರರಾಗಿ ಈ ಕೇತ್ರದಲ್ಲಿ ಪ್ರಶಂಸನೀಯವಾಗಿ ಸಾಗಿದ್ದಾರೆ. ಇವರ 
ಹಿಂದೆ ಮತ್ತೆ ಯಾರಾದರೂ ಮುಂದುವರೆಯುವುದಕ್ಕೆ ಬರುತ್ತಾರೆಯೋ ಕಾದು ನೋಡಬೇಕಾಗಿದೆ. ಶಾಸನಗಳು, 
ವಾಸ್ತು ಮೂರ್ತಿ ಶಿಲ್ಪಗಳು, ವರ್ಣಚಿತ್ರಗಳು, ಅಲ್ಪ ಪ್ರಮಾಣದಲ್ಲಿ ನಾಣ್ಯಗಳು, ಕೈಫಿಯತ್ತುಗಳು, ಮೋಡಿ ಹಾಗೂ 
ಇತರ ದಾಖಲೆ ಪತ್ರಗಳು, ಸಾಂಗತ್ಯ, ಲಾವಣಿ ಜಾನಪದಗಳು ಹೀಗೆ ಹಲವಾರು ಪ್ರಕಾರ ಆಕರಗಳ ಶೋಧನೆ ಮತ್ತು 
ಅಧ್ಯಯನಗಳು ಆಗಿವೆ, ಆಗುತ್ತಿಲಿವೆ. ಜೊತೆಗೆ ವಿಚಾರ ಸಂಕಿರಣಗಳ ಮೂಲಕ ಹಲವಾರು ಉಪಯುಕ್ತ 
ಗ್ರಂಥಗಳೂ ಪ್ರಕಟವಾಗಿವೆ. | 


ಪ್ರಾದೇಶಿಕ ಅನ್ವೇಷಣೆಗಳ ಜೊತೆಗೆ ಇದುವರೆಗೆ ಕರ್ನಾಟಕದಲ್ಲಿ ಎಲ್ಲ ಪ್ರಕಾರದ ನೆಲೆಗಳು ಸೇರಿದಂತೆ ಒಟ್ಟು 

೩೧ ನೆಲೆಗಳನ್ನೂ ಹಂಪಿಯೊಂದನ್ನು ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಅಂದರೆ ಊರ್ದ್ವ ಕ್ರಮದ ಉತ್ಪ ನನ ಮಾಡಲಾಗಿದೆ. 

ಅವುಗಳಲ್ಲಿ ಆದಿ-ಅಂತ್ಯ ಕಳೆಯ ಶಿಲಾಯುಗದ ಕೇವಲ ೩ ನೆಲೆಗಳು, ನೂತನ/ಶಿಲಾ ತಾಮ್ರ ಯುಗದ ನೆಲೆಗಳು 

- ೧೨, ಬೂದಿಗುಡ್ಡೆ ನೆಲೆಗಳು - ೩, ಬೃಹತ್‌ ಶಿಲಾ ಕಲ್ಲೊ ಗಳಿರುವ ನೆಲೆಗಳು - ೬, ಇತಿಹಾಸ ಕಾಲದ ನೆಲೆಗಳು 

- ಫಿ ಇದಲ್ಲದೆ ಮೂರು ಸಗಳಲಿಯ ಪಾ.ಬೇನ ನೆಲೆಗಳನು ಪರೀಕ್ಷಕ ಉತ್ಸನನದ ಮೂಲಕ ಪರೀಕೆ.ಸಲಾಗಿದೆ. 
ಛಿ ಣ J ವ A ಖು 1 

(8ಡೆ ರಂಜೋಳ, ಮೆರಲಭಾವಿ ಮತ್ತು ಬೆನಕನಹಳ್ಳಿ). 


ತ್‌ 


ಈಗ ನಮ್ಮ ಮೈಸೂರು ಜಿಲ್ಲಾ ಪ್ರದೇಶದಲ್ಲಿ ಯ ಶೋಧನೆಗಳನ್ನು ಪರಿಶೀಲಿಸುವ. ೧೯೩೦ರಲ್ಲಿ ಶ್ರೀಪಾದರಾವ್‌ 
ಎಂಬ ಭೂ-ವಿಜ್ಞಾ ನಿಯು ಆದಿ ಹಳೆಯ ಶಿಲಾಯುಗದ ಕಲ್ಪಿ ನ ಉಪಕರಣಗಳನ್ನು ರಂಗನಾಥಪುರದಲ್ಲಿ ಕಾವೇರಿ 
ನದಿ ದಂಡೆ ಪ್ರದೇಶದಲ್ಲಿ ಶೋಧಿಸಿದರು. ಡಾ| ಬಿ. ಕೆ. ಗುರುರಾಜರಾವ್‌ ಮತ್ತು ಶಿವರುದ್ರಪ್ಪನವರು ತಲಕಾಡು 
ಪ್ರದೇಶದ ಪರಿಸರ ಮತ್ತು ಪುರಾತತ್ವ ಸ್ಥಿ ತಿಗತಿಗಳ ಅದ್ಯಯನದಲ್ಲಿ ಈ ಪ್ರದೇಶದಲ್ಲಿ ಮಧ್ಯ-ಹಳೆಯ ಶಿಲಾಯುಗದ 
ಕಲ್ಲಿನ ಉಪಕರಣಗಳನ್ನು ಶೋಧಿಸಿದ್ದಾರೆ. ಅಷ್ಟೇ ಏಕೆ ಮೈಸೂರಿನಲ್ಲಿಯೇ ಈ ಸಂಸ್ಕ ಎತಿಯ ಉಪಕರಣಗಳನ್ನು 
ಕುವೆಂಪು ನಗರ ಪ್ರದೇಶದಲ್ಲಿ ಯೂ ಶೋಧಿಸಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಶ್ರೀರಂಗಪಟ್ಟಣದ ಹತ್ತಿರ 
ಸೂಕ್ಕ್ಮಶಿಲಾಯುಗ ಸಂಸ್ಕ ತಿಯ ಕಲ್ಪಿನ ಉಪಕರಣಗಳು ಸಿಕ್ಕೆ ಬಗ್ಗೆ ವೃತ್ತಪತ್ರಿಕೆಗಳಲ್ಲ ವರದಿಯಾಗಿತ್ತು. ಈಗ 

ಕ ೨೪ [ ವಿ 

ನಡೆಯುತ್ತಿರುವ ತಲಕಾಡಿನ ಉತ್ಸನನ ಪ್ರದೇಶದಲ್ಲಿ ಯೂ ನೂತನ ಶಿಲಾಯುಗಕ್ಕೆ ಸಮೀಪವಾದ ಸೂಕ್ಷ್ಮ 
ಶಿಲಾಯುಗದ ಸಣ್ಣ ಸಣ್ಣ ನೀಳ ಚಕ್ಕೆ ಗಳನ್ನೆಬ್ಬಿಸಿದುದರಿಂದುಂಟಾದ ಪಟ್ಟಿ ಪಟ್ಟಿಗಳುಳ್ಳ ಒಂದು ಕಾರ್ನೀಲಿಯನ್‌ ಕಲ್ಲಿನ. 
ತಿರುಳನ್ನು ಉತ್ಪ ನನದವರು ಸಂಗ್ರಹಿಸಿದ್ದಾರೆ. ಇನ್ನು ನೂತನ ಶಿಲಾಯುಗ ಸಂಸ್ಕ ಎಶಿಯ ಜನರ ವಾಸ್ತ ವ್ಯದ 
ನೆಲೆಗಳನ್ನು ತಿ. ನರಸೀಪುರ, ತೆಲ್ಲನೂರು (ಕೊಳ್ಳೇಗಾಲ ತಾಲ್ಲೂ ಕ), ಬೂದಿ ತಿಟ್ಟು (ಚಾಮರಾಜ ನಗರ ತಾಲ್ಲೂಕ), 
ಬೂದಿ ತಿಟ್ಟು (ಯಳಂದೂರು ತಾಲೂಕ), ಮುತ್ತಲವಾಡಿ, ಯೇಚಗಳ್ಳಿ (ನಂಜನಗೂಡು ತಾಲ್ಲೂಕ) ಶಿವಕಳ್ಳಿ 
(ಯಳಂದೂರ ತಾಲೂಕ), ಹೆಮ್ಮಿಗೆ, ಹೊಸಹಳ್ಳಿಗಳಲ್ಲಿ ಶೋಧವಾಗಿವೆ. ಇನ್ನು ಬೃಹತ್‌ ಶಿಲಾ ಸಂಸ್ಕೃತಿಯ 
ಕಲ್ಲೋರಿ ನೆಲೆಗಳನ್ನು ಚಕ್ಕೂರು, ಬೆಳತೂರು (ಹೆಗ್ಗಡದೇವನಕೋಟಿ ತಾಲೂಕ) ಕೊಪ್ಪ, ಪಿರಿಯಾ ಪಟ್ಟಣ, ಬೆಟ್ಟದ 
ಪುರ (ಪೆರಿಯಾ ಪಟ್ಟಣ ತಾಲೂಕ) ಅರಕಲವಾಡಿ, ನರಸಮಂಗಲ (ಚಾಮರಾಜನಗರ ತಾಲೂಕ) ಮರಳಹಳ್ಳಿ. 


" ಬೆಳಿಕಹಳ್ಳಿಗಳಲ್ಲಿ ಶೋಧಿಸಲಾಗಿದೆ. ಮುತ್ತಲವಾಡಿ ಹೆಮ್ಮಿಗೆ, ಕೊಪ್ಪ ಮತ್ತು ದೊಡ್ಡ ಪ್ರಮಾಣದಲ್ಲಿ ತಿ. 


ನರಸೀಪುರದ ನೆಲೆಗಳನ್ನು ಉತ್ಪ ನನ ಮಾಡಲಾಗಿದೆ. ಈ ಉತ್ಸ ನನಗಳಿಂದ ಮೊದಲಿನ ಎರಡು ನೆಲೆಗಳಲ್ಲಿ ಕೇವಲ 
ನೂತನ ಶಿಲಾಯುಗದ ಸಾಂಸ್ಕ ತಿಕ ಘಟ್ಟವಲ್ಲದೇ ಬೃಹತ್‌ ಶಿಲಾ ಸಂಸ್ಕ ತಿಯ ಮತ್ತು ಇದಕ್ಕೆ ಸೇರಿಕೊಂಡಂತೇ 
ತರುವಾಯ ಕಾಲದ ಇತಿಹಾಸ ಆರಂಭಕಾಲದ ಸಂಸ್ಕ ತಿಯ ಘಟ್ಟಗಳು ಶೋಧವಾದವು. ಕೊಪ್ಪ ಉತ್ಸನನವು 


೫11 


ಮೂರು ಪ್ರಕಾರಗಳ ಅಂದರೆ ೧೫ ಕಲ್ಲು ವೃತ್ತಗಳು, ೧೩ ಕಲ್ಮನೆಗಳು, ೧ ಕಲ್ಲುಪ್ಪೆಗೆ ಸೀಮಿತವಾಗಿತ್ತು. ಈ 
ನೆಲೆಯಲ್ಲಿಯ ಇತರ ಕೆಲವು ಕಲ್ಗೋರಿಗಳನ್ನು ೧೮೬೮-೬೯ರಲ್ಲಿ ಕ್ಯಾಪ್ಟನ್‌ ಕೋಲ್‌ರವರು ಅಗೆದಿದ್ದರು. ಇವೆಲ್ಲ 
ಉತ್ಸನಗಳಿಂದ ಈ ಜನರ ನಿತ್ಯ ಜೀವನಕ್ಕೆ ಸಂಬಂಧಪಟ್ಯ ಕೆಲವು ಮುಖ್ಯ ವಿಷಯಗಳು ಮತ್ತು ವಿಶೇಷವಾಗಿ 
ಬೃಹತ್‌ಶಿಲಾ ಸಂಸ್ಕ ಎತಯ ಜನರ ಶವಸಂಸ್ಕಾರದ ಬಗ್ಗೆ ತಿಳಿದು ಬಂದಿದೆ. ನೂತನ ಶಿಲಾಸಂಸ್ಕ ಎಶಿಯ ವಿಷಯದಲ್ಲಿ 
ಕೆಲವು ಗಮನಾರ್ಹ ಅಂಶಗಳನ್ನು ಇಲ್ಲಿ ಸೂಚಿಸುವುದು ಅವಶ್ಯ. ಮೊದಲನೆಯದಾಗಿ ಈ ನೆಲೆಯ ಮೇಲೆ ಈ 
ಸಂಸ್ಕೃತಿ ಕಲ್ಲಿನ ಉಪಕರಣಗಳು ಬಹಳಷ್ಟು ದೊರೆತಿವೆ. ಆದರೆ ಪ್ರಕಟಿತ ವರದಿಯ ಪ್ರಕಾರ ಉತ್ಪ ನನದಲ್ಲಿ ಒಂದೇ 
ಒಂದು ಕಲ್ಪಿ ನ ಉಪಕರಣ ಅದೂ ಈ ಸಂಸ್ಕ 9೨ ಘಟ್ಟದ ಕೊನೆಯ ಭಾಗದಲ್ಲಿ ದೊರೆತಿದೆ. ಇದು ಹೇಗೆ ? ಇಂಥ 
ಪರಿಸ್ಥಿತಿ ಈ ಪ್ರದೇಶದ ಆಗ್ನೇಯ ದಿಕ್ಕಿಗೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಶೆವರಾಯ್‌ ಬೆಟ್ಟ ಪ್ರದೇಶದಲ್ಲಿಯೂ 
ಮತ್ತು ರಾಯಚೂರು ಜಿಲ್ಲೆ ಯ ಮಸ್ಕಿಯಲ್ಲಿ ಯೂ ಕಂಡು ಬಂದಿದೆ. ಆದರೆ ಮಸ್ಕಿ ಮತ್ತು ನರಸೀಪುರ 
ಮಧ್ಯದಲ್ಲಿ ರುವ ಸಂಗನಕಲ್ಲಿ ನಲ್ಲಿ ನೆಲೆಯ ಮೇಲು ಮತ್ತು ಉತ್ಸನದಲ್ಲಿ ನೂತನ ಶಿಲಾಯುಗ ಘಟ್ಟದಲ್ಲಿ ತಕ್ಕ 
ಪ್ರಮಾಣದಲ್ಲಿ ಈ ಕಲ್ಪನ ಉಪಕರಣಗಳು ದೊರೆತಿವೆ. ಹಾಗಾದರೆ ನರಸೀಪುರ ಮತ್ತು ಮಸ್ಕಿ ಯಲ್ಲಿ ಈ ಸಾಂಸ್ಕ ಎಕ 
ಪರಿಸ್ಥಿತಿಯ ಸೂಚನೆ ಏನು ? 


ಕಾಶ್ಮೀರ ಪ್ರದೇಶದಲ್ಲಿ ಬೂರ್ಜಹಾಮ್‌ ಮತ್ತು ಗುಫ್‌ಕ್ರಾಲ್‌ ಎಂಬ ಸ್ಥಳಗಳಲ್ಲಿಯ ಉತ್ಪನನಗಳಲ್ಲಿ ಕಂಡು 
ಬಂದ ಮೃತ್‌ ಪಾತ್ರೆ ರಹಿತ ಅತೀ ಪ್ರಾಚೇನ ನೂತನ ಶಿಲಾಯುಗ ಹಂತ ಮತ್ತು ನಂತರದ ಸುಧಾರಿತ ಮೃತ್‌ ಪಾತ್ರೆ 
ಸಹಿತ ನೂತನ ಶಿಲಾಯುಗಗಳಂತೆಯೇ, ತಿ. ನರಸಿಪುರ ನೆಲೆಯ ಮೇಲೆ ದೊರೆತ ಕಲ್ಲಿನ ಉಪಕರಣಗಳು ಈ 
ಸಂಸ್ಕೃತಿಯ ಸುಧಾರಿತ ಹಂತವು ಆಗಿದೆಯೆ ? ಕಾಶ್ಮೀರ ಪ್ರದೇಶದಲ್ಲಿಯ ಉತ್ಸನನದಿಂದ ಇವೆರಡು ಹಂತಗಳು 
ತಿಳಿದಂತೆ ಈ ಪ್ರದೇಶದಲ್ಲಿಯೂ ಉತ್ಥನನದ ಮೂಲಕವೇ ಈ ಪ್ರಶ್ನೆಯನ್ನು ಬಗೆಹರಿಸಬೇಕಾಗಿದೆ. ಎರಡನೆಯದಾಗಿ 
ಈ ಸಂಸ್ಕೃತಿಯ ಉತ್ತರ ಭಾಗದ ಹಂತಕ್ಕೆ ಒಂದು ಶವಕುಣಿಯಲ್ಲಿ ವಿಶಿಷ್ಠವಾದ ಒಂದು ತಲೆಯಾನಿಕೆ ಸಿಕ್ಕಿದೆ. ಇದು 
ಈಜಿಪ್ಟಿನ ಸುಮಾರು ಕ್ರಿ. ಪೂ. ೧೩೫೨ರಲ್ಲಿ ಪಟ್ಟಕ್ಕೆ ಬಂದ ಟೂಟನ್‌-ಕಾ-ಮೆನ್‌ ಎಂಬ ರಾಜನ ಪಿರಮಿಡ್ಡಿನಲ್ಲಿ 
ದೊರೆತ ದಂತದ ಮತ್ತು ಕಲ್ಲಿನ ತಲೆಯಾನಿಕೆಗಳಿಗೆ ಸ್ಥೂಲವಾಗಿ ಹೋಲುವುದೆಂದು ತಜ್ಞರ ಅಭಿಪ್ರಾಯವಾಗಿದೆ. 
ಆದರೆ ಈಜಿಪ್ತ್‌ ಸಂಸ್ಕೃತಿಯ ವಿಶೇಷ ತಜ್ಞರಾದ ಹಂಗೇರಿಯ ಕೋಸುತ್‌ ವಿಶ್ವವಿದ್ಯಾಲಯದ ಪ್ರಾಚೇನ ಇತಿಹಾಸ 
ವಿಭಾಗದ ಡಾ| ಶ್ರೀಮತಿ ಇಲ್ಲಿ ಕೊಪುಸ್ಕಸ್‌ ಇವರು ಇವೆಲ್ಲ ವನ್ನು ಅಧ್ಯಯನ ಮಾಡಿ ಈ ಅಭಿಪ್ರಾಯವನ್ನು ಒಪ್ಪಿಲ್ಲ A 
ಆದರೆ ಈ ಘಟ್ಟ ಮತ್ತು ಮುಂದಿನ ಘಟ್ಟದ ಕಾಲದ ಕರ್ನಾಟಕ ಮತ್ತು ಸಮಕಾಲೀನ ಈಜಿಪ್ತ್‌ ಪ್ರದೇಶದಲ್ಲಿಯ 
ಇತರ ಕೆಲವು ಸಾಂಸ್ಕ್ರತಿಕ ಅ೦ಶಗಳಲ್ಲಿ : ಶೋರುಗಾಣಿಕೆಯ ಸಾಮ್ಯತೆಯಿದೆ. ಉದಾ : ಬ್ರಹ್ಮಗಿರಿ ಮತ್ತು 
ನೂಬಿಯನ್‌ ಪ್ರದೇಶಗಳಲ್ಲಿಯ ಕಲ್ಗೋರಿಗಳು ಮತ್ತು ಇವುಗಳಲ್ಲಿ ದೊರೆತ ಕಪ್ಪು-ಕೆಂಪು ದ್ವಿವರ್ಣದ ಮಣ್ಣಿನ 
ಪಾತ್ರೆಗಳು. ಹಳ್ಳೂರಿನ ಉತ್ಸನನದಲ್ಲಿ ಬೃಹತ್‌ ಶಿಲಾ ಸಂಸ್ಕೃತಿಯ ಘಟ್ಟದಲ್ಲಿ ದೊರೆತ ಸುಟ್ಟ ರಾಗಿ ಕಾಳಿನ 
ವೈಜ್ಞಾನಿಕ ವಿಶ್ಲೇಷಣೆಯಿಂದ ಇದರ ಮೂಲ ತಳಿ ಆಫ್ರಿಕ ಜನ್ಯವಾದುದೆಂದು ಅಭಿಪ್ರಾಯ. ಆದರೆ ಈ 
ಅಭಿಪ್ರಾಯವನ್ನೂ ಇತ್ತೀಚೆಗೆ ಪ್ರಶ್ನಿಸಲಾಗಿದೆ. ಆದ್ದರಿಂದ ಈ ಮಹತ್ವದ ವಿಷಯವನ್ನು ಹೆಚ್ಚು ಹೆಚ್ಚು ಉತ್ಪನನದಿಂದ 
ವ್ಯಾಪಕ ಅಧ್ಯಯನದಿಂದ ಸ್ಪಷ್ಟಪಡಿಸಬೇಕಾಗಿದೆ. ಮೂರನೆಯದಾಗಿ ಈ ಘಟ್ಟದ ಕೊನೆಯಲ್ಲಿ ಬೇರೆಡೆಯಿಂದ 
ಪ್ರಸರಣವಾದ ಭಿನ್ನ ರೀತಿಯ ವರ್ಣಚಿತ್ರಿತ ಮೃತ್‌ ಪಾತ್ರೆಯ ಚೊರುಗಳು, ಕಲ್ಲ ನ ನೀಳ ಚಿಕ್ಕ ಗಳು ದೊರೆತಿವೆ. 
ಇವುಗಳು ಕೃಷ್ಣಾನದಿ ಬಯಲಿನ, ವಿಶೇಷವಾಗಿ ಇದರ ಮೇಲ್ದಂಡೆ ಪ್ರದೇಶದ ಶಿಲಾ-ತಾಮ್ರಯುಗ ಸಂಸ್ಕ ಎತಿಯ 
ವಿಶಿಷ್ಟ ಲಕ್ಷಣಗಳಾಗಿವೆ. ಕಾವೇರಿ ನದಿ ಪ್ರದೇಶಕ್ಕೆ ಈ ಸಂಸ್ಕ ತಿಯ ಪ್ರಸಾರ ಯಾವ ಮಾರ್ಗದಿಂದ ಆಯಿತು. ಇದರ 
ಪರಿಣಾಮ ಏನು ? ಇವುಗಳನ್ನೂ ಬಿಡಿಸಬೇಕಾಗಿದೆ. ಬೃಹತ್‌ ಶಿಲಾ ಸಂಸ್ಕೃತಿಯ ಹಂತದಲ್ಲಿ ದೊರೆತ ಮಣ್ಣಿನ 
ಪಾತ್ರೆಗಳಲ್ಲಿ ವಿವಿಧ ರೀತಿಯ ಗೀಚುಗಳು ಜಡಿಗೇನಹಳ್ಳಿ (ಬೆಂಗಳೂರು ಜಿಲ್ಲೆಯಲ್ಲಿಯ ಈ ಸಂಸ್ಕೃತಿಯ ಕಲ್ಲು 


XIV 


ವೃತ್ತಗಳಲ್ಲಿ ದ್ದ ೦ತೆ ವಿಪುಲ ಸಂಖ್ಯೆಯಲ್ಲಿ ದೊರೆತಿವೆ. ಮತ್ತು ಇವು ಹೆಚ್ಚಾಗಿ ತಮಿಳು ನಾಡಿನ ಚಿಂಗಲ್ಫೇಟಿ ಪ್ರದೇಶದ 
ಈ ಸಂಸ್ಕೃತಿಯ ಇಂಥ ಮಣ್ಣಿನ ಪಾತ್ರೆಗಳ ಗೀಚುಗಳಿಗೆ ಹೋಲುತ್ತವೆ. ಉತ್ತರ ಕರ್ನಾಟಿಕದಲ್ಲಿ ಇವು ಶೀರ ಕಡಿಮೆ. 
ಈ ಗೀಚುಗಳ ಸಂಕೇತದ ಬಗ್ಗೆ ತಜ್ಞ ರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಇವು ಕುಂಬಾರರ ಗುರುತುಗಳಾಗಿರಬಹುದು, 
ಇಲ್ಲವೆ ಇವುಗಳ ಕೊಂಡವರ ಸ್ವತ್ತೆಂದು ಸೂಚಿಸುವ, ಧಾರ್ಮಿಕ ಕಟ್ಟಳೆಯ ಇಲ್ಲವೇ ತರುವಾಯ ಕಾಲದ ಬ್ರಾಹ್ಮಿ 
ಅಕ್ಬರ ಮಾಲಿಕೆಯ ಮೂಲ ಹಂತದ ಗುರುತುಗಳಾಗಿರಬಹುದು. ಇತ್ತೀಚೆಗೆ ಕೊಯಮುತ್ತೂರು ಜಿಲ್ಲೆಯ 
ಕೊಡಮಾನು ಉತ್ಪ ನನದಲ್ಲಿ ದೊರೆತ ಬೃಹತ್‌ ಶಿಲಾ ಸಂಸ್ಕೃತಿಯ ಮೃತ್‌ ಪಾತ್ರೆ ಗಳ ಇಂಥ ಗೀಚುಗಳೊಡನೆ ಬ್ರಾಹ್ಮಿ 
ಅಕ್ಬರಗಳೂ ಇದ್ದು ಈ ಗೀಚುಗಳು ಹೆಚ್ಚು ಅಧಾ ಹುಸ ವೆ. "ಆದ್ದರಿಂದ ಈ ಗೀಚುಗಳನ್ನು ಮತ್ತೆ 
ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಇತಿಹಾಸ ಪುರಾಶತ್ವಕ್ಕೆ ಸಂಬಂಧಿಸಿದ ಹಾಗೆ ಕಸಿ 
ದೇವಾಲಯ, ಬಸದಿ, ಕೋಟಿ ಕೊತ್ತಲಗಳು ಪಟ್ಟಣ ನೆಲೆಗಳು ಮೊದಲಾದವುಗಳ ಶೋಧನೆಗಳು ಪರಿಷ್ಕ 3 
ಎಫಿಗ್ರಾಫಿಯಾ ಕರ್ನಾಟಿಕ ೩, ೪ ಮತ್ತು ೫ನೇ ಸಂಪುಟಗಳಲ್ಲಿ ಯೂ. ರಾಜ್ಯ ಸರ್ಕಾರದ ಪುರಾತತ್ವ ವಾರ್ಷಿಕ 
ವರದಿಗಳಲ್ಲಿಯೂ ಕೆಲವು ಏಕ ವಿಷಯ ಗ್ರಂಥಗಳಲ್ಲಿ ಯೂ ಠಕ್ಕ ಮಟ್ಟನ ಪ್ರಮಾಣದಲ್ಲಿ ಪ್ರಕಟವಾಗಿವೆ. 


ಈಗ ನಡೆಯುತ್ತಿರುವ ತಲಕಾಡು ಉತ್ಸನನದಲ್ಲಿ ನಿರೀಕ್ಷಿಸಿದ್ದ ಗಂಗರ ಕಾಲದ ಕಟ್ಟಡಗಳಲ್ಲಿಯ ಸುಮಾರು 

೯ನೇ ಶತಮಾನದ ಬೃಹತ್‌ ಜೈನ ಬಸದಿಯು ಗಂಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪ ಅಧ್ಯಯನಕ್ಕೆ ಒಂದು 
ಮಹತ್ವದ ಕೊಡುಗೆ. ಮತ್ತೊಂದು ಇನ್ನೂ ದೊಡ್ಡ ಕಟ್ಟಡ ಕುತೂಹಲಕಾರಿಯಾಗಿದೆ. ಇವೆಲ್ಲವನ್ನೂ ಹಾಗೂ 
ಸುತ್ತಮುತ್ತಲು ಕಾಣುವ ಕುರುಹುಗಳನ್ನು ಕ್ರಮೇಣ ಬಿಡದೆ ಬಿಡಿಸಿದಾಗ ಗಂಗರ ರಾಜಧಾನಿಯ ಅರಮನೆಯೂ 
ಸೇರಿದಂತೆ ಕೆಲವು ಭಾಗಗಳಾದರೂ ಬೆಳಕಿಗೆ ಬರಬಹುದೇನೋ ? ಜೊತೆಗೆ ಪ್ರಥಮ ಬಾರಿಗೆ ರೋಮನ್‌ ನಾಣ್ಯದ 
ಅಚ್ಚು ಮತ್ತು ಗಂಗ ಪೂರ್ವದ ಇತಿಹಾಸ ಆರಂಭ ಕಾಲದ ಘಟ್ಟವು ಈ ಸ್ಥಳವನ್ನು ಗಂಗರು ತಮ್ಮ ರಾಜಧಾನಿಯಾಗಿ 
ಮಾಡಿಕೊಂಡ ಹಿನ್ನೆಲೆಯನ್ನು ಸೂಚಿಸುತ್ತವೆ. ಇದಲ್ಲದೆ, ಇಲ್ಲಿಯೇ ಸುತ್ತಮುತ್ತ ನೂತನ ಶಿಲಾಯುಗದ ಜನರು 
ಮತ್ತು ಅದಕ್ಕೆಂತಲೂ ಪೂರ್ವದ ಸೂಕ್ಟ್ಚ್ಮ ಶಿಲಾಯುಗದ ಜನರು ಇಲ್ಲಿ ವಾಸ್ತವ್ಯವಿದ್ದ ಸೂಚನೆಗಳು ಕೂಡಾ 
ಗೊತ್ತಾಗಿದೆ. ಮೂರ್ತಿ ಮತ್ತು ವಾಸ್ತುಶಿಲ್ಪ ಕಲೆಯ ಒಂದು ಸ್ಥೂಲ ಸಮೀಕ್ಟೆಯನ್ನು ನಾನು ಅಖಿಲ ಭಾರತ ೬೦ನೇ 
ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರ ಪಸಬಸಿದ ವಜ್ರ ದೀಪ್ತಿ ನೆನಪಿನ ಸಂಪುಟದಲ್ಲಿ ಮಾಡಿದ್ದೆ ನೆ. ಇತ್ತೀಚೆಗೆ ಪ್ರ ಕಟಿವಾದ 
We ದಯಾನಂದ ಪಟೀಲರ smilie ಕೇಶನ ದೇವಾಲಯದ ಒಂದು ಸಾಂಸ್ಕ ಎಕ ಅಧ್ಯ ಇ ಮತ್ತು 
ಡಾ! ಜ್ಯೋತಿಬಾಯಿಯವರ ಮೈಸೂರು ನಗರದಲ್ಲಿಯ ಪ್ರಮುಖ ನಿರ್ಮಿತಿಗಳು - ಗ ಅಧ್ಯಯನ 
ಶ್ರೀರಂಗರಾಜು ಅವರ ಶ್ರೀ ಚಾಮುಂಡೇಶ್ವರ ಮಧು ಎ ಆ ಅಧ್ಯಯನ ಇವುಗಳನ್ನು ಇಲ್ಲಿ ನೆನೆಸಬಹುದು. 
ಇದುನಿಕ ಮೈಸೂರು ಪ್ರದೇಶಕ್ಕೆ ಸಟುಟ ವಿಶೇಷವಾಗಿ ದಾಖಲೆ ಪತ್ರಗಳ ಆಧಾರದ ಮೇಲೆ 
ಸಂಶೋಧನೆಗಳು ಆಗುತ್ತಿವೆ. ಇತೀಚೆಗೆ ಪ್ರಕಟವಾದ ಡಾ! ಸತ್ಯನಾರಾಯಣರವರ ಗ್ರ ಅಶ್‌ ಗಮನಾರ್ಹ. ಇಷ್ಟೆಲ್ಲ 
ಆಗುತ್ತಿದ್ದರೂ ಕೂಡ, ಗಂಗ ಪೂರ್ವ ಮೈಸೂರು ಪ್ರದೇಶದ ಅಷ್ಟೇ ಅಲ್ಲ ದಕ್ಷಿಣ ಕರ್ನಾಟಕದ ಇತಿಹಾಸವೇ ನಮಗೆ 
ಏನೂ ತಿಳಿದಿಲ್ಲ. ಮೌರ್ಯ ಚಿಕ್ರ ವರ್ತಿ ನಾಸ ತನ್ನ ಸಾಮಾ ್ರಾಜ್ಯದಿಂದ ದೂರವಿರುವ ಚೋಳ, ಪಾಂಡ್ಯ ಮೊದಲಾದ 

ರಾಜ್ಯಗಳನ್ನೂ ತನ್ನ ಶಾಸನಗಳಲ್ಲಿ ಉಲ್ಲೇಖಿಸಿರುವಾಗ ಇದರ ಪಕ್ಕದಲ್ಲಿಯೇ ದಕ್ಷಿಣ ಕರ್ನಾಟಕದ ಬಗ್ಗ ಏನನ್ನೂ 

ಏಕೆ ಹೇಳಿಲ್ಲ 9 ಚೆಂಗಾಳ್ವರೇ ಮೊದಲಾದ ಸಣ್ಣ ಪುಟ್ಟ ಅರಸುಮನೆತನಗಳ ಸಾಂಸ್ಕ ಎತಿಕ ಅಧ್ಯಯನವು 

ಆಗಬೇಕಾಗಿದೆ. ಮೈಸೂರು, ರಾಜ್ಯದ ಅರಸು ಮನೆತನದ ಕಾರ್ಯಕೇತ್ರದ ಕೇಂದ್ರ ಮೈಸೂರು ಶ್ರೀರಂಗಪಟ್ಟಣ 

ಈ ಪ್ರದೇಶದ ಕೂಲಂಕಶ ಸರ್ವತೋಮುಖ ಅಧ್ಯಯನವನ್ನು ಮಾಡಬೇಕಾಗಿದೆ. ಹೀಗೆ ಹಲವಾರು ಕೇತ್ರಗಳಲ್ಲಿ ಶೂನ್ಯ 

ಭಾಗಗಳು ಬಹಳ ಇವೆ. 


XV 


ಕರ್ನಾಟಕದ ಇನ್ನುಳಿದ ಭಾಗದಲ್ಲಿಯ ಕೆಲವು ಮುಖ್ಯ ಶೋಧನೆಗಳ ಸಿಂಹಾವಲೋಕನ ಮಾಡಿದಾಗಲೂ 
ಇಂಥ ನೂರಾರು ಸಮಸ್ಯೆಗಳಿವೆ, ಶೂನ್ಯ ಭಾಗಗಳಿವೆ ಎಂಬುದು ಬೇಗ ಸ್ಪಷ್ಟವಾಗುತ್ತದೆ. 


ಆದಿ ಹಳೆಯ ಶಿಲಾಯುಗದ ನೆಲೆಯಾದ ಹುಣಸಿಗಿಯಲ್ಲಿ ಮಾನವನು ತಾತ್ಕಾಲಿಕವಾಗಿ ಒಂದೆಡೆ ನಿಂತು 
ಬಿಸಿಲನ್ನು ತಡೆಯಲು ಪ್ರಾಯಶಃ ತಟ್ಟಮರೆಯನ್ನು ನಿರ್ಮಿಸಿ ಕಲ್ಲಿನ ಉಪಕರಣಗಳನ್ನು ಸಿದ್ಧ ಮಾಡುತ್ತಿದ್ದ ಮೂಲ 
ನೆಲೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಶೋಧವಾಗಿದೆ. ಅನಗವಾಡಿಯಲ್ಲಿ (ಬಾಗಲಕೋಟ ತಾಲೂಕ, ವಿಜಾಪುರ 
ಜಿಲ್ಲೆ) ಆದಿ ಮತ್ತು ಮಧ್ಯ ಹಳೆ ಶಿಲಾಯುಗದ ನಡುವಿನ ಬದಲಾವಣೆಯನ್ನು ಸೂಚಿಸುವ ಪ್ರಮಾಣಗಳು ದೊರೆತಿವೆ. 
ಸಾಲವಡಗಿ (ವಿಜಾಪುರ ಜಿಲ್ಲೆ), ಮೆರಲಭಾಮಿ (ಗುಲಬರ್ಗ ಜಿಲ್ಲೆಯಲ್ಲಿ ಆದಿ, ಮಧ್ಯ, ಅಂತ್ಯ ಮತ್ತು ಸೂಕ್ಷ್ಮ 
ಶಿಲಾಯುಗಗಳ ಘಟ್ಟಗಳನ್ನು ಕಾಲಾನುಕ್ರಮವನ್ನು ಮತ್ತು ಆಯಾಯ ಘಟ್ಟಗಳ ಒಂದೆರಡು ವಿಶಿಷ್ಠ ಲಕ್ಷಣಗಳನ್ನು 
ಸ್ಪಷ್ಟಪಡಿಸಿವೆ. ತಿ. ನರಸಿಪುರ ಮತ್ತು ಹೆಮ್ಮಿಗೆಯಲ್ಲಿ ನೂತನ ಶಿಲಾಯುಗದ ಪೂರ್ವದ ಆದರೆ ದಖನ್ನಿನ 
ಇತರೆಡೆಗಳಲ್ಲಿ ಯ ಮಧ್ಯ, ಹಳೆ ಶಿಲಾಯುಗ ಸೊಕ್ಕೆ ಶಿಲಾಯುಗದ ಕಲ್ಲಿನ ಉಪಕರಣಗಳಿಗಿಂತ ಭಿನ್ನವಾದ, 
ಶಿಲಾಯುಗ ಉಪಕರಣಗಳನ್ನು ಗುರುತಿಸಲಾಗಿದೆ. ಬ್ರಹ್ಮಗಿರಿ, ಸಂಗನಕಲ್ಲು, ಮಸ್ಕಿ, ತಿ. ನರಸಿಪುರ, ಹೆಮ್ಮಿಗೆ, 
ಪಿಕ್ಲಿಹಾಳ್‌, ಹಳ್ಳೂರು, ಬನಹಳ್ಳಿ ಈ ನೆಲೆಗಳಲ್ಲಿ ನೂತನ ಶಿಲಾ ಅಥವಾ ಶಿಲಾತಾಮ್ರಯುಗ ಹಂತದಲ್ಲಿಯ 
ನೂತನಶಿಲಾ ಸಾಂಸ್ಕೃತಿಕ ಘಟ್ಟಗಳಲ್ಲದೆ ಕಾಲಾನುಕ್ರಮವಾಗಿ ಕಬ್ಬಿಣ ಯುಗದ ಬೃಹತ್‌ಶಿಲಾ ಸಂಸ್ಕೃತಿ ಮತ್ತು 
ಇತಿಹಾಸ ಆರಂಭ ಕಾಲದ ಸಂಸ್ಕೃತಿಯ ಘಟ್ಟಗಳು ಬೆಳಕಿಗೆ ಬಂದಿವೆ. ತೇರದಾಳ ಕೇವಲ ಒಂದು ಶಿಲಾ 
ತಾಮ್ರಯುಗದ ನೆಲೆ. 


ಆದರೆ ತೆಕ್ಕಲಕೋಟಿಯಲ್ಲಿ ಕೇವಲ ಶಿಲಾ-ತಾಮ್ರಯುಗ ಹಂತದಲ್ಲಿ ಯ ನೂತನ ಶಿಲಾಯುಗ ಸಾಂಸ್ಕ್ರೃತಿಕ 
ಘಟ್ಟದ ವಾಸ್ತವ್ಯದ ನೆಲೆ. ವಟಗಲ್ಲಿನಲ್ಲಿಯ ನೂತನ ಶಿಲಾಯುಗದ ಘಟ್ಟದ ಬಗ್ಗೆ ಶವಸಂಸ್ಕಾರ ಮೊದಲಾದ 
ಒಂದೆರಡು ಅಂಶಗಳು ಮಾತ್ರ ವೃತ್ತ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ತಡಕನಹಳ್ಳಿ, ಕೊಮರನಹಳ್ಳಿ, ಜಡಿಗೇನಹಳ್ಳಿ, 
ಹಳಿಂಗಳಿ, ಕೊಪ್ಪ, ಹೆಗ್ಗಡೆ-ಹಳ್ಳಿ ಮತ್ತು ತೇರದಾಳದಲ್ಲಿ ಯೂ ಕೂಡಾ (ಇಲ್ಲಿ ಶಿಲಾ-ತಾಮ್ರ ಸಂಸ್ಕ ಎಶ ನೆಲೆಯಿಂದ 
ನೇರವಾಗಿ ಸುಮಾರು ೨ ಕ. ಮೀ. ದೂರದಲ್ಲಿ ಗಡ್ಡದ ಮೇಲೆ ನೂರಾರು ಬೃಹತ್‌ ಶಿಲಾ ಗೋರಿಗಳಿವೆ) ವಿವಿಧ 
ಪ್ರಕಾರ ನಿರ್ಮಿತಿಗಳ ಕೆಲ್ಲೊ ಆರಿಗಳನ್ನು ಉತ್ಪ ನನ ಮಾಡಲಾಗಿದೆ. ಮೊದಲಿನ ಎರಡು ಸ್ಥ ಳಗಳಲ್ಲಿ ದಕ್ಷಿಣ ಭಾರತದ 
ಬೇರೆಡೆಗಳಲ್ಲಿ (ಪೆರಂಬೂರು ಪ್ರದೇಶ ಬಿಟ್ಟು ಸಾಮಾನ್ಯವಾಗಿ ದೊರೆಯದಂತಹ ಬಿಳಿ ರೇಖಾ ಚಿತ್ರಗಳುಳ್ಳ ಕಪ್ಪು- 
ಕೆಂಪು ದ್ವಿವರ್ಣದ ಪಾತ್ರೆಗಳಿರುವುದು ಒಂದು ವಿಶೇಷ. ಜೊತೆಗೆ ಐದು ಬಾಯಿಗಳುಳ್ಳಿ ಗಡಿಗೆಗಳು (ಪಂಚಮುಖ 
ವಾದ್ಯದ ತರಹ) ಇಲ್ಲಿ ಮಾತ್ರ ಸಿಕ್ಕಿವೆ. ಜಡಿಗೇನ ಹಳ್ಳಿಯಲ್ಲಿ ಕಾಲುಗಳುಳ್ಳ ದೋಣಿಯಾಕಾರದ ಅಸ್ಥಿ ಪಾತ್ರಗಳು 
ಇದ್ದು ಅವು ತಮಿಳುನಾಡಿನ ಚಂಗಲ್ಬೇಟಿ ಜಿಲ್ಲೆಯ ಬೃಹತ್‌ಶಿಲಾ ಗೋರಿಗಳಲ್ಲಿ ದೊರೆಯುವ ಇಂಥ ಪಾತ್ರೆಗಳಿಗೆ 
ಹೋಲುತ್ತವೆ. ತೇರದಾಳ ಮತ್ತು ಹಳಿಂಗಳಿಯಲ್ಲಿಯ ಕಲ್ಗೋರಿಗಳ ಗ್ರೀಕ್‌ ಅಥವಾ ರೋಮನ್‌ ಶಿಲುಬೆಯಾಕಾರದ 
ವಿನ್ಯಾಸವು ಬಹಳ ಅಪರೂಪದ್ದು. ಕೊಪ್ಪದಲ್ಲಿಯ ಕಲ್ಲೋರಿಗಳಲ್ಲಿ ಭತ್ತ, ಕಾರ್ನಿಲಿಯನ್‌ ಎಂಬ ಉತ್ತಮ ಜಾತಿಯ 
ಕಲ್ಪಿ ನ ಮಣಿಗಳು, ಮೂರು ಕಾಲಿನ ಗಡಿಗೆಗಳು ಒಂದರಲ್ಲಿ ನೂತನ ಶಿಲಾಯುಗದ ಕಲ್ಲಿ ನ ಕೊಡಲಿಯು ಮೊದಲಾದ 
ದೊರೆತ ವಸ್ತುಗಳು ಗಮನಾರ್ಹ. ಹೆಗ್ಗಡೆ ಹಳ್ಳಿಯಲ್ಲಿ ಉತ್ಪನದ ಮಾಡಿದ ನಾಲ್ಕು ಗೋರಿಗಳಲ್ಲೂ, ಕಬ್ಬಿಣದ 
ವಸ್ತುಗಳು ಒಂದೇ ಸಮನೆ ಇಲ್ಲ ದಿರುವುದು ತುಂಬ ಕುತೂಹಲಕಾರಿಯಾಗಿದೆ. ಏಕೆಂದರೆ ಉಳಿದೆಲ್ಲ ನೆಲೆಗಳ 
ಕಲ್ಲೋರಿಗಳಲ್ಲಿ ಕಬ್ಬಿಣದ ಉಪಕರಣಗಳಿರುವುದು ಸರ್ಮೇ ಸಾಮಾನ್ಯ. ಕೊಡೆಕಲ್ಲು, ಕುಪಗಲ್ಲು ಮತ್ತು ಇತ್ತೀಚೆಗೆ 
ಬೂದಿಹಾಳಗಳಲ್ಲಿ ಉತ್ಪನನ ಮಾಡಿದ ಬೂದಿ ಗುಡ್ಡಗಳಿಂದ ಅವು ನೂತನ ಶಿಲಾಯುಗದವೆಂದೂ, ಆದರೆ ಅಲ್ವಿನ್‌ 
ಅವರು ಇಂಥ ಬೂದಿ ಗುಡ್ಡಗಳ ಸಮಗ್ರ ಮತ್ತು ಸುದೀರ್ಫ ಅಧ್ಯಯನದಲ್ಲಿ ಇವು ಮೂಲತಃ ದನದ 
ಕೊಟ್ಟಿಗೆಗಳೆಂದು ವ್ಯಕ್ತ ಪಡಿಸಿದ ಅಭಿಪ್ರಾಯವನ್ನು ಅನುಮೋದಿಸುವುದಿಲ್ಲವೆಂದು ಉತ್ಸನನಕಾರರು ವಿವರಿಸಿದ್ದಾರೆ. 


೫೪1 


ಬೆನಕನಹಳ್ಳಿಯ ಪರೀಕ್ಬಕ ಗುಂಡಿಯಲ್ಲಿ ಕಾಲಾನುಕ್ರಮದಲ್ಲಿ ನೂತನ ಶಿಲಾಯುಗ ಮತ್ತು ಕಬ್ಬಿಣಯುಗದ ಬೃಹತ್‌ 
ಶಿಲಾ ಸಂಸ್ಕೃತಿಗಳ ಘಟ್ಟಿಗಳಿದ್ದು ಆದರೆ ನೂತನ ಶಿಲಾಯುಗದ ಕೊನೆಯ ಭಾಗದಲ್ಲಿಯೇ ವಿಶಿಷ್ಟವಾದ ಬಿಳಿ ರೇಖಾ 
ಚಿತ್ರಗಳುಳ್ಳ ಕಪ್ಪು-ಕೆಂಪು ದ್ವಿವರ್ಣದ ಪಾತ್ರೆಗಳ ಅವಶೇಷಗಳಿರುವುದು ಬಹಳ ಕುಶೂಹಲಕಾರಿಯಾಗಿದೆ. ನಾವು 
ಈಗಾಗಲೇ ಗಮನಿಸಿದಂತೆ, ಹಳ್ಳೂರು, ತಡಕನಹಳ್ಳಿ ಮತ್ತು ಕೊಮರನಹಳ್ಳಿಯಲ್ಲಿ ಈ ವಿಶಿಷ್ಟ ಸಾಂಸ್ಕ್ಯ ಶಿಕ 
ಕುರುಹುಗಳು ನೂತನ ಶಿಲಾಯುಗ ನಂತರ ಕಾಲದ ಬೃಹಶ್‌ ಶಿಲಾ ಸಂಸ್ಕೃತಿಯ ಭಾಗವಾಗಿವೆ. ಆದ್ದರಿಂದ ಈ 
ಪ್ರದೇಶದಲ್ಲಿ ಈ ಮೃತ್‌ ಪಾತ್ರೆಗಳು ಸೂಚಿಸುವ ಸಂಸ್ಕೃತಿಯ ಪ್ರಾಚೀನತೆಯನ್ನು ಇನ್ನೂ ಹಿಂದಕ್ಕೆ ಒಯ್ಯಲ್ಪ 
ಇದರ ಬಗ್ಗೆ ವಿಶೇಷ ಅಧ್ಯಯನವಾಗಬೇಕಾಗಿದೆ. ಬನಹಳ್ಳಿಯಲ್ಲಿಯ ನೂತನ - ಬೃಹತ್‌ ಶಿಲಾ - ಇತಿಹಾಸ 
ಆರಂಭ ಕಾಲದ ಸಾಂಸ್ಕೃತಿಕ ಘಟ್ಟಗಳ ಕಾಲಾನುಕ್ರಮ ಮಾಲಿಕೆಯಲ್ಲಿ ಪ್ರಥಮ ಬಾರಿಗೆ ಕಬ್ಬಿಣಯುಗ ಆರಂಭ 
ಕಾಲದ ಬೃಹತ್‌ ಶಿಲಾ ಸಂಸ್ಕೃತಿಯ ಕಬ್ಬಿಣ ಅದಿರನ್ನು ಕರಗಿಸಿ ಲೋಹವನ್ನು ಮಾಡುವ ಭಟ್ಟಯೇ ಶೋಧವಾಗಿದೆ. 
ಇದೇ ತರಹದ ಭಟ್ಟಿಯು ಟಾ ವಿದರ್ಭಪ್ರದೇಶದಲ್ಲಿ ಯ ನಾಯುಂದದಲ್ಲಿ ಆ ಪ್ರದೇಶದ ಭಿನ್ನ ಹಾಗೂ 
ವಿಶಿಷ್ಠವಾದ ಬೃಹತ್‌ ಶಿಲಾ ಸಂಸ್ಕ ತ ಘಟ್ಟದಲ್ಲಿ ಶೋಧವಾಗಿದೆ. ಹೀಗೆ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಕ್ರಿ. ಪೂ. ೮೦೦- 
೩೦೦ ಕಾಲದ ಕಬ್ಬಿಣ ಲೋಹ ತಂತ್ರದ ಬಗ್ಗೆ ಪ್ರಥಮ ಬಾರಿಗೆ ತಿಳಿಯಲು ಸಾಧ್ಯವಾಗಿದೆ. 


ಚಂದ್ರವಳ್ಳಿ, ಬನವಾಸಿ ಮತ್ತು ಸನ್ನತಿಯಲ್ಲಿ ಕ್ರಿ. ಪೂ. ೩-೨ನೇ ಶತಮಾನದಿಂದ ಕ್ರ. ಶ. ೩ನೇ 
ಶತಮಾನದವರೆಗಿನ ಶಾತವಾಹನ ಕಾಲದ ನಗರ ಸಂಸ್ಕ ತಿಯ ವಿಶಿಷ್ಟ ಲಕ್ಷಣಗಳು ಅಂದರೆ ದೊಡ್ಡ ದೊಡ್ಡ 
ಇಟ್ಟಿಗೆಯ ಕಟ್ಟಡಗಳು, ಶಾತವಾಹನ ಅರಸರ ಹಾಗೂ ಇವರ ಮಾಂಡಲಿಕರ ಹೆಸರುಗಳುಳ್ಳ ಹಾಗೂ ರೋಮನ್‌ 
ಚಕ್ರಾಧಿಪತ್ಯದ ಕೆಲವು ಅರಸರುಗಳ ಹೆಸರುಗಳುಳ್ಳ ನಾಣ್ಯಗಳು, ನಾನಾ ಪ್ರಕಾರದ ಮಣ್ಣಿನ ಗೊಂಬೆಗಳು ತುಂಬ 
ಸ್ವಾರಸ್ಯಕರವಾಗಿವೆ. ಚಂದ್ರವಳ್ಳಿ, ವಡಗಾಂವ-ಮಾಧವಪುರ ಮತ್ತು ಸನ್ನತಿಯಲ್ಲಿ ಹೆಚ್ಚಾಗಿ ಲೌಕಿಕ ಕಟ್ಟಡಗಳು 
ಕಂಡು ಬಂದು ಬನವಾಸಿಯಲ್ಲಿ ಬಹುಶಃ ಧಾರ್ಮಿಕ ಬೃಹದಾಕಾರದ ಗಜಪೃಷ್ಠಾಕಾರದ ಕಟ್ಟಡಗಳು ಬೆಳಕಿಗೆ 
ಬಂದಿವೆ. 


ಗುಡ್ಡಾಪುರದ ೫ನೇ ಶಶಮಾನದ ಕದಂಬ ರವಿವರ್ಮ (ಸುಮಾರು ೪೮೫-೫೧೯)ನ ಶಾಸನದಲ್ಲಿ ಸ್ಥಳದಲ್ಲಿಯ 
ಅರಮನೆ, ಮನ್ಮಥ ದೇವಾಲಯ ಮೊದಲಾದವುಗಳನ್ನು ಉಲ್ಲೇಖಿಸಿದ ಆಧಾರದ ಮೇಲೆ ಅಲ್ಲಿಯ. ಉತ್ಪ ನನದಲ್ಲಿ 
ನಿರ್ದಿಷ್ಟವಾಗಿ ಪ್ರಥಮ ಬಾರಿಗೆ ಆದಿ ಕದಂಬರ ಕಾಲದ ಬೃಹತ್‌ ಇಟ್ಟಗೆ ಕಟ್ಟಡವು ಕೊೌಛೆಕಾಗಿದ ಮಸ್ಕಿ ಯಲ್ಲಿ 
ಸುಮಾರು ೧೧-೧೪ನೇ ಶತಮಾನದ ಸಾಮಾನ್ಯ ಜನರ ನಿತ್ಯಬಳಕೆಯ ವಸ್ತುಗಳು ದೊರೆತಿರುವುದೇ ವಿಶೇಷ. 
ಹಂಪಿಯಲ್ಲಿ ಅರಮನೆ ಪ್ರದೇಶದಲ್ಲಿ ಯ ಕಟ್ಟಡಗಳ ತಳವಿನ್ಯಾಸ, ನಿರ್ಮಿತಿ ಕ್ರಮ, ಪರಸ್ಪರ ಸಂಬಂಧ ಇವುಗಳನ್ನು 
ಸ್ಪಷ್ಟಪಡಿಸಲಾಗಿದೆ. ಇಲ್ಲಿ ಸಾಮಾನ್ಯ ಗಡಿಗೆ ಮಡಿಕೆಯ ಪಾತ್ರೆಗಳ ಜೊತೆಗೆ ಸುಲಲಿತ ಕಂದು ಬಣ್ಣ ದ ಚಿತ್ರಗಳುಳ್ಳ 
ಸಮಕಾಲೀನ ಚೈನಾದೇಶದ ಪಿಂಗಾಣಿ ಬಟ್ಟಲಗಳು ದೊರೆತಿರುವುದು ಪರದೇಶಿಯರ ಸಮಕಾಲಿನ ಬರವಣಿಗೆಗಳಲ್ಲಿ 
ವರ್ಣಿಸಲಾದ ಚೈನಾ-ವಿಜಯನಗರ ವ್ಯಾಪಾರ ಸಂಬಂಧವನ್ನು ಪುಷ್ಠೀಕರಿಸುತ್ತವೆ. 


ಸಮಸ್ಯೆಗಳು ” 

ಹೀಗೆ ಆದಿ ಹಳೆಯ ಶಿಲಾಯುಗದಿಂದ ಹಿಡಿದು ೧೬ನೇ ಶತಮಾನದ ಕೊನೆಯವರೆಗಿನ ಜನಸಾಮಾನ್ಯರ 
ಜೀವನಕ್ಕೆ ಸಂಬಂಧಿಸಿದ ಮೂಲ ಪ್ರಮಾಣಗಳ ಜೊತೆಗೆ ಅಲ್ಲ ಲ್ಲಿಯ ಒಂದೆರಡು ವಿಶಿಷ್ಟ ಸಾಂಸ್ಕ ಎತ 
ಹೆಗ್ಗುರುತುಗಳನ್ನು ತಿಳಿಯಲು ಸಾಧ್ಯವಾಗಿರುವುದು ಸ್ವಲ್ಪಮಟ್ಟಿಗೆ ಸಮಾಧಾನಕರವಪ್ಟ. 


ಇವೆಲ್ಲವು ೫ ಲಕ್ಷ ವರ್ಷಗಳಿಗಿಂತಲೂ ಹಿಂದಿನಿಂದ ಇಂದಿನವರೆಗೆ ಸುದೀರ್ಫ ಕಾಲದ ಸಾಂಸ್ಕೃತಿಕ 
ಬೆಳವಣಿಗೆಯ ಹಲವಾರು ಘಟ್ಟಗಳಲ್ಲಿಯ ಕೆಲವುದರ ಅಲ್ಲೊಂದು ಇಲ್ಲೊಂದು ಕೇವಲ ಬಳೆಗಳಂತಿವೆಯೇ 


xvii 


ಹೊರತು, ಪೂರ್ಣವಲ್ಲದಿದ್ದ ರೂ ಸ್ಪಷ್ಠವಾಗಿ ಗುರುತಿಸಿಬಹುದಾದ ಕರ್ನಾಟಕದ ಸಾಂಸ್ಕ ಶಿಕ ವಿರಾಟಿ ರೂಪ 
ವ್ಯಕ್ತಿತ್ವವು ತಿಳಿದಿಲ್ಲ. ಪುಣೆಯ ಹತ್ತಿರ ಇನಾಂಗಾವ್‌ದಲ್ಲಿಯ ಸುಮಾರು ಕ್ರಿ. ಪೂ. ೧೭೦೦-೮೦೦ ಅವಧಿಯ 
ಪೂರ್ವಭಾವಿ ಇತಿಹಾಸದ ಶಿಲಾ-ತಾಮ್ರಯುಗ ಸಂಸ್ಕತಿ ನೆಲೆಯನ್ನು ಎಡೆಬಿಡದೆ ವರ್ಷದ ಕೆಲವು ತಿಂಗಳುಗಳಲ್ಲಿ 
ಒಟ್ಟು ೧೨ ವರ್ಷಗಳ ಕಾಲ (೧೯೬೮-೭೧, ೧೯೭೨-೭೪, ೧೯೭೯-೮೩) ಅತ್ಯಂತ ವೈಜ್ಞಾನಿಕ ಉತ್ಪ ನನದಿಂದ ಆ 
ಗ್ರಾಮದ ವಿಸ್ತಾರ, ವಸತಿವಿನ್ಯಾಸ, ಕೃಷಿ, ಕೈಗಾರಿಕೆಗಳು, ಬೆಳೆಗಳು, ಕಾಲುವೆಗಳ ಮೂಲಕ ಹೊಲ-ಗಡ್ದೆಗಳಿಗೆ 
ನೀರಿನ ಪೂರೈಕೆ ಕ್ರಮ, ಪಶು-ಸಂಗೋಪನೆ, ಸಮಾಜ ವ್ಯವಸ್ಥೆ ಹಾಗೂ ನಾಯಕತ್ವ, ಕರ ಸಂಗ್ರಹ, ಧಾರ್ಮಿಕ 
ಕಟ್ಟಳೆಗಳು, ಆಗಿನ ಪರಿಸರ, ವಾಯುಗುಣ, ಮೊದಲಾದ ಸ್ವಾರಸ್ಯಕರ ವಿಷಯಗಳು ಬೆಳಕಿಗೆ ಬಂದವು. ಈ 
ಉತ್ಸನವು ದಕ್ಷಿಣ ಭಾರತದಲ್ಲಿ ಒಂದು ಮಾದರಿಯಾಗಿದೆ. ಅಂತಹ ಒಂದೇ ಒಂದು ಉತ್ಸನನವು ಕರ್ನಾಟಕದಲ್ಲಿ 
ಆಗಿಲ್ಲ 


ಇತಿಹಾಸ ಪುರಾತತ್ವ ಕ್ಷೇತ್ರದಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪಮಟ್ಟಿನ ಪ್ರಮಾಣದಲ್ಲಿಯಾದರೂ ಮೌರ್ಯ- 
ಕುಷಾಣ-ಗುಪ್ತ ಕಾಲದ ಸಾಮಾನ್ಯ ಜನರ ನಿತ್ಯ ಜೀವನದ ಹಾಗೂ ವಿಶಿಷ್ಟ ಸಂಪ್ರದಾಯಗಳ ಕೆಲವು ಅಂಶಗಳು 
ತಿಳಿದಂತೆ ಕರ್ನಾಟಕದಲ್ಲಿ ಏಕೆ ದಕ್ಷಿಣ ಭಾರತದಲ್ಲಿಯೇ ಆದಿ ಚೋಳ, ಆದಿ ಕದಂಬ, ಚಾಲುಕ್ಯ-ಪಲ್ಲವ, ರಾಷ್ಟ್ರಕೂಟ 
ಮೊದಲಾದ ಸಾಂಸ್ಕೃತಿಕ ಘಟ್ಟಗಳ ನೆಲೆಗಳನ್ನು ಗುರುತಿಸಿ ಜನರ ನಿತ್ಯ ಜೀವನದ ಯಾವ ವಾಸ್ತವಿಕ ಅಂಶಗಳನ್ನು 
ತಿಳಿಯಲು ಪ್ರಯತ್ನಿಸಿಲ್ಲ. ಈ ದಿಶೆಯಲ್ಲಿ ನಾವು ಏನೂ ಯೋಜನೆ ಮಾಡಿದಂತೆ ತೋರುವುದಿಲ್ಲ. 


ಇಂಥ ಸಮಸ್ಯೆಗಳ ದೃಷ್ಟಿಯಿಂದ ಹಲಶಿ ಮತ್ತು ಬನವಾಸಿ ಸ್ಪಷ್ಟವಾಗಿ ವಿಸ್ತಾರವಾದ ಆದಿ ಕದಂಬರ, 
ಬಾದಾಮಿ- ಪಟ್ಕದಕಲ್‌-ಐಹೊಳೆಯಲ್ಲಿ ಬಾದಾಮಿ ಚಾಲುಕ್ಯರ, ಅಳುಪುರ ಕಾಲದ ಉದ್ಯಾವರ, ರಾಷ್ಟ್ರಕೂಟ 
ಕಾಲದ ಮಳಖೇಡ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಪುನ್ನಾಟ ರಾಜ್ಯದ ಕಿತ್ತೂರು, ಚಂಗಾಳ್ವರ ಪಿರಿಯಾಪಟ್ಟಣ, 
ಕೆಳದಿ ಅರಸರ ಇಕ್ಕೇರಿ, ಬಿದನೂರು, ಉತ್ತರ ಕರ್ನಾಟಕದ ಕಿತ್ತೂರು ಮೊದಲಾದ ಸ್ಥಳಗಳ ನೆಲೆಗಳನ್ನು ಸರಿಯಾಗಿ 
ಪರಿಶೀಲಿಸಿ ಉತ್ಪನನ ಮಾಡುವುದು ಅವಶ್ಯವಿದೆ. ಮೊದಲು ನಾವು ಆದಿ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಗಂಗ 
ಕಾಲದ ನೆಲೆಗಳ ಉತ್ಪನನಕ್ಕೆ ಆದ್ಯತೆ ಕೊಡಬೇಕಾಗುತ್ತದೆ. ಕಾರಣ ಈ ಕಾಲದ ಅಂದರೆ ಕ್ರಿ. ಪೂ. ೨ನೇ ಶತಮಾನ 
ಇತ ಕ್ರಿ. ಶ. ೯ನೇ ಶತಮಾನ ಅವಧಿಯ ಸಾಹಿತ್ಯವೂ ದೊರಕದೇ ಜನರ ಸಾಮಾಜಿಕ ಜೀವನವನ್ನು ಸ್ಪಷ್ಟವಾಗಿ ತಿಳಿಯಲು 
ಸಾಧ್ಯವಾಗದೇ ಹೋಗಿದೆ. ಉತ್ತರ ಕರ್ನಾಟಕದಲ್ಲಿ ಶಾನಗಳ ಸಮೀಕ್ಷೆ ಮತ್ತು ಅಧ್ಯಯನವು ಬಹಳ ಆಗಬೇಕಾಗಿದೆ. 
ಈ ದಿಶೆಯಲ್ಲಿ ಕರ್ನಾಟಿಕ ವಿಶ್ವವಿದ್ಯಾಲಯವು ಸಧ್ಯದಲ್ಲೇ ಹೊರ ತರಲಿರುವ ಡಾ! ಷಡಕ್ಟರಯ್ಯನವರ ಬೀದರ ಜಿಲ್ಲೆ 
ಶಾಸನ ಸಂಪುಟವು ಮುಂದಿನ ಇಂಥ ಕಾರ್ಯಕ್ಕೆ ಪೀಠಿಕೆಯಾಗಬಹುದು ಎಂದು ಆಶಿಸೋಣ. ಶ್ರೀ ತೋಂಟದಾರ್ಯ 
ಸಿದ್ಧ ಲಿಂಗ ಸ್ವಾಮಿಗಳ ಮರವು ಇತ್ತೀಚೆಗೆ ಡಾ! ವೆಂಕಟೇಶ ಅವರ ಕೆಳದಿ ಅರಸರ ಕಾಲದ ಶಾಸನ ಸಂಪುಟವನ್ನು 
ಹೊರ ತಂದುದು ಇತಿಹಾಸ ಸಂಶೋಧನ ಕ್ಷೇತ್ರದಲ್ಲಿ ಪ್ರಶಂಸನೀಯ ಮಾದರಿಯಾಗಿದೆ. 


ಇದಲ್ಲದೆ ಇನ್ನೂ ಮೂರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿದೆ. ಗೋವಾ ಕದಂಬ, 
ಸಿಂಧರೇ ಮೊದಲಾದ ಪ್ರಾದೇಶಿಕ ಅರಸು ಮನೆತನಗಳ ವಾಸ್ತು-ಮೂರ್ತಿ ಶಿಲ್ಪ, ವಿಜಾಪುರ-ಗುಲ್ಬರ್ಗ-ಬೀದರ 
ಪ್ರದೇಶದ, ಶ್ರೀರಂಗಪಟ್ಟಣ-ಮೈಸೂರು ಪ್ರದೇಶದಲ್ಲಿಯ ಭಾರತೀಯ ಇಸ್ಲಾಂ ವಾಸ್ತುಶಿಲ್ಪ ಮತ್ತು ಶೈಲಿ ಇವುಗಳ 
ಅಧ್ಯಯನವನ್ನು ನಾವು ಏನೂ ಮಾಡಿಲ್ಲವೆಂದೇ ಹೇಳಬಹುದು. ಫರ್ಗುಸನ್‌, ಕಸೆನ್ಸನರ ಕೆಲವು ಪೀಠಿಕಾ ಸ್ವರೂಪದ 
ಸಂಪುಟಗಳನ್ನು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿಯೇ ಈ ಸಂಪ್ರದಾಯದ ನಿರ್ಮಿತಿಗಳನ್ನು ತಕ್ಕಮಟ್ಟಿಗೆ ಅಧ್ಯಯನ 
ಮಾಡಿ ಒಳ್ಳೆಯ ರೇಖಾ ಛಾಯಾಚಿತ್ರಗಳೊಂದಿಗೆ ಶ್ರೀಮತಿ ಎಲಿಜೆಬತ್‌ ಷ್ಯಾಟನ್‌ ಮರ್ಕ್ಸಿಂಜರ ಅವರು ಒದಗಿಸಿರುವ 
ಇಂಡಿಯನ್‌ ಇಸ್ಲಾ ಮಿಕ್‌ ಆರ್ಕಿಟಿಕ್ಚರ್‌ ಕೃತಿ ನಮ್ಮ ಮುಂದಿನ ಆಳವಾದ ಅಧ್ಯಯನಕ್ಕೆ ನೆಲೆಗಟ್ಟನ್ನು ಒದಗಿಸಿದೆ. ಇನ್ನು 


೫೪11 


ಆಧುನಿಕ ಯುಗದ ಭಾರತೀಯ ಐರೋಪ್ಯ ವಾಸ್ತುಶಿಲ್ಪ ಅಂದರೆ ಭಾರತೀಯ ಪೋರ್ಚುಗೀಸ, ಭಾರತೀಯ ಬ್ರಿಟಿಷ 
ನಿರ್ಮಿತಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಸುಮಾರು ನಾನೂರು 
ವರ್ಷಗಳಿಂದೀಚೆಗೆ ಕಟ್ಟಿದ ಕೆಲವು ದೇವಾಲಯಗಳು, ಹೆಚ್ಚಾಗಿ ಚರ್ಚುಗಳು ಭಾರತೀಯ ಪೋರ್ಚುಗೀಸ 
ಶೈಲಿಯಲ್ಲಿವೆ. ಉದಾ : ಕ್ಷೇತ್ರ ಗೋಕರ್ಣದಲ್ಲಿಯ ಮಹಾಸಿದ್ಧಿವಿನಾಯಕ, ಸಿದ್ದೇಶ್ವರ ದೇವಾಲಯ ಮೊದಲಾದವು. 
ಕೆಲವು ವರ್ಷಗಳ ಹಿಂದೆ ಫಾದರ್‌ ಹೆರಾಸ್‌ ಅವರು ಈ ಪ್ರದೇಶದಲ್ಲಿಯ "ಚರ್ಚುಗಳ ಮೇಲಿನ ಭಾರತೀಯ 
ದೇವಾಲಯಗಳ ಪ್ರಭಾವ' ಎಂಬ ಒಂದು ಸ್ಟಾರಸ್ಯಕರ ಲೇಖನವನ್ನು ಪ್ರಕಬಿಸಿದ್ದಾರೆ. ಇತ್ತೀಚೆಗೆ ನಮ್ಮ ಘನ 
ಸರಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿ ನಿವೃತ್ತಿ ಹೊಂದಿದ ಏ. ಪಿ. ಇಸ್ಸಾರವರು ಮೈಸೂರು-ಬೆಂಗಳೂರು 
ಪ್ರದೇಶದಲ್ಲಿ ಯ ಹೆಚ್ಚಾಗಿ ಭಾರತೀಯ ಐರೋಪ್ಯ ಕಟ್ಟಡಗಳ ಬಗ್ಗೆ ಟಿಪ್ಪಣಿ ಮತ್ತು ಉತ್ತಮ ಛಾಯಾ 
ಚಿತ್ರಗಳೊಂದಿಗೆ ದಿ ಸಿಐ ಬ್ಯೂಬಿಫುಲ್‌ ಮತ್ತು ದಿ ರಾಯಲ್‌ ಸಿಐ ಎಂಬ ಎರಡು ಉಪಯುಕ್ತ ಗ್ರಂಥಗಳನ್ನು ಪ್ರಕಟಿಸಿ 
ಇತಿಹಾಸ ತಜ್ಞರ ಗಮನವನ್ನು ಸೆಳದಿದ್ದಾರೆ. ನಾನು ಮೈಸೂರಿನಲ್ಲಿದ್ದ ಸಮಯದಲ್ಲಿ ಆಕಸ್ಮಿಕವಾಗಿ ಮಂಗಳೂರಿನಲ್ಲಿಯ 
ಸೇಂಟ್‌ ಆಲೋಪಿಯಸ್‌ ಚರ್ಚನಲ್ಲಿ ಯ ಈ ಶತಮಾನದ ಆದಿಯಲ್ಲಿ ರಚಿಸಿದ ಬೈಬಲ್‌ ಕಥಾನಕ ಶ್ರೇಷ್ಠ ಮಟ್ಟದ 
ವರ್ಣ ಚಿತ್ರಗಳನ್ನು ಚರ್ಚಿನ ಗೋಡೆಗಳ ಮೇಲೆ ಮತ್ತು ಛತ್ತಿನಲ್ಲಿ ನೋಡಿದೆ. ಇದರಂತೆ ಇನ್ನೂ ಕೆಲವೆಡೆಗಳಲ್ಲಿ 
ಉತ್ತಮ ದರ್ಜೆಯ ಕೈಸ್ತ ವರ್ಣಚಿತ್ರಗಳೂ ಆಮೇಲೆ ನನ್ನ ಗಮನಕ್ಕೆ ಬಂದವು. ಹಾಗೆಯೇ ಹಲವಾರು ಪ್ರಕಾರದ 
ಕೈಸ್ತ ಗುರುಗಳ ಪ್ರವಾದಿಗಳ ವರ್ಣಾಲಂಕೃತ ಮರದ ಗೊಂಬೆಗಳು ಬಹಳ ಇವೆ. ಇವುಗಳದ್ದೇ ಅಲ್ಲಲ್ಲಿ ಪ್ರತ್ಯೇಕ 
ಸಂಗ್ರಹಾಲಯಗಳನ್ನು ಮಾಡಬಹುದು. ಆದರೆ ಒಟ್ಟಾರೆ ಕ್ರೈಸ್ತ ವಾಸ್ತು - ಮೂರ್ತಿ ಶಿಲ್ಪಕಲೆ ವರ್ಣಚಿತ್ರಕಲೆ 
ಅಧ್ಯಯನ ಯಥಾವತ್ತಾಗಿ ಆಗಿಲ್ಲ. ಇದರಂತೆಯೇ ವೀರಶೈವ ಉದ್ದೆ ರಣೆ ವರ್ಣಚಿತ್ರಗಳು, ಶಿಲ್ಪಗಳು ಹೀಗೆ ಹಲವಾರು 

ಕ್ಷೇತ್ರಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಯೂ ಸಂಶೋಧನೆ ಅಧ್ಯಯನಗಳು ಆಗಿಲ್ಲ. ನಾನು ಆಗಲೇ ಹೇಳಿದಂತೆ ಹಲವಾರು 

ಸಾವಿರ ನಾಣ್ಯಗಳು ಕರ್ನಾಟಕದಲ್ಲಿ ಶೋಧವಾಗಿದ್ದರೂ ಕೂಡ ಅಧ್ಯಯನವು ತೀರ ಕಡಿಮೆ. ನರಸಿಂಹ 

ಮೂರ್ತಿಯವರಂಥ ವಿದ್ವಾಂಸರನ್ನೊಳಗೊಂಡು ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳು 

ಕೂಡಲೇ ಗಂಭೀರವಾಗಿ ಸೂಕ್ತ ಕ್ರಮ ಕೈಕೊಳ್ಳಬೇಕು. ಕರ್ನಾಟಕ ಪುರಾತತ್ವದಲ್ಲಿ ಸ್ಪಷ್ಟವಾಗಿ ಏನೂ ಶೋಧನೆಯಾಗದ 

ಕ್ಷೇತ್ರವೆಂದರೆ ಲೋಹ ತಂತ್ರ ಜ್ಞಾ ನ ಮೊದಲಾದ ವೃಜ್ಞಾ ನಿಕ ಪ್ರಗತಿ. ಈ ದಿಶೆಯಲ್ಲಿ ಎಂ. ಎಸ್‌. ಮುಧೋಳ ಅವರ 

ಬೃಹತ್‌ ಶಿಲಾ ಸಂಸ್ಕೃತಿಯ ಕಬ್ಬಿಣ ಲೋಹ ತಂತ್ರಜ್ಞಾನದ ಬಗ್ಗೆಯ ಸಂಶೋಧನೆ ಆರಂಭದ ಹೆಜ್ಜೆ ಎಂದು 

ಹೇಳಬಹುದು. 


ಕರ್ನಾಟಕದಲ್ಲಿ ಕೆಲವು ಪ್ರದೇಶಗಳು, ಸ್ಥಳಗಳು ಮತ್ತು ಅಲ್ಲ ಲ್ಲಿಯ ಪುರಾತತ್ವ ಕುರುಹುಗಳು ಇವುಗಳ ಬಗ್ಗೆ 
ಪೌರಾಣಿಕ ಇಲ್ಲವೇ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳುವುದು ರೂಢಿಯಲ್ಲಿದೆ. ಉದಾ : ದಕ್ಬಿಣ- 
ಉತ್ತರ ಕನ್ನಡ ಜಿಲ್ಲೆ ಪರಶುರಾಮ ಕ್ಷೇತ್ರವೆಂದೂ ಹಂಪಿಯನ್ನು ಕಿಷ್ಕಿಂಧೆಯೆಂದೂ. ವರ್ಣಿಸಲಾಗಿದೆ. ಈ 
ಪ್ರದೇಶಗಳಲ್ಲಿಯ ಈಚಿನ ತಜ್ಞರ ವೈಜ್ಞಾನಿಕ ಮತ್ತು ಪುರಾತತ್ವ ಶೋಧನೆಗಳಿಂದ, ಸಂಬಂಧಪಟ್ಟ ಕಥೆಗಳು ಬಹಳ 
ಪ್ರಾಚೀನವಾಗಿದ್ದು ಅವುಗಳಲ್ಲಿ ಅಲ್ಲಿಯ ಪರಿಸರ ಅಥವಾ ಪ್ರಾಚೇನ ಜನರ ಪರಂಪರೆಯನ್ನು ಸೂಚಿಸುತ್ತ ವೆಯೆಂದು 
ನನ್ನ ಅಧ್ಯಯನದಲ್ಲಿ ಮಸಕು ಮಸಕಾಗಿ ಕಾಣುತ್ತಿವೆ. ಆದ್ದ ರಿಂದ ಸ್ಥ ಳೀಯ ಸಾಂಸ್ಕ ಎತಕೆ ಪರಂಪರೆ ಮತ್ತು ಪುರಾತತ್ವ 
ಒಂದು ಕುತೂಹಲಕಾರಿಯಾದ ಕ್ಷೇತ್ರವಾಗಿದ್ದು ವ್ಯಾಪಕವಾಗಿ ಇಂಥ ಅಧ್ಯಯನದ ಅವಶ್ಯಕತೆಯಿದೆಯೆಂದು 
ತೋರುವುದು. 


ಮಧ್ಯಯುಗೀನ- ಆಧುನಿಕ ಕಾಲದ ಎಲ್ಲ ಸಣ್ಣ ಸಣ್ಣ ಸಂಸ್ಥಾನಗಳ ವ್ಯವಸ್ಥಿತ ಸಮಗ್ರ ಇತಿಹಾಸ-ಸಂಸ್ಕೃ ತಿ 
ಅಧ್ಯಯನವು ಒಂದು ದೇಶದ ಪ್ರದೇಶ ಇತಿಹಾಸಕ್ಕೆ ಕೇವಲ ಪೂರಕ ಪ್ರಕರಣಗಳಲ್ಲ. ಸಾಮ್ರಾಜ್ಯಗಳ ಇತಿಹಾಸದಷ್ಟೇ 
ಮಹಶ್ಚವೂ ಆಗಿದೆಯೆಂಬುದು ಇತಿಹಾಸಜ್ಞ ರಿಗೆ ಮನವರಿಕೆಯಾಗಿದೆ. ಆಗಾಗ್ಗೆ ಅಲ್ಲೊಂದು ಇಲ್ಲೊಂದು ಗ್ರಂಥಗಳು 


XIX 


ಬಂದಿವೆ. ದಿನಕರ ದೇಸಾಯಿಯವರ ದಿ ಮಹಾಮಂಡಲೇಶ್ವರಾಸ್‌ ಅಂಡರ್‌ ದಿ ಚಾಲುಕ್ಯಸ್‌ ಆಫ್‌ ಕಲ್ಯಾಣಿ, ವಿ. 
ಅರ್ನೆಸ್ಟ್‌ ಅವರ ದಿ ನಾಯಕ್ಸ್‌ ಆಫ್‌ ಇಕ್ಕೇರಿ (೧೯೮೦), ಐಂ. ಎಸ್‌. ಪುಟ್ಟಣ್ಣ ಅವರ ಚಿತ್ರದುರ್ಗದ ಪಾಳೆಗಾರರು 
(೧೯೨೪) ಹಾಗು ಇಕ್ಕೇರಿ ಸಂಸ್ಥಾನದ ಚರಿತ್ರೆ (೧೯೩೧) ಮೊದಲಾದವು. ಇವುಗಳ ಸಮಗ್ರ ಅಧ್ಯಯನವು ಇತ್ತಿ ಆಚೆಗೆ 
ಹೆಚ್ಚುತ್ತಿ ರುವುದು ಸಂತೋಷದ ಸಂಗತಿ. ಎಂ. ಎಸ್‌. ಕೃಷ್ಣ ಮೂರ್ತಿಯವರ ದಿ ನೊಳಂಬಾಸ್‌ (೧೯೮೦), ಬಿ. ಆರ್‌. 
ಗೋಪಾಲ ಅವರ ಮೈ ನರ್‌ ಡೈನಾಸ್ಟೀಸ್‌ ಆಫ್‌ ಸೌತ್‌ ಇಂಡಿಯ : ಕರ್ನಾಟಕ (೧೯೮೨) ಮೊದಲಾದ ಕೃತಿಗಳು 
ಗಮನಾರ್ಹ. ವಿಶೇಷವಾಗಿ ಕೆಳದಿ ಅರಸರ ಇತಿಹಾಸ ಮತ್ತು ಸಂಸ್ಕ 9೨ ಕ್ಷೇತ್ರಕ್ಕೆ ತಮ್ಮ ಸತತ ಅಮೂಲ್ಯ ಶೋಧನೆ 
ಮತ್ತು ಅಧ್ಯಯನದಿಂದ ಸೇವೆ ಸಲ್ಲಿ ಸಿದ ಕೆಳದಿ ಗುಂಡಾ ಜೋಯ್ಸರು ಪ್ರಶಂಸಾರ್ಹರು. ಈ ದಿಶೆಯಲ್ಲಿ ಯೂ ಶ್ರೀ 
ತೋಂಟದಾರ್ಯ ಸಿದ್ಧ ಲಿಂಗೇಶ್ವರ ಮಠದ ವೀರಶೈವ ಅಧ್ಯಯನ ಸಂಸ್ಥೆ ಯು ಸೋದೆ ಆರಸು ಮನೆತನ - ಒಂದು 
ಅಧ್ಯಯನ ಎಂಬ ಒಂದು ವಿಚಾರ ಸಂಕಿರಣವನ್ನು ನಡೆಸಿ ತನ್ನ ಹಿರಿಮೆಯನ್ನು ತೋರಿಸಿದೆ. ಅದರ ಹೊತ್ತಿ ಗೆಯನ್ನು 
ಪ್ರಕಟಣೆಗೆ ಸಿದ್ಧಮಾಡುತ್ತ ಲಿದೆ. ಈ ಸಂಸ್ಥೆಯು ಈಗಾಗಲೇ ಶಿರಸಂಗಿ ಸಂಸ್ಥಾನ ಒಂದು ಅಧ್ಯಯನ, ರಾಮದುರ್ಗ 
ವಿಮೋಚನಾ ಹೋರಾಟ ಎಂಬ ಇತಿಹಾಸದ ಹೊತ್ತಿ ಗೆಗಳನ್ನು ಪ್ರಬಿಸಿದೆ. ಇದರಂತೆಯೇ ಶಿವಮೊಗ್ಗಾ ದ ಶ್ರೀ ಬೆಕ್ಕಿ ನ 
ಕಲ್ಮಠ ಸಂಸ್ಥೆಯು ೧೯೯೧ ಅಕ್ಟೋಬರ್‌ನಲ್ಲಿ ಕೆಳದಿ ಅರಸು ಮನೆತನದ ಸಮಗ್ರ ಅಧ್ಯಯನ ಎಂಬ ವಿಷಯದ ಮೇಲೆ 
ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಇದರ ಗ್ರಂಥವನ್ನು ಅಚ್ಚು ಹಾಕಿಸುತ್ತಿದೆ. ಇನ್ನು ತಮ್ಮ ನಗರ ಮೈಸೂರಿನ ಶ್ರೀ 
ಸುತ್ತೂರು ಮಠದ ಸಂಸ್ಥೆ ಯವರು ಈ ಪ್ರದೇಶದ ಕಳಲೆ ದಳವಾಯಿಗಳು ವಿಷಯದಲ್ಲಿ ೧೯೯೨ರಲ್ಲಿ ವಿಚಾರ 
ಸಂಕಿರಣವನ್ನು ನಡೆಸಿ ಹೊತ್ತಿಗೆಯನ್ನು ಸಿದ್ಧಪಡಿಸುತ್ತಿದ್ದು ಸ್ತುತ್ಯಾರ್ಹರಾಗಿದ್ದಾರೆ. ಈಚೆಗೆ ಬೆಂಗಳೂರಿನ ಶ್ರೀ 
ಸರ್ಪಭೂಷಣ ಮಠದವರು ಹದಿನಾರು ಅರಸು ಮನೆತನ ದ ಮೇಲೆ, ತುಮಕೂರಿನಲ್ಲಿ ಶ್ರೀ ಸಿದ್ಧಗಂಗಾ ಮಠದವರು 
ಹಾಗಲವಾಡಿ ಅರಸು ಮನೆತನ ವಿಷಯದ ಮೇಲೆ ವಿಚಾರ ಸಂಕಿರಣಗಳನ್ನು ನಡೆಸಿದ್ದಾ ರೆ. ಇನ್ನು ಸಧ್ಯದಲ್ಲಿ ಯೇ 
ಬೆಂಗಳೂರಿನ ನೊಣಬ ಸಮಾಜದವರು ಬಿಜ್ಜಾ ವರದ ಪಾಳೆಗಾರ ರ ಬಗ್ಗೆ, ಕೊಡಗಿನ ವೀರಶೈವ ಮಠದವರು ಕೊಡಗಿನ 
ಅರಸು ಮನೆತನ ದ ಬಗ್ಗೆ ವಿಚಾರ ಸಂಕಿರಣಗಳನ್ನು ನಡೆಸಲು ಸನ್ನದ್ಧರಾಗುತ್ತಿದ್ದಾರೆ. ಇವೆಲ್ಲ ವಿಚಾರ ಸಂಕಿರಣಗಳು 
ನಡೆಯುವಂತೆ ಹಿಂದೆ ಎಲೆಮರೆ ಕಾಯಿಯಂತೆ ಸತತ ಪ್ರಯತ್ನ ಮಾಡುತ್ತಿರುವವರು ನನ್ನ ಅಚ್ಚುಮೆಚ್ಚಿನ 
ಸ್ನೇಹಿತರುಗಳಲ್ಲಿ ಒಬ್ಬರಾದ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರದ 4ನ ವಿದ್ವಾಂಸರಾಗಿದ್ದ ರೂ ತಮ್ಮ ಹಾಗೂ ತಮ್ಮ 
ಮಾರ್ಗದರ್ಶನದಲ್ಲಿ ಪಿಎಚ್‌.ಡಿ. ವಿದ್ಯಾರ್ಥಿಗಳ ಗಣನೀಯ ಸಂಶೋಧನೆಗಳಿಂದ ಇತಿಹಾಸ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ 
ಮಾನ್ಯ ಶ್ರೀ ಎಂ. ಎಂ. ಕಲಬುರ್ಗಿಯವರು. ಈ ಕ್ಷೇತ್ರದಲ್ಲಿ ಅಧ್ಯಯನಗಳಾಗುತ್ತಿದ್ದರೂ ಈ ಮನೆತನಗಳ ಇತರ 
ಸಾಂಸ್ಕ ಎತಕೆ ವಿಷಯಗಳು, ಸಿಂಧರು, ಸಾ೦ತರಸರು ಮೊದಲಾದ ಹಲವಾರು ಅರಸು ಮನೆತನಗಳ ಅಧ್ಯಯನವಾಗಬೇಕಾಗಿದೆ. 


ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದು ಕಾರ್ಯವೆಂದರೆ ವಿಶೇಷವಾಗಿ ವಿಜಯನಗರ ಹಾಗೂ ಅನಂತರ 
ಕಾಲದ ಇತಿಹಾಸಕ್ಕೆ ಮುಖ್ಯವಾಗಿ ಸಂಬಂಧಿಸಿದ ಅಮೂಲ್ಯವಾದ ಕೈಫಿಯತ್ತುಗಳು, ಸಾಂಗತ್ಯಗಳು, ತಿಗಳಾರಿ 
ಗ್ರಂಥಗಳು, ಕಡತಗಳು ಮೊದಲಾದವುಗಳ ಸಂಗ್ರಹ ಮತ್ತು ಪ್ರಕಟಣೆ. ಕಲಬುರ್ಗಿಯವರು ಸಂಪಾದಿಸಿದ 
ಕೈಫಿಯತ್ತುಗಳ ಸುಮಾರು ೮೦೦ ಪುಟಗಳವರೆಗಿನ ಒಂದು ಸಂಪುಟವನ್ನು ಕನ್ನಡ ವಿಶ್ವವಿದ್ಯಾಲಯವು ಸಧ್ಯದಲ್ಲೇ 
ಪ್ರಕಏಸಲಿದೆ ಎಂಬುದು ಹರ್ಷದಾಯಕವಾದುದು. ಈ ವಿದ್ವಾಂಸರೇ ಸಂಪಾದಿಸಿದ ಇಬ್ಬರು ಕವಿಗಳ ಶಿರುಮನ 
ಸಾಂಗತ್ಯವನ್ನು ಗದುಗಿನ ಶ್ರೀ ತೋಂಟದಾರ್ಯ ಮಠವು ಮತ್ತು ಮೈಸೂರಿನ ಶ್ರೀ ಸುತ್ತೂರು ಮಠವು ನಿಂಬ ಸಾಮಂತ 
ಚಿರಿತೆ ಮತ್ತು ಇಮ್ಮಡಿ ಚಿಕ್ಕ ಭೂಪಾಲ ಸಾಗಂತ್ಯಗಳನ್ನು ಕ್ರಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಧಾರವಾಡದ 
ಶ್ರೀ ಮುರುಘಾ ಮಠವು ಪ್ರಕಟಿಸಿವೆ. ಈ ಪ್ರಕಾರದ ಕೆಲವೇ ಪ್ರಕಟಣೆಗಳು ಈ ಕ್ಷೇತ್ರದಲ್ಲಿ ಯ ಮುಂದಿನ ಬೃಹತ್‌ 
ಕಾರ್ಯಕ್ಕೆ ಸ್ಫೂರ್ತಿದಾಯಕ ಪೀಠಿಕೆಯಾಗಬಹುದೆಂದು ಆಶಿಸೋಣ. ತಿಗಳಾರಿ ಗ್ರಂಥಗಳ ಅಧ್ಯಯನಕ್ಕೆ ಗುಂಡಾಜೋಯ್ಸರು 
ಈಗಾಗಲೇ ಒಂದು ಯೋಜನೆಯನ್ನು ಹಾಕಿಕೊಂಡಿರುವುದು ಇಲ್ಲಿ ಗಮನಿಸಿಬಹುದು. 


XX 


8 4 ೬" 


NS ್‌್‌ 
ಎ 


ಹೀಗೆ ಶ್ರೀ ಸುತ್ತೂರು ಮಠವೂ ಸೇರಿದಂತೆ ವಿದ್ಯಾ ಪ್ರಸಾರದ ಪವಿತ್ರ ಕಾರ್ಯದಲ್ಲಿ ವಿಶಿಷ್ಟ ಹಾಗೂ ಗಣನೀಯ 
ಸೇವೆಯನ್ನು ಸಲ್ಲಿಸುತ್ತಿರುವ ವೀರಶೈವ ಮಠಗಳು ಈಗ ಇತಿಹಾಸ ಸಂಶೋಧನಾ ಕ್ಷೇತ್ರದಲ್ಲೂ ಸಂಶೋಧನಾ ಹಾಗೂ 
ಇತರ ಸಂಸ್ಥೆಗಳಿಗೆ ಮಾದರಿಯಾಗಿ ಸ್ಫೂರ್ತಿಯನ್ನು ಒದಗಿಸಿ ಸಮಾಜದ ಕೃತಜ್ಞತೆಗೆ ಪಾತ್ರವಾಗಿವೆ. 


ಬೇರೆಡೆಗಳಲ್ಲಿಯ ದೆಹಲಿಯ ಭೋಗಿಲಾಲ್‌ ಇಂಡಲಾಜಿಕಲ್‌ ರಿಸರ್ಚ ಇನ್‌ಸ್ಟಿಟ್ಯೂಟ್‌, ಇಂದೋರಿನ ಕುಂದ 
ಕುಂದ ಜ್ಞಾನಪೀಠ, ಸೋಲಾಪರುದ ಜೈನ ಸಂಸ್ಕೃತಿ ಸಂರಕ್ಬಕ ಸಂಘ ಮೊದಲಾದ ಚೈನ ಸಂಸ್ಥೆಗಳು ಭಾರತದಲ್ಲಿಯ 
ಎಲ್ಲ ಪ್ರಕಾರದ ಜೈನ ನಿರ್ಮಿತಿಗಳ್ಳ, ಶಾಸನಗಳ, ಶಾಸ್ತ್ರಗಳ ಅದ್ಯಯನ ಸಂಶೋಧನೆಗಳನ್ನು ದೊಡ್ಡ 
ಪ್ರಮಾಣದಲ್ಲಿಯೇ ನಡೆಸುತ್ತಿವೆ ಕರ್ನಾಟಕದಲ್ಲಿಯೂ ನನಗೆ ತಿಳಿದಂತೆ ಮೂಡಬಿದಿರೆಯ ಶ್ರೀ ಚೈನ ಮಠವು ಎಲ್ಲ 
ಚೈನ ಬಸದಿ 'ಮೂರ್ತಿಶಿಲ್ಪ ಅಧ್ಯಯನ ಕಾರ್ಯವನ್ನು ಡಿ. ಗುರುರಾಜ ಭಟ್ಟರಿಗೆ ವಹಿಸಿತ್ತು. ದುರದ್ಧ ಷ್ಟ ವಶಾತ್‌ ಅವರ 
ಅನಿರೀಕ್ಷಿತ ಮರಣದಿಂದ ಅದು ಅಲ್ಲಿಗೆ ನಿಂತಿದೆಯೆಂದು ಕಾಣಿಸುವುದು. 


ಅಧ್ಯಯನವನ್ನು ಕಟ್ಟುನಿಟ್ಟಾಗಿ ಧಾರ್ಮಿಕ ಸಾಹಿತ್ಯಕ್ಕೆ ಸೀಮಿತಗೊಳಿಸಿದಂಥ ವೈದಿಕ ಮಠಗಳೂ ಇತಿಹಾಸ 
ಅಧ್ಯಯನದಲ್ಲಿ ಇತ್ತೀಚೆಗೆ ಆಸಕ್ತಿ ಯನ್ನು ತೋರಿಸಲು ಆರಂಭಿಸಿವೆ. ಕಂಚಿ ಕಾಮಕೋಟಿ ಶ್ರೀ ಶಂಕರಚಾರ್ಯ ಮಠದ 
ಉಟ್ಕಂಕಿತ ವಿದ್ಯಾ ಅರಣ್ಯ ಟ್ರಸ್ಟ್‌, ಕರ್ನಾಟಕವೂ ಸೇರಿದಂತೆ ಭಾರತದ ಹಾಗೂ ಬೃಹತ್‌ ಭಾರತದ ಸಂಸ್ಕೃತ ಮತ್ತು 
ಪ್ರಾಕೃತ ಶಾಸನಗಳ ಅಧ್ಯಯನವನ್ನು ಶುರು ಮಾಡಿ, ಮೌರ್ಯರ ಕಾಲದಿಂದ ಕ್ರಿ. ಶ. ೩ನೇ ಶತಮಾನಗಳವರೆಗಿನ ಹಿಂದೆ 
ಸಂಪಾದಿಸಿದ ಶಾಸನಗಳನ್ನೂ ಪರಿಷ್ಕರಿಸಿ ಉಟ್ಟಂಕಿತ ವಿದ್ಯಾ ಆರಣ್ಯ ಸಂಸ್ಕೃತ ಶಾಸನಗಳು ಎಂಬ ಎರಡು 
ಸಂಪುಟಗಳಲ್ಲಿ ಪ್ರಕಟಿಸಿದೆ. ಶೃಂಗೇರಿ ಶ್ರೀ ಶಾರದಾ ಪೀಠದ ಮಠದಲ್ಲಿಯ ಐತಿಹಾಸಿಕ ಮಹತ್ವದ ಕಡತಗಳ 
ಅಧ್ಯಯನಕ್ಕೆ ಶ್ರೀ ಮಠವು ವಿದ್ವಾಸಂರುಗಳಿಗೆ ಎಡೆಮಾಡಿ ಕೊಟ್ಟಿದೆ. ಶಿರಸಿಯ ಎ. ಕೆ. ಶಾಸ್ತ್ರಿಯವರು ಈ ಕ್ಷೇತ್ರದಲ್ಲಿ 
ಶೃಂಗೇರಿಯ ಕಡತಗಳು ಎಂಬ ತಮ್ಮ ಪ್ರಕಟಣೆಗಳಿಂದ ಉತ್ತಮ ಸೇವೆಯನ್ನೂ ಸಲ್ಲಿಸುತ್ತಿದ್ದಾರೆ. ಈ ಮಠಗಳ 
ಅಧ್ಯಯನ ಸಂಸ್ಥೆಗಳು ಕೂಡ ಇತಿಹಾಸ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಧ್ಯಯನವನ್ನೂ ವಿಸ್ತಾರಗೊಳಿಸಿ ಹೆಚ್ಚಿನ 
ಪ್ರಮಾಣದಲ್ಲಿ ಅವಕಾಶ ಕೊಡುವುದೆಂದು ನಿರೀಕ್ಬಿಸಬಹುದು. 


ಕೆಲವು ಸಲಹೆಗಳು 


ನಾನು ಸುಮಾರು ೧೦೦೦ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನನ್ನ ಪುರಾತತ್ವ ಅನ್ವೇಷಣೆಯನ್ನು ನಡೆಸಿದ್ದೇನೆ. ಪ್ರತ್ಯಕ್ಷ 
ಅನ್ವೇಷಣೆ ಆಧಾರದ ಮೇಲೆ rr en ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ಕನಿಷ್ಠ ಒಂದೆರಡು 
ಶಾಸನಗಳು, ವೀರಗಲ್ಲುಗಳಾದರೂ ಇವೆ. ಇವೆಲ್ಲವನ್ನು ಗಮನಿಸಿ ಸ್ಥೂಲವಾಗಿ ಲೆಕ್ಕ ಮಾಡಿ ಹೇಳುವುದಾದರೆ 
ಇದುವರೆಗೆ ಶೇ. ೨೦ಕ್ಕೆಂತಲೂ ಕಡಿಮೆ ಕರ್ನಾಟಕದಲ್ಲಿಯ ಪುರಾತತ್ವ ಅವಶೇಷಗಳು ಶೋಧನೆಯಾಗಿವೆಯೆಂದು 
ಅಂದಾಜು ಮಾಡಬಹುದು, ಅಂದರೆ ಇನ್ನು ಮುಂದೆ ಮಾಡಬೇಕಾದ ಕೆಲಸ ಪ್ರಮಾಣ, ವಿಸ್ತಾರ ಮತ್ತು ಮಹತ್ವ 
ಸ್ವಲ್ಪ ಮಟ್ಟಗೆ ನಮ್ಮ ಗಮನಕ್ಕೆ ಬರಬಹುದು. ಆದರೆ ಸಧ್ಯ ನಡೆಯುತ್ತಿರುವ ಸಂಶೋಧನೆಯ ಪ್ರಮಾಣ ಮತ್ತು 
ವೇಗ ತೀರ ನಿಧಾನ ಮತ್ತು ಅಲ್ಪ. ಸಾಲದುದಕ್ಕೆ ಈ ಪ್ರತ್ಯಕ್ಷ ಪ್ರಮಾಣಗಳು ದಿನೇ ದಿನೇ ಹಲವಾರು ಕಾರಣಗಳಿಂದ 
ಹಾಳಾಗುತ್ತಿವೆ. ಸಾಧ್ಯವಾದಷ್ಟು ಮಟ್ಟಿಗಾದರೂ ಉಳಿಸಿ ಅವುಗಳ ಸಂಶೋಧನೆಯಲ್ಲಿ ತೊಡಗಬೇಕಾದರೆ ಜನ 
ಜಾಗೃತಿ ಮತ್ತು ಯುವಕರಲ್ಲಿ ಇತಿಹಾಸ ಪ್ರಜ್ಞೆ ಮತ್ತು ಕಾರ್ಯೋನ್ಮುಖತೆ ಬೆಳೆಸಬೇಕಾಗಿದೆ. ಕೇವಲ ಇತಿಹಾಸ ಮತ್ತು 
ಪುರಾತತ್ವ ಶಾಸ್ತ್ರಜ್ಞರಿಂದ ಈ ಬೃಹತ್‌ - ಅನ್ನೇಷಡೆ ಕಾ ಕಾರ್ಯವನ್ನು ಪೂರೈಸಲು ಸಾಧ್ಯವಿಲ್ಲ. ಈ ಸಾಂಸ್ಕೃತಿಕ 
ಸಂಪತ್ತನ್ನು ಉಳಿಸಿ. ರಕಿ ಕ ಸುವುದಕ್ಕೆ, ಅಧ್ಯಯನಕ್ಕೆ" ಬೇಕಾದ ವ್ಯವಸ್ಥಿತ ವೈ ವೈಜ್ಞಾನಿಕ ಚಳುವಳಿಯ ಮನೋಭಾವನೆ ೇ 
ಯುವಕರಲ್ಲಿ ಮೂಡಿಸಬೇಕಾಗಿದೆ. ನನಗೆ ತಿಳಿದ ಮಟ್ಟಿಗೆ Wi ಚಳುವಳಿಯನ್ನು ಎರಡು ಹಂತದಲ್ಲಿ 
ಮಾಡಬೇಕಾಗಿದೆ. ಹೈಸ್ಕೂಲ ಮತ್ತು ಪದವಿಪೂರ್ವ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಆಸಕ್ತಿ ಬರುವಂತೆ 


೫೫1 


ಇತಿಹಾಸ ಬೋಧನಾ ಕ್ರ ಕ್ರಮದಲ್ಲಿ ಸುಧಾರಣೆಯಾಗಬೇಕಾಗಿದೆ. ಇದನ್ನು ನಾನು ಒಂದೆರಡು ಉದಾಹರಣೆಗಳಿಂದ 
ಪ್ರಯತ್ನಿ ಸುತ್ತೇನೆ. ಚ ಚಾಲುಕ್ಯರ ಇತಿಹಾಸದ ಒಂದೆರಡು ನಿದರ್ಶನಗಳು. ಮಂಗಳೇಶನು ತನ್ನ ಅಣ್ಣ 
ನ್‌ ಕೀರ್ತವರ್ಮನ ಕಾಲದಲ್ಲಿ ಅತ್ಯಂತ ಸ್ವಾಮಿನಿಷ್ಠೆಯಿಂದ ಅಣ್ಣನ ಪರವಾಗಿ ರಾಜ್ಯ ವಿಸ್ತಾ ರವನ್ನು 
ಸಂಪತ್ತನ್ನು ಹೆಚ್ಚಿಸಿದನು. ಇವನು ಬಾದಾಮಿಯಲ್ಲಿ ಒಂದು ವಿಷ್ಣು ದೇವಾಲಯವನ್ನು ಬಂಡೆಯಲ್ಲಿ ಕೊರೆಯಿಸಿ 
ಗರ್ಗ ) ಜಗತ್ಪಸಿದ್ದ. ಇದರಲ್ಲಿ ಯ ಇವನ ಶಾಸನದಲ್ಲಿ ಈ ದೇವಾಲಯವನ್ನು ಸ ಮಾಡಿದ ಪುಣ್ಯ ತನ್ನ 
ಅಣ್ಣ ನಿಗೆ ಸೇರಲಿಯೆಂದು ಅವನ "ಸೇವೆ ಮಾಡುವ ತ ತನಗಿರಲಿ ಎಂದು “ಹೇಳಿಕೊಂಡಿದ್ದಾನೆ. ಮಂಗಳೇಶನ 
ಬಗ್ಗೆ ಹೇಳುವಾಗ ಅವನು ಈ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ ಅನಂತರ ನ್ಯಾಯವಾಗಿ ಇಮ್ಮಡಿ 
ಪುಲಿಕೇಶಿಗೆ ಹೋಗಬೇಕಾದ ರಾಜ್ಯವನ್ನು ತನ್ನ ಮಗನಿಗೆ ದಕ್ಕುವಂತೆ ಮಾಡಿದ್ದರ ಬಗ್ಗೆ ಮಾತ್ರ ಓದುತ್ತೇವೆ. 
ರಾಮಾಯಣದ ಭರತನಂತಿದ್ದ ಇವನ ಈ ಘನ ವ್ಯಕ್ತಿತ್ವ ದ ಬಗ್ಗೆ ಬತ ಪುಸ್ತ ದಲ್ಲಿ ಭಾಗಿ, ಇಲ್ಲ. ಹಾಗೆ 
ರಾಜ್ಯವನ್ನು ಆಶಿಸಿದ್ದು ತಂದೆಯ ಸಹಜ ಪುತ್ರವಾತ್ಸಲ್ಯ ಪ್ರವೃತ್ತಿ. ಇದು ಘನ ಇಕ್ಷಾಕುವಂಶದಲ್ಲಿ ಹುಟ್ಟಿ ಅತ್ಯುತ್ತಮ 
ಪರಂಪರೆ, ಸಂಸ್ಕಾರ ವಿದ್ಯಾಭ್ಯಾಸದಿಂದ ಬೆಳೆದ ಹಾಗೂ ಕೈಕೆಯಿಯನ್ನು ಮದುವೆಯಾಗುವ ಕಾಲದ ಅವಳ ಶಂದೆ 
ಕೊಟ್ಟ ಯಿಂದ ಬಂಧಿತನಾಗಿದ್ದ, ಜನರಿಗೆ ಅದರ್ಶಪ್ರಾ ಯನಾಗಿದ್ದೆ ದಶರಥನನ್ನೂ ಈ ಪುತ್ರವಾತ್ಸಲ್ಯವು 
ದಾರಿತಪ್ಪುವ ಹಾಗೆ ಮಾಡಿತು. ಇನ್ನೊಂದು ಉದಾ : ರು ಭಗ ಒಂದು ಕೆ ಟಿ ಪಲ್ಲವ 
ನರಸಿಂಹ ವರ್ಮನ ಶಾಸನ ಇರುವುದು ತಾ ತಜ್ಞ ರಿಗೆ ತಿಳಿದ ವಿಷಯ. ಸುಮಾರು ಕ್ರ. ಶ. ೬೪೨ರ ಈ ತೆ್‌ 
ಕೊನೆಯ ಸಾಲಿನ ಕೆಳಗೆಯೇ ಮೊದಲನೇ ಪುಲಿಕೇಶಿಯ ಕ್ರಿ. ಶ. ೫೪೩ ಶಾಸನದ ತ್ನ ಪ್ರತಿ ಇರುವುದು ಅಷ್ಟಾಗಿ 
ಪ್ರಚಾರವಿಲ್ಲ ದ ವಿಷಯ. ಪುಲಿಕೇಶಿಯು ತನ್ನ ಶಾಸನದಲ್ಲಿ ಬಾದಾಮಿಯಲ್ಲಿ ಯಾವ ದಿಕ್ಕಿನಿಂದಲೂ ಭೇದಿಸಲಾಗದ 
ಬಲವಾದ ಕೋಟಿಯನ್ನು ಕಟ್ಟಿದನೆಂದು ಹೇಳಿಕೊಂಡಿದ್ದಾನೆ. ಇವೆರಡು ಶಾಸನಗಳ ಕಾಲಮಾನದ ಅಂತರ ಕೇವಲ ೧೦೦ 
ವರ್ಷ. ಅಷ್ಟರಲ್ಲಿಯೇ ಈ ಅಭೇದ್ಯ ಕೋಟಿ ಶತ್ರುವಿನ ಕೈವಶವಾಗಿ "ವಾತಾಪಿಕೊಂಡ' ಎಂಬ ತನ್ನ ಹೆಗ್ಗಳಿಕೆಯ 
ಬಾವುಟವನ್ನು ಕೋಟಿಯ ಮೇಲೆ ಹಾರಿಸಿದನೆಂಬಂತೆ ಈ ಶಾಸನದ ಹೃದಯಲ್ಲಿ ನೆಟ್ಟದ್ದಾನೆ. ತನ್ನ ಶಾಸನವನ್ನು 
ಪಲ್ಲವ ನರಸಿಂಹವರ್ಮ, ಎಂಥ ಐತಿಹಾಸಿಕ ವಿಪರ್ಯಾಸ ! 


ಪ್ರಬಲ ಸೈನಿಕ ರಾಷ್ಟ್ರಗಳಾದ ಹಿಂದಿನ ರಷ್ಯಾ ಸಂಯುಕ್ತ ಸಂಸ್ಥಾ ನದ ಇಂದಿನ ಪರಿಸ್ಥಿತಿ, ಒಂದರ ಮೇಲೊಂದು 
ಪೈಪೋಟಿಯಲ್ಲಿ ಆಗುತ್ತಿರುವ ಇರಾಕ್‌-ಅಮೇರಿಕೆ ಯುದ್ಧ ಇವೆಲ್ಲವನ್ನು ಗಮನಿಸಿದಾಗ ಈ ಶಾಸನದಿಂದ ನಾವು 
ಕಲಿಯುವ ಪಾಠ ಇಂದಿಗೂ ಪ್ರಸ್ತುತವಾಗಿದೆ ಎಂಬ ಸತ್ಯ ಕಾಣುತ್ತದೆ. ಇಂಥ ನೂರಾರು ಉದಾಹರಣೆಗಳು ನಮ್ಮ 
ಇತಿಹಾಸದಲ್ಲಿವೆ. ಹಾಗೆಯೇ ದತತ ಶಾಸ್ತ್ರ ಖಗೋಳ ಶಾಸ್ತ್ರ ಮೊದಲಾದ ಉಪಯುಕ್ತ ಕ್ಷೇತ್ರ ತ್ರಗಳಲ್ಲಿಯ ಸಾಧನೆಗಳ 
ಬಗ್ಗೆ ನಮ್ಮ "ಇತಿಹಾಸದಲ್ಲಿ ತೀರ ತೀರ ಾಣಸ್ಥಾನ ಇಂಥ ಮಾಲಿಕ ಅಂಶಗಳು ಸಾಧನೆಗಳು ಕರ್ನಾಟಕದ ಏಕೆ, 
ಇಡೀ ಭಾರತದ ಇತಿಹಾಸದುದ್ದ ಕ್ಕೂ ಇವೆ. ಇಂಥ ಮೌಲಿಕ ಅಂಶಗಳಿಗೆ ಮತ್ತು ಇವುಗಳ ಇತಿಹಾಸ ವಿಭಾಗಕ್ಕೆ 
ತುಂಬ ಅವಶ್ಯ ಮತ್ತು ಪರಸ್ಪರ ಲಾಭದಾಯಕ. ಉದಾಹರಣೆಗೆ ಪ್ರಾಣಿ, ಸಸ್ಯ, ಲೋಹ, ತಂತ್ರ ವಿಜ್ಞಾ ನಿಗಳಿಗೆ 
ಪ್ರಾಗಿತಿಹಾಸ ನೆಲೆಗಳ ಪುರಾತತ್ವ ಉತ್ಸನನಗಳಲ್ಲಿ ದೊರೆಯುವ ಧಾನ್ಯಗಳು, ಪ್ರಾಣಿ ಎಲುಬುಗಳು, ಲೋಹ 
ಕುಲುಮೆ ಉಪಕರಣಗಳಿಂದ ಕ್ರಮವಾಗಿ ಆ ಕಾಲದ ಸಸ್ಯ, ಪ್ರಾಣಿ ವರ್ಗ, ಲೋಹ ತಂತ್ರ, ವಿಜ್ಞಾನ ತಿಳಿಯಲು ಸಾಧ್ಯ. 
ಇತಿಹಾಸಕ್ಕೆ ಈ ವಿಜ್ಞಾನಿಗಳ ಉಪಯೋಗ ಗೊತ್ತೇ ಇದೆ. 


ಇತ್ತೀಚಿನವರೆಗಿನ ಸಂಶೋಧನೆಗಳಿಂದ ಫಲಿತಾಂಶಗಳನ್ನೊಳಗೊಂಡ ಇತಿಹಾಸದ ಎಲ್ಲ ವಿಷಯಗಳಿಗೆ 
ಸಂಬಂಧಿಸಿದ ಪುಸ್ತಕಗಳು ಕನ್ನಡದಲ್ಲಿ ದೊಡ್ಡ ಪ್ರಮಾಣದ ರಚನೆ ಇತರ ಭಾಷೆಗಳಲ್ಲಿಯ ಉತ್ತಮ ಪುಸ್ತಕಗಳ 
ಭಾಷಾಂತರಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳ ವಿದ್ಯಾರ್ಥಿಗಳಿಗೋಸ್ಕರ ಸಿದ್ಧವಾಗಬೇಕು. ಈ 


ಕಾರ್ಯಕ್ರಮಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬೇಕು. ಏಕೆಂದರೆ ಇಂದಿನ ವಿದ್ಯಾರ್ಥಿಗಳ ಅಸಮರ್ಪಕ ಅಧ್ಯಯನ ಮತ್ತು 


೫೬11 


ಸಂಶೋಧನೆ ಮಟ್ಟಕ್ಕೆ ಅವಶ್ಯ ಕನ್ನಡ ಪುಸ್ತಕಗಳ ಕೊರತೆಯು ಮುಖ್ಯ ಕಾರಣಗಳಲ್ಲೊಂದು. ಇಂದು ನಮಗೆ 
ಸರ್ವತೋಮುಖವಾಗಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ನಡೆಸಲು, ಪ್ರತ್ಯೇಕ ಆಶಾದಾಯಕ ಕನ್ನಡ 
ವಿಶ್ವವಿದ್ಯಾಲಯವಿದೆ. ಇಲ್ಲಿ ಎಲ್ಲ ಪ್ರಕಾರಗಳ ಸಂಶೋಧನೆಗಳಿಗೆ ಅವಶ್ಯ ಸ್ವಾತಂತ್ರ » ಸೌಲಭ್ಯಗಳನ್ನೂ 
ಒದಗಿಸಿಕೊಟ್ಟು ಮತ್ತು ಸಂಶೋಧನೆಗಳ ಹಾಗೂ ಪುಸ್ತಕಗಳ ಪ್ರಕಟಣೆಯೂ ಆಗಿಂದಾಗ್ಯೆ ಆಗುವ ಹಾಗಿದ್ದಲ್ಲಿ 
ಹಲವಾರು ಕಿರಿಯ ಹಾಗೂ ಹಿರಿಯ ವಿದ್ವಾಂಸರುಗಳು ಆಕರ್ಷಿತರಾಗಿ ಉದ್ದೇಶಿತ ಗುರಿಯನ್ನು ಸಕಾಲದಲ್ಲಿಯೇ 
ಮುಟ್ಟಲು ಸಾಧ್ಯವಾಗಬಹುದು. 


ಇಂದು ಅಲ್ಲಲ್ಲಿ ಇತಿಹಾಸದ ಆಗು ಹೋಗುಗಳನ್ನು ಅವುಗಳಿಗೆ ಸಂಬಂಧಿಸಿದ ರಾಜಕೀಯ, ಸಾಮಾಜಿಕ, 
ಪ್ರಾದೇಶಿಕ ಮೊದಲಾದ ಸಂದರ್ಭಗಳನ್ನು ಯಥಾರ್ಥವಾಗಿ ಗಣನೆಗೆ ತೆಗೆದುಕೊಳ್ಳದೇ ಸಂಕುಚಿತವಾಗಿ ಜಾತೀಯತೆ, 
ವರ್ಗದ್ವೇಷ, ಅಸಮಾನತೆ, ಶೋಷಣೆ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಸಮಾಜದಲ್ಲಿ ಸುಮಾರು ೫೦೦೦ 
ವರ್ಷಗಳಿಂದಲೂ ಇವೆಲ್ಲ ಇದ್ದವು ಎನ್ನುವ ಹಾಗೆ ಹೇಳುವ ಮತ್ತು ಬರೆಯುವ ಒಂದು ಧಾಟಿ ಕಾಣುತ್ತದೆ. ಇದರಿಂದ 
ಇತಿಹಾಸದ ಯಾವ ಮುಖವನ್ನು ಅಷ್ಟಾಗಿ ತಿಳಿಯದ ಜನಸಾಮಾನ್ಯರಲ್ಲಿ ಮತ್ತು ಮುಗ್ಧಯುವಕರಲ್ಲಿ ನಮ್ಮ 
ಇತಿಹಾಸದ ಬಗ್ಗೆ ಅಭಿಮಾನ ಶೂನ್ಯತೆ ಅಸಹ್ಯ ಉಂಟಾಗುವ ಸಾಧ್ಯತೆ ಇದೆ. ಇದು ಶೋಚನೀಯಕರವಷ್ಟೇ ಅಲ್ಲ. 
ಅಪಾಯಕರವೂ ಹೌದು. ಇವೆಲ್ಲವೂ ಹಿಂದೂ ಇದ್ದವು ಇಂದೂ ನಮ್ಮ "ಸುಧಾರಿತ' ಸಮಾಜದಲ್ಲೂ ಅಷ್ಟೇ ಅಲ್ಲ 
ಪ್ರಪಂಚದ ಇತರ ಅತ್ಯಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಯೂ ಬೇರೆ ಬೇರೆ ರೀತಿಗಳಲ್ಲಿ ಇವೆ. ನಾವು ಇತಿಹಾಸದ 
ಪಾಠಗಳನ್ನು ಸರಿಯಾಗಿ ಅರಿಯದೆ ಇದ್ದುದರಿಂದ ೫ ಲಕ್ಷ್ಮ ವರ್ಷಗಳ ಹಿಂದಿನ ಹಳೆಶಿಲಾಯುಗದಿಂದ ಇಡೀ 
ಇತಿಹಾಸವನ್ನೇ ಅವಲೋಕಿಸಿದರೆ ಮಾನವನು ತನ್ನ ಜೀವನ ಕ್ರಮದ ಪ್ರಗತಿಯ ಒಂದು ಹಂತದಲ್ಲಿ ತನ್ನ ಲೌಕಿಕ 
ಜೀವನದ ಸುಧಾರಣೆಗಳೊಂದಿಗೆ ವಿಶ್ವದ ಭೌತಿಕ ಮಾತ್ರವಲ್ಲ ಆಧ್ಯಾತ್ಮಿಕ ರಹಸ್ಯವನ್ನೂ ಹಾಗೂ ತನ್ನನ್ನೂ 
ಅರಿಯುವುದೇ ಮಾನವ ಜೀವನದ ಗುರಿಯೆಂದು ಅರಿತು ಅಂದಿನಿಂದ ಆಧ್ಯಾತ್ಮಿಕ ಜೀವನವನ್ನೂ ಬೆಳೆಸುತ್ತಾ 
ಬಂದಿದ್ದಾ ನೆ. ಈ ಹಂತವನ್ನು ಲಭ್ಯವಿರುವ ವಿಶ್ವದ ಒಂದೇ ಒಂದು ಅತ್ಯ೦ತ ಪ್ರಾಚೀನ ಸಾಹಿತ್ಯವಾದ ಯಾವುದೇ 
ಒಂದು ವರ್ಗದ, ಧರ್ಮದ ದೇಶದ ಆಸ್ತಿಯೆಂದು ಪರಿಗಣಿಸಬಾರದೆಂದು ವೇದಗಳಲ್ಲಿ ಕಾಣುತ್ತೇವೆ. ಕಾಲ ಕಾಲಕ್ಕೂ 
ವಿಶ್ವದ ನಾನಾ ಜನವರ್ಗಗಳಿಂದ ಘನ ವ್ಯಕ್ತಿ ಗಳಿಂದ ಸುಧಾರಣೆಯಾಗುತ್ತಲಿರುವ ಹಾಗೂ ಇಂಥ ಪ್ರಯತ್ನಗಳಿಂದ 
ಮಾನವನು ಮುಂದೆ ದೇವ ಮಾನವನಾಗಲೂ ಸಾಧ್ಯ ಎಂಬ ಸೂಚನೆಗಳುಳ್ಳ ಯಥಾರ್ಥ ಇತಿಹಾಸವನ್ನು ಅರಿಯಲು 
ಪ್ರಯತ್ನಿಸೋಣ. ಇದರಿಂದ ನಮ್ಮ ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಸಮಾನತೆ ಮತ್ತು ಶಾಂತಿ ಬೆಳೆಯುವಂತೆ ಆಗಲಿ. 
ತಮಸೋ ಮಾ ಜ್ಯೋತಿರ್ಗಮಯ'' 


೫೬111 


ಸ K 
ಕ. ಬಟ್ಟೇ 
ಖಾ ಲಭ ಟ್‌ ಲ ಲ ಲಚಟ ik 


ಥೆ, ಬಿ. ಶಿನಕಾರಕ್‌ * 


ಶಿಲಾಯುಗದ ನೆಕೆ-ಮೂಗನಾಯಕನಕೋಕಿ : 


ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಶಿಲಾ 
ಯುಗದ ನೆಲೆಗಳಿರುವುದು ತಿಳಿದು ಬಂದಿದೆ. ಹಳೇ 
ಶಿಲಾಯುಗಕ್ಕೆ ಕಿಬ್ಬನಹಳ್ಳಿ, ಬಿಳಿಗೆರೆ ನಾಗಲಾಪುರ 
ಮತ್ತು ನಿಡುಗಲ್ಲು; ಸೂಕ್ಷ ಶಿಲಾಯುಗಕ್ಕೆ ಕಿಬ್ಬನಹಳ್ಳಿ; 
ಮಿನಾಕ್ಷಯ್ಯ ಎಸ್ಟೇಟ್‌, ಹೊಳಕಲ್ಲು ಬೆಟ್ಟಿ, ಹಿರೇಗುಂಡ 


ಗಲ್ಲು, ನಾಗಲಾಪುರ; ನೂತನಶಿಲಾಯುಗಕ್ಕೆ ವೈ.ಎನ್‌. 


ಹೊಸಕೋಟಿ, ನಿಡುಗಲ್ಲು, ಗಂಗ್ಡಾ ಹಳ್ಳಿ, ಜಲಗಾರದಿಬ್ಬ 


ಬಿ 
ನಾಗಲಾಪುರ, ವೈ. ಎನ್‌. ಹಳ್ಳಿ, ರಂಗಸಮುದ್ರ, 
ಸಿದ್ಧ ರಬೆಟ್ಟಿ, ಬೆಳ್ಳಿ ಬಟ್ಟಿ ಲಹಳ್ಳಿ, ಬೂದಿಬೆಟಿ ತ 


ಸಿದ್ಧಗಂಗಾಬೆಟ್ಟಿ ; ಮತ್ತು ಬೃಹತ ಶಿಲಾಯುಗಕ್ಕೆ 
ಕೇರಳಕಟ್ಟಿ, ಜಕ್ಕನಹಳ್ಳಿ, ನಿಡುಗಲ್ಲು, ವೈ. ಎನ್‌. 
ಹೊಸಕೋಟಿ, ವೈ. ಎನ್‌. ಹಳ್ಳಿ, ಬೂದಿಬೆಟ್ಟ, 
ರಾಚಮಾರನಹೆಳ್ಳಿ,, ಮರಿದಾಸನಹಳ್ಳಿ, ಹಿರೇ 
ಗುಂಡಗಲ್‌, ಸಿದ್ಧಗಂಗಾಜೆಟ್ಟಿ ಸಿದ್ಧರಜೆಟ್ಟ ಸೇರಿವೆ. 


ಮೂಗನಾಯಕನಕೋಟಿಯು ಗುಬ್ಬಿಯಿಂದ 
೧೧ ಕಿ.ಮೂ. ವಾಯುವ್ಯಕ್ಕಿದ್ದು, ನಿಟೂ ರು ಹೋಬಳಿಗೆ 
ಸೇರಿಜಿ. ಈ ಪ್ರದೇಶದಲ್ಲಿ ಆದಿಮಾನವನು ನೆಲೆಸಿ 
ತನಗೆ ಅವಶ್ಯವಾಗಿ ಬೇಕಾದ ಶಿಲಾಯುಧಗಳನ್ನು 
ತಯಾರಿಸಿಕೊಂಡಿರುವುದನ್ನು ಕಾಣಬಹುದು. 


ಮೂಗನಾಯಕನ ಕೋಟಿ ಪ್ರದೇಶದಲ್ಲಿ ೧೯೯೨ 
ಮತ್ತು ೯೩ರಲ್ಲಿ ನಡೆಸಿದ ಪುರಾತತ್ವ ಸರ್ವೇಕ್ಷಣೆಯ 
ಫಲವಾಗಿ ಅಂತ್ಯ ಹಳೆಶಿಲಾಯುಗದ ಮತ್ತು ಸೂಕ್ಷ್ಮ 


ಶಿಲಾಯುಗದ ಅವಶೇಷಗಳು ದೊರೆತಿದ್ದು », ಈ 
ಪ್ರದೇಶವು ಆದಿಮಾನವನೆ ನಿವಾಸ ಸ್ಥಾನವಾಗಿದ್ದಿತೆಂದೂ 
ಮತ್ತು ಆಯುಧ ಉದ್ಯಮ ಕೇಂದ್ರವಾಗಿದ್ದಿತೆಂದು 
ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 


ಹದಿನಾರನೆಯ ಶತಮಾನದಲ್ಲಿ ಬಿದರೆ ಸೀಮೆಯ 
ಒಂದು ಗ್ರಾಮವಾಗಿದ್ದ ಮೂಗನಾಯಕನಕೋಟಿ 
(ಎ.ಕ. X11 ಗುಬ್ಬಿ ೧೭) ಹೆದಿನೆಳನೇಯ ಶತಮಾನ 
ದಲ್ಲಿ "ಮೂಗನಾಯಕ' ಎಂಬ ಪಾಳೆಯಗಾರಕ 
ಪಾಳೆಯಸಟ್ಟಾಗಿದ್ದಿತು. ಸಿರಾದಲ್ಲಿ ಶಿಬಿರ ಹೊಡಿದ್ದ 
ಮರಾಠ ಸರದಾರ ಪರಶುರಾಮಭಾಹುವಿನ ಸೈನ್ಯ 
ದೊಂದಿಗೆ ಇವನು ಹೋರಾಡಿದ್ದನೆಂದು ತಿಳಿದು ಬರುತ್ತದೆ 
(ಅಭಿಶಂಕರ್‌ ಕೆ. ೧೯೬೯: ೫೯೨-೩). ಇದು ಒಂದು 
ಪ್ರಮುಖ ವ್ಯಾಪಾರೀ ಕೇಂದ್ರವಾಗಿದ್ದು, ಕೋಟಿಯನ್ನು 
ಹೊಂದಿದ್ದೆಂತೆ ತಿಳಿದು ಬರುತ್ತದೆ. ಆದರೆ ಈಗ 
ಯಾವುಜೀ ಅವಶೇಷ ಉಳಿದಿಲ್ಲ. 


ಡಾ. ಎಂ. ಶೇಷಾದ್ರಿಯವರು ಕಿಬ್ಬನಹಳ್ಳಿ ಯಲ್ಲ 
ಅಂತ್ಯ ಹಳೆ ತಿಲಾಯುಗದ ಬಗ್ಗೆ ಸ್ಪಷ್ಟ ಅಭಿಪ್ರಾಯ 
ಸಲ್ಲಿಸದಿದ್ದರೂ ಅಲ್ಲಿ ದೊರೆತ ಕೆಲವು ಆಯುಧಗಳ 
ರೂಪುರೇಷೆಯು ಅಂತ್ಯ ಹಳೆ ಶಿಲಾಯುಗದ್ದೆಂದು 
ಅನರೇ ಕೊಟ್ಟಿರುವ ವಿವರಣೆಯಿಂದ ತಿಳಿಯಬಹುದು. 
ಆದರೆ ಈ ಆಯುಧಗಳನ್ನು ಅವರೇ ಸೂಕ್ಷ್ಮತಶಿಲಾ 


ಯುಗದ್ದೆ ೦ದು ಸೂಚಿಸುತ್ತಾ ರೆ. 


* ಇತಿಹಾಸ ಉಪನ್ಯಾಸಕರು, ಸೇಂಟ್‌ ಮೇರಿಸ್‌ ಸಿರಿಯನ್‌ ಕಾಲೇಜು, ಬ್ರಹ್ಮಾನರ-೫೭೬೨೧೭. 


ಇತಿಹಾಸ ದರ್ಶನ 


ಮೂಗ ನಾಯಕನೆ ಕೋಟಿಯ ಸುತ್ತ ಮುತ್ತ 
ದೊರೆತಿರುವ ಅಂತ್ಯ ಹಳೆ ಶಿಲಾಯುಗದ ಆಯುಧೆಗಳು 
ಬೆಣಚುಕಲ್ಲು (0೩೯) ಮತ್ತು ಸ್ಫಟಕ ಶಿಲೆ 
(Chert) ಯಲ್ಲಿ ರೊಪಿತವಾಗಿದ್ದು ಅವುಗಳಲ್ಲಿ 
ಮಚ್ಚುಗತ್ತಿ, ಕೊರೆಯುವ ಉಳಿ, ಹೆರೆಗತ್ತಿ, ಇತ್ಯಾದಿ 
ಪ್ರಮುಖವಾದ ಆಯುಧೆಗಳಾಗಿವೆ. 


ಸೂಕ್ಷ್ಮ ಶಿಲಾಯುಗ ಸಂಸ್ಕೃತಿ: 
ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ ದೊರೆತಿರುವ 
ಒಂದೇ ಒಂದು ಪ್ರಮುಖ ಕೆಲೆ-ಕಿಬ್ಬನಹಳ್ಳಿ. ಇಲ್ಲಿ 
ದೊರೆತಿರುವ ಆಯುಧೆಗಳನ್ನು ಡಾ. ಎಂ. ಶೇಷಾದ್ರಿ 
ಯವರು ವಿಸ್ತೃತವಾಗಿ ಅಭ್ಯಸಿಸಿದ್ದಾರೆ. ಅದೇ ರೀತಿ 
ಪ್ರಮುಖವಾದ ಇನ್ನೊಂದು ನೆಲೆಯೇ ಮೂಗನಾಯಕನ 
ಕೋಟಿ. ಗುಡ್ಡದ ಸುತ್ತ ಮುತ್ತ ಹಲವು ಸ್ಥಳಗಳಲ್ಲಿ 
ಸೂಕ್ಷ್ಮ ಶಿಲಾಯುಗದ ಆಯುಧಗಳು ದೊರೆತಿವೆ. 
ಇವುಗಳನ್ನು ಪ್ರಮುಖವಾಗಿ ಬೆಣಚುಕಲ್ಲು, ಸ್ಫಟಿಕ ಶಿಲೆ 
ಮತ್ತು ಹಾಲು ಬಣ್ಣದ ಬೆಣಚುಕಲ್ಲುಗಳಲ್ಲಿ ತಯಾರಿಸ 
ಲಾಗಿದೆ. ಇದೇಸ "ದಲ್ಲಿ ಈ ಕಲ್ಲುಗಳು ದೊರಿತಿವೆ. 


| 


ಇಲ್ಲಿ ಬಹು ಸಂಖ್ಯೆಯಲ್ಲಿ ನಿರುಪಯುಕ್ತ ಕಲ್ಲುಗಳು 
ದೊರೆಯುವುದರಿಂದ ಈ ನೆಲೆಯು ಆಯುಧ ಉದ್ಯಮದ 


ನೆಲೆಯೆಂದು ಸ ಸ್ಪಷೆ ವಾಗಿ ತಿಳಿಯುತ್ತ ದೆ. 


ಒರೆಯುವ ಆಯುಧಗಳು, ಕೂರಲಗು ಫಲಕ 
ಗಳು, ಅರ್ಧಚಂದ್ರಾಕೃತಿಯ ಆಯುಧಗಳು, 
ಕೊರೆಯುವ ಆಯುಧಗಳು, ಬಾಣದ ಮೊನೆಗಳು, 
ಒಂದು ಬದಿ ಮೊಂಡಾದ ತೆಳು ಚಕ್ಕೆಗಳು, ಎರಡೂ 


ಬದಿ ಮೊನಚಾದ ತೆಳು ಚಕ್ಕೆಗಳು, ಹೆರೆಯುವ ಸಣ್ಣ 


ಚಕ್ಕೆಗಳು ಮುಂತಾದ ಅತಿಮುಖ್ಯ ಮಾದರಿಯ 


ಆಯುಧಗಳು ಇಲ್ಲಿ ದೊರೆತಿವೆ. 


ಇಲ್ಲಿ ದೊರೆತಿರುವ ಆಯುಧಗಳಿಂದ ಈ ಜನರ 
ಆಯುಧೆತಯಾರಿಕಾ ತಾಂತ್ರಿಕತೆಯು ವಿಶಿಷ್ಟ ಪೂರ್ಣ 
ವಾದುದೆಂದು ತಿಳಿದು ಬರುತ್ತದೆ. ಅಲ್ಲಡೆ 
ಕರ್ನಾಟಕದ ಆಗ್ನೇಯ ಭಾಗವು ಶಿಲಾಯುಗದ 
ಮಾನವನ ಸಂಸ್ಕೃತಿಗೆ ಆಯಕಟ್ಟಿನ ಸ್ಥಳವಾಗಿದ್ದಿ ತೆಂಬ 
ಅಂಶ ಸ್ಪಷ್ಟವಾಗುತ್ತದೆ. 


ಗ್ರಂಥ ಯಣ 


Abhishankar K. Tumkur District Gazetteer : 


Bruce-Foote R. 


Sharma 1. K. 
Review-1980-81 : 
ಶಿನತಾರಕ್‌ ಕೆ, ಬಿ. 


‘“Neolithic Sites of Tumkur Region” 


Government of Karnataka ; Bangalore 1969 
The Foote collection of Indian Prehistoric and Proto historic Antiquities 
Notes on their ages and Distribution. 
‘“Ash-Mounds and Hero Stones. Dist. 
Archaeological Survey of India, New Delhi, 1980-81 


Madras. 1916 
Tumkur” : Indian Archaeology/A 


ಎಂಬ ಸಂಪ್ರಬಂಧವನ್ನು ಕನ್ನಡ ಅಧ್ಯಯನ ಸಂಸ್ಥೆ. 


ಧಾರವಾಡ, ಇವರ ಆಶ್ರಯದಲ್ಲಿ ನಡೆದ U. ಆ. C. National Seminar on recent Studies 


in Proto-Historic Cultures of South India ದಕ್ಲೌಿ 


1991 
ಶಿನತಾರಕ್‌ ಕೈ, ಬಿ, 
ಬೆಂಗಳೂರು-199 


ಶಿನತಾರ*ಕ* ಳೆ. ಬಿ. “ತುನುಕೊರು ಜಿಲ್ಲೆಯ 


Sheshadri M. 
Bangalore, 1954 
Sheshadri M. 
1956 
Sheshadri M. 


“ತುಮುಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ದೊರೆತ ಕೆಲವು ಪ್ರಾಗೈತಿಹುಸಿಕೆ ನೆಲೆಗಳು? ಇತಿಹ 
ಪ್ರಾಗಿತಿಹಾಸ* (ಪಿ ಎಚ್‌. ಡಿ 
ಸಂಪ್ರಬಂಧ) ಕನ್ನಡ ವಿಶ್ವವಿದ್ಯಾಲಯ : 
‘““Microlithic Industry of Kibbanahalli, Mysore State” Current Science-23 ; 


‘Stone Age Tools from Salvadgi, Bijapura Dist, Mysore State”. 


ಮುಂಡಿಸಿನ ಸಂಪ್ರಬಂಧ (ಅಪ್ರಕೆಟಿತೆ) 
ಎಸೆ ದೆರ್ಶೆನ-೭ ; 


ಸಂಶೋಧನೆಯ ನೋಂದೆಣೆಗಾಗಿ ಒಪ್ಪಿಸಿನೆ 
ಹಂಪಿ, ೧೯೯೨ 


The Stone-Using Cultures of Prehistoric and Protohistoric Mysore, London 


Mysore 


University Journal, Mysore. 1961 ; 


Sletar 11, K. 


೨ 


“Mysore Geological Department Records-8”” Bangalore, 1906 


ಇತಿಹಾಸ ದರ್ಶನ 


| 


PN 


| ಡಾ| ಎಚ್‌.ಎಸ್‌. ಗೋಪಾಲರಾವ್‌* 


ಬೃಹತ್‌ ಶಿಲಾಯುಗದಿಂದ ೧೬ನೆಯ ಶತಮಾನದವರೆಗೆ ಹೂಜಿಗಲ್ಲು : 


| ಒಂದು ಕೋರ 


| ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ 
ತಾಲ್ಲೂಕಿನ ಕಲ್ಯವು ಕರ್ನಾಟಕದ ಸಾಂಸ್ಕ್ರತಿಕ ಇತಿಹಾಸ 
ದಲ್ಲಿ ಪ್ರಾಮುಖ್ಯತೆ ಪಡೆದಿರುವುಮು. ಈಗಾಗಲೇ 
_ ತಿಳಿದಿರುವ ವಿಷಯ, ತುಮಕೂರು ಜಿಲ್ಲೆಯ ಶಾಸನ 
ವೊಂದರಲ್ಲಿನ ಉಲ್ಲೇಖವನ್ನನುಸರಿಸಿ ಕಲ್ಕದ ಗಡಿಯ 
ಊರುಗಳನ್ನು ಪತ್ತೆ ಹಚ್ಚಲು ಕ್ಷೇತ್ರಕಾರ್ಯ 
ಕೈಗೊಂಡಾಗ ಪತ್ತೆಯಾದದ್ದು ಹೂಜಿಗಲ್ಲಿನ ಬೃಹತ್‌ 
ಶಿಲಾಯುಗದ ನೆಲೆಗಳು ಮತ್ತು ಜೈನ ನಿಸಿಧಿ ಬಂಡಿ. 
ಆ ಕ್ಷೇತ್ರ ಕಾರ್ಯದಲ್ಲಿ ಡಾ|| ಎಂ. ಚಿದಾನಂದಮೂರ್ತಿ 
ಅವರ ಜೊತೆಗೆ ನಾನು ಮತ್ತು ನನ್ನ ಇನ್ನೂ ಹಲವರು 
ಗೆಳೆಯರಿದ್ದೆ ವು. ಎರಡು ಬಾರಿ ನಾವು ಕ್ಷೇತ್ರ ಕಾರ್ಯ 
' ನಡೆಸುವ ವೇಳೆಗೆ ಹೂಜಿಗಲ್ಲಿನ ಪ್ರಾಗಿತಿಹಾಸ ಕಾಲದ 
' ಮಹತ್ವ ಅರಿವಿಗೆ ಬಂದಿತ್ತು. 

ಜೈನ-ವೈಷ್ಣ ವ ಸಮನ್ವಯದ ಬುಕ್ಕರಾಯನ 
ಮೂಲ ಶಾಸನನಿರುವ ಕಲ್ಯದ ಸಮೀಪವೇ 
' ಹೂಜಿಗಲ್ಲಿರುವುದು ; ಹೊಜಿಗಲ್ಲಿನ ಎರಡು ಶಾಸನಗಳು 
ಬೆಂಗಳೂರು ಜಿಲ್ಲೆಯ ಎಫಿಗ್ರಾಭಿಯಾ ಕರ್ನಾಟಕ 
ಸಂಪುಟದಲ್ಲಿ ಪ್ರಕಟವಾಗಿದ್ದರೂ, ಅವುಗಳ ಅಸ್ಪಷ್ಟತೆ 
ಯಿಂದಾಗಿ ಪೂರ್ಣಾರ್ಥ ಲಭ್ಯವಿಲ್ಲ. ಆದರೆ ಅವು 
ಕ ಜೈನಪರ ಶಾಸನಗಳು ಎಂಬುದರಲ್ಲಿ ಅನುಮಾನವಿಲ್ಲ. 
 ಅವುಗಳಲ್ಲದೆ ಮಜ್ಚನಭಾವಿ ಎಂದು ಕರೆಯಲಾಗುವ 
ಸ್ನಳದ ಒಂದು ಬಂಡೆಯ ಮೇಲೆ ಸುತ್ತಲೂ ೧೬ನೆಯ 


ಶತಮಾನದ ಕನ್ನಡಲಿಸಿ ಸ್ವರೂಸದ ಏಳು ಶಾಸನಗಳಿವೆ. 
ದ್ರ” 


| 
ಗ 
ಶ್ಯ 
| 
| 
r 


* “ಸ್ವಸ್ತಿಶ್ರೀ ಸ್ಕಂ 


ಇತಿಹಾಸ ದರ್ಶನ 


ಅವುಗಳೂ ಅಸ್ಪಷ್ಟ. ಆದರೆ ಎಲ್ಲ ಶಾಸನಗಳೂ 'ನಿಸಿದಿ' 
ಎಂದು ಕೊನೆಗೊಳ್ಳುತ್ತ ವೆ. ಆದ್ದರಿಂದೆ ೧೬ನೆಯ 
ಶತಮಾನದ ಸುಮಾರಿನಲ್ಲಿ ಹೊಜಿಗಲ್ಲು ಬಹಳ ಪ್ರಸಿದ್ಧ 
ಜೈನಕೇಂದ್ರವಾಗಿತ್ತೆಂದು ಊಹಿಸಬಹುದು. ಕಲ 
ಮತ್ತು ಹೊಜಿಗಲ್ಲುಗಳು ೧೩ ರಿಂದ ೧೬ನೆಯ 
ಶತಮಾನದವರೆಗೆ ಎಲ್ಲ ರೀತಿಗಳಲ್ಲೂ ಸಾಮೀಪ್ಯತೆ 
ಪಡೆದಿದ್ದ ಗ್ರಾಮಗಳು ಎಂದು ಭಾವಿಸಬಹುದಾಗಿದೆ. 


ಮೇಲೆ ಪ್ರಸ್ತಾಪಿಸಿದ ನಿಸಿದಿ ಶಾಸನಗಳಿರುವ 
ಬಂಡೆಯ ಮೇಲಿನ ಒಂದು ಶಾಸನದ ಪಾಠ ಹೀಗಿದೆ. 


ಭಾನು ಸಂವತ್ಸರದ 

ಬ. ಚನ್ನ ್ರಕೇರ್ತಿಸೇನ 
ಗಳ ಗುಡ ಮಾಯಪ್ಪನ 
ನಿಸಿಧಿ. 


ಬಂಡೆಯ ಸುತ್ತಲೂ ಇಂತಹುದೇ ನಿಸಿದಿಶಾಸನ 
ಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಜೈನ ಗುರು 
ಮತ್ತು ಶಿಷ್ಯರ ಚಿತ್ರಗಳ ಕೆತ್ತನೆಯಿದೆ. ಜಿನಭಕ್ತರ 
ಮರಣದ ಸ್ವರೂಪವನ್ನು ಇಲ್ಲಿ ತಿಳಿಸಿಲ್ಲ. ಆದರೆ ಅನೇಕ 
ಜಿನಭಕ್ಕರ ಸ್ಮಾರಕವಾಗಿರುವ ಈ ಬಂಡೆಯು ಹೂಜಿಗಲ್ಲು 
ಮತ್ತು ಜೈನ ಸಂಬಂಧದ ಸ್ಪಷ್ಟಸರಿಚಯ ಮಾಡಿ 
ಕೊಡುತ್ತದೆ. ಈ ಸ್ಥಳವನ್ನು ಮಜ್ಜ ನ ಭಾವಿ ಎಂದು 
ಕರೆಯುವುದೂ ಕುತೂಹಲಕಾರಿಯಾಗಿದೆ. ಉಲ್ಲೇಖಿತ 
ನಿಸಿಧಿ ತಾಸನಗಳ ಬಂಡೆಯ ಹಿಂಭಾಗದ ಬಂಡೆಯ 


ಅರಿಶಿನಕುಂಟಿ, ನೆಲಮಂಗಲ ತಾಲ್ಲೂಕು-೫೬೨ ೧೨೩ 


ಮೇಲೆ ಮತ್ತು ಈ ಸ್ಥಳಕ್ಕೆ ಹಾದು ಬರುವಲ್ಲಿ 
ದಾರಿಯಲ್ಲೊಂದು ಬಂಡೆಯ ಮೇಲೆ ಕೂಡಾ ಕೊರೆದ 
ಭಕ್ತರ ಚಿತ್ರಗಳ ಸಹಿತ ನಿಸಿಧಿ ಶಾಸನಗಳಿವೆ. ಆದರೆ 
ಎಲ್ಲಾ ಶಾಸನಗಳೂ ಸವೆದಿರುವ ಕಾರಣ ಅಸ್ಪಷ್ಟ 
ವಾಗಿವೆ. 


ನಮ್ಮ ಮೊದಲ ಬಾರಿಯ ಕ್ಷೇತ್ರಕಾರ್ಯದ 
ಸಂದರ್ಭದಲ್ಲೇ ನಿಸಿಧಿ ಶಾಸನಗಳ ಬಂಡೆಯಿಂದ ಸ್ವಲ್ಪ 
ಮೇಲೆ ಉತ್ತ ರಕ್ಕೆ ಗುಡ್ಡದ ಮೇಲೆ ಕಂಡ ಒಂದು 
ಸ್ವಾಭಾವಿಕ ಶಿಲಾಶ್ರಯ ಈಗ ಬಸವಣ್ಣನ 
ಗುಡಿಯಾಗಿದೆ. ಅದರ ಸಮೀಪ ಶಿಲಾಯುಗದ ಕಲ್ಲಿನ 
ಕೊಡಲಿಯಂತಹ ಆಯುಧವೊಂದು ದೊರೆತಿತ್ತು. 
ಹೂಜಿಗಲ್ಲಿನ ಸುತ್ತಲೂ ಹೆಲವಾರು ಬೃಹತ್‌ 
ಶಿಲಾಯುಗದ ಶಿಲಾಗೋರಿಗಳನ್ನು ಕಂಡ ನಮ್ಮ 
ಕುತೂಹಲ ಹೆಚ್ಚಿ ಆ ನಂತರ ಮತ್ತೆ ಎರಡು 
ಬಾರಿ ಕ್ಷೇತ್ರಕಾರ್ಯ ಮಾಡಲಾಯಿತು. 


ಎಲ್ಲ ಊರುಗಳಂತೆ ಇಲ್ಲಿಯೂ ಜನರು ಬೃಹತ್‌ 
ಶಿಲಾಯುಗದ ಕಲ್ಲು ಗೋರಿಗಳನ್ನು ಪಾಂಡವರ ಗುಡಿ 
ಗಳು ಎಂದೇ ಕರೆಯುತ್ತಾರೆ. ಅವುಗಳೊಳಗೆ ನಿಧಿ 
ಇರಬೇಕೆಂಬ ಕಲ್ಪನೆಯೂ ಇತ್ತಂತೆ. ಆದರೆ 
ಯಾವುದೋ ಒಂದು ಸಮಾಧಿಯನ್ನು ತೆರೆದ ನಂತರ 
ಒಂದು ಕುಟುಂಬಕ್ಕೆ ಹೆಲವಾರು ತೊಂದರೆಗಳು 
ಸಂಭವಿಸಿದುವು ಎಂಬ ನಂಬಿಕೆಯ ಕಾರಣದಿಂದಾಗಿಯೋ 
ನಿನೋ ಈಗ ಯಾರೂ ಅವುಗಳ ತಂಟಿಗೆ 
ಹೋಗುವುದಿಲ್ಲ... ಯಾವುದೋ ಒಂದು ಭ್ರಮಾತ್ಮಕ 
ಭಯ ಶಿಲಾಗೋರಿಗಳನ್ನು ರಕ್ಷಿಸಿರುವುದು 
ಸಮಾಧಾನಕರ. ಹಿಂದೆ. ತೆರೆಯಲಾಗಿದ್ದೆ (ಆನಂತರ 
ಮುಚ್ಚಲಾದ) ಶಿಲಾಗೋರಿಯ ಒಳಗೆ ಹಲವು ಕಬ್ಬಿಣದ 
ಆಯುಧಗಳು ದೊರೆತಿದ್ದು, ಅವುಗಳಲ್ಲಿ ಸದ್ಯ ತ್ರಿಶೂಲದ 
ರೀತಿಯಆಯುಧವೊಂದನ್ನು ಶಿಲಾಗೋರಿಗಳ ನಡುವೆ 
ನಿರ್ಮಿತವಾಗಿರುವ ಸಣ್ಣ ಮಂಟಿಸದಾಕೃತಿಯ 
ದೇವಸ್ಥಾನದಲ್ಲಿ ಪ್ರತಿಸ್ಮಿಸಿ ಪೂಜಿಸಲಾಗುತ್ತಿದೆ. 


ಹೊಜಿಗಲ್ಲಿನ ಸುತ್ತ ಮೂರು ಪ್ರತ್ಯೇಕ ನೆಲೆಗಳಲ್ಲಿ 
ಸುಮಾರು ಎಪ್ಪತ್ತ ಕ್ಕೂ ಹೆಚ್ಚು ಬೃಹತ್‌ ಶಿಲಾಯುಗದ 
ಸಮಾಧಿಗಳು ಪತ್ತೆಯಾಗಿವೆ. ನಿಸಿಧಿ ಶಾಸನಗಳಿರುವ 


ಬಂಡೆಯ ಪೂರ್ವಕ್ಕಿ ರುವ ಗುಡ್ಡ ದೆ ಒಂದು ಸಕ್ಕದಲ್ಲಿ 
ಸುಮಾರು ನಲವತ್ತ ಕ್ಟೂ ಹೆಚ್ಚು ಶಿಲಾಗೋರಿಗಳಿನೆ. 
ಇವುಗಳಲ್ಲಿ ಕೆಲವಕ್ಕೆ ಮಾತ್ರ ಮುಚ್ಚು ಚಸ್ಪಡಿಯ 
ಸುತ್ತ ವೃತ್ತಾಕಾರದಲ್ಲಿ ಜೋಡಿಸಿರುವ ಕಲ್ಲು ಚಪ್ಪಡಿ 
ಗಳಿವೆ. ಇವುಗಳ ವ್ಯಾಸ ಸುಮಾರು ೨೦ ರಿಂದ ೨೫ 
ಆಡಿಗಳವರೆಗೂ ಇದ್ದು, ಕೆಲನದರಲ್ಲಿ ಚಪ್ಪಡಿಯ 
ಎರಡು ವೃತ್ತಗಳೂ ಸ್ಪಷ್ಟವಾಗಿ ಉಳಿದಿವೆ. ಕೆಲವದರಲ್ಲಿ 
ಒಂದು ವೃತ್ತ ಮಾತ್ರ ಉಳಿದಿದೆ. ಕೆಲವು ಶಿಲಾಗೋರಿ 


: ಗಳ ಮೇಲೆ ಮುಚ್ಚು ಚಪ್ಪಡಿಗಳು ಮಾತ್ರ ಉಳಿದಿದ್ದು 


ಸುತ್ತಣ ಚಪ್ಪಡಿಯ ವೃತ್ತ ಕಾಣೆಯಾಗಿದೆ. ಶಿಲಾ 
ಗೋರಿಗಳಿರುವ ಭೂಮಿಯನ್ನು ಈಗ ಕೃಷಿಗೆ ಬಳಸು 
ತ್ಕಿರುವುದರಿಂದ ಬಹುತೇಕ ಈ ಬದಲಾವಣೆ ಅಥವಾ 
ವ್ಯತ್ಯಾಸಗಳು ಆಗಿರುವ ಸಂಭವ ಹೆಚ್ಚು. ಮುಚ್ಚು 
ಚಪ್ಪಡಿಗಳು ೧೫ ರಿಂದ ೨೦ ಅಡಿ ಉದ್ದ, ೧೦ ರಿಂದ 
೧೨ ಅಡಿ ಅಗಲ ಮತ್ತು ೧ ರಿಂದ ಒಂದೂವರೆ ಅಡಿ ದಪ್ಪ 
ವಾಗಿನೆ. ಈ ಪ್ರದೇಶದಲ್ಲೇ ಎರಡು ಶಿಲಾಗೋರಿಗಳ 
ಒಳಭಾಗದಕ ಲ್ಲು ಚಪ್ಪಡಿಗಳು ಮೇಲೆಯೇ ಕಾಣುತ್ತವೆ. 
ಇವು ಸಹೆಜವಾಗಿಯೇ ಭೂಮಿಯ ಮೇಲ್ಭಾಗದಲ್ಲಿ 
ನಿರ್ಮಾಣವಾದ ಡಾಲ್ಮೆನ್‌ಗಳಾಗಿರಬೇಕು ಅಥವಾ 
ಸ್ಥಳಾಂತರಿತ ಶಿಲಾಗೋರಿಗಳಾಗಿರಬೇಕು. ಇವು 
ಗಳಲ್ಲೊಂದರಲ್ಲಿ ಸುಮಾರು ಒಂದೂವರೆ ಅಡಿ ವ್ಯಾಸದ 
ಹೊಜಿ ರಂದ್ರವಿಡೆ. ಈ ಬೃಹೆತ್‌ ತಿಲಾಗೋರಿಗಳಿರುವ 
ಪ್ರದೇಶದ ಪಶ್ಚಿಮಕ್ಕಿರುವ ಗುಡ್ಡದ ಮತ್ತೊಂದು 
ಸ್ಥಳವನ್ನು ಸ್ಥಳೀಯರು “ಇಲ್ಲಿಗರಮನೆ' ಎನ್ನುತ್ತಾರೆ. 


ಮೊದಲ ಬೃಹೆತ್‌ಶಿಲಾ ಯುಗದ ಸಮಾಧಿಗಳಿರುವ 
ಸ್ಥಳದಿಂದ ಈಶಾನ್ಯಕ್ಕೆ ದುಬ್ಬಗೊಟ್ಟಿಗೆ ಬೆಟ್ಟಿ ಎಂದು 
ಕರೆಯಲಾಗುವ ಗುಡ್ಡದ ಪಶ್ಚಿಮಕ್ಕೆ ಮತ್ತೊಂದು 
ಬೃಹತ್‌ ಶಿಲಾಯುಗದ ಸಮಾಧಿಗಳ ಗುಂಪಿಜೆ. 
ಇಲ್ಲಿಯೂ ಮೊದಲಿನಂತೆಯೇ ವೃತ್ತಾಕಾರದಲ್ಲಿ 
ಜೋಡಿಸಿದ ಕಲ್ಲು ಚನ್ಸಡಿಗಳು ಮತ್ತು ಕೆಲವು ಸಮಾಧಿ 
ಗಳ ಮೇಲಿನ ಮುಚ್ಚು ಚಪ್ಪಡಿಗಳು ಉಳಿದಿವೆ. 
ಸುಮಾರು ಇಪ್ಪತ್ತು ಇಂತಹ ಶಿಲಾಗೋರಿಗಳನ್ನು 
ಈ ನೆಲೆಯಲ್ಲಿ ಕಾಣಬಹುದಾಗಿದೆ. 


ಮತ್ತೊಂದು ನೆಲೆ ಹೂಜಿಗಲ್ಲಿನ ದಕ್ಷಿಣಕ್ಕೆ ಇದ್ದು, 
ಅಲ್ಲಿಯೂ ಹತ್ತಕ್ಕೂ ಹೆಚ್ಚು ಶಿಲಾಗೋರಿ ಗಳಿವೆ 


ಇತಿಹಾಸ ದರ್ಶನೆ 


ಕ ಮುಚ್ಚು ಚನ್ಪಡಿಯ ಸುತ್ತಲೂ ವೃತ್ತಾಕಾರದಲ್ಲಿ ಕಲ್ಲು 
ಚಪ್ಪಡಿಗಳನ್ನು (ಒಂದು ಅಥವಾ ಎರಡು ವೃತ್ತಗಳು) 
ಜೋಡಿಸಲಾಗಿದೆ. ಕೆಲನೆಡೆ ಕೇನಲ ಮುಚ್ಚು ಚನ್ಪಡಿ 
ಗಳು ಮಾತ್ರ ಉಳಿದಿವೆ. 


ಮೊದಲ ಗುಂಪಿನ ಸಮಾಧಿಗಳಿರುವ ಪ್ರದೇಶದಲ್ಲಿ 
ಹರಿಯುವ ನೀರಿನ ಕಾರಣ ಕುಸಿದಿರುವ ಹಳ್ಳದಲ್ಲಿ 
ಶಿಲಾಗೋರಿಯೊಂದರ ಒಳಭಾಗವನ್ನು ಕಾಣಬಹುದು, 
ನಾವು ಮೊದಲ ಬಾರಿಗೆ ಹೋಗಿದ್ದಾಗ ಆ ಹಾಳಾದ 
ಸಮಾಧಿಯಲ್ಲಿ ಕೆಂಪುಬಣ್ಣ ದ ಮಣ್ಣಿನ ಹೂಜಿಗಳು, 
ಮಡಕೆಯ ಚೂರುಗಳು ದೊರೆತವು. ಅಲ್ಲೇ ತುಕ್ಕು 
ಹಿಡಿದ ಕಬ್ಬಿಣದ ಚೂರುಗಳು ದೊರೆತಿವೆ. ಸ್ಫಳೀಯರ 
ಹೇಳಿಕೆಯಂತೆ, ನಿಧಿಯ ಆಸೆಯಿಂದ ತೆರೆಯಲಾದ 
ಸಮಾಧಿಯೊಂದರಲ್ಲಿ ಕೆಂಪು ಮಣ್ಣಿ ನ ಮಡಕೆ, ಕುಡಿಕೆ 
ಗಳ ಜೊತೆಗೇ ಭರ್ಜಿಯಂತಹ ಮೂರು ಕಬ್ಬಿಣದ 
ಆಯುಧೆಗಳು ದೊರೆತುವಂತೆ. ಅದೇ ಸ್ಕಳದಲ್ಲಿ 
ನಿರ್ಮಾಣ ಮಾಡಿರುವ ಮುನೇಶ್ವರನೆ ಗುಡಿಯಲ್ಲಿ 
ಒಂದು ಆಯುಧವನ್ನಿಟ್ಟು ಪೂಜೆ ಮಾಡಲಾಗುತ್ತಿದೆ. 
ಉಳಿದ ಆಯುಧೆ ಮತ್ತು ವಸ್ತುಗಳನ್ನೆಲ್ಲಾ ಮತ್ತೆ 
ಸಮಾಧಿಗೇ ಹಾಕಿ ಮುಚ್ಚಲಾಯಿತಂತೆ. 


ಹೊಜಿಗಲ್ಲಿನ ಬೃಹೆತ್‌ ಶಿಲಾ ಸಮಾಧಿಗಳ ಒಳಗೆ 
ಕಬ್ಬಿಣದ ಆಯುಧಗಳು ದೊರೆತಿರುವುದು ಸಹಜವೇ ; 
ಸಮಾಧಿಗಳ ಗುಂಪಿನ ಪಶ್ಚಿಮ ಬದಿಯ ಗುಡ್ಡ ದ 
ಇನ್ನೊಂದು ಬದಿಯಲ್ಲಿ ತುಕ್ಕು ಹಿಡಿದ ಹೆಂಟಿಗಳು 
ಸಿಕ್ಕಿವೆ. ಮೇಲ್ನೋಟಕ್ಕೆ ತುಕ್ಕು ಹಿಡಿದ ಕಬ್ಬಿಣದ 
ಉಂಡೆಗಳಂತೆ ಕಾಣುವ ಅವುಗಳನ್ನು ಒಡೆದಾಗ ಅವು 
ಮುಣ್ಣಿ ನ ಹೆಂಟಿಗಳೆನ್ನುವುದು ತಿಳಿಯುತ್ತ ದೆ. ಹೂಜಿ 


ಇತಿಹಾಸ ದರ್ಶನ 


ಗಲ್ಲಿನ ಆಸುಪಾಸಿನಲ್ಲಿ ಕಬ್ಬಿಣದ ಅದಿರು ಹೇರಳವಾಗಿ 
ದೊರೆಯುತ್ತಿ ದ್ದು ಬೃಹೆತ್‌ ಶಿಲಾಯುಗದ ಜನ ಅದನ್ನು 
ಬಳೆಸಿಕೊಂಡು ಆಯುಧೆಗಳನ್ನು ತಯಾರಿಸಿಕೊಳ್ಳು 
ತ್ತಿದ್ದರು ಎಂದು ಭಾವಿಸಬಹುದಾಗಿದೆ. 


ಬೃಹತ್‌ ಶಿಲಾಯುಗದ ಸಂಸ್ಕೃತಿಯ ಜನ 
ವಸತಿಯ ಹೂಜಿಗಲ್ಲಿನೆ ಸುತ್ತ ಪ್ರತ್ಯೇಕ ಮೂರು 
ನಿವೇಶನಗಳಲ್ಲಿ ಶಿಲಾಗೋರಿಗಳು ಕಾಣುವುದರಿಂದೆ 
ಪ್ರತ್ಯೇಕ ಮೂರು ಗುಂಪಿನ ಜನ ಇಲ್ಲಿ ವಾಸಿಸುತ್ತಿದ್ದರು 
ಎಂದು ತಿಳಿಯಬಹುದಾಗಿದೆ. 


೧೬ನೆಯ ಶತಮಾನದ ಥಿಸಿಧಿ ಶಾಸನಗಳೂ 
ಹೊಚಿಗಲ್ಲಿನಲ್ಲಿ ದೊರೆತಿರುವುದರಿಂದ, ೧೪ನೆಯ 
ಶತಮಾನದಲ್ಲಿ ಕಲ್ಯದಲ್ಲಿ ಶ್ರೀ ವೈಷ್ಣೆವರಿಂದ ತೊಂದರೆ 
ಗೊಳಗಾದ ಜೈನರು ಇಲ್ಲಿಗೆ ಬಂದು ನೆಲೆಸಿರಬಹುದೆಂದು 
ಊಹಿಸಬಹುದಾಗಿದೆ. 


ಕ್ರಿ.ಪೂ. ೩ನೆಯ ಶತಮಾನದಿಂದ ಕ್ರಿ.ಶ. ೧೬ನೆಯ 
ಶತಮಾನದವರೆಗೆ ನಿರಂತರವಾಗಿ ಮಾನವನ ವಾಸದ 
ನೆಲೆಯಾಗಿದ್ದ ಹೊಜಿಗಲ್ಲಿನೆ ಬೃಹತ್‌ ಶಿಲಾಯುಗದ 
ಸಮಾಧಿಗಳ ಉತ್ಪನನ ನಡೆದರೆ ಮತ್ತಷ್ಟು ವಿಶೇಷವಾದ 
ಮತ್ತು ವಿವರವಾದ ವಿವರಗಳು ದೊರೆಯುವ ಸಾಧ್ಯತೆ 
ಗಳಿವೆ. 


ಹೊಜಿಗಲ್ಲಿಗೆ ಸಮೀಪ ಸಾವನದುರ್ಗದ ಇಟ್ಟಿಗೆ 
ಬೈಲಿನಲ್ಲಿ ಈಗಾಗಲೇ ಬೃಹತ್‌ ಶಿಲಾಯುಗದ ಶಿಲಾ 
ಗೋರಿಗಳು ಪತ್ತೆಯಾಗಿರುವುದನ್ನು ಗಮನಿಸಿದಾಗ 
ಮಾಗಡಿ ತಾಲ್ಲೂಕು ಬೃಹತ್‌ ಶಿಲಾಯುಗದ ಜನರ 
ಬಹುಮುಖ್ಯ ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. 


ಹನುಮನಾಯಕ" 


ಜೆಲುನನಹಳ್ಳಿಯ ಗವಿಮಠ : ಒಂದು ಶ್ರಾಗೈಕಿಹಾಸಿಕ ನೆರೆ 


ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ಬಾಣಾವರ 
ಹೋಟಬಳಿಯ ಚಿಲುವನಹಳ್ಳಿಯ ಗ್ರಾಮವು ಬಿ. ಎಚ್‌. 
ರಸ್ತೆಯಿಂದ ಸುಮಾರು ಎರಡು ಕಿ. ಮೀ. ದೂರದಲ್ಲಿದ್ದು, 
ಈ ಊರಿನ ಪಶ್ಚಿಮಕ್ಕೆ ಅರ್ಧ ಕ. ಮೀ. ದೊರದಲ್ಲಿ 
ಗವಿಮಠನಿದೆ. ಇಲ್ಲಿ ಕಲ್ಲುಬಂಡೆಗಳಿಂದ ಕೂಡಿದ 
ಮೂರು ಚಿಕ್ಕ ಗುಡ್ಡಗಳಿವೆ. ಈ ಗುಡ್ಡಗಳಲ್ಲಿ ಹಲವಾರು 
ನೈಸರ್ಗಿಕ ಗವಿಗಳು ಮತ್ತು ಕಲ್ಲ ಸರೆಗಳು ಇವೆ, 


ಇಲ್ಲಿಯ ಅತಿ ದೊಡ್ಡ ಗುಡ್ಡದ ತಪ್ಪಲಿನಲ್ಲಿ 
ಸುಮಾರು ನಾಲ್ಕು ಎಕರೆ ಭೂಮಿಯು ಬೂದಿ ಬಣ್ಣ 
ದಲ್ಲಿದ್ದು ಹಲನಾರು ರೀತಿಯ ಮಡಕೆ ಚೂರುಗಳನ್ನು 
ಹೆಜ್ಜೆ ಹೆಜ್ಜೆಗೂ ಕಾಣಬಹುದು. ಈ ಮಡಕೆಯ 
ಚೂರುಗಳು ಹೆಚ್ಚಾಗಿ ಠೆಂಪು ಬಣ್ಣ ದಕ್ಲಿವೆ. ಕಪ್ಪು 
ಮಡಕೆಯ ಚೂರುಗಳು ವಿರಳ. ಮಡಕೆಯ ಚೂರುಗಳ 
ಮೇಲೆ ವಿವಿಧ ರೀತಿಯ ವಿನ್ಯಾಸಗಳು ಇವೆ. ಇವುಗಳಲ್ಲಿ 
ಪ್ರಮಖವಾದವುಗಳೆಂದರೆ ಜಿಗ್ಗ್‌-ಜಾಗ್‌ ಮತ್ತು ರೇಖಾ 
ವಿನ್ಯಾಸಗಳು. 


ಬ್ರೂಸ್‌ ಫೂಟ್‌ ಪ್ರಕಾರ "ಸಂದು, ಕೆಂಪು 
ಬಣ್ಣದ ಮಡಕೆಗಳು ನವ ಶಿಲಾಯುಗದ ಆದಿ ಭಾಗದಲ್ಲಿ 
ತಯಾರಾದವು. ಅಂದರೆ ಸುಮಾರು ಕ್ರ ಪೂ. ೮೦೦೦ 
ದಿಂದ ೬೦೦೦ ವರ್ಷಗಳ ಹಿಂಜಿ ಕೆಲವು ಕಪ್ಪು 


ಮಡಕೆಯ ಚೂರುಗಳು ಇಲ್ಲಿ ಡೊರೆಕಿರುವುದರಿಂದ 
ಇದನ್ನು ಹೊಸ ಶಿಲಾಯುಗದ ಅಂತ್ಯ ಭಾಗ ಮತ್ತು 
ಲೋಹಯುಗದ ಕಾಲಕ್ಲೂ ಸೇರಿಸಬಹುದು. ಇದು 
ಕ್ರಿ. ಪೂ. ಸುಮಾರು ೪೦೦೦ ದಿಂದ ೩೦೦೦. ಈ 
ಪ್ರದೇಶದಲ್ಲಿ ಈಗ ಸಾಗುವಳಿ ನಡೆಯುತ್ತಿರುವುದರಿಂದ 
ಈ ಮಡಕೆ ಚೂರುಗಳು ನೆಲದ ಮೇಲೆ ಎದ್ದು ಕಾಣು 
ತ್ತವೆ. ಇಲ್ಲಿಯೇ ಒಮ್ಮೆ ರೈತರು ತಮ್ಮ ವ್ಯವಸಾಯ 
ಕ್ಫೋಸ್ಕರ ಸುಮಾರು ಐದು ಅಡಿ ಆಳದ ಗುಂಡಿಯನ್ನು 


ಚ್ಮ 
ತೋಡಿದಾಗ ಅಲ್ಲಿಯೂ ಸಹ ಅದರ-ಪದರಗಳಲ್ಲಿ ಕ್ರಮ 
ವಾಗಿ ಸ್ವಲ್ಪ ಕಪ್ಪು ಮತ್ತು ಹೇರಳವಾಗಿ ನಯ 


ಮಾಡಿದ ಕೆಂಪು ಬಣ್ಣದ ಮಡಕೆಯ ಕುಡಿಕೆಗಳು ಕಂಡು 
ಬಂದಿದೆ. ಇಲ್ಲಿ ವೈಜ್ಞಾನಿಕ ವಿಧಿ-ವಿಧಾನಗಳನ್ನು 
ಅಳವಡಿಸಿ ಭೂಸಂಶೋಧನೆ ಮಾಡಿದರೆ ಮತ್ತಷ್ಟು 
ಮಾಹಿತಿ ಸಿಗಬಹುದು. 


ಮಡಕೆ ಕುಡಿಕೆ ಚೂರುಗಳು ಸಿಕ್ಕಿರುವ ಪ ಕ್ರದೇಶದ 
ಸರಿಯಾಗಿ ಮಧ್ಯಭಾಗದಲ್ಲಿ ಸುಮಾರು ೪ ಮತ್ತು ೩ 
ಅಡಿ ಎತ್ತರದ ಎರಡು ನಿಲುಗಲ್ಲುಗಳಿವೆ. ನಾಲ್ಕು ಅಡಿ 
ಎತ್ತರವಿರುವ ನಿಲುಗಲ್ಲು ನೇರವಾಗಿ ನಿಂತಿದೆ. ೩ ಅಡಿ 
ಎತ್ತರವಿರುವ ನಿಲುಗಲ್ಲನ್ನು ಅಡ್ಡವಾಗಿ ನಿಲ್ಲಿಸಲಾಗಿದೆ. 
ಇದರ ಮೇಲೆ ಯಾವುದೇ ರೀತಿಯ ಕೆತ್ತನೆ ಇಲ್ಲದೆ 
ಸ್ವಾಭಾವಿಕ ರೂಪದಲ್ಲಿದೆ. ಇಲ್ಲಿಂದ ಒಂದು ಫರ್ಲಾಂಗ್‌ 


* ಇತಿಹಾಸ ಉಪನ್ಯಾಸಕರು, ಪ್ಮಿವಿ.ಎಸ್‌, ಪದವಿಪೂರ್ವ ಮಹಿಳಾ ಕಾಲೇಜು, ಒಂದನೇ “ಎನ್‌? ಬ್ಲ್ಯಾಕ್‌ ರಾಜಾಜಿನಗರೆ, 


ಬೆಂಗಳೂರು-೫೬೦೦೧೦ 


1 MAR. 1942, ೫. 107 


ಇತಿಹಾಸ ದರ್ಶನ 


_ ಪೂರ್ವ ದಿಕಿ ನಲ್ಲಿ ಇದೇ ರೀತಿಯ ಇನ್ನೆರಡು ನಿಲುಗಲ್ಲು 
ಗಳಿವೆ. ಶಾಸ ಫೂಟ್‌ರ ಪ್ರಕಾರ. ಈ ನಿಲುಗಲ್ಲು 
ಗಳು ಸಮೂಹ ಸಮಾಧಿಗಳನ್ನು. ಗುರುತಿಸಲು ನೆಟ್ಟಿ ರುವ 
ಕಲ್ಲುಗಳು. ದಕ್ಷಿಣ ಭಾರತದ ಹಲವಾರು ಪ್ರದೇಶ 
ಗಳಲ್ಲಿ ಕಂಡುಬಂದಿರುವಂತೆ ಎಲ್ಲಿ ನಿಲುಗಲ್ಲುಗಳು ಇರು 
ತ ತ್ರ ವೆಯೋ ಅಲ್ಲಿ ಖಂಡಿತವಾಗಿಯೂ ಪಾ )ಗೈೈತಿಹಾಸಿಕ 
ವಾಸಸ್ಕ ಗಳು. ಇರಲೇಬೇಕು. ಇದು ಭೂಸಂಶೋಧನೆ 
ಯಿಂದ. ಮೂಡಿಬಂದಿರುವ ಸತ್ಯಸಂಗತಿ,3 


ಪ್ರಾಗೈತಿಹಾಸಿಕ ಸ್ಥಳವೆಂದು ನಿರ್ಧರಿಸಿದ ಮೇಲೆ 
ಅದನ್ನು ಪ್ರತಿಪಾದಿಸಲು ಆಧಾರಗಳು ಇರಲೇಬೇಕು. 
ಈ ಅಧಾರಗಳೆಂದರೆ ಕಲ್ಲಿನ ಆಯುಧಗಳು. ಅದರೆ ಈ 
ಪ್ರದೇಶದಲ್ಲಿ ಸಾ ಭಾವಿಕ ಸ್ವರೂಪದ್ದಾಗಲೀ ಅಥವಾ 
ವ: ಮಾಡಿದ rai ೧ ಂಧಲೀ ಸಿಕ್ಕಿಲ್ಲ. ತೀವ್ರ 
ಶೋಧನೆಯ ನೆಂತರ ಒಂದೇ ಒಂದು ವ 
ಸಿಕ್ಕಿತು. ಇದನ್ನು ಉಜ್ಜುವ ಅಥವಾ ಮಸೆಯುವ 
ಕಲ್ಲೆಂದು ವಿಷು ಈ ಪ್ರದೇಶವು ಫಲವತ್ತಾ 


ಗಿರು ವುದರಿಂದ ವ್ಯವಸಾಯ ಇಲ್ಲಿ ನಡೆಯುತ್ತಿ aN 


ಗವಿಮಠವು ಪ್ರಾಗೈತಿಹಾಸಿಕ ನೆಲೆಯಾಗಿತ್ತೆಂದು 
ಹೇಳುವುದಕ್ಕೆ ಬೇರೆ. ಆಧಾರಗಳೂ ಸಹೆ ಇವೆ. ಅವು 
ಗಳೆಂದರೆ ವರ್ಣ ಚಿತ್ರಗಳು. ಈ ಪ್ರದೇಶದ ಕಲ್ಲಾಸರೆ 
ಗಳಲ್ಲಿ ಎರಡು ರೀತಿಯ ವರ್ಣ ಚಿತ್ರಗಳಿವೆ. ಅವು 
ಗಳೆಂದರೆ ಕಡುಕೆಂಪು ಬಣ್ಣ ಮತ್ತು ಬಿಳಿಯ ಬಣ್ಣದ 
ಚಿತ್ರಗಳು. 


| ಇಲ್ಲಿಯ ಒಂದು ಕಲ್ಲಾಸರೆಯಲ್ಲಿ ಒಂದು ಬಹೆಳ 
ಸುಂದರವಾದ ಕಡು ಕೆಂಪುಬಣ್ಣದ ಚಿತ್ರವಿದೆ, ಈ 
ಕಲ್ಲಾಸರೆಯು ಸುವಕಾರು ಇಪ್ಪತ್ತು ಅಡಿ ಉದ್ದ ಮತ್ತು 
.. ಹೆತ್ತು ಅಡಿ ಅಗಲ ವಿಸ್ತೀರ್ಣದಲ್ಲದ್ದು ದಕ್ಷಿಣಾಭಿಮುಖ 
' ವಾಗಿಡಿ ಈ ಚಿತ್ರದಲ್ಲಿರುವ ನಿನರನನ್ನು ತಿಳಿಯು 
| ವುದು ತುಂಬಾ ಕ್ಲಿಷ್ಟಕರ. ಆದರೆ ವಣಿಕ ಚಿತ್ರ 
ಗಳನ್ನು ಸೂಕ್ಷ್ಮ SK ವೀಕ್ರಿಸಿದತೆ ನಾಲ್ಕ ರಿ2ಡೆ ಹನ 


2 884.೩. 1942, 0. 107 
3 3) 


4 ಇತಿಹಾಸ ದರ್ಶನ 


ಮಾನವನ ವರ್ಣಚಿತ್ರಗಳನ್ನು ಗಮನಿಸಬಹುದು. ಇಲ್ಲಿಯ 
ಬಹು ಆಕರ್ಷಣೀಯವಾದ ಚಿತ್ರಗಳೆಂದರೆ ಹಾವುಗಳನ್ನು 
ಬಿಡಿಸಿರುವುದು. ಇವುಗಳನ್ನು ವಿವಿಧ ಕೋನ 
ಗಳಿಂದ ಬಿಡಿಸಲಾಗಿದೆ. ಹಾವುಗಳ ತಲೆಗಳು ಕೇಂದ್ರ 
ದಲ್ಲಿ ಬರುವಂತೆಯೂ ಹಾಗೂ ಅವುಗಳ ಬಾಲಗಳು 
ವೃತ್ತಾಕಾರದಲ್ಲಿರುವಂತೆ ಬಿಡಿಸಲಾಗಿದೆ. ಬಹುಶಃ 
ಇಢೀ ದಕ್ಷಿಣ ಭಾರತದಲ್ಲಿ ಇದು ಪ್ರಥಮ ಹಾವುಗಳ 
ವರ್ಣ ಚಿತ್ರವಿರಬಹುದು. 


ಈ ನವರ್ಣಚಿತ್ರನಿರುವ ಕಲ್ಲಾಸರಿಯ ಎದುರಿಗೆ 
ಇನ್ನೊಂದು ಚಿಕ್ಕ ಗುಡ್ಡವಿದೆ. ಇಲ್ಲಿಯೂ ಸಹ 
ಕಲ್ಲಾಸರೆಯು ದಕ್ಷಿಣಾಭಿಮುಖವಾಗಿದ್ದು ಇಲ್ಲಿ ಬಿಳಿಯ 
ವರ್ಣಚಿತ್ರಗಳಿವೆ. ಈ ಚಿತ್ರಗಳಲ್ಲಿ ಪ್ರಮುಖವಾಗಿ 
ಮನುಷ್ಯ, ಜಿಂಕೆ, ನನಿಲು,, ನಾಯಿ ಮತ್ತು ಬಲೆ 
ಎದ್ದುಕಾಣುತ್ತದೆ. ಒಟ್ಟಾರೆ ಇಲ್ಲಿ ಬೇಟೆಯ ದೃಶ್ಯ 
ವನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. 


ಗವಿಮಠದಿಂದ ಸುಮಾರು ಎರಡು ಕಿ. ಮೂ. 
ದೂರದಲ್ಲಿ ಚಿಕ್ಕ ಚಿಕ್ಕ ಬಂಡೆಗಳಿಂದ ಕೂಡಿದ ಒಂದು 
ಗುಡ್ಡ ದಲ್ಲಿಯೂ ಸಹ ಶ್ರೇತವರ್ಣ ಚಿತ್ರಗಳಿವೆ. ಇದರಲ್ಲಿ 
ಹೆಚ್ಚಾಗಿ ಮನುಷ್ಯ, ಪ್ರಾಣಿ ಮತ್ತು ಏಣಿಯ ಚಿತ್ರ 
ಗಳಿವೆ. ಇಲ್ಲಿಯೂ ಸಹೆ ಬೇಟೆಯ ದೃಶ್ಯವನ್ನು ಗಮ 
ನಿಸಬಹುದು. ಇತಿಹಾಸ ಪುರಾತತ್ವಜ್ಞ ರು ಈ ವರ್ಣ 
ಚಿತ್ರಗಳನ್ನು ಕ್ರಮವಾಗಿ ಹಳೆ ಹು ಮತ್ತು ನವ 
ಹ ರದ ಕಾಂತಿ ಸೇರಿಸುತ್ತಾರೆ. ಆದರೆ ಇರ್ವಿನ್‌ 
ನ್ಯೊಮೇಯರ್‌ ಅವರು ಕೆಂಪು ವರ್ಣಚಿತ್ರಗಳನ್ನು ನನ 
ಶಿಲಾಯುಗದ ಆದಿಭಾಗಕ್ಕೆ ಮತ್ತು ಬಿಳಿಯ ವರ್ಣಚಿತ್ರ 
ಗಳನ್ನು ಲೋಹೆಯುಗಕ್ಕೂ ಸೇರಿಸುತ್ತಾರೆ.4 ಈ 
ರೀತಿಯ ವರ್ಣಚಿತ್ರಗಳಿರುವ ಪ್ರಾಗೈತಿಹಾಸಿಕ ಸ್ಥಳ 
ಹಾಸನ ಜಿಲ್ಲೆಯಲ್ಲೇ ಪ್ರಥಮದ್ದಾಗಿದ್ದು ವಿಶೇಷ 
ವಾಗಿದೆ. 


ಕೆಸು ನರ್ಣಚಿತ್ರನಿರುವ ಕಲ್ಲಾಸರೆಯ ಪಕ್ಕ 


4 Erwin Neumayer, Pre-Historic Rock paintings 


fo 


ದಲ್ಲಿಯೇ ಒಂದು ಗವಿ ಇದ್ದು ಇದರೊಳಗೆ ನೀರಿನ ಆಸರೆ 
ಯಿದೆ. ಈ ಗವಿಯ ಎದುರಿಗೆ ಒಂದು ಚಿಕ್ಕ ಬಂಡೆಯ 
ಮೇಲೆ ಮಿಥುನ ರೇಖಾ ಚಿತ್ರಗಳಿವೆ. ಇದೊಂದು 
ಇಲ್ಲಿಯ ವೈಶಿಷ್ಟ ವಾಗಿದೆ. ಇರ್ವಿನ್‌ ನ್ಯೂಮೇಯರ 
ಅವರು ಈ ರೀತಿಯ ರೇಖಾ ಚಿತ್ರಗಳು ಚಾಲ್ಫ್ಯೋಲಿಥಿಕ್‌ 
ಕಾಲಕ್ಕೆ ಸೇರಿದವೆಂದು ಅಭಿಪ್ರಾಯ ಪಡುತ್ತಾರೆ. 


| 


§ 
( 


ಈ ರೀತಿಯಲ್ಲಿ ಚೆಲುವನಹಳ್ಳಿಯ ಗವಿಮಠವು 


ಹಾಸನ ಜಿಲ್ಲೆಯ ಅತ್ಯಂತ ಪ್ರಮುಖ ಪ್ರಾ ಗೈಕಿಹಾಸಿಕ 
ಕೇಂದ್ರವಾಗಿದ್ದು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿ 
ಸಂಶೋಧನೆ ನಡೆಸಿದರೆ ಇನ್ನೂ ಹೊಸ ವಿಷಯಗಳು 
ಬೆಳಕಿಗೆ ಬರಬಹುದು. 


[ಈ ಪ್ರಬಂಧವನ್ನು ರಚಿಸಲು ಕ್ಷೇತ್ರ ಕಾರ್ಯದಲ್ಲಿ ಸರ್ವ ರೀತಿಯಲ್ಲೂ ಸಹಕರಿಸಿದ ಗೆಳೆಯ ಶ್ರೀ ಜೆ. ಓಟ. 
ಜಯರಾಮಯ್ಯ ಮತ್ತು ಇದನ್ನು ರಚಿಸಲು ಸಲಹೆಗಳನ್ನು ನೀಡಿದ ಗುರುಗಳಾದ ಡಾ. ದೇವರಕೊಂಡಾರೆಡ್ಡಿ ಮತ್ತು 
ಶ್ರೀ ಲಕ್ಷ ನ್‌ ತೆಲಗಾವಿಯವರಿಗೆ ನಾನು ಆಭಾರಿಯಾಗಿದ್ದೇನೆ.] 


5S Erwin Neumayer, Pre-Historic Rock paintings 


೫ ಇತಿಹಾಸ ದರ್ಶನ 


ಕಾ| ಎಂ. ಎಸ್‌. ಕೃಷ್ಣಮೂರ್ತಿ" 


ತಲಕಾಡಿನಲ್ಲಿ ಪ್ರಾಕ್ತನ ಉತ್ಕನನ- ih ಸಂಕ್ಷಿಪ್ತ ವರಧಿ 


ತಲಕಾಡು ("ತಲವನಪುರ') ಮೈಸೂರಿಗೆ 
೬೦ ಕೆ. ಮೀ. ಆಗ್ನೇಯದಲ್ಲಿ ಕಾವೇರಿ ನದಿಯ ಉತ್ತರ 
ದಂಡೆಯ ತಾ ಇರುವ ಇತಿಹಾಸ ಪ್ರಸಿದ್ಧ ವಾದ 
ಪುಣ್ಯಕ್ಷೇತ ಪಶ್ಚಿಮ ಗಂಗರು ತಲಕಾಡನ್ನು 
ಸತ de ಕ್ರಿ.ಶ. ಸು, ೫೦೦ 
ರಿಂದ ೧೦೦೦ದ ವರೆಗೆ ಆಳಿದರು. ಇಲ್ಲಿಯ ದ್ರಾವಿಡ 
ಶೈಲಿಯ ಪಾತಾಳೇಶ್ವರ ಮತ್ತು ಮರಳೇಶ್ವರ ಗುಡಿಗಳು 
ಗಂಗರ ಕಾಲದ ವಾಸ್ತುಗಳು. ಗಂಗರ ನಂತರ ಕ್ರಮ 
ವಾಗಿ ಚೋಳರು, ಹೊಯ್ಸಳರು ಈ ಪ್ರದೇಶದ ಮೇಲೆ 
ಆಧಿಪತ್ಯ ನಡೆಸಿದರು. ಹೊಯ್ಸಳರ ಕಾಲದಲ್ಲಿ 
ತಲಕಾಡು ಆಗ್ನೇಯ ಕರ್ನಾಟಕದ ಪ್ರಸಿದ್ಧ ಪಟ್ಟಣ 
ವಾಗಿತ್ತು. ಇಲ್ಲಿಯ ಕೀರ್ತಿನಾರಾಯಣ ದೇವಾಲಯ 
ಹೊಯ್ಸಳ ವಿಷ್ಣುವರ್ಧನನು ತನ್ನ ಚೋಳರ ಮೇಲಿನ 
ವಿಜಯದ ಸ್ಮಾರಕವಾಗಿ ೧೧೧೭ ರಲ್ಲಿ ಪ್ರತಿಷ್ಠಾಪಿಸಿ 
ದನು. ಕಣಶಿಲೆಯಲ್ಲಿರುವ ಈ ದೇವಾಲಯ ಸಂಪೂರ್ಣ 
ಹೊಯ್ಸಳ ಶೈಲಿಯಲ್ಲಿದೆ. ವಿಜಯ ನಗರದ ಕಾಲದಲ್ಲಿ 
ಈ ಊರಿನವನೇ ಎಂದು ಹೇಳಲಾದ ಮಾಧವ ಮಂತ್ರಿ 


೧೪ ನೇ ಶತಮಾನದಲ್ಲಿ ಕಣಶಿಲೆಯಲ್ಲಿರುವ ವೈದ್ಯೆ (ಶ್ವ ರೆ 


ದೇವಾಲಯವನ್ನು ನಿರ್ಮಿಸಿದನು. ಈತನು ತಲಕಾಜಿಕ 


ವಾಯುವ್ಯಕ್ಕೆ, ಸ್ವಲ್ಪ ದೂರದಲ್ಲಿ ಕಾವೇರಿ ನದಿಗೆ 


ಅಡ್ಡಲಾಗಿ ಒಂದು ಅಣೆಕಟ್ಟೆ ಯನ್ನು ನಿರ್ಮಿಸಿದನು. 


* ರೀಡಂ* ಪ್ರಾಚೀನ ಇತಿಹಾಸ ಮತ್ತು 
ಮೈಸೂರು-570 006, 

1) ಉತ್ಸನದ ಫಲಿತಾಂಶದ ಸಾರಾಂಶನನ್ನು 
ಯಾಗಿದ್ದೇನೆ. 


" ಇತಿಹಾಸ ದರ್ಶನ 


ಪ್ರಕಟಿಸಲು ಅನುನುತಿ ನೀಡಿದ ಈ ಎರಡು ಸಂಸ್ಥೆಗಳಿಗೆ ನಾನು 


ತಲಕಾಡಿನ ಬಹುತೇಕ ಪ್ರಾಚೇನ ನಿವೇಶನ 
ಇಂದು ಮರಳಿನ ರಾಶಿಯಲ್ಲಿ ಇದೆ. ಇಷ್ಟು ಅಗಾಧ 
ಪ್ರಮಾಣದಲ್ಲಿ ಮರಳಿನ ರಾಶಿ ಈ ಊರಿನ ಮೇಲೆ 
ಯಾವಾಗ ಬೆಳೆಯಿತು. ತಲಕಾಡು ನಗರ ಈ ಮುಂಜಿ 
ಯಾವ ರೀತಿಯಲ್ಲಿತ್ತು. ತಲಕಾಡಿನ ಪ್ರಾಚೀನತೆ 
ಏನು ಎಂಬ ವಿಷಯಗಳನ್ನು ತಿಳಿಯುವ ದೃಷ್ಟಿಯಿಂದ 
ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಪ್ರಾಚ್ಯವಸ್ತು 
ಸಂಗ್ರಹಾಲಯ ನಿರ್ದೇಶನಾಲಯ ಮತ್ತು ಮೈಸೂರು 
ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗಗಳು ಒಗ್ಗೂಡಿ ತಲಕಾಡಿನಲ್ಲಿ 
ಪ್ರಾಚ್ಯ ಉತ್ಪನೆನಗಳನ್ನು ನಡೆಸಿದವು.! 


ತಲಕಾಡಿನ ವಿವಿಧ ಭಾಗಗಳಲ್ಲಿ ಸೂಕ್ತ ಸ್ಥಳವನ್ನು 
ಆರಿಸಿ ೭ ಉತ್ಪನನದ ಗುಂಡಿಗಳನ್ನು ತೋಡಲಾಯಿತು. 
ಇವುಗಳಲ್ಲಿ ನಾಲ್ಕು ಗುಂಡಿಗಳು ಚಾರಿತ್ರಿಕವಾಗಿ ಬಹಳ 
ಮಹತ್ವವಾದ ಫಲಿತಾಂಶಗಳನ್ನು ನೀಡಿದವು. ಅವುಗಳಲ್ಲಿ 
ಆರು ತಿಂಗಳ ಕಾಲ ನಡೆದ ಈ ಉತ್ಪನನದ ಬಹಳ 
ಮುಖ್ಯವಾದ ಮತ್ತು ಕುತೂಹಲಕಾರಿಯಾದ ಅಂಶ 
ಗಳನ್ನು ಮಾತ್ರ ಈಗ ಗಮನಿಸೋಣ. 


ತಲಕಾಡಿನ ಇತಿಹಾಸ 
ಗಂಗರ ಕಾಲದಿಂದ. 


ಪ್ರಾರಂಭವಾಗುವುದೇ 
ಆದರೆ ತಲಕಾಡು ಗಂಗರಿಗಿಂತ 


ಪುರಾತತ್ವ ಶಾಸ್ತ್ರ ನಿಭಾಗ ಮೈಸೂರು ವಿಶ್ವನಿದ್ಯಾಲಯ, ಮಾನಸ ಗಂಗೋತ್ರಿ, 


ಆಭಾರಿ 


ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಎಂಬುದು ಪ್ರಶ್ನೆ. 
ಇದನ್ನರಿಯಲು ಹೊರಟ ಪ್ರಾಚ್ಯ ವಸ್ತು ಜ್ಹರಿಗೆ ದೊರೆತ 
ಉತ್ತರ ಬಹಳ ಕಾತುಕಪೂರ್ಣವಾಗಿದೆ. ಬ್ರಹ್ಮಗಿರಿ, 
ಚಂದ್ರವಳ್ಳಿ, ಟ. ನರಸೀಪುರ ಇತ್ಯಾದಿ ಈ ಸ್ಥಳಗಳಲ್ಲಿ 
ನಡೆದಿರುವ ಉತ್ಪನನದಿಂದ ಕರ್ನಾಟಕದಲ್ಲಿ ನವಶಿಲಾ 
ಯುಗ, ಬೃಹತ ಶಿಲಾಯುಗ ಸಂಸ್ಕೃತಿಗಳು ಕ್ರಮೇಣ 
ವಾಗಿ ನೆಲಸಿದ್ದವೆಂದು ತಿಳಿದುಬರುತ್ತದೆ. ಉತ್ತರ 
ಕರ್ನಾಟಕದಲ್ಲಿ ತದನಂತರ ವತೌರ್ಯರ ಕಾಲ, ನಂತರ 
ಶಾತವಾಹನರೆ ಕಾಲಗಳು ಬರುತ್ತವೆ. ಈ ಕಾಲಗಳಿಗೆ 
ನಾವು ಆದಿ ಚಾರಿತ್ರಿಕ ಕಾಲ ಎಂದು ಕರೆಯುತ್ತೇವೆ. 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯು ಕರ್ನಾಟಕದಲ್ಲಿ 
ಕ್ರಿ. ಪೂ. ೭-೬ನೇ ಶತಮಾನಗಳಷ್ಟು ಪ್ರಾಚೀನ 
ವಾದದ್ದು. ಈ ಸಂಸ್ಕೃತಿಯಲ್ಲಿ ಕಬ್ಬಿಣದ ಉಪಯೋಗದ 
ಜೊತೆಗೆ ಕಪ್ಪು ಬಣ್ಣದ, ಕೆಂಪು ಬಣ್ಣದ, ಕಪ್ಪ್ಪು-ಕೆಂಪು 
ಬಣ್ಣದ ಮಡಿಕೆಗಳು ಹಾಗೂ ಹೊಳನಿರುವ ತೆಳುವಾದ 
ಅಲೆಯಂತಹ ಗುರುತುಗಳನ್ನುಳ್ಳ ಮಡಿಕೆಗಳು ಬಳಕೆ 
ಯಲ್ಲಿದ್ದವು. ಇವುಗಳ ಮೇಲೆ "ಗ್ರಾಫಿಟ್ಟಿ' ಕಲೆಗಳು 
ಸಹ ಇರುವುದು ಈ ಪಾತ್ರೆಗಳ ವಿಶೇಷ. ತಲಕಾಡಿನ 
ಉತ್ಪನನ ಗುಂಡಿಯ ಅತ್ಯಂತ ಕೆಳಗಿನ ಪದರಗಳಲ್ಲಿ ಈ 
ರೀತಿಯ ಬೃಹತ್‌ ಶಿಲಾ ಸಂಸ್ಕೃತಿಯ ಮಡಿಕೆಗಳು 
ದೊರೆತಿದ್ದು, ತಲಕಾಡಿನ ಪ್ರಾಚೀನತೆಯನ್ನು ಸದ್ಯಕ್ಕೆ 
ಕ್ರಿಸ್ಮಪೂರ್ವದಲ್ಲಿ ಕೆಲವು ಶತಮಾನಗಳಷ್ಟು ಹಿಂದಕ್ಕೆ 
ಕೊಂಡೊಯ್ಯುತ್ತ ವೆ. 


ಬೃಹತ್‌ ಶಿಲಾ ಸೆಂಸ್ಕ್ರೈತಿಯ ನಂತರ ಬೆಳೆದದ್ದು 
ಆದಿ ಚಾರಿತ್ರಿಕ ಯುಗ. ಈ ಕಾಲದ ಮಣ್ಣಿನ 
ಪಾತ್ರೆಗಳ ತಯಾರಿಕೆಯಲ್ಲಿ, ಅಲಂಕರಣದಲ್ಲಿ, ಹೊಳ 
ನಿನಲ್ಲಿ ವಿಶೇಷತೆ ಇದೆ. ಕಪ್ಪು ಬಣ್ಣದ, ಕೆಂಪು ಬಣ್ಣದ 
ಕಪ್ಪು ಕೆಂಪು ಬಣ್ಣದ ವಿಶೇಷವಾದ ಹೊಳಪುಳ್ಳ 
ಮಣ್ಣಿನ ಪಾಕ್ರೆಗಳು ಮತ್ತು ಆವುಗಳ ಮೇಲೆ ಬಿಳಿಯ 
ಮಣ್ಣಿ ನಲ್ಲಿ ಚಿತ್ರ ಬರೆದು ಸುಟ್ಟಿ ರುವ ಮಡಿಕೆಗಳು ಈ 
ಸಂಸ್ಕ್ರತಿಯ ವಿಶೇಷ ಲಕಣ ಜೊತೆಗೆ ಆನೆಯ ದಂತದ, 
ಶಂಖದ ಆಭರಣಗಳು, ಬಳೆಗಳು, ಮಣಿಗಳು ವಿವಿಧ 
ವರ್ಣದ ಕಲ್ಲಿನ ಮಣಿಗಳು ಇತ್ಯಾದಿ ಪೂ ಸಂಸ್ಕೃತಿಯ 
ಇತರ ಭೋಗವಸ್ತುಗಳು, ಇನ್ನೊವೂ ತಲಕಾಡಿನ 


10 


ಉತ್ಪನನದ ವಿವಿಧೆ ಪದರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 
ದೊರೆತಿದ್ದು, ಪ್ರವರ್ಧಮಾನವಾದ, ಆರ್ಥಿಕವಾಗಿ 
ಮುಂದುವರೆದ, ಆದಿ ಚಾರಿತ್ರಿಕ ಕಾಲದ ಸಂಸ್ಕ್ರತಿ ಇಲ್ಲಿ 
ಇತ್ತೆಂಬುದನ್ನು ನಿರೂಪಿಸುತ್ತವೆ. 


ಈ ಸಂಸ್ಕೃತಿಯ ಕಾಲದ, ಕರ್ನಾಟಕದಲ್ಲಿ 
ಬೇಕೆಲ್ಲೂ ಕಂಡುಬರದಿರುವ ಒಂದು ವಿಶೇಷವಾದ 
ಶೋಧನೆ ಎಂದರಿ ತಲಕಾಡಿನಲ್ಲಿ ಇದ್ದ ಕುಲುಮೆಯ 
ಕಾರ್ಯಗಾರ. ಸುಮಾರು ೩೦ ಅಡಿ ಚದರಕ್ಕೂ 
ಹೆಚ್ಚಿನ ವಿಸ್ಲೀರ್ಣವನ್ನು ಹೊಂದಿದ್ದ ಕುಲುಮೆ ಕಾರ್ಯ 
ಗಾರವನ್ನು ಬಿಡಿಸಿ ತೆಗೆಯಲಾಗಿದೆ. ಇಡೀ ಕಾರ್ಯ 
ಗಾರದ ನೆಲದ ಮೇಲೆ ಬೂದಿ, ಇದ್ದಿಲು, "ರಿಫ್ರಾಕ್ಟರಿ' 
ಮಣ್ಣು, ಮಣ್ಣಿನ ತಂಬಿಗೆ, ವಾಟಿಗಳು, ವಿವಿಧ 
ಗಾತ್ರದ ಲೋಹ ಕರಗಿಸುವ ಮೂಸೆಗಳು, ಕೆಲವು 
ಲೋಹದ ವಸ್ತುಗಳು, ಕಬ್ಬಿಣದ ಕಿಟ್ಟಿದ ಉಂಡೆಗಳು 
ಇವೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇವೆಲ್ಲಕ್ಕೂ 
ಮುಖ್ಯವಾಗಿ ಒಂದು ಕಡೆ ಒಂದು ಸಣ್ಣ ಕುಲುಮೆ. ಈ 
ಕುಲುಮೆ, ಗುಂಡಗೆ, ಸುತ್ತಲೂ ಗುಪ್ಪೈೆಯ ರೀತಿ 
ಯಲ್ಲಿದೆ. ಮಧ್ಯದಲ್ಲಿ ೬” ಆಳವಾಗಿ ಇದೆ. ಇದರ ಭರ್ತಿ 
ನುಣ್ಣ ನೆಯ ಶುದ್ಧ ಬಿಳೀ ಬೂದಿ ತುಂಬಿದೆ. ಇದಕ್ಕೆ 
ಒಂದು ಪಾರ್ಶ್ವದಲ್ಲಿ ಕೆಳಗಿಫಿಂದ ಗಾಳಿಯನ್ನು ಒತ್ತಲು 
ಮಾಡಿರುವ ರಂಧ್ರ ಇದೆ. ಒಲೆಯ ಅಕ್ಕಪಕ್ಕಗಳಲ್ಲಿ 
ಬೂದಿ ಗುಪ್ಪೆಗಳಿವೆ. ಒಂದು ಪಾರ್ಶ್ವದಲ್ಲಿ ಮೂರು 
ಸಣ್ಣ ಮಣ್ಣಿನ ಬೋಗುಣಿಗಳು ಬೋರಲಾಗಿ ಬಿದ್ದಿವೆ. 
ಬಳಿಯಲ್ಲಿಯೇ ಇದ್ದಿಲಿನ ಮತ್ತು "ರಿಫ್ರಾಕ್ಟರಿ'ಯ 
ಗುಪ್ಪೆ ಯೊಂದು ಇದೆ. ಸುಟ್ಟಿ ಗಟ್ಟಿಯಾದ ನೆಲದ 
ಮೇಲೆ, ಕುಳಿತು ಕೆಲಸ ಮಾಡಲು, ಸುಟ್ಟಿ ಮಣ್ಣಿ ನ 
ಮಣೆ ಹೊಂದು ಬಳಿಯಲ್ಲಿಯೇ ಇದೆ. ಇವೆಲ್ಲವೂ ಆ 
ಕಾಲದ ಲೋಹ ಕೆಲಸಗಾರನ ಕಾರ್ಯಗಾರದ ಒಂದು 
ಸುಂದರ ಚಿತ್ರಣವನ್ನು ನೀಡುತ್ತವೆ. ಇನೆಲ್ಲಕ್ಕಿಂತ 
ಹೆಚ್ಚಿನದಾಗಿ ಮತ್ತು ಈ ಎಲ್ಲದರ ಉದ್ದೇಶವನ್ನು ನಿರೂ 
ನಿರವ ಅಲ್ಲಿ ದೊರಕಿದ ಮುಖ್ಯ ವಸ್ತು ವೆಂದರೆ 
ರೋಮನ್‌ ನಾಣ್ಯದ ಹಿಂಭಾಗದ ಚಿತ್ರವನ್ನು ಹೊಂದಿ 
ರುವ ಸುಟ್ಟಿ ಮಣ್ಣಿನ ಮುದ್ರೆ, ಈ ರೀತಿಯ ಮುದ್ರೆ 
ಪ್ರಾಚ್ಯ ಉತ್ಸನನವೊಂದರಲ್ಲಿ ದೊರೆತಿರುವುದು ಇಡೀ 


ಇತಿಹಾಸ ದರ್ಶನ 


' ಭಾರತದಲ್ಲಿಯೇ ಪ್ರಪ್ರಥಮ, ಕುಲುಮೆಯ ಕಾರ್ಯ 
 ಗಾರದಲ್ಲಿ ರೋಮನ್‌ ನಾಣ್ಯದ ಮುದ್ರೆ ದೊರೆತಿರುವುದು 
ಈ ಸ್ಥಳದಲ್ಲಿ ಸಮಕಾಲೀನವಾಗಿ ರೋಮನ್‌ ನಾಣ್ಯದ 

ನಕಲನ್ನು ತಯಾರಿಸುತ್ತಿ ದ್ವರೆಂಬುದನ್ನು ರುಜುವಾತು 

ಪಡಿಸುತ್ತದೆ. ಈ ಕಾರ್ಯಗಾರದಲ್ಲಿ ಜೆಲ್ಲಾ ನಿಲ್ಲಿಯಾಗಿ 
ಯಥಾ ಯಥಾಬಿದ್ದಿರುವ ವಸ್ತುಗಳನ್ನು ಕುಲುಮೆಯ 
ಬೂದಿಯ ಶುದ್ಧತೆ ಇತ್ಯಾದಿಗಳನ್ನು ನೋಡಿದರೆ, 
ಯಾವುದೋ ಕಾರಣಕ್ಕಾಗಿ ಇದ್ದಕ್ಕಿದ್ದಂತೆ ಈ ಸ್ಥಳ 
ವನ್ನು ತೊರೆದು ಓಡಿ ಹೋಗಿರುವಂತೆ ಕಾಣಬರುದಲ್ಲದೆ, 
ಕಾರ್ಯಗಾರವನ್ನು ಸಹ ಉದ್ದೇಶಪೂರ್ವಕವಾಗಿ ನಾಶ 
ಪಡಿಸಿರುವಂತೆ ತೋರುತ್ತದೆ. 


ಆದಿ ಚಾರಿತ್ರಿಕ ಯುಗದ ನಂತರದ ಕೆಲವು ಶತ 
ಮಾನಗಳಲ್ಲಿ ಗಂಗರು ಈ ನಗರವನ್ನು ರಾಜಧಾನಿ 
ಯನ್ನಾಗಿ ಮಾಡಿಕೊಂಡು ಸುಮಾರು ೫೦೦ ವರ್ಷಗಳ 
ಕಾಲ ಆಳಿದರು. ಅವರ ಕಾಲದ ಸ್ಮಶಾನವೊಂದು 
ಉತ್ಪನನದಲ್ಲಿ ದೊರೆತಿದೆ. ಸಂಪೂರ್ಣ ಅಸ್ಥಿ ಸಂಜರಗಳು 
ಇಲ್ಲಿ ದೊರೆತಿಲ್ಲ. ಆದರೆ ಮಡಿಕೆಯಲ್ಲಿ ಕಂಡುಬಂದಿರುವ 
ಅಸ್ಥ್ರಿಯ ಚೂರುಗಳು, ಬೂದಿ, ಕಬ್ಬಿಣದ ಚೂರುಗಳು, 
ಸುಂದರಾಕೃತಿಯ ಹೊಳಪಿನಿಂದ ಕೂಡಿದ ಮಡಿಕೆಗಳು, 
ಕರಕಲಾದ ಧಾನ್ಯಗಳು, ಅಮೂಲ್ಯ ಕಲ್ಲಿನ ಮಣಿಗಳು 
ದಂತದ, ಶಂಖದ ಬಳೆಯ ಚೂರುಗಳು ಇತ್ಯಾದಿ 
ಗಳೆಲ್ಲವೂ ಈ ಸಮಾಧಿಗಳಲ್ಲಿ ದೊರೆತಿವೆ... ಗಂಗರ 
ಕಾಲದ ಕೇವಲ ರಾಜಕೀಯ ಸಾಂಸ್ಕೃತಿಕ ಇತಿಹಾಸ 
ವನ್ನು ಮಾತ್ರ ಅಭ್ಯಾಸ ಮಾಡುತ್ತಿದ್ದ ನಮಗೆ ಅವರ 
| ಕಾಲದ ಶವಸಂಸ್ಕಾರ, ಪದ್ಧತಿಯ ಮೇಲೆ ಈ ಉತ್ಪನ 
| ನವು ಅಪೂರ್ವ ಮಾಹಿತಿಯನ್ನು ನೀಡುತ್ತದೆ. 
| 


ಗಂಗರ ಕಾಲದ ಅವಶೇಷಗಳು : 
ಗಂಗರು ಜೈನಧರ್ಮಕ್ಕೆ ನೀಡಿದ ಪ್ರೋತ್ಸಾಹ, 


ರಕ್ಷಣೆ ಎಲ್ಲಾ ಕಾಲಕೂ 


) ಅನುಕರಣೀಯವಾದದ್ದು 


ಗೊಂಚಲು, ? 


ಲಿವಿರ ಕಾ 
ಟೈಬೀರಿಂಗಂಸ್ಸನ ತಾಯಿ, 


ಇತಿಹಾಸ ದರ್ಶನ 


ಡು ಮುದ್ರೆ ಹೊಂದಿ 
ಚಿತ್ರದ ಮುಂಭಾಗ ಟುತ್ತು ಹಿಂಭಾಗದಲ್ಲಿ ಲ್ಯಾಟನ್‌ ಲಿಪಿಯೆಲ್ಲಿ 


2 ಪೀಠದ ಮೇಲೆ ಕುಳಿತಿರುವ ಸ್ತ್ರೀಯೊಬ್ಬಳ ಚಿತ್ರನನ್ನು 
ಮತ್ತೊಂದು ಕೈಯಲ್ಲಿ ರಾಜದೆಂಡನಿದೆ, 
"ಮ್ಯಾಕ್ಸಿಮ್‌ ಪೂಂಟಫ್‌' ಬಕ “ಪ್ರಧಾನ ಪುರೋಹಿತ' ಎಂಬ ಲಿಖಿತವಿದೆ. 
ಪರಮೋಚ್ಚ ನೀಠವನ್ನು ಸಹ ಜೊತೆಯಲ್ಲಿಯೇ ಅಲಂಕರಿಸುತ್ತಿ ದ್ವುದರಿಂದ ಅವರಿಗ ಈ ಬಿರುದಿತ್ತು, ಈ ಸ್ತ್ರೀ 
ಈಕೆ ಚಕ್ಬೆವರ್ತಿ ಆಗಸ್ಟಸಿ್‌ನ (ಕ್ರಿ.ಪೂ 
ಆದ್ದರಿಂದ ಈ ಭಲಿ ಅಗೆಸ್ಪಸ್‌ನ ನಾಣ್ಯದ ನಕಲಿ: ಮಂಡೆ ಎಂದು ಹೇಳಬಹುದು. 


ಅವರ ಕಾಲದಲ್ಲಿ ರಾಜ್ಯದ ಎಲ್ಲೆಡೆ ಚೈನ ಬಸದಿಗಳು 
ನಿರ್ಮಾಣಗೊಂಡವು... ಆದರೆ ಅವರ ರಾಜಧಾನಿ 
ತಲಕಾಡಿನಲ್ಲೇ ಇದುವರೆಗೂ ಒಂದೇ ಒಂದು ಜೈನ 
ಬಸದಿ ಕೂಡಾ ಕಂಡುಬರದಿದ್ದುದು ನಿಜಕ್ಕೂ 
ಆಶ್ಚರ್ಯಕರ ಸಂಗತಿ, ಪ್ರಸ್ತುತ ಉತ್ಕನನದಲ್ಲಿ ಚೈನ 
ಬಸದಿಯ ಕಟಿ | ಡವ್ರೊಂದು ಪತ್ತೆ ೫. ಹ ಒಟ್ಟು 
ವಿಸ್ಲೀರ್ಣ ೨೧. $ ೭ ಮೀಟರ್‌. ಇಟ್ಟಿಗೆ, ಮರ 
ಮುಂತಾದವುಗಳಿಂದ ಫಿರ್ಮಿತವಾದ ಈ ಬಸದಿಯಲ್ಲಿ 
ಪೂರ್ವಾಭಿಮುಖವಾಗಿ ಕಟ್ಟಿ ರುವ ಮೂರು ಗರ್ಭಗೃಹ 


ಗಳು, (೩.೨೫ «೩.೫೦, ೩.೨೫ ೫೧.೮೦ ಮೀಟರ) 
ಕೈಸಾಲೆ (೨೮೦೫ ೧೧.೦೦ ನೀಟಿರ್‌) ಪ್ರತ್ಯೇಕ 


ಮಂಟಿನ (೫.೬೦೫೩೫.೪೫ ಮೀಟರ್‌) ಇನಿಷ್ಟೊ 
ಇವೆ. ಶೈಲಿಯ ಆಧಾರದ ಮೇಲೆ ಬಸದಿಯ ಈ ಲಾ 
ಗಳನ್ನು ಕ್ರಿ.ಶ. ಸು. ೭-೮ನೇ ಶತವತಾನೆಗಳಿಗೆ ಸೇರಿಸ 
ಬಹುದು. (ನೋಡಿ ತಳನಿನ್ಯಾಸ-1) ಉತ ಶೈ ನನೆದೆಲ್ಲಿ 
ದೊರೆತಿರುವ ಆಧಾರಗಳು ಮತ್ತು ಕಟ್ಟಡದ ನಿರ್ಮಾಣ 
ತಂತ್ರವನ್ನು ಕೂಲಂಕಷವಾಗಿ ಅಧ್ಯಯೆನ ಮಾಡಿದಾಗ 
ಈ ಬಸದಿಯು ಎರಡು ಹೆಂತಗಳಲ್ಲಿ ನಿರ್ಮಾಣಗೊಂಡಿದೆ 
ಎಂದು ತಿಳಿದುಬರುತ್ತದೆ. ಮೊದಲನೆಯ ಹಂತದಲ್ಲಿ 
ಮೂರು ಗರ್ಭಗೃ ಹಗಳು ಇದ್ದು ಇದು ತಳವಿನ್ಯಾಸದಲ್ಲಿ 
ತ್ರಿಕೂಟಾಚಲವನ್ನು ನಿರೂಪಿಸುವ ಅತ್ಯಂತ ಪ್ರಾಚೀನ 
2d ಎನ್ನಬಹುದು. ಈ ಗರ್ಭಗೃ ಹೆಗಳಿಗೆ 
ಮುಂಭಾಗದಲ್ಲಿ ಏಕವಾದ, ಕಿರಿದಾದ ಒಂದು "ಕೈಸಾಲೆ 
ಇದೆ... ಎರಡೂ ಪಾರ್ಶ್ವಗಳಲ್ಲಿ ಇದನ್ನು ಮುಚ್ಚಿ 
ಮುಂಭಾಗದಲ್ಲಿ ದ್ವಾರ ಅಥವಾ ಸಂಪೂರ್ಣ ತೆರವಾಗಿ 
ಇಟ್ಟಿದ್ದಂತೆ ತೋರುತ್ತದೆ. ಇದರ ಮುಂಭಾಗದಲ್ಲಿ 
ಸ್ವ ಲ "ಅಂತರದಲ್ಲಿ (೩.೫೦ ಮೀಟರ್‌) ಪ ಸ್ರತ್ಯೇಕವಾಗಿ 
ನ್‌ ಚೌಕಾಕಾರದ ಮಂಟಪವಿದೆ.  ಮಂಟಸವನ್ನು 
ಗುಡಿಯ ಮುಂಜಿ ಪ್ರತ್ಯೇಕವಾಗಿ ನಿರ್ಮಿಸುವುದು, 
ಪ್ರಾಚೀನ ಪಲ್ಲವ ದೇಗುಲಗಳ ಒಂದು ಲಕ್ಷಣವಾಗಿತ್ತು 
ಎಂಬುದನ್ನು ಇಲ್ಲಿ ಸ್ಮರಿಸಬಹುದು: ಮಹಾಬಲಿಪುರಂ 
ನಲ್ಲಿರುವ ಕಡಲ ತೀರದ ದೇವಾಲಯ ಮತ್ತು ಕಂಚಿಯ 


ಈಕೆಯು ಒಂದು ಕೈಯಲ್ಲಿ ಪೈರಿನ 
ರೋಮನ್‌ ಚಕ್ರೆನರ್ತಿ ಅನರ ಧರ್ಮದ 


ವ್ರ ಯೇ ತ; 
ಇ, ೨೪-ಕ್ಲಿ .ಶ, ೧೪) ಮೊದೆಲನೆಯ ಹಡಿ ಮತ್ತು 


C೧ 


ಕೈಲಾಸನಾಥ ದೇವಾಲಯಗಳು ಈ ಮಾದರಿಗೆ ಉದಾ 
ಹರಣೆಗಳಾಗಿವೆ.3 ಇನಿಷ್ಟೂ ಭಾಗಗಳು ಕ್ರಿ. ಶ. ೭.೮ 
ನೇ ಶತಮಾನ ಮತ್ತು ಅದಳ್ಳೂ ಮುಂಚಿನ ಕಾಲ 


ದ್ವಾಗಿರಬೇಕು. ಇವುಗಳೆಲ್ಲವೂ ನೆಲ ಮಟ್ಟದವರೆಗೆ 
ನಾಶವಾಗಿವೆ... ಗರ್ಭಗೃಹಗಳ ಮಧ್ಯದ ಗೋಡೆಗಳ 
ಬುಡ ಭಾಗಗಳು, ಕಂಬದ ಕಲ್ಲು ಪೀಠಗಳು, ಗರ್ಭ 


ಗೃಹ ಕೈಸಾಲೆಯ ಇಟ್ಟಿಗೆ ಹಾಸಿರುವ ನೆಲದೆ ಭಾಗ 
ಮತ್ತು ಇವುಗಳ ಕೆಳಭಾಗದ ಸಂಪೂರ್ಣ ಬಸದಿಯ ತಳ 
ಪಾಯದ ಕಟ್ಟಡ ಇವಿಷ್ಟೂ ನಾಶವಾಗದೆ ಉಳಿದಿವೆ. 
ಪ್ರಾಯಶಃ ಈ ಬಸದಿಗೆ ಮೇಲ್ಭಾಗದಲ್ಲಿ ಮರದ 
ಛಾವಣಿ ಇದ್ದಿರಬೇಕು. ಹಾಗೆಯೇ ಮುಂದಿನ ಮಂಡ 
ಪವೂ ಸಹ ಸುತ್ತಲೂ ತೆರವಾಗಿದ್ದು ಮೇಲ್ಲಡೆ ಮರದ 
ಛಾವಣಿಯನ್ನು ಹೊಂದಿತ್ತೆಂದು ತೋರುತ್ತದೆ. ಮಂಟ 
ಪದ ನೆಲದಲ್ಲಿ ಕಂಡು ಬಂದಿರುವ ಒಂಭತ್ತು "ಕಂಬದ 
ಕುಣಿ'ಗಳು ಈ ಮಂಟನಕ್ಕೆ ಮರದ ಕಂಬಗಳು ಇದ್ದ 
ವೆಂಬುದನ್ನು ಸೂಚಿಸುತ್ತವೆ. ಬಸದಿ ಪ್ರಾಯಶಃ 
ಅಗ್ನಿ ಆಕಸ್ಮಿಕವೊಂದರಲ್ಲಿ ಭಸ್ಮವಾಗಿರಬೇಕು. ಏಕೆಂದರೆ 
ಉತ್ಕೃನನದಲ್ಲಿ ಕೆಲವು ಕಡೆ. ನೆಲದ ಮೇಲೆ ಬೂದಿ 
ಇಜ್ಜಲುಗಳ ಅವಶೇಷಗಳು ದೊರೆತಿವೆ. ಈ ಬಸದಿಗೆ 
ಹೆಂಚಿನ ಛಾವಣಿ ಇದ್ದಿರಲಾರದು. ಕಾರಣ, ಉತ್ಪನ 
ನದಲ್ಲಿ ಹೆಂಚಿನ ಚೂರುಗಳು ಮಾತ್ರ ಸಿಕ್ಕಿಲ್ಲ. 


ಪ್ರಾಯಶಃ ಮರದ ಕಂಬಗಳು, ಮರದ ತೊಲೆ, ಹಲಗೆ 
ಗಳಿಂದ ಛಾನಣಿಯನ್ನು ಮಾಡಿದ್ದಿರಬೇಕು. 


ಮೇಲೆ ಊಹಿಸಿದಂತೆ ಕೆಲವು ಶತಮಾನಗಳ 
ನೆಂತರ ಅಗ್ಲಿ ಆಕಸ್ಮಿಕದಲ್ಲಿ ಭಸ್ಮವಾದ ನಂತರ ಈ ಬಸದಿ 
ಯನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಹೀಗೆ ಮಾಡು 
ವಾಗ ಸಮಕಾಲೀನವಾಗಿ ಪ್ರಚಲಿತವಿದ್ದಂತಹ ವಾಸ್ತು 
ವಿಧಾನಗಳನ್ನು ಅನುಕರಿಸಿರುವುದನ್ನು ನಾವು ಕಾಣಾ 
ತ್ರೇವೆ. ಮುಂಚಿನ ಬಸದಿಗೆ ಸುತ್ತಲೂ ಸುಮಾರು 
ಒಂದು ಮೀಟರ್‌ನಷ್ಟು ಅಂತರನಿರಿಸಿ ಮತ್ತೊಂದು 
ಗೋಡೆಯನ್ನು ನಿರ್ಮಿಸಿದರು. ಮುಂಚಿನ ಬಸದಿಯ 
ಒಳ ನೆಲ ಎತ್ತರದಲ್ಲಿದ್ದುದರಿಂದ ಆ ಮಟ್ಟಕ್ಕೆ ಅಧಿ 
ಷ್ಕಾನವನ್ನು ಏಂಸಲು, ಅಧಿಷ್ಕಾನಕ್ಕೆ ಒಂದು ತಳ 
ಪಾಯನನ್ನು ನಿರ್ಮಿಸಿದ್ದಾರೆ. ಒರಟು ಕಲ್ಲಿನ ಚನೃಡಿ 


3 ಪರ್ಸಿ ಬ್ರಾನ, ಇಂಡಿಯನ್‌ ಆರ್ಕಿಬಿಕ್ಸೈರ್‌, 


೧೨ 


` ದಿಂಡೂಗಳೂ ಇದ್ದುವೆಂದೂ ತಿಳಿದು 


ಗಳನ್ನು ಹಾಸಿ ಅದರ ಮೇಲೆ ಇಟ್ಟಿಗೆ ಗಾರಿಯಲ್ಲಿ ಗಟ್ಟಿ 
ಯಾದ, ದಪ್ಪನಾದ, ಕ್ರಮವಾಗಿಲ್ಲದ ಗೋಡೆಯನ್ನು 
ನಿರ್ಮಿಸಿದ್ದಾರೆ. ಈ ಗೋಡೆ ಸಾಕಷ್ಟು ಎತ್ತರ ತಲಪಿದ 
ನೆಂತರ ಅದರ ಮೇಲೆ ನಾಜೂಕಾಗಿ ಕತ್ತರಿಸಿದ ಕಲ್ಲಿನ 
ದಿಂಡುಗಳಲ್ಲಿ ಅಧಿಷ್ಕಾನವನ್ನು ಕಟ್ಟಿದ್ದಾ ಕೆ. ಈ ಅಧಿ 
ಸ್ಕಾನ ಸಂಪೂರ್ಣವಾಗಿ ನಾಶಮಾಡಲ್ಪಟ್ಟಿದೆ. ಆದರೂ 
ಅಳಿದುಳಿದಿರುವ ಅನಶೇಷಗಳಿಂದ ಇದರಲ್ಲಿ ಉಪಾನೆ, 
ಜಗತಿ, ದುಂಡಾದ ಕುಮುದ, ಕಂಪ, ಪ್ರತಿ, ಈ ಎಲ್ಲಾ 
ಬರುತ್ತದೆ. 
ಭಿತ್ತಿಯ ಭಾಗ ಇಟ್ಟಿಗೆಯದಾಗಿರಬಹುದು ಅಥವಾ ಕಲ್ಲಿನ 
ದ್ಹಾಗಿರಬಹುದು ಸಂಪೂರ್ಣ ನಾಶವಾಗಿರುವುದರಿಂದ 
ಅದರೆ ಬಗ್ಗೆ ನಿಖರವಾಗಿ ಹೇಳುವುದು ಸಾಧ್ಯವಿಲ್ಲ. ಉತ್ಪ 
ನನದಲ್ಲಿ ಸಿಕ್ಕಿರುವ ಗಾರೆಗಚ್ಚಿನ ಕೂಡು, ಕೀರ್ತಿ ಮುಖ, 
ಇತರೆ ಬಳ್ಳಿ ಸುರುಳಿ ಅಲಂಕರಣಗಳ ಭಾಗಗಳು. ವಿವಿಧಾ 
ಕಾರದ ಗಾತ್ರದ ಇಟ್ಟಿಗೆಗಳು, ಮಧ್ಯದಲ್ಲಿ ರಂಧ್ರವಿರುವ 
ಬೆಲ್ಲದಚ್ಚಿನಾಕಾರದ ಸುಟ್ಟಿ ಇಟ್ಟಿಗೆಗಳು ಇತ್ಯಾದಿ, ಈ 
ಬಸದಿಯ ಗೋಡೆ ಪ್ರಸ್ತರ ಮತ್ತು ವಿಮಾನಗಳ 
ನಿರ್ಮಾಣದಲ್ಲಿ ಹೇರಳವಾಗಿ ಇಟ್ಟಿಗೆ ಗಾರೆಯನ್ನು 
ಬಳಸಿದ್ದಾರೆಂಬುದನ್ನು ಸೂಚಿಸುತ್ತದೆ. 


ಬಸದಿಯನ್ನು ವಿಸ್ತರಿಸಿದ್ದುದರಿಂದ ಗರ್ಭಗೃಹದ 


ಮತ್ತು ಕೈಸಾಲೆಯನ್ನುು ಬಳಸಿದಂತೆ ಪ್ರದಕ್ಷಿಣ ಪಥ 


ವೇರ್ಪಟ್ಟಿತು. ಕೈಸಾಲೆಯ ಮುಂಭಾಗದಲ್ಲಿ ಮಧ್ಯೆದಲ್ಲಿ 
ದ್ವಾರವನ್ನು ನಿರ್ಮಿಸಿದ್ದು ದರಿಂದ ಕೈಸಾಲೆ ಒಂದು 
ರೀತಿಯ ಅಂತರಾಳದಂತಾಯಿತು ಅಂತರಾಳದ ಮೂಲಕ 
ಪ್ರದಕ್ಷಿಣ ಪಥಕ್ಕೆ ದಾರಿಯಾಯಿತು. ಮುಂಭಾಗದ 
ಮಂಟಿಸ ಸುತ್ತಲೂ ಒಂದು ನೀಟಿರಿನಷ್ಟು ಅಗಲವಾದ 
ವಿಶಾಲವಾದ ನವರಂಗವಾಗಿ ಎರಡು ಭಾಗಗಳಲ್ಲಿದ್ದ 
ಒಂದೇ ಕಟ್ಟಿ ಡವಾಯಿತು. (ನೋಡಿ ತಳವಿನ್ಯಾಸ.11) 
ಬಸದಿಗೆ ಮುಖ ಮಂಟಪವಿದ್ದ ಸೂಚನೆಗಳಾವುವೂ 
ದೊರೆತಿಲ್ಲ. ಆದರೆ ಬಸದಿಯ ಸುತ್ತಲೂ ಚಪ್ಪಡಿ 
ಹಾಸಿದ್ದ ವಿಶಾಲವಾದ ಅಂಗಳ ಮತ್ತು ಸುತ್ತಲೂ 
ಇಟ್ಟಿಗೆಯ ಪ್ರಾಕಾರವಿದ್ದದಕ್ಕೆ ಆಧಾರಗಳು ಸಿಕ್ಕಿವೆ. 


ಮೇಲೆ ಹೇಳಿದ್ದ ಎಲ್ಲಾ ಅಂಶಗಳ ಆಧಾರದ 


ಸಂ, ೧, ಬೊಂಬಾಯಿ, ೧೯೭೧ ಪುಟಿ ೮೧-೮೨ 


ಇತಿಹಾಸ ದರ್ಶನ 


ಮೇಲೆ ಬಸದಿಯು ಕ್ರಿ. ಶ.೯-೧೦ನೇ ಶತಮಾನಗಳಲ್ಲಿ 
 ಪುನರ್ನಿಮಾಣಗೊಂಡಿರಬೇಕು ಎಂದು ಹೇಳಬಹುದು: 
ಆದರೆ ಮೂಲ ಬಸದಿಯನ್ನಾಗಲೀ ಅಥವಾ ಅದರ 
ವಿಸ್ತರಣೆಯ ಭಾಗವನ್ನಾಗಲೀ . ನಿಖರವಾಗಿ ಕಾಲ 
ನಿರ್ಣಯ ಮಾಡುವುದಕ್ಕೆ ಉತ್ಪನದಲ್ಲಿ ಯಾವ ರೀತಿಯ 
ಕುರುಹಾಗಲೀ ದೊರೆತಿಲ್ಲ. ಆದರೂ ಸಹ ಈ ಬಸದಿ 
ಯನ್ನು ಸಮಕಾಲೀನ, ಕಾಲ ತಿಳಿದಿರುವ ಇತರ ಬಸದಿ 
ಯೊಂದಿಗೆ ಹೋಲಿಸಿ ನೋಡಿದಾಗ ಮೇಲೆ ಊಹ 
ಸಿರುವ ಕಾಲಮಾನವು ಸರಿಯಾವದ್ದೆಂದು ತೀರ್ಮಾನಿಸ 
ತನು. ಶ್ರವಣಬೆಳಗೊಳದ ಚುದ್ರಗಿರಿ (ಚಿಕ್ಕ 
ಟ್ಟ) ಮೇಲಿರುವ ಚಂದ್ರಗುಪ್ತ ಬಸದಿ ತ ದಿಸೆಯಲ್ಲಿ 
೫. ಬಹಳ SSE ಸುಳಿವುಗಳನ್ನು 
ದೊರಕಿಸಿ ಕೊಡುತ್ತವೆ. ಈ ಬಸದಿಯನ್ನು ಅದರ 
ಶೈಲಿಯ ಆಧಾರದ ಮೇಲೆ ಕ್ರಿ.ಶ. ೯ನೇ ಶತಮಾನ 
ದ್ವೆಂದು ಹೇಳಬಹುದು. ಈ ಬಸದಿಯಲ್ಲಿ ತಲಕಾಡಿನ 
ಬಸದಿಯ ತಳವಿನ್ಯಾಸದ ರೀತಿಯಲ್ಲಿಯೇ ಸಾಲಾಗಿ 
ಮೂರು ಗರ್ಭಗೃ ಹೆಗಳು, ಮಧ್ಯದ ಗರ್ಭಗೃಹ ಪಕ್ಕದ ವು 
ಗಳಿಗಿಂತ ಸ್ವಲ್ಪ ವಿಶಾಲ (ತಲಕಾಡಿನಲ್ಲಿಯೂ ಇದೇ 
ರೀತಿ ಇದೆ) ಮುಂದೆ ಆಳವಿಲ್ಲದ, ಅಗಲವಾದ ಪಾರ್ಕ 
ಗಳಲ್ಲಿ ಮಾತ್ರ ಮುಚ್ಚಿರುವ ಕೈ ಸಾಲೆ ಇವೆಲ್ಲವೂ ಇಡೆ. 
ಬಸದಿಯನ್ನು ಸಂಪೂರ್ಣವಾಗಿ ಗ್ರಾನೈಟ್‌ ಶಿಲೆಯಲ್ಲಿ 
ಕಟ್ಟ ಲಾಗಿದೆ. 
ಜಗತ, ತ್ರಿಸಟ್ಟಿಕುಮ ದ, ಕಂಪ್ಯ ಪ್ರತಿ. ಭಿತ್ತಿಯಲ್ಲಿ 
ಸ್ಥಂಬಿಕೆಗಳು, ಕೋಷ ಗಳು, ಮೇಲೆ ಕಪೋತ ಮತ್ತು 
ವ್ಯಾಳವಾರಿಯಿರುವ ಬಂಡಿ (ಗರ್ಭಗ್ನ ಗೃಹೆದ ಛಾವಣಿಯ 
 ಚಕೃಡಿ) ಮತ್ತು ಏಕತಲ ಯಿ ಇನಿಷ್ಟೂ ಇವೆ. 
' ಪಾರ್ಶ್ವದ ಗರ್ಭ ಗುಡಿಗಳ ಮೇಲೆ ವಿಮಾನಗಳಿವೆ. 
ಮದ್ಯದ ಗರ್ಭಗುಡಿಯ ವಿಮಾನ ಈಗ ಇ್ಲು. ಮಧ್ಯದ 
ಗರ್ಭಗುಡಿಯಲ್ಲಿ ಪಾಶ ರ್ರ ನಾಥನ ವಿಗ್ರಹ ಮತ್ತು 


ಇಕ್ಕೆಲಗಳ ಗುಡಿಗಳಲ್ಲಿ ಚಾ ವತಿ ಮತ್ತು ಸ ಂಡಿನಿ 
ಯಕ್ಷಿಯರ ವಿಗ್ರ ಹಗಳಿವೆ.4 


ಜಾಯತೆ ಈ ಚಂದ್ರಗುಪ್ತ ಬಸದಿಯನ್ನು 
ಶಿಲ್ಪಿಯು ತಲಕಾಡಿನ ಮೂಲ ಬಸದಿಯನ್ನು 
ಮಾದರಿಯನ್ನಾಗಿ ಆರಿಸಿಕೊಂಡಿರಬೇಕು. ಏಕೆಂದರೆ 


4 ಹೆಚ್ಚಿನ ವಿನರಗಳಿಗೆ ನೋಡಿ: ಐ.ಕೆ. ಶರ್ಮಾ, "ಟೆಂಸಲ್ಸ ಆಫ್‌ ದಿ ಗಂಗಾಸ್‌ ಆಫ” ಕರ್ನಾಟಕ? ನವದೆಹಲಿ, 


ಪುಟ ೧೪೨-೪೪ 


ಇತಿಹಾಸ ದರ್ಶನ 


ಅದಿಷ್ಕಾ ನದ ದಿಂಡುಗಳೆಂದರೆ ಉಪಾನ,” 


ತಲವಿನ್ಯಾಸದಲ್ಲಿ ಇನೆರಡೂ ಒಂದೇ ರೀತಿಯದಾಗಿವೆ. 
ಈ ರೀತಿ ಒಂದು ಸುಂದರವಾದ ಅಥವಾ ಪ್ರಾಮುಖ್ಯ 
ವಾದ ವಾಸ್ತು ಕೃತಿ ಮತ್ತೊಂದು ನಂತರದ ವಾಸ್ತು 
ಕೃತಿಯ ವಿನ್ಯಾಸದ ಮೇಲೆ ಪ್ರಭಾವ ಬೀರಿರುವ 
ಉದಾಹರಣೆಗಳು ನಮ್ಮಲ್ಲಿ ಅನೇಕವುಂಟು. ತಲಕಾಡಿನ, 
ಪ್ರಾಚೀನ ಲಕ್ಷಣಗಳನ್ನು ಹೊಂದಿರುವ, ಇಟ್ಟಿ ಗೆ ಮರದ 
ಬಸದಿಯನ್ನು ಅನುಸರಿಸಿ ಕಲ್ಲಿನಲ್ಲಿ ಚಂದ್ರಗುಪ್ತ ಬಸದಿ 
ಯನ್ನು ನಿರ್ಮಿಸಿರುವ ಸಾಧ್ಯತೆಗಳೂ ಇಲ್ಲದಿಲ್ಲ. ಸಮ 
ಕಾಲೀನ ಅಂದರೆ ೯ನೇ ಶತನಣಾನೆದಲ್ಲಿ ಬಳಕೆಯಲ್ಲಿದ್ದ 
ರೀತಿಯಲ್ಲಿ ಸರಳವಾದ ಅಲುಕಣನನ್ನು ಈ ಬಸದಿಯ 
ಹೊರಮೈಯಲ್ಲಿ ಮೂಡಿಸಲಾಯಿತು. ಕೆಲವು ಕಾಲದ 
ನಂತರ ತಲಕಾಡಿನ ಬಸೆದಿ ಅಗ್ನಿಗಾಹುತಿಗೊಳಗಾದಾಗ 
ಅದನ್ನು ಪುನರ್ನಿರ್ಮಾಣ ಸಾಸ ವಿಚಾರ ಆಗಲೇ 
ಚರ್ಚಿಸಲಾಗಿದೆ. ಹೀಗೆ ಪುನರ್ನಿರ್ಮಿಸಿದಾಗ ಸಮ 
ಕಾಲೀನ ಪದ್ಧತಿಯಂತೆ ಬಸದಿಗೆ ಪ್ರದಕ್ಷಿಣ ಪಥವನ್ನು 
ಸೇರಿಸಿ ಬೇರೆಯಾಗಿದ್ದ ಮಂಟಿಸನನ್ನು ಮೂಲ ಕಟ್ಟಡ 


ದೊಂದಿಗೆ ಒಂದುಗೂಡಿಸಲಾಯಿತು. ಹೊರೆ 
ಅಲಂಕರಣಕ್ಕೆ ಶ್ರವಣಬೆಳ್ಗೊಳದ ಚಂದ್ರಗುಪ್ತ 


ಬಸದಿಯೇ ಮತ್ತೆ ಈ ಬಸದಿಗೆ ಮಾದರಿಯಾಗಿರಬೇಕು. 


ಏಕೆಂದರೆ ಚಂದ್ರಗುಪ್ತ ಬಸದಿಯಲ್ಲಿ ಕಾಣಬರುವ 
ಎಲ್ಲಾ ಅಧಿಷ್ಠಾನದ ದಿಂಡುಗಳೂ, ಬಿತ್ತಿಯ 


ಅಲಂಕರಣಗಳೂ ಹಾಗೂ ಪಿಂಡಿಯ ವ್ಯಾಳ ಮಾಲೆ 


ಇತ್ಯಾದಿ ಎಲ್ಲವನ್ನೂ ತಲಕಾಡಿನ ಬಸದಿಯಲ್ಲಿ 
ಯಥಾವತ್ತಾಗಿ ಅನುಕರಿಸಲಾಗಿಡೆ. ತಲಕಾಡಿನ 
ಬಸದಿಯ ಅನಶೇಷಗಳನ್ನು ಆಧಾರವಾಗಿಟ್ಟುಕೊಂಡು 


ಬಸದಿಯ ಪುನರ್ನಿರ್ಮಾಣ ಚಿತ್ರ ಣವನ್ನು 
ಚಂದ್ರಗುಪ್ತ ಬಸದಿಯ ಯಥಾವತ್‌ 
ಪುನ ಸೃಷ್ಟಿ ಯಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ 
ಚಂದ್ರಗುಪ್ತ ಬಸದಿ ತಲಕಾಡಿನ ಬಸದಿಯ ಪುನ 
ನಿರ್ಮಾಣ ಕಾರ್ಯದಲ್ಲಿ ಪ್ರಬಲವಾದ ಪ್ರಭಾವವನ್ನು 
ಬೀರಿದೆ... ಎನ್ನಬಹುದು. ಆದ್ದರಿಂದ ತಲಕಾಡಿನಲ್ಲಿ 
ಮೂಲ ಬನದಿಯು ಕ್ರಿ.ಶ. ೭-೮ನೇ ಶತಮಾನದಲ್ಲಿ 


ನಿರ್ಮಾಣಗೊಂಡು ಕ್ರಿ.ಶ. ೯.೧೦ನೇ ಶತಮಾನಗಳಲ್ಲಿ 
ಪುನರ್ನಿರ್ಮಾಣಗೊಂಡಿರಬೇಕು. 


ಮಾಡಿದರೆ 
ಮಾದರಿಯೇ 


೧೯೯೨, 


೧ತ್ಲಿ 


ಬಸದಿಯ ನಿವೇಶನದ ಬಳಿಯಲ್ಲಿಯೇ ಮರ 
ವೊಂದರ ಕೆಳಗೆ ಇರುವ ಪ್ರಾಚೀನ ಶಿಲ್ಪ ಲಕ್ಷಣಗಳನ್ನು 
ಹೊಂದಿರುವ ಪಾರ್ಶ್ವನಾಥನ ನಿಂತಿರುವ ವಿಗ್ರಹ 
ದೊರತಿದೆ. ಈ ಶಿಲ್ಪವು ಮೂಲತಃ ಈ ಬಸದಿಯ 
ದ್ಹಾಗಿತ್ತೆಂದು ಉತ್ಪನನದಲ್ಲಿ ದೊರೆತ ನಿಗ್ರಹಕ್ಕೆ ಸರಿ 
ಹೊಂದುವ, ಕಲ್ಲಿನ ಪೀಠವು ನಿರೂಪಿಸುತ್ತದೆ. ಗಂಗರ 
ಶಾಸನಗಳಿಂದ ತಲಕಾಡಿನಲ್ಲಿ ೬ನೆಯ ಶತಮಾನದಲ್ಲಿ 
ನಿಜಯ ಜಿನಾಲಯವೊಂದಿಕ್ಕೆಂದು ತಿಳಿದು ಬರುತ್ತದೆ.₹ 
ಪ್ರಾಯಶಃ ಬಸದಿಯೇ ಈ ವಿಜಯ 
ಜಿನಾಲಯವಾಗಿದ್ದಿರಬಹುದು. 

ತಲಕಾಡಿನ ಉತ್ಪನನದ ಮತ್ತೊಂದು ಗುಂಡಿ 
ಯಲ್ಲಿ ಸುಮಾರು ೨ ಮಾಟೀ ಅಗಲ, ೨ ಮೂಟ್‌ 
ಎತ್ತರ ಮತ್ತು ೨೦ ಮೊಟಿರ್‌ಗೂ ಮೀರಿ ಉದ್ದವಾದ 
ದೊಡ್ಡ ಗೋಡೆಯನ್ನು ಬಿಡಿಸಲಾಗಿದೆ. ಈ ಗೋಡೆ 
ಇನ್ನೂ ಮುಂದುವರೆಯುತ್ತದೆ. ಈ ಗೋಡೆಯ ಒಳ 
ಭಾಗದಲ್ಲಿ ಅನೇಕ ಸಣ್ಣ ಸಣ್ಣ ಗೋಡೆಗಳು ಕಂಡು 
ಬಂದಿವೆ. ಈ ದಪ್ಪನಾದ ಗೋಡೆ ಕೋಟಿಯ ಗೋಡೆ 
ಯಾಗಿರಲು ಸಾಧ್ಯವಿಲ್ಲ. ಪ್ರಾಯಶಃ ಅರಮನೆಯ 
ಪ್ರಕಾರದ ಗೋಡೆಯಾಗಿರುವ ಸಾದ್ಯತೆ ಹೆಚ್ಚು. ಈ 
ಸ್ಥಳದಲ್ಲಿ ಇನ್ನೂ ಉತ್ಪನನ ನಡೆಯಬೇಕಾಗಿರುವುದ 
ರಿಂದ ಈ ವಿಷಯದ ಬಗ್ಗೆ ಈಗಲೇ ತೀರ್ಮಾನ 
ಮಾಡುವುದು ಸಮಂಜಸವಲ್ಲ, 
ಹೊಯ್ಸೆಳ ಸ್ಮಾರಕಗಳು : 

ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯದ 
ಮುಂದೆ; ಸ್ವಲ್ಪ ದೂರದಲ್ಲಿ ನಡೆಸಿದ ಉತ್ಕೃನನದಲ್ಲಿ 
ಪ್ರಾಯಶಃ ಹೊಯ್ಸಳರ ಕಾಲದ ವಾಸದ ಮನೆಯ 
ಸ್ವಲ್ಪ ಭಾಗವೊಂದು ಪತ್ತೆಯಾಗಿದೆ. ಈ ಕಟ್ಟಡದ 
ಉಳಿದ ಭಾಗವನ್ನು ಸಂಪೂರ್ಣವಾಗಿ ಬಿಡಿಸಿದ ಹೊರತು 
ಇದರ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳಲು ಸಾಧ್ಯ 
ವಿಲ್ಲ. ಇದೇ ಗುಂಡಿಯಲ್ಲಿ, ವಿಜಯನಗರದ ಕಾಲಕ್ಕೆ 
ಸೇರಿಸಬಹುದಾದ ಎರಡು ಬಳೆಯ ಬಾವಿಗಳು ಪತ್ತೆ 
ಯಾಗಿವೆ. ಈ ಬಾವಿಗಳು ಇಲ್ಲಿಯ ಉತ್ಕೃನನದ 
ವಿಶಿಷ್ಟವಾದ ಶೋಧನೆ ಎನ್ನಬಹುದು, ಸುಟ್ಟಿ ಮಣ್ಣಿನ, 
ದೊಡ್ಡದಾದ ಬಳೆಗಳನ್ನು ಒಂದರ ಮೇಲೊಂದರಂತೆ 
ಕೂಡಿಸಿ ಸುತ್ತಲಿನ ಮಣ್ಣು ಒಳಕ್ಕೆ ಕುಸಿಯದಂತೆ 


ಇಳೆ x 
ಪ್ರಸ್ತುತ 


——— 


ನಿ ಎನಸಿಗ್ರಾಫಿಯಾ ಕರ್ನೂಟಕಾ' ಸಂ ೧, ಪುಟ ೧-೫ 


೧೪ 


ತಡೆಯುವುದೇ ಇದರ ಉದ್ದೇಶ. ಈ ಪದ್ಧತಿ ಭಾರತದಲ್ಲಿ 
ಹರಪ್ಪಾ ಸಂಸ್ಕೃತಿಯ ಕಾಲದಷ್ಟು ಹಳೆಯದಾದರೂ 
ಪ್ರಾಚೀನ ಕರ್ನಾಟಕದಲ್ಲಿ ಇಂತಹ ಬಾವಿಗಳು ಕಂಡು 
ಬಂದಿರುವುದು ತಲಕಾಡಿನಲ್ಲಿ. ಮಾತ್ರ. ಹಂದಿಯ 
ಉತ್ಸನನದಲ್ಲೂ ಸಹ ಇಂತಹ ಬಳೆ ಬಾವಿ ಕಂಡು 
ಬಂದಿಲ್ಲವೆಂಬ ಅಂಶ ತಲಕಾಡಿನ ಉತ್ಕನನದ ವೈಶಿಷ್ಟ್ಯತೆ 
ಯನ್ನು ಹೆಚ್ಚಿಸಿದೆ. ಮೂರು ಅಡಿ ವ್ಯಾಸದ, ೧೦ 
ಅಂಗುಲ ಎತ್ತರದ ಸು. ಎರಡು ಅಂಗುಲ ದಪ್ಪದ, ೨.೨ 
ಬಳೆಗಳಿಗೂ ಮೀರಿದ ಒಂದು ಬಾವಿ ಮತ್ತು ಇದೇ 


ಪ್ರಮಾಣದ ಒಳಕ್ಕೆ ಕುಸಿದಿರುವ ಇನ್ನೊಂದು ಬಾವಿ: 


ಎರಡೂ ಅಕ್ಕ ಪಕ್ಕಗಳಲ್ಲಿ ಒಂದೇ 


ದೊಕೆತಿವೆ. Ps 
ನ್ರಸ್ಮುತ ಸಾಲಿನ ಉತ್ಪನನದಿಂದ ತಲಕಾಡಿನಲ್ಲಿ 
ಬೃಹತ್‌ ಶಿಲಾ ಸಂಸ್ಕೃತಿಯ ಅವಶೇಷಗಳು, ಮಡಿಕೆ 
ಗಳು, ಆದಿ ಚಾರಿತ್ರಿಕ ಕಾಲದ ಮಡಿಕೆಗಳು ವಿಧ 
ವಿಧವಾದ ಐಹಿಕ ವಸ್ತುಗಳು, ಕುಲುಮೆಯ ಕಾರ್ಯ 
ಗಾರ, ರೋಮನ್‌ ನಾಣ್ಯಮುದ್ರೆ ಗಂಗರ ಕಾಲದ 
ಸಮಾಧಿಗಳು, ಗಂಗ ರಾಜ ನಿವಾಸ ಪ್ರಾಕಾರ, ಜೈನ 
ಬಸದಿ, ವಿಜಯನಗರ ಕಾಲದ ಬಳೆ ಬಾವಿಗಳು, 
ಇತ್ಯಾದಿ ವೈನಿಧ್ಯಮಯವಾದ ಅನೇಕ ವಸ್ತು ವಿಷಯ 
ಗಳು ಪತ್ತೈಯಾಗಿವೆ. ಅಲ್ಲದೆ ಉತ್ಕೃನನದಿಂದ ತಿಳಿದು 
ಬರುವ ಮತ್ತೊಂದು ಬಹಳ ಮುಖ್ಯವಾದ ಅಂಶವೆಂದರೆ 
ತಲಕಾಡಿನಲ್ಲಿ ಮರಳು ರಾಶಿ ರಚನೆಗೊಂಡ ಕಾಲ. 
ಉತ್ಪನನದ ಗುಂಡಿಗಳು ಕೆಲವೆಡೆ ೨೦ ಅಡಿ ಆಳದಷ್ಟು 
ತಲುಪಿಜಿ. ಆದರೆ ಈ ಗುಂಡಿಗಳ ಯಾವುದೇ ಪದರದಲ್ಲಿ 
ತಲಕಾಡಿನ ವಿಶಿಷ್ಟ ರೀತಿಯ ನುಣ್ಣನೆಯ ಮರಳು 
ದೊರೆತಿಲ್ಲ ಈ ಮರಳು. ದೊರೆಯುವುದು ಕೇವಲ 
ನಿಜಯನಗರ ಕಾಲದ ಪದರಗಳ ಮೇಲ್ಭಾಗದಲ್ಲಿ ಮಾತ್ರ. 
ಆದ್ದರಿಂದ ತಲಕಾಡಿನ ಪರಂಪರೆಯಲ್ಲಿ ಇರುವ ಸಾದ್ವಿ 
ಅಲನೇಲಮ್ಮನ ಘಟನೆ ೧೬-೧೭ನೇ ಶತಮಾನದಲ್ಲಿ 
ಪ್ರಾರಂಭವಾದ ಊರಿನ ಮೇಲೆ ಮರಳು ಮುಚ್ಚಿ 
ಕೊಳ್ಳುವ ವಿಚಿತ್ರ ವಾತಾವರಣ ವೈಸರೀತ್ಯದ ಸತ್ಯ 
ಸಂಗತಿಯನ್ನು ಹೇಳುವ ದಂತ ಕಥೆ ಎನ್ನಬಹುದು. 
ತಲಕಾಡಿನಲ್ಲಿ ಉತ್ಪನನವನ್ನು ಇನ್ನೂ ಕೆಲವು ವರ್ಷಗಳ 
ಕಾಲ ಮುಂದುವರೆಸುವ... ಯೋಚನೆ ಕರ್ನಾಟಕ 
ಸರ್ಕಾರಕ್ಕೆ ಇರುವುದ ಸ್ವಾಗತಾರ್ಹೆವಾವ ವಿಷಯ. 


ಗುಂಡಿಯಲ್ಲಿ 


ಇತಿಹಾಸ ರ್ದನ 


ಡಾ| ಎಸ್‌, ಕೆ. ಜೋಶಿ“ 


ಸನ್ನತಿ ದುರ್ಗದ ಫುನರ್ದರ್ಶನ 


k 
ಕ 
p 
y 
< 


ಇತಿಹಾಸ ಪ್ರಾರಂಭದ ಕಾಲದಲ್ಲಿ, (ಕ್ರಿ. ಪೂ. 
೫೦೦ ಸುತ್ತಮುತ್ತ) ಐತಿಹಾಸಿಕ ಸಂಗತಿಗಳು 
ಮಸಕಾಗಿ ಕಾಣ ತೊಡಗಿ, ಸಂಘೆ ಜೀವಿಯಾದ 
ಮಾನವನು ಭರತ ಖಂಡದಲ್ಲಿ "ಜನಪದಗಳ ರಾಜ್ಯ' 
ನಿರ್ಮಾಣಕ್ಕೆ ಎಡೆಗೊಟ್ಟನು, ಅದಾದನಂತರ, 
"ರಾಜ' *ರಾಜ್ಯಗಳ' ಸ್ಥಾನಗಳಿಗೆ ಎಡೆ ಮಾಡಿದುದನ್ನು 
ಕಾಣುತ್ತೇವೆ. 


ಆದಾಗಿ, ಕ್ರಿ. ಶ, ಪೂ. ೫೦೦ ರ ಸುತ್ತಮುತ್ತ 


ಎಷ್ಟೋ ಕೋಟಿಗಳು ಫಿರ್ಮಾಣಗೊಂಡುದುದನ್ನು 
ಕಾಣುತ್ತೇವೆ. ಎ. ಘೋಷ್‌ ಪ್ರಕಾರ ಪ್ರಾಚೀನ 


ಕಾಲದಲ್ಲಿ ಈ ಕೆಳಗಿನ ಕೋಟಿಗಳು ನಿರ್ಮಾಣಗೊಂಡಿದ್ದು 
ಅವನ್ನು ಹೀಗೆ ವಿಭಾಗಿಸಬಹುದು : 


(ಗ) ಏರಾಣ್‌ ಉಜ್ಜೆ ವಿನಾ ವಾರಣಾಸಿ, 


ರಾಜಘಾಟ ಕ್ರಿ. ಪೂ. ೭೦೦ 
(i) ಕೌಶಾಂಬಿ ; ಕ್ರಿ. ಪೂ. ೬೦೦ 


ವೈಶಾಲಿ, ಪಾಟಲೀಪುತ್ರ : ಕ್ರಿ. ಪೂ. ೫೦೦ 
(iv) ನಿಶುಸಾಲಫೆಶ್‌, ಮಥುರಾ 
' ಕಿೀಪೊ.೩ಂ೦೦ 
(೪) ಸನ್ನತಿ, ಬನವಾಸಿ ಕ್ರಿ. ಪೂ, ೨೦೦ 
ಇವೆಲ್ಲ ಸಾಮಾನ್ಯವಾಗಿ ಮಣ್ಣಿ ನ ಕೋಟಿಗಳು 


ಪಾಟಲೀಪುತ್ರದಲ್ಲಿ ಕಾಸ್ಮ ಕೋಟಿಯ ಕೆಲ ಭಾಗ 
ವನ್ನು ಶ್ರೀ ನಿಜಯಕಾಂತ ಮಿಶ್ರಾ ಶೋಧಿಸಿದ್ದಾರೆ, 


ಇತಿಹಾಸ ದರ್ಶನ 


ಇವೆಲ್ಲವೂ ಸಾಮಾನ್ಯವಾದ ಸರಳ ಪರಿಮಾಣದ ನಾಗರಿಕ 
ಕೋಟಿಗಳಾಗಿವೆ. ಇವು ರಕ್ಷಣಾ ಕೋಟಿಗಳಲ್ಲ. 


ಈ ನಾಗರಿಕ ಕೋಟಿಗಳಲ್ಲಿ ಸರಳತೆ ಏಕೆ? ಎಂಬ 
ಪ್ರಶ್ನೆ ಮೂಲಭೂತವಾಗಿ ಉದ್ಭವಿಸುತ್ತದೆ, ಇದಕ್ಕೆ 
ಮುಖ್ಯ ಕಾರಣ ಇದೂ ಆಗಿರಲು ಸಾಕು. "ಶಾಂತಾತ್ಮ' 
ನಾದ ಬುದ್ಧನ ಆದರ್ಶ ಜೀವನ ಹಾಗೂ ಅವನ 
ಅಂಹಿಸಾನುಯ ತತ್ವ-ಸಾರ ಗಳು, ಆಗಿನಸಮಾಜದ 
ಮೇಲೆ ಪ್ರಭಾವ ಬೀರಿರಲು ಸಾಕು, ಯುದ್ಧಗಳು 
ನಡೆಯುತ್ತಿದ್ದುದು ಕಡಿಮೆ, ಅದಲ್ಲದೆ ಕೋಟಿಗಳ 
ಸರಳತೆಗೆ ಆಗಿನ ಯುದ್ಧ ಕಲೆ, ಬಳಕೆಯಲ್ಲಿದ್ದ ಶಸ್ತ್ರಗಳೂ 
ಕಾರಣ. ಇವು ಹೆಚ್ಚಿನೆ ಅನರ್ಥಕಾರಿಗಳಾಗಿರಲಿಲ್ಲ. 
ಕೋಟಿಗಳ ಸ್ಮಳಾಯ್ಕೆಗಾಗಿ ಗುಡ್ಡಗಳ ಓರೆ, ನದಿಗಳ 
ತಿರುವು ಆಳ ಹಾಗೂ ವಿಶಾಲವಾದ ನೀರಿನ ಹರವು 
ಮುಂತಾದವು ಸ್ವಾಭಾವಿಕವಾಗಿ ಸೃಷ್ಟಿ ನೀಡಿದ ಪ್ರಥಮ 
ರಕ್ಷಣಾ ರೇ ಖ(First defence line)ಗಳಾಗಿಸರಿಣನಿಸಿ, 
ರಕ್ಷಣೆಗೆ ದೃಢತೆಯನ್ನು ನೀಡಿದವು. ಈ ಮೇಲಣ 
ಚಿತ್ರಣವು ಸಾಮಾನ್ಯವಾಗಿ ಪ್ರಾಚೀನ ದುರ್ಗಗಳ 
ಗುಣಗಳಿಗೆ ಅಳನಡಿಸಬಹುದು. 


ಈ ಮೇಲಿನ ಎಲ್ಲ ಗುಣಗಳು, 
ಕೋಟಿಗೆ ಹೆಚ್ಚು ಕಡಿಮೆ ಅಳವಡಿಸಲಾಗಿದ್ದು, 
ಈ ಇಂಥ ದೀರ್ಫೆ ಪರಾಮರ್ಶೆ ಅನಕ್ಯವೆನ್ಸಿಸಿತು. 
ನನ್ನ ಸಂಶೋಧನೆಯ ಮಹಾ ಪ್ರಬಂಭದ (arly 
ಕಾಲದಲ್ಲಿ (೧೯೭೬-೮೦) 


ಸನ್ನತಿ ಯ 


forts in Karnataka), 


* ಅಸಿಸ್ಟೆಂಟ್‌ ಸೂಪರಿಂಟೆಂಡಿಂಗ್‌ ಆರ್ಕಿಯಾಲಜಿಸ್ಟ್‌, ಬೆಂಗಳೂರು ಸರ್ಕಲ್‌, ಬೆ೨ಗಳೂರು. 


೧೫ 


ಇಂಥ ದೀರ್ಫ ಪರಾಮರ್ಶೆ ಅವಶ್ಯವೆನ್ಸಿಸಿತು. ನನ್ನ 
ಸಂತೋಧನೆಯ ಮಹಾ ಪ್ರಬಂಧದ (Early forts in 
Karnataka), ಕಾಲದಲ್ಲಿ (೧೯೭೬-೮೦) ಸನ್ನತಿ 
ಕೋಟಿಯ ಅನಲೋಕನ ಮತ್ತು ೧೯೯೨-೯೩ರ 
ಕಾಲದಲ್ಲಿ . ಬೇಕಿ ಬೇರೆ ವಿದ್ವಾಂಸರಿಂದ ಪರಿಶೋಧನ 


ಗೊಂಡು, ಈಗ ಬೆಳಕಿಗೆ ಬಂದಿರುವ ವಿಶೇಷ ಸಂಗತಿ 
ಯನ್ನು ಇಲ್ಲಿ ನೀಡುತ್ತಿದ್ದೇನೆ. 


ಸನ್ನತಿಯು ಭೀಮಾನದಿ ದಡದಲ್ಲಿದ್ದು : 
ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪೂರ ತಾಲೂಕಿಗೆ ಸೇರಿದ 
ಒಂದು ಗ್ರಾಮ, ಚಂದ್ರಲಾಂಬಾ ದೇವಿಯ ಪನಿತ್ರ 
ಕ್ಷೇತ್ರ. ಸ್ತೂಪ, ಕೋಟಿಗಳ ಅವಶೇಷಗಳು ಇಲ್ಲಿವೆ. 
ಈ ಮೊದಲು, ಈ ಕ್ಷೇತ್ರದ ಪ್ರಾಚ್ಯ ಸಂಶೋಧನೆಯ 
ಕಾರ್ಯವನ್ನು ಕಪಟರಾಳ ಕೃಷ್ಣ ರಾವ್‌, ಎನು". 
ಶೇಷಾದ್ರಿ, ಸಿ. ಬಿ. ದೇಸಾಯಿ, ಎಸ್‌. ಆರ್‌. ರಾವ್‌, 
ಎನಕ್‌. ಎಸ್‌. ನಾಗರಾಜರಾವ್‌, ಅ. ಸುಂದರ, 
ಕೆ. ವ. ರಮೇಶ್‌, ಆಯ್‌. ಕೆ. ಶರ್ಮಾ, ಆರ್‌. ವಿ. 


ಶಿವಶರ್ಮ, (ಈ ಲೇಖಕನೂ ಸೇರಿದಂತೆ) ಅನೇಕರಿಂದ 
ಹಮ್ಮಿಕೊಳ್ಳಲಾಗಿತ್ತು ಸ 


೧೯೭೬-೭೮ ರಲ್ಲಿ ಸನ್ನತಿಯ ಕೋಟಿ ಹಾಗೂ 
ಅದರ ಪರಿಸರದ ಸಮೀಕ್ಷೆಯನ್ನು ಕೈಕೊಂಡಿದ್ದಾಗ, 
ಅಲ್ಲ ಅರ್ಧೆಚಂದ್ರಾಕೃತಿಯಲ್ಲಿ ಒಂದರೊಳಗೊಂದರಂತೆ 
ಚಾಚಿ, ಭೀಮಾನದಿಯ ತಿರುವಿನಲ್ಲಿ, ಮೇಲಿನ ಹಾಗೂ 
ಕೆಳಗಿನ ಸ್ಮರಗಳಲ್ಲಿ ಈ ಕೋಟಿಯು ಇತ್ತು. ಈ 
ಕೋಟಿಯು ಇಟ್ಟಿಗೆಯ ಹಾಗೂ ಮಣ್ಣು ದಿಬ್ಬಗಳಿಂದ 
ಮಾಡಿದ ಕೋಟಿಯಾಗಿದ್ದು ಇದನ್ನು ಶಾತವಾಹನರ 
ಕಾಲದ್ದೆಂದು ನಿಗದಿಸಡಿಸಲಾಗಿತ್ತು. ಭೀಮಾನದಿಯ 
ರಕ್ಷಣೆಯ ಮೊದಲ ಹಂತವಾಗಿ ಎರಡು ಅರ್ಥ ಸುತ್ತಿನ 
ಗೋಡೆ, (೪ ಮೀ. ಅಗಲ ಹಾಗೂ ೬ರಿಂದಲ ಮೀ. 
ಎತ್ತರ) ಹಾಗೂ ಶಾತವಾಹನರ ಸಮಕಾಲೀನ 
ಇಟ್ಟಿಗೆಗಳನ್ನು (೪೫೫೨೦೫೧೦ ಸೆಂ. ಮೂ) 
ಉಪಯೋಗಿಸಿದ್ದು, ೮೦ ಹೆಕ್ಟರ್‌ ವಿಸ್ತಾರವಾಗಿದೆ. 
ಎರಡು ಸ್ಮರಗಳಲ್ಲಿ ವ್ಯಾವಿಸಿಕೊಂಡ ಜನಸಾಮಾನ್ಯರ 
ಹಾಗೂ ರಾಜ ಪ್ರಮುಖರ ಪ್ರತ್ಯೇಕ ವಸತಿಗಳು, 
ಅಲ್ಲದೆ, ಎರಡೂ ಕ್ಷೇತ್ರಗಳನ್ನು ನೇರವಾಗಿ ಜೋಡಿಸುವ 
ಮಹಾದ್ವಾರಗಳು, ಅನತಿ ದೂರದಲ್ಲಿ ಪೂರ್ವದಿಶೆಯ 
ನದಿಯ ದಡದಲ್ಲಿ ಚಂದ್ರಲಾಂಬ (ಕ್ರಿ. ಶ. ೧೦-೧೧ 


೧ಿ೬ 


' ಶಬ್ದಾರ್ಥ ಮಾಡುತ್ತ, 


ಶತ) ದೇವಸ್ಥಾನ, ಅದರಾಜಿ ಸ್ವಲ್ಪ ಅಂತರದಲ್ಲಿ 
ರಚಿತವಾಗಿರುವ ಎರಡು ಸ್ತೂಪಗಳು, ಮುಂತಾದ 
ಅವಶೇಷಗಳನ್ನು ಮಾತ್ರ ಸಮೀಕ್ಷಿಸಲಾಗಿತ್ತು 4 


ಆದರೆ ಇತ್ತೀಚೆಗೆ (೧೯೯೨-೯೩ ರವರೆಗೆ) ಮಾತ್ರೆ ' 
ಕೈಕೊಂಡ ಪರಿಶೋಧನೆಯಲ್ಲಿ ಕೆಳಕಂಡ ವಿಷಯಗಳು 
ಬೆಳಕಿಗೆ ಬಂದಿವೆ. 


ಡಾ|| ಕೆ. ವಿ. ರಮೇಶ ಅವರು "ಸನ್ನೆತಿ' ತಾಣದ | 
ಸನ್ನತಿಯು "ಸೇತು ರಾಜನ 
ಕಟ್ಟಿ' ಅಥವಾ "ಶಾತವಾಹನರ ಕೋಟಿ' ಎಂದು | 
ಅರ್ಥೈಸುತ್ತಾ ರೆ. ಶಾತವಾಹನರ ಕೋಟಿ ಹಾಗೂ 
ಎರಡು ಮಹತ್ವದ ಸ್ತೂಪಗಳಿರುವ ಮೂಲಕ ಇದೊಂದು 
ಮಹತ್ವದ ಕರ್ನಾಟಕದ ಬೌದ್ಧ ತಾಣ ಎಂದೂ ಕರೆದಿ 
ದ್ದಾ ರೆ. 


ಡಾ|| ಅ. ಸುಂದರ. ಅವರ ಸಂಶೋಧನೆಯ 
ಪ್ರಕಾರ, ಮೇಲಿನ ಕೋಟಿಯಲ್ಲಿ "ರಣಮಂಡಲ'ವೆಂದು 
ಕರೆಯಲ್ಪಡುವ ಭಾಗದಲ್ಲಿ ೩.೫ ಮೀ ಉದ್ದವಾದ ' 
ಅರಮನೆಯ ಕಟ್ಟಡದ ಗೋಡೆ, ತಾಮ್ರ ತಯಾರಿಕೆಯ 
ಒಲೈಮಣಿಗಳು (ಲ್ಯಾಪಿಸ್‌ ಲರೂಲಿ,ರಾಕ್‌ಕ್ರಿಸ್ಟಲ್‌, 
ಎಮರಾಲ್ಡ್‌ » ಹಾಗೂ ಸ್ಟೀಯಟೈಟ್‌ ಮುಂತಾದ 
ಪದಾರ್ಥಗಳ ಮಣಿಗಳು), ಅರೆ ಪ್ರಶಸ್ತ ಹಾಗೂ 
ಪೂರ್ತಿಗೊಂಡ ಮಣಿಗಳು, ಪದಕಗಳು, ಬಳೆಚೂರು 
ಗಳು, ಶಂಖ ಸಿಂಪುಗಳಲ್ಲಿ ತಯಾರಿಸಿದ ವಸ್ತುಗಳು, 
ಮುಂತಾದ ಆದಿ ಇತಿಹಾಸ ಯುಗಕ್ಕೆ ಸಂಬಂಧಿಸಿದ 
ಬ್ರಹತ್‌ ಗಾತ್ರದ ಬೂದಿ ದಿಬ್ಬಗಳು ದೊರೆತಿವೆ. 


ಸ್ತೂಪಗಳು ಹಾಗೊ ಶಿಲಾಲೇಖಗಳು : 
ನಾಲ್ಕು ಸ್ತೂಪಗಳು ಇಲ್ಲಿವೆ. ಒಂದನ್ನು ಡಾ|| ಜೇಮ್ಸ್‌ 
ಹೋನೆಲ್‌ ಪರಿಶೋಧಿಸಿದ್ದು, ಅದು ನೆಲಸಮವಾಗಿದೆ. 
ಹಾಗೂ ಇನ್ನುಳಿದವು ಅವುಗಳ ವಿನ್ಯಾಸ ಹಾಗೂ 
ಶಾತವಾಹನರ ಹಾಗೂ ತತ್ಪೂರ್ವದ ಜನವಸತಿಗೆ 
ಸಂಬಂಧಿತ ಸಾಂಸ್ಕ್ರುತಿಕ ಹಾಗೂ ಧಾರ್ಮಿಕ ಸಮೃದ್ಧ 


ಜೀವನವನ್ನು ಒದಗಿಸಿದೆ. (Dr. A. 8868, 
‘Excavations at Sunnati’, Puratatwa’, 
1986-87). ಕ್ರೈಿ.ಪೂ.೫-೬ನೇ ಶತಕಗಳಿಗೆ 
ಸಂಬಂಧಿಸಿದಂತೆ ಇಟ್ಟಿಗೆ, ಆಟಿಕೆಗಳು, ಮಣ್ಣಿನ 


ಇತಿಹಾಸ ದರ್ಶನ 


ಮೂರ್ತಿಗಳು 


ಹೊಳಪುಳ್ಳ ಕೆಂಪು ಕಪ್ಪು ಮೃತ್‌ 


ಪಾತ್ರೆಗಳು, ಸ್ತೂಪಗಳಿಗೆ Rs ಉಬ್ಬು ಸಿ 
ಗಳುಳ್ಳ ಸುಣ್ಣದ ಸಲಕಗಳು ತುಂಡು ಹಸರು, 


ಬುದ್ಧನ ಜಾತಕ ಕಥಾ ಫಲಕಗಳು, ಸಾಮಾಜಿಕ 


"ಜೀವನ, ರತಿಕಿ ಕ್ರೀಡೆಗಳ ರಸಮಯ ಸನ್ನಿ; ವೇಶಗಳು, ಅಲ್ಲದೆ 
ಅಲ್ಲಿ ೪೬ ನಗಳು ದೊರೆತು ೪೩ ಬ್ರಾಹಿ ಸೀ ಲಿನಿಯಲ್ಲಿ 


ಬಾದಾಮಿ 


ದಾನ ದತ್ತಿಗಳ ಉಲ್ಲೇಖ ತೋರಿಸುತ್ತ. ವೆ” ಉಳಿದವು 
ಚಾಲುಕ್ಯರ ಹಾಗೂ ರಾಷ್ಟ್ರಕೂಟರ 
ಕಾಲಕ್ಕೆ ಸಂಬಂಧಿಸಿದವು. ಅಲ್ಲದೆ ಅತೀ ಮಹತ್ವದ 
ಇತ್ತೀಚಿನ ಶೋಧನೆಯೆಂದರೆ ಡಾ| ಕೆ. ಫಿ. ಪುಣಚ್ಚರು 
ಕಂಡು ಹಿಡಿದ ಉತ್ತರ ಭಾರತದ ಹೊಳಪುಳ್ಳ ಕಪ್ಪು 
ಮೃತಿ್‌ಪಾತ್ರೆ. ಇದುವರೆಗೆ ಉತ್ತರ ಭಾರತದಲ್ಲಿ ಮಾತ್ರ 
ದೊರೆತಿತ್ತು. ಈ ಹೊಸ ಶೋಧನೆಯಿಂದ ಈ ಬಗೆಯ 
ಮೃತ್‌ಪಾತ್ರೆ ದಕ್ಷಿಣದೆಲ್ಲಿ ಭೀಮಾ ನದಿಯ ಕೊಳ್ಳದ 
ವರೆಗೂ ಹಬ್ಬಿದಂತೆ ತಿಳಿಯುತ್ತದೆ. ಹೀಗಾಗಿ ಸನ್ನ, ಈ 
ಕ್ರಿ. ಪೊ. ೫೦೦ ರ ಸಮಯದಲ್ಲಿ ಕರ್ನಾಟಕದಲ್ಲಿ. ಬುದ್ಧ 
ಸಂಪ್ರದಾಯದ ಏಕಮೇವ ಪರಿಚಿತ ಕ್ಷೇತ್ರವಾಗಿ 
ತ್ರೆಂದು ಡಾ|| ಕೆ. ನಿ. ಪೂಣಚ್ಚ ಅವರು ಅಭಿಪ್ರಾಯ 
ಪಡುತ್ತಾರೆ. 


ಅಶೋಕನ ಶಿಲಾಶಾಸನ : 


ಸನ್ನತಿಯ ಚಂದ್ರಲಾಂಬ ದೇಗುಲದ ಪರಿ 
ದೊರೆತ ಅಶೋಕನ 


ಸರದಲ್ಲಿ 
ಶಿಲಾಶಾಸನವು, ಕರ್ನಾಟಕದ 


ಹಾಗೂ ಅಶೋಕನ ಸಂಬಂದವನ್ನು ವಿಷದೀಕರಿಸುವುದು, 


ತಸ he 


ಈ ಶಿಲಾಶಾಸನವು ದೆಹಲಿ ಹಾಗೂ ಜಾಗಡಗಳಂತೆ, 
ಅಶೋಕನ ವಿಶೇಷ ಶಾಸನದ ಗುಂಪಿಗೆ ಸೇರಿದ್ದು 
ಅವುಗಳಲ್ಲಿ, ಮೂರನೆಯದಾಗಿದೆ. ಈ ಶಾಸನವು 


 ಹೆಮಾಯಾಚನೆಯ ರೂಪದಲ್ಲಿದ್ದು ಫಾ ಹೊಸದಾಗಿ ಗೆದ್ದ 


ರಾಜ್ಯವೊಂದರ ಜನರಲ್ಲಿ ಭಯ, ಶಂಕೆ, ಭೀತಿಗಳನ್ನು 
ನಿವಾರಿಸಿ, ಸಜ್ಜನರಿಗೆ ಪ್ರಿಯನಾಗುವ ದೊರೆಯ 
ಬಯಕೆಯನ್ನು ತಿಳಿಸುತ್ತದೆ. ಅಲ್ಲದೆ ಪ್ರದೇಶದ 
ನಿಯುಕ್ಕ ಅಧಿಕಾರಿಗಳಿಗೆ ವಿಶೇಷ ಆಜ್ಞೆ -ನಿರ್ದೇಶನೆ- 
ಅರ್ಥಪೂರ್ಣ ಕಾರ್ಯ ಮಾಡಲು ವಿಶೇಷ ಅಧಿಕಾರ 
ಗಳನ್ನು ನೀಡುವ ಬಗೆಗೆ ತಿಳಿಸುತ್ತದೆ. ಈ ಶಾಸನದ 
ಪ್ರಕಾರ, ಆಶೋಕನು ಈ ಭಾಗವನ್ನು ತನ್ನ ತೋಳ 
ಬಲದಿಂದ ಗೆದ್ದುಕೊಂಡು, ಈ ಸನ್ನತಿ ಶಿಲಾಶಾಸನ 
ವನ್ನು ಕೊರೆಯಿಸಿರಲು ಸಾಕು. ಮುಂದುವರಿದು 
ಹೀಗೆಯೂ ಅರ್ಥೈಸಬಹುದು. ಸ್ಥಳೀಯ ಜನರನ್ನೂ 
ಅವರ ಕೋಟಿ ಕೊತ್ತ ಲಗಳನ್ನೂ ಕೈವಶ ಮಾಡಿ 
ಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಅಳವಡಿಸಿಕೊಂಡಿರ 
ಬೇಕು. ಅಂದರೆ ಅಶೋಕನ ಕಾಲದಲ್ಲೂ ಈ ಸನ್ನತಿಯ 
ಕೋಟಿ ಅಸ್ತಿತ್ವದಲ್ಲಿದ್ದಿ ರಬೇಕು. ಅಂದರೆ, ಆ 
ಸಮಕಾಲೀನ ಉತ್ತರ ಭಾರತದ ಕೋಟಿಗಳಾದ 
ಶ್ರಾವಸ್ತಿ ಸಿಶುಪಾಲಘೆಡ, ಪಾಟಲೀಪುತ್ರ, ರಾಜಗೃಹ 
ಮುಂತಾದ ಕೋಟಿಗಳಂತೆ ದಕ್ಷಿಣ ಭಾರತದಲ್ಲಿ, ಸನ್ಮತಿ 
ಕೋಟಿ ಆಸ್ತಿ ತ್ವದಲ್ಲಿ ಇದ್ದಿರಬೇಕು ಎಂದು ನನ್ನ 
ನಿಷ್ಕರ್ಷೆ, ಹೆಚ್ಚಿನ ಉತ್ಪನನ ಇದರೆ ಬಗ್ಗೆ ಹೆಚ್ಚಿನ ಕಥೆ 
ಹೇಳಬಹುದು. 


ಆದಾಗಿ, ದಕ್ಷಿಣ ಭಾರತದಲ್ಲಿ, ಅದರಲ್ಲೂ 
ಕರ್ನಾಟಕದಲ್ಲಿ, ಸನ್ನತಿಯ ಕೋಟಿಯು ಆತೀ 
ಪ್ರಾಚೀನ ಕೋಟಿಯಾಗಿದ್ದು ಬೌದ್ಧ ಸಂಪ್ರದಾಯದ 


ವಿಷಯಗಳಲ್ಲಿ ಮಹತ್ತಮ "ಪರಿಚಿತ ಕ್ಷೇತ್ರ'ವಾಗಿ 
ತ್ತೆಂದು ಹೇಳಿ, ಇನ್ನೂ ಮುಂದಿನ ಸಂಶೋಧನೆಯು 
ಇದಕ್ಕಿಂತಲೂ ಹೆಚ್ಚು ಐತಿಹಾಸಿಕ ಮಾಹಿತಿಯನ್ನು 


ನೀಡಬಹುದೆಂದು ಆಶಿಸಲಾಗಿದೆ. 


ಆಧಾರ ಗ್ರಂಥಗಳು 
(1) Ghosh A, The City in Early Historical India, New Delhi, 1992 
(2) Joshi,S. K. Defence Architecture in Early Karnataka, New Delhi. 1985 
(3) Deshpande P. N., Maratha forts with Special Reference to Shivaji Forts, Poona 


Forts in Maharastra, Bombay, 1967 


University. 
(4) MateM.sS., 
(5) Kamalapur J- N:, The Deccan Forts, Bombay, 1968 
(6) ವಿಶ್ವೇಶ್ವರ ಎಂ. ವಿ, “ಸನ್ನತಿಯ ಅಶೋಕನ 


ಸಂಭಾವನಾ ಸಂಪುಟಿ, ಬೆಂಗಳೂರು, ೧೯೯೨ 
(7) Sundara. A, 


| ಇತಿಹಾಸ ದರ್ಶನ 


ಶಾಸನಗಳು, ಸಂಶೋಧ 


ಆ, ಡಾ|| ಎಂ, ಚಿದಾನಂದಮೂರ್ತಿಯವರ 


‘“Excavations at Sannati’” Puratatwa, New Delhi, 1986-87 


[3] ೧೭ 


ಡಾ| ದೇನರಕೊಡಾರೆಡ್ಡಿ* 


ಎ0ಗರ್ಯಾಡಿ ನೋಳರ ಕೂರಾಕಂಶಕ್ಲಿ ತಾಮ್ರಶಾಸನ 


ಈ ಶಾಸನವು ಆಂಧ್ರಪ್ರದೇಶದ ಅನಂತಪುರ 
ಜಿಲ್ಲೆಯ ಕೂರಾಕಲನಲ್ಲಿಯ ಚೌಧರಿ ಎಂಬುವವರ 
ವಶದಲ್ಲಿದ್ದು ಅದರೆ ಪೆನ್ಸಿಲ್‌" ಪ್ರತಿಯನ್ನು ಡಾ|| ಆರ್‌ 
ಶೇಷಶಾಸ್ತ್ರಿಯವರು ಪಡೆದಿದ್ದರು. ಈ ಶಾಸನ ಐದು 
ಹಲಗೆಗಳನ್ನು ಹೊಂದಿದ್ದು ಇನ್ನೊಂದು ಹಲಗೆ 
ಕಳೆದಿರುವಂತೆ ತಿಳಿಯುತ್ತದೆ. ಪ್ರತಿ ಹೆಲಗೆಯೂ 
ನಾಲ್ಲು ಸಾಲುಗಳನ್ನು ಹೊಂದಿದೆ. ಶಾಸನದ 
ಲಿಪಿಗಳು ಸ್ವಲ್ಪ ದಪ್ಪದಾಗಿದ್ದು, ಕ, ರ, ಮ, ಚ, ಪ್ಯಲ 
ಮುಂತಾದ ಅಕ್ಷರಗಳ ಬೆಳವಣಿಗೆಯನ್ನು ಮತ್ತು ತಲೆ 
ಕಟ್ಟುಗಳನ್ನು ಗಮಾನಿಸಿದಾಗ ೧೦ ನೆಯ ಶತಮಾನದ 
ಮಧ್ಯ ಭಾಗಕ್ಕೆ ಸೇರಬಹುದಾದೆ ಕನ್ನ ಡಲಿಸಿಯಲ್ಲಿದೆ. 


ಶಾಸನದ ಭಾಷೆ ಮತ್ತು ಲಿಪಿ ಕನ್ನಡ, "ಲ? 
ಕಾರದ ಪ್ರಯೋಗವಿದೆ. ಶಾಸನವು ಗದ್ಯದಲ್ಲಿದ್ದು 
ಈ ಪ್ರದೇಶದ ಶಾಸನಗಳಲ್ಲಿ ಕಾಣಬರುವ *ದೊಡ್ಡ' 
ಎಂಬ ಪ್ರಯೋಗ ಕಾಣಬರುತ್ತದೆ. ಉದಾಹರಣೆಗೆ 
ನಾಗೆಯದೊಡ್ಡ, ಪ್ರಭುದೊಡ್ಡ ಮುಂತಾದವು. 
ಶಾಸನದ ತುಂಬ ಅರಸರ, ಸಾಕ್ಷಿಗಳ ಹೆಸರೇ ತುಂಬಿದೆ. 


ಶಾಸನದಲ್ಲಿ ಒಂದು ಹಲಗೆ ಕಳೆದಿರುವುದರಿಂದ 
ದಾನ ನೀಡಿದ ರಾಜನ ಮತ್ತಿತರ ವಿವರಗಳು 
ದೊರೆಯುವುದಿಲ್ಲ. ೪ನೆಯ ಹಲಗೆಯಲ್ಲಿ "ಜೋಳ 
ಮುತ್ತರಸ ಕೊಟಿ ದತ್ತಿ ಎರಿಗಲ್ವಡಿಯೊಳಗಣ 
ಕೊಳ್ಳೂರಸ್ಪಡೆದತ ಕಭ್ಯ್ರಾರ್ವರ ಸುಕ್ಕೆಅಕಿಯ 


ಬ್ರಹ್ಮದೇಯ ಪಡೆಡೊ' ಎಂದಿರುವುದರಿಂದ ಈ 
ಶಾಸನದ ಅರಸ  ಚೋಳಮುತ್ತರಸ, ದಾನವನು 
ಪಡೆದವನು ಸುಕ್ಕೆ ಅಯ ಎಂಬ ಬ್ರಾಹ್ಮಣ, ದಾನ 
ಪಡೆದ ಗ್ರಾಮ ಕೊಳ್ಳೂರು ಎಂಬ ವಿವರಗಳು 
ತಿಳಿಯುತ್ತವೆ. 


ಈ ಶಾಸನದ ಚೋಳ ಆರಸರ ವಂಶಾವಳಿ 
ಹೇಳುವಾಗ ಇವರನ್ನು ಉರೆಯೂರು ಮೂಲದವರೆಂದು 
ಕರೆದಿರುತ್ತಾರೆ. 'ವಂಶಾವಳಿಯಲ್ಲಿ ಮೊದಲನೆಯವನು ' 


ಅರ್ಕ್ವ ಸ ಕರಾಸಟ್ಟಿ Ws ಪುನ್ಯವಲ್ಲಭ-ಸಿರಿರಾಮ- 
ಚೋಳ ಧನಾ ಯ-ವೊಲೆಯಮ್ಮ-ದವಳೆಯ-ನರೆಸಿಗ- 
ಇಲ್ಲಿಂದಾಜೆ ಮುಂದಿನ ವಿವರಗಳು ದೊರೆಯುವುದಿಲ್ಲ. 
ಈ ವಂಶಾವಳಿಯಲ್ಲಿ ಚೋಳ ಧೆನಜ್ಹ ಯನು ಗಂಗ 
ಅರಸ ಶ್ರೀ ಪುರುಷನ ಸಮಕಾಲಿಕನಾಗಿದ್ದು ರಾಷ್ಟ್ರ 
ಕೂಟರ ವಿರುದ್ಧ ನಡೆದ ಯುದ್ಧದಲ್ಲಿ ಗಂಗರ ಪರವಾಗಿ 


“ಪನ್ನಿರ್ವರ ದಂಡಿ'ನಲ್ಲಿ ಈತನೂ ಒಬ್ಬನಾಗಿದ್ದ. 
ಧನ್‌ ಯನ ಕಾಲಕೆ, ನೊಳಂಬರು ಆಗ ತಾನೇ 
ಕಾಣಿಸಿಕೊಂಡಿದ್ದರು. ಹೀಗಾಗಿ ಈ ಪ್ರದೇಶಕ್ಕೆಲ್ಲಾ 

[6] ಕ ೧ 


ಧನಜ್ಜಯನೇ ರಾಜನಾಗಿದ್ದ. ಈ ವಂಶವು ಪ್ರಾಚೀನ 
ವಾದುದಾಗಿದ್ದು ಇವರು ಆಳುತ್ತಿ ದ್ದ ರಾಜ್ಯವನ್ನು 
"ಎರಿಗಲ್ವಾಡಿ' ಎಂದು ಶಾಸನದಲ್ಲಿ ಕರೆದಿದೆ. ನಿಡುಗಲ್ಲು 
ಇದರ ಕೇಂದ್ರ. ಈ ಶಾಸನದಲ್ಲಿ ಆ ಕಾಲಕ್ಕೆ ಚೋಳಿಕ 
ನಿಷಯ ಅಥವಾ ಎರಿಗಲ್ವಾಡಿಯಲ್ಲಿದ್ದ ತಿಮ್ಮಣಿ 
ಬಲ್ಲೂರು, ಚೋಳರಟ್ಟಿ ಗುಡಿ, ಪೇರೂರು, ಮುಂತಾದ 


ನಂ, ೩೫, ೧ನೆಯೆ ಅಡ್ಡೆರೆಸ್ತೈ, ಲಕ್ಕ ಸಂದೆ , ಬೆಂಗಳೂರು.೫೬೦ ೦೩೦ 
ಇ = ರ Ke 


೧೫ 


ಇತಿಹಾಸ ದರ್ಶನ 


ಗ್ರಾಮಗಳೂ ಪೇರೂರನಾಲಲ್ಲಾ ಮುಣ ಸ ರತೆಯ 


| ಗವುಣ್ಣ, ಜೋಟಗವುಣ್ಣ » ಪ ಶ್ರ ಭುಡೊಡ್ಡ » ಅಜ್ಜಪಟಿ: 


ಮುಂತಾದ ವ್ಯಕ್ತಿ ಗಳ ಹೇ ಉಲ್ಲೆ ೇಖನಿದೆ, ದೌತೆದೆ 
ಸಾಕ್ಷಿಗೆ ಹದಿನೆಂಟು ಜನರನ್ನು ಹೆಸರಿಸಿದೆ. ದಾನದ 
ಗಡಿಗಳನ್ನು ತಿಳಿಸುವಾಗ ಪೂರ್ವಕ್ಕೆ ಬಳಸದ ಕಲ್ಲು 
ಕೂಡುವಲ್ಲಿನ ದೊಣೆ, ಮತ್ತು ಕಡವಿನ ಪೊಲಕ್ಕಿ 
ತೆಂಕ-ದಪು ಸದೊಲಕ್ಕೆ ಪಶ್ಚಿಮಕ್ಕೆ -ನೆಣ್ಣೆ 8 ನೈರುತಿಗೆ- 


ಮಂಜೇರದ ಪಳ್ಳ, ಬಡಗ ಅಶಗನಕೆಅ, ಸೇಗಲ್ಲಗುಡ್ಡೆ, 
ಗುಮೂೊಯ ಹಳ್ಳ, ಮದರಿಕೆಆ?*ಯತೊಅ ಈಶಾನಕ್ಕೆ 
ಸವಣಕಲರಕೆಟ? ಎಂದಿದೆ. 


ಈ ಪ್ರಾಚೀನ ಚೋಳರ ಬಗ್ಗೆ ಹೆಚ್ಚಿನ ಶಾಸನ 
ಗಳು ದೊರೆಯದಿರುವುದರಿಂದ ಹೆಚ್ಚಿನ ಇತಿಹಾಸ ಹೊರ 
ಬಂದಿರುವುದಿಲ್ಲ. 


ಶಾಸಸ ಪಾಠ 


ಸ್ವಸ್ತಿ ಚಜೋಟಿಕಿಕ ವಿಷಯ ದ್ರಿಡಾಮ್ಚರ ಮಹಾಕಿ 
ಯಶ ಖಡಸಶದರಯ ಮನಲಕ್ಕೆ ಯೊಣ*ಯು 
ರ ರೆಜದನಿ ಪರಸಲಬ್ದ ಜಯಲಕ್ಷ್ಮಿ € ಜಯಪತಕ 


ವಿರಜೀತ್ರ ಶ್ರೀವರ್‌ ಚೋಟ್ಕಾ. ಡಿ "ಣ್ಣನೆರ್ಕನನೆ[ಂ]ಬೊನ ಮಗ[ಂ] 


ಕರಾಸಟ್ಟಿ ಕರಾಸಟ್ಟಿಯ ಮಗಂ ಪುನ್ಯವಲ್ಲ ಪುನ್ಯವಲ್ಲನ 


ಮಗಂ ಸಿರಿರಾಮ ಸಿರಿರಾಮನ ಮಗಂ ಜೋಳ ದನಜ್ಚ್ರಯ 
ಜೋಟ ದನೆಳ್ಮ್‌ಯ ನೆಮಗಂ ಪೊಲೆಯಮ್ಮ ಪೊಲೆಯ 
ಮ್ಮನ ಮಗಂ ದವಳೆಯ ದವಳೆಯನೆ ಮಗಂ ನರಸಿಗಂ 


ಕಾಟಿಯಗಾವುಣ್ಣನು ಮದವಗಾವುಣ್ಣನು ಮುತ್ತರಾಜನು 
ಪ್ರಜೆಮೆಣ್ಣಿಗಾವುಣ್ಣ ನು ತಿಮ್ಮಣಿಯ್ಫೊ ಕಟ್ಟಿ ೆಗಾಮುಣ್ಣ 

ನು ಬಲ್ಲವ ಗಾವಖಣ್ಣನು ಜಯತುಗಂ ಗಾವುಣ್ಣನು ನಾಗ್ರವು 

ಣ್ಹನು ಬಲ್ಲೂರ ಚೋಲಗಾವುಣ್ಣನು ಜೋಟರಟ್ಟಗುಡಿಯು ಎಳವಕ್ಕ 


ಗಾವುಣ್ಣನು ಕವಲಿಗಳು ಸೇರೂರ ನಾಟ್ಗಮುಣ್ಣನು ರಶೆಯಗವುಣ್ಣ 

ನು ಚೋಟಗವುಣ್ಣ ನು ಗವುಣ್ಣ ದೊಡ ನು ಕಮ್ಮೇ 'ಅೌಯ್ದೊ ಶ್ರಿ (ರಮಜೊ 
ಡ್ದ್ದ ರು ನಾಗೆಯಹೊಡ್ಡ ನುಸ ಪ್ರ'ಭುಡೊಡ್ಡ ನು ಡ್ಯ ಪಲನು ಇನಿ, 

ನಿಜೊರು ಆಟಿ(ದ)ರ RoE “ನಡೆದು ಗುಡ್ಡೆ ಇಕ್ಕಿ ಸ್ಮಿತಿಯ ನಿಅ* 


ಸಿದೋರ್‌ ಇ(ದ)ಕ್ಕೈ ಅಟಾಪಿದೊಡೆ ಕೆಜ್‌ಯು ಅರವೆಯುಮ್ಟುಸುವು ಪಾರ್ವ್ವರ 
ವಮ್ಮ್ಬರಣಸಿಯುವನಟಬ*ದೊರ್‌ ಅಡಗೆ... ಅಂ ಸಿರಿಯಣನು ವತಾರದೆ 


ಅಕಯನುದುಗ್ಗದೆಳಿಯನು ಆಣಿಜೀವಡೆಅ5ನು 


ಪೊನ್ನದೆಅನು 


| 2 9 
ಪೊಲೆಯಮ್ಮು ಎಜಅತಿಯನು ಎನುಕಟ್ಟಿರ ಶೆಣ್ಮಮ್ಮ ಎಅಯನು.. 


“ ಇತಿಹಾಸ ದರ್ಶನ 


೧೯ 


೨೦ 


ಚೋಟ* ಮುತ್ತರಸರ ಕೊಟ್ಟಿದತ್ತಿ ಎರಿಗಲ್ವಾಡಿಯೊಳಗಣ 
ದು ಕೊಳ್ಳುರಪ್ಪಡೆದತ ಕಬ್ಬಾವ ರ ಸುಕ್ಕೆ ಅಕೆಯ ಬ್ರಹ್ಮ 
ದೇಯ ಪಡೆದೊ ಆಟರ ಪೊಲ ಮೇರೆ ಮೂಡ ಬಳೆಪ 


ದ ಕಲ್ಲು ಕೂಡುತೆ ದೊಣೆಯು ಕಡನಿನಪೊಟ* ಯು ತೆಂಕೃ 


ದಪ್ಪುಡೊಣ್‌ ಪಡುವ ಪೆಣ್ಣೆ ಯು ನೈರತಿಯ ದೆಸೆಯದು 
ಮಳ್ವೀರದಸಳ್ಳಿವು ಬಡಗ ಅಶಗನಕೆಅ5ಯುಂ ಸೇಗ್ಗ [೦] 
ಲ್ಲ ಗುಡ್ಡೆಯು ಗುಮೊಯ ಪಳ್ಳಮು ಮದರಿಕೆಅಕಿಯ ತೊಟ" 
ಇಸ ನೆ ಸವಣಕಲರ ಕೆಲ ಇದರ್ಕೈ ನೆಡದೊ[ಂ] ಅರಸರ 


ಶ್ರೀ ಖರಣದ ಲೋಕಣನು ಶ್ರೀ ನೆಣ್ಣಯು ರೊಪ್ಪದ ಬೋವ 
ಸರುಗನು ಸುಳೆವಳ್ಳನು ಪಡೆನಳ್ಳನು ರೊದ್ಬೊಳ್ಳೊ ಜೋಲ 
ಗವುಣ್ಣ ನು ಮರೆಯಗವುಣ್ಣ ನು ಎರಿಗ್ಗ ಗವುಣ್ಣನು 

ದೆಮ್ಚರ ಗವುಣ್ಣನು ಪರರ ದೇವಣನು ಕೋಡಿ ಕುನ್ಹೆಯ್ದೋ 


ಮದನಜಅಕಯನು ಸಿಡುಕ ಸಜರ ಕಾಳೆಯನು ಸಣ್ಣಯನು ಡೊಣಸಟರ 
ನಾಕೋರನು ನಗದೇವನು ವಡ್ಡ ಸರರ ಅಜಜಕಿಯನು ಕ್ಷಕುಮ್ಬಅರ 


ಮದವಜಕಿಯನು ಕೋಲ ಶ್ರೀ ಪಜರ ಚೆನೆಯದೆಕ3ಯನು 


ಎಮ್ಮುಳಪಣಿರ ಕೋಮದೆಅ ಯನು ಪದಿನೆಲಸ್ಳ್ರೋರ ಸಡೆದ ಜೋ 


ಮಜ್ಗಳ ಅರಿಹರನ ಲಿಖಿತ ಮ[೦]ಗ ಳಮಸಿರಿ. 
೧ ೧ 


ಇತಿಹಾಸ ದರ್ಶನ 


ಶ್ರೀಮತಿ ಕೋ. ವಸಂತಲಕ್ಷ್ಮ" 


ಶ್ರವಣಬೆಳಗೊಳದ ಮತ್ತು ಸಮೀಪ ಗ್ರಾಮಗಳ ಅಪ್ರಕಥಿತ ಶಾಸನಗಳು 


ಸುಮಾರು ಕ್ರಿ.ಶ. ೬ನೇ ಶತಮಾನದಿಂದ ಕ್ರಿ.ಶ. 
೨೦ನೇ ಶತಮಾನದವರೆಗಿನ ನೂರಾರು ಶಾಸನಗಳನ್ನು 
ಹೊಂದಿರುವ ಶ್ರವಣಬೆಳಗೊಳವು "ಶಾಸನಗಳ ನಗರ' 
ವೆಂದೇ ಪ್ರಸಿದ್ಧವಾಗಿದೆ. ಬಿ. ಎಲ್‌. ರೈಸ್‌ರವರು, 
ಆರ್‌. ನರಸಿಂಹಾಚಾರ್‌, ಬಾ. ರಾ. ಗೋಪಾಲ್‌ 
ಮತ್ತು ಪುರಾತತ್ವ ಇಲಾಖೆಯ ಹಲವು ಅಧಿಕಾರಿಗಳು 
ಕಂಡು ಓದಿ ಪ್ರಕಟಿಸಿರುವ ಸು. ೫೭೩ ಶಾಸನಗಳು 
ಎಪಿಗ್ರಾಫಿಯಾ ಕರ್ನಾಟಕಾ ಸಂಪುಟ ಎರಡರಲ್ಲಿ 
ಪ್ರಕಟವಾಗಿವೆ. ಇದಾದ ನಂತರ ಶ್ರೀ ಪಿ.ವಿ. ಕೃಷ್ಣ 
ಮೂರ್ತಿಯವರು ಭಂಡಾರಿ ಬಸದಿಯ ಚಿಂಗಾಳ್ವರ 
ಶಾಸನವೊಂದನ್ನು ಪ್ರಕಟಿಸಿದ್ದಾರೆ. ಆದರೂ ಇಲ್ಲಿ ಇನೂ 
ಕೆಲವು ಅಪ್ರಕಟಿತ ಶಾಸನಗಳು ಕಂಡುಬಂದಿವೆ. ನನ್ನ 
ಕ್ಷೇತ್ರ ಕಾರ್ಯದ ಸಮಯದಲ್ಲಿ ನನಗೆ ದೊರೆತ ಕೆಲವು 
ಅಪ್ರಕಟಿತ ಶಾಸನಗಳನ್ನು ಇಲ್ಲಿ ಪರಿಚಯಿಸುತ್ತಿದ್ದೇನೆ. 


ಇಲ್ಲಿ ಪ್ರಕಟಿಸುತ್ತಿರುವ ಶಾಸನಗಳು ಕ್ರಮವಾಗಿ 
ಹಳೇಬೆಳ್ಗೊಳದ ಕೇಶವ ದೇವಾಲಯದ ಮುಂದಿರುವ 
ಶಿಲಾಶಾಸನ, ಬರಾಳು ಗ್ರಾಮದ ರಸ್ತೆಬದಿಯಲ್ಲಿ 
ನಿಲ್ಲಿಸಿರುವ ಶಿಲಾಶಾಸನ, ಶ್ರವಣಬೆಳಗೊಳದ ಚಿಕ್ಕ 
ಬೆಟ್ಟಿ ದಲ್ಲಿರುವ ಪಾರ್ಶ್ವನಾಥ ಬಸದಿಯ ಅಂತರಾಳ 
ದಲ್ಲಿರುವ ಶಾಸನ, ಚಿಕ್ಕಬೆಟ್ಟಿದ ಎರಡು ಕಟ್ಟಿ ಬಸದಿಯ 
ಕಂಬದ ಮೇಲಿನೆ ಶಾಸನ, ಜಿನನಾಥಪುರದ ಶಾಂತೀಶ್ವರ 
ಬಸದಿಯ ಒಳಭಿತ್ತಿಯಲ್ಲಿನ ಎರಡು ಶಾಸನಗಳು ಮತ್ತು 


ಶ್ರವಣಬೆಳಗೊಳದ ಅಕ್ಸನ ಬಸದಿಯ ಮುಂಭಿತ್ರಿಯಲ್ಲಿ 
ದೊರೆತ ಶಾಸನೆಗಳಾಗಿನೆ. 


ಶಾಸನಗಳ ಕಾಲ: 


ಎರಡುಕಟ್ಟಿ ಬಸದಿಯ ಶಾಸನವೊಂದನ್ನು ಬಿಟ್ಟರೆ 
ಉಳಿದೆಲ್ಲ ಶಾಸನಗಳು ಹೊಯ್ಸಳರ ಕಾಲದ ಶಾಸನ 
ಗಳಾಗಿವೆ. ಹಳೇಬೆಳ್ಳೊಳದ ಶಾಸನವು “ಸಕವರ್ಷದ 
೧೦೯೨ನೆಯ ಖರ ಸಂವತ್ಸರದ ಪೌಷ್ಯಬಹುಳ ೧೧, 
ಮಂ(ಗ)ಳವಾರದುತ್ತ ರಾಯಣ ಸಂಕ್ರಾತಿ”ಯನ್ನುು 
ಉಲ್ಲೇಖಿಸಿದೆ. ಇದು ಕ್ರಿ.ಶ. ೧೧೭೧ ಡಿಸೆಂಬರ್‌ 
೨೫ಕ್ಕೆ ಸರಿಹೊಂದುತ್ತದೆ. 


ಬರಾಳು ಗ್ರಾಮದ ಶಾಸನದಲ್ಲಿ-ಶಕನರ್ನ್ಷ ೧೦೭೦ 
ನೆಯ ಪ್ರಭನ ಸಂವಚ್ಛರದ ಉತ್ತರಾಯಣ ಸಂಕ್ರಾಂತಿ 
ವ್ಯತೀಪಾತದ ಉಲ್ಲೇಖನಿದ್ದು ಇದರೆ ಕಾಲ 
ಕ್ರಿ. ಶೆ. ೧೧೪೮ ಆಗುತ್ತದೆ. ಚಿಕ್ಕ ಜೆಟ್ಟಿದ ಪಾರ್ಶ್ವನಾಥ 
ಬಸದಿಯ ಅಂತರಾಳದ ಮುಂಭಿತ್ತಿಯ ಬಣ್ಣದ ಶಾಸನ 
ದಲ್ಲಿ ತೇದಿ ವಿನರಗಳಿಲ್ಲ. ಲಿಪಿಯ ದೃಷ್ಟಿಯಿಂದ 
ಇದನ್ನು ಸು. ೧೨ನೇ ಶತಮಾನವೆಂದು ಹೇಳಬಹು 
ದಾಗಿದೆ. 


ಇದೇ ಪಾರ್ಶ್ವನಾಥ ಬಸದಿಯ ಅಂತರಾಳದ ಬಲ 
ಭಾಗದ ಭಿತ್ತಿಯಲ್ಲಿ ಕೆತ್ತಿರುವ ಶಾಸನದಲ್ಲಿ ಸಕವರ್ಷ 


* ೧೬೪4, ೨೧ನೆಯೆ ಮುಖ್ಯರೆಸ್ತೆ ಬನೆಶಂಕರಿ ಮೊದಲನೆಯೆ ಹಂತ, ಬೆಂಗಳೂರು-೫೬೦ ೦೫೦ 


" ಇತಿಹಾಸ ದರ್ಶನ 


೧೧೭೯ನೆಯ ನಳ ಸಂವತಚ್ಛರದ ಉತ್ತರಾಯಣ 
ಸಂಕ್ರಮಣದ ಉಲ್ಲೇಖವಿದ್ದು » ಇದು ಕ್ರಿ.ಶ. ೧೨೫೭ರ 
ಕಾಲದ್ದಾಗಿದೆ. ಅಕ್ಕನ ಬಸದಿಯ ಶಾಸನಗಳಲ್ಲಿ ಮತ್ತು 
ಜಿನನಾಥ ಪುರದ ಶಾಂತೀಶ್ವರ ಬಸದಿಯ ಶಾಸನಗಳಲ್ಲಿ 
ತೇದಿಯ ವಿವರಗಳನ್ನು ತಿಳಿಸಿಲ್ಲ. ಈ ಶಾಸನದಲ್ಲಿ 
ಹೆಸರಿಸಿರುವ ವ್ಯಕ್ತಿ ಗಳನ್ನಾಧರಿಸಿ ಮತ್ತು ಲಿಪಿಯ 
ವಿನ್ಯಾಸವನ್ನು ಗಮನಿಸಿ ಈ ಶಾಸ ೧೩ನೇ 
ಶತಮಾನಕ್ಕೆ ಸೇರಿದವೆಂದು ತಿಳಿದುಬರುತ್ತದೆ. 


ಶಾಸನಗಳ ಲಿಪಿ ಮತ್ತು ಭಾಷೆ: 

ಎರಡುಕಟ್ಟೆ ಬಸದಿಯ ಕಂಬದ ಮೇಲಿನ ಶಾಸನದ 
ಲಿಪಿಯ ವಿನ್ಯಾಸವು ಕ್ರಿ. ಶ. ಸು: ೮ನೇ ಶತಮಾನ 
ದ್ಹಾಗಿದೆ, ಇದರ ಭಾಷಾ ಪ್ರಯೋಗವು ನಿರ್ದಿಷ್ಟವಾಗಿ 
ಈ ಕಾಲವನ್ನೇ ದೃಢಪಡಿಸುತ್ತಿದೆ. ೮ನೇ ಶತಮಾನದಲ್ಲಿ 
ದುಗ್ಗಮಾರನೆಂಬ ವ್ಯಕ್ತಿನಾಮದೊಂದಿಗೆ "ಶಿವಜ' ಸೇರಿ 
ದುಗ್ಗಮಾರೋವಜ ಎಂದಾಗಿದ್ದು ಶ್ರೀ ಪುರುಷನ ಮಗ 
ದುಗ್ಗಮಾರನ ಕಾಲಕ್ಕೆ ಸೇರಿಸಬಹುದಾಗಿದೆ. 


ಸು, ೧೨ನೇ ಶತಮಾನದ ಹಳೇಬೆಳ್ಳೊಳ ಮತ್ತು 
ಬರಾಳು ಗ್ರಾಮದ ಶಾಸನೆಗಳು ಮಾತ್ರ ದೀರ್ಫ್ಥೆಪಾಠ 
ಗಳುಳ್ಳ ಸಾಸನಗಳ ನೆ ೩೨ ಸಾಲುಗಳುಳ್ಳ ಹಳೇ 
ಜೆಳ್ಕೊ ಳದ ಶಾಸನದ ಲಿಪಿ, ಬರಾಳಿನ ಶಾಸನದ ಬ 
ಕೆಡು ಸ್ಫುಟವಾಗಿದೆ, ಹೆಚ್ಚು ಆಳವಾಗಿ ನೊರೆಯ 


೪ 
ಲಾಗಿಜಿ. ಬರಾಳಿನ ಶಾಸ ಸನದ ಒಂದು ಭಾಗದ ಲಿಪಿ 


ಸನೆದು ಹೋಗಿದ್ದು ನಿರ್ದಿಷ್ಟವಾಗಿ ಗುರುತಿಸಲು ಕಷ್ಟ 


ಸಾಧ್ಯ ವಾಗುತ್ತಜಿ. ಈ ಶಾಸನದ ಕೊನೆಭಾಗದಲ್ಲಿ 
ಫೋ ಕಾಲದ ಮತ್ತೊಂದು ಉಲ್ಲೆ (ಖವಿದ್ದು ಲಿಪಿ 
ಹಾಗೂ ಭಾಷಾ ಬದಲಾನಣೆಯನ್ನು "ಕಾಣುತ್ತೆ "ವೆ, 


ಶಾಸನಗಳು ಹೆಚ್ಚು 
ಭಿತ್ತಿಯ 

ಸುಣ ದಿಂದ 
€ 


೧೩ನೆಯ ಶತಮಾನದ 
ಆಳವಾಗಿ ಕೊರೆದಿಲ್ಲ; ಈ ಶಾಸನಗಳು 
ಮೇಲ್ಭಾಗದಲ್ಲಿರುವುದರಿಂದ ಅಕ್ಷರಗಳು 
ಕೂಡಿವೆ. ಪಾರ್ಶ್ವನಾಥ ಬಸದಿಯ ಬಲಭಾಗದ 
ಭಿತ್ತಿಯ ಶಾಸನೆದ ಅಕ್ಷರಗಳ ವಿನ್ಯಾಸ ಸುಂದರವಾಗಿದೆ 
ಹೆಚ್ಚು ಸ್ಫು ಟವಾಗಿದೆ. ಜಿನನಾಥಪುರದ ಬಸದಿಯ 
ತೋ ಹಾ ಹೀಗೆಯೇ ಇವೆ. ಆದರೆ ಅಕ ನ ಬಸದಿಯ 


೨೨ 


' ಬಸದಿ ಶಾಸನದ (ಶ್ರ. ಬೆ, 


ಮುಂಭಿತ್ತಿಯ ಶಾಸನದ ಲಿಸಿವಿನ್ಯಾಸವು ಸ್ಫುಟಿವಾಗಿರದೇ | 
ಸುಣ್ಣವು ಕೂಡಿದ್ದು, ಓದಲು ಸುಲಭ ಸಾಧ್ಯವಲ್ಲ ; 


ಹಳೇಬೆಳ್ಳೊಳದ ಶಾಸನದಲ್ಲಿ ಮತ್ತು ಬರಾಳಿನ 
ಶಾಸನದಲ್ಲಿ ವೀರನರಸಿಂಹದೇವನನ್ನು ಹೊಗಳುವ 
ಪ್ರಸಿದ್ಧವಾ ಗಿದ್ದ ಶಾಸನ ಪದ್ಯಭಾಗಗಳನ್ನು ಬಳಸ ' 
ಲಾಗಿದೆ. ಹಳೇಬೆಳ್ಗೊಳದ ಶಾಸನ ಪಾಠವನ್ನು ಸಿದ್ಧ 
ಪಡಿಸುವಲ್ಲಿ ಬೊಮ್ಮೇನಹಳ್ಳಿಯ ಶಾಸನ ಪಾಠ 
(ಶ. ಬೆ. ೫೭೧) ಮತ್ತು ಶ್ರವಣಬೆಳ್ಗೊಳದ ಬಂಢಾರಿ 
೪೭೬) ಪದ್ಯಭಾಗಗಳು 
ನೆರವಾಗುತ್ತಲಿವೆ.  ಶ್ರೀಪತಿಜನ್ಮದಿಂದೆ (ಉತ್ಪಲ 
ಮಾಲಾವೃತ್ತ), ಪಡೇಮಾತೇಂ.. *(ಮಹಾಸ್ರ್ರಗೃರಾ) 
ಪ್ರಸಿದ್ಧವಾದ ಈ ಭಾಗಗಳನ್ನು ಬಳಸಿರುವುದರೀದಲೂ 
ಗ] ... (ಸಾಲು ೨೦-೨೧) ಕಂದಪದ್ಯವನ್ನು 
ತಾನೇ ರಚಿಸಿರುವುದರಿಂದಲೂ ಈ ಶಾಸನದ ರಚನೆ- 
ಕಾರನೂ "ಪಂಡಿತ'ನಾಗಿದ್ದನೆಂದು ತಿಳಿಯಬಹುದಾಗಿದೆ. 
ಶಾಸನದಲ್ಲಿ- ಶ್ರೀಕಾಂತಾನೀನ.... 
ಅದರೊಳಾ ತಿಕ... (ಮತ್ತೇಭವಿ 
ಕ್ರೀಡಿತ ವೃತ್ತ) ವಿನೆಯಾದಿತ್ಯನತನೆಯಂ... (ಕಂದ) 
ಮೊದಲಾದ ಪ್ರಸಿದ್ಧ ವಾದ "ನರಸಿಂಹದೇವನ' ವರ್ಣನೆ 
ಯುಳ್ಳ ನದ್ಯಭಾಗವಿದೆ. ಈ ಶಾಸನದ ಮೊದಲ 
ಹೆನ್ಟೈ ನಡು ಸಾಲುಗಳು, ಬೆಕ್ಕದ ಶಾಸನ ಪಾಠದ 
ಮೊದಲ ಹನ್ನೆ ರಡು ಸಾಲುಗಳು ಒಂದೇ ಆಗಿದ್ದು 
ಬರಾಳಿನ ನೊದಲ ೫-೬ ಸಾಲುಗಳ ಅಸ್ಪ ಸ್ಟ ಭಾಗವನ್ನು 
ಸರಿಪಡಿಸಲು ನೆರವಾಗಿದೆ. 


ಬರಾಳಿನದ 
(ಸಗ್ಗ ರಾವೃತ್ತ); 


ಶಾಸನಗಳಲ್ಲಿ ಕಾಣಬರುವ ಅಂಶಗಳು : 

೧. ದೀರ್ಫೆವಾದ ಶಾಸನ ಪಾಠವುಳ್ಳ ಹಳೇಬೆಳ್ಗೊಳ 
ಮತ್ತು ಬರಾಳಿನ ಶಾಸನಗಳಲ್ಲಿ ಆರಂಭದಲ್ಲಿ ಜಿನಸ್ತುತಿ 
ಇದೆ. ಹೊಯ್ಸಳ ವಂಶದ ಉದಯವನ್ನು ಸೂಚಿಸಿದ್ದು, 
ಆ ವಂಶದ ಪ್ರಸಿದ್ಧ ದೊರೆಗಳಾದ ಸಳ, ವಿನಯಾದಿತ್ಯ, 
ಎಅಕಿಯಂಗ, ವಿಷ್ಣುನ ೈಪನನ್ನು ಹೆಸರಿಸಿ ನರಸಿಂಹೆದೇವನ 
ಪ್ರ ತಾಸವನ್ನ್ನು ಮಾತ್ರ ವಿನರವಾಗಿ ಬಣ್ಣಿ ಸಲಾಗಿದೆ ; 
ಇ ಹೊಯ್ಸ ky ಇತರ ದೊರೆಗಳ ವಿವರವಿಲ್ಲ- 
ನರಸಿಂಹದೇವನ ಬಿರುದಾವಳಿಗಳನ್ನು ಮಾತ್ರ ಉಲ್ಲೆ ಖಿ 
ಸಲಾಗಿದೆ ; 


ಇತಿಹಾಸ ದರ್ಶನ 


ಅ 
೯ 


ಹಳೇಬೆಳ್ಳೊಳದ ಶಾಸನವು ಕ್ರಿ.ಶ. ೧೧೭೦ರಲ್ಲಿ 


| 'ಜರಗರಹಳ್ಳಿಯ ಪಾರ್ಶ್ವಜೀವರ ಅಷ್ಟನಿಧಾರ್ಚನೆಗೆ 


ಬಿಟ್ಟ ದಾನವನ್ನು ತಿಳಿಸುತ್ತದೆ. ದುರೆಯನಾಯಕ 
ಮತ್ತು ಜಕ್ಕವೈೆಯರಿಗೆ ನೇನಿಯ ನಾಯಕ, ದಾಸೆಯ 
ನಾಯಕ ಭರತ ಮತ್ತು ಬಾಹುಬಲಿ ಎಂಬ ಮಕ್ಕಳಿದ್ದು 
ಇವರಲ್ಲಿ ಸದ್ಗುಣಿ ನೇಮಿಯ ನಾಯಕನು ಮೂಲ 
ಸಂಘೆದ ದೇಶೀಯ ಗಣದ ಪುಸ್ತಕಗಚ್ಛದ ನಯಕೀರ್ತಿ 


ಸಿದ್ಧಾಂತ ದೇವರ ಶಿಷ್ಯರಾದ ಬಾಳಚಂದ್ರದೇವರ ಗುಡ 
@ 


ನಾಗಿದ್ದನು. ಇವನು ಮಧುರ ಸಮುದ್ರದ ಕೆಳಗೆ 
ಮೂರು ಸಲಗೆ ಗದ್ದೆಯನ್ನು, ಅವರೆಗಂಡಿಯಲ್ಲಿ ೧೦ 
ಕೊಳಗ ಬೆದ್ದಲೆಯನ್ನು, ಒಂದು ಹೂದೋಟವನ್ನು 
ಪಾರ್ಶ್ವದೇವರಿಗೆ ದಾನ ಬಿಡುತ್ತಾನೆ. ಇದೇ ದಿನ, 
ಸರ್ವಾಧಿಕಾರಿ ಹೆಗ್ಗಡೆ ಕಮ್ಮಟದ ಮಾಚಯ್ಯನು ನಂದಾ 
ದೇವಿಗೆಂದು ಒಂದು ಗಾಣವನ್ನು, ಬಸದಿ ಮನೆ, 
ಮೂರು ಮಗ್ಗಗಳನ್ನು ದಾನ ನೀಡಿದನೆಂದು ಶಾಸನ 
ತಿಳಿಸುತ್ತಿದೆ. ಈ ಶಾಸನದಿಂದ ಹಳೇಬೆಳಗೊಳಕ್ಕೆ 
ಮೊದಲು "ಜರಗರಹಳ್ಳಿ' ಎಂಬ ಹೆಸರಿದ್ದಂತೆ ತಿಳಿದು 
ಬರುತ್ತದೆ. ಈ ಶಾಸನದಲ್ಲಿನ ದಾನಿ ಕಮ್ಮಟದ ಮಾಚ 
ಯ್ಯನು ಕುಂಭೇನಹಳ್ಳಿಯ ಬಸದಿಯ ನಂದಾದೀವಿಗೆ 
ಗೆಂದು, ಗಾಣದ ಸುಂಕವನ್ನು ಬಿಟ್ಟಿರುತ್ತಾ ನೆ. (ಶ್ರ. ಬೆ. 
೫೭೨), ಇದರಿಂದ ೧೨ನೇ ಶತಮಾನದಲ್ಲಿ ಹಳೇ 
ಬೆಳ್ಳೊಳದ ಬಸದಿಯಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗ 
ವಾಗಿ ನಡೆಯುತ್ತಿತ್ತೆಂದು ತಿಳಿಯಬಹುದಾಗಿದೆ. 


ಬರಾಳಿನ ಶಾಸನವು ಅಂದಿನ ಆಡಳಿತ ವ್ಯವಸ್ಥೆಯ 
ಬಗೆಗೆ ಬೆಳಕು ಚೆಲ್ಲುತ್ತಾ “ಸುಂಕದ ಅಧಿಕಾರಿ ಬಿಟ್ಟಿ 
ಮಯ್ಯ ಹೆಗ್ಗೆಡೆಯು ತನ್ನ ಆಳ್ವಿಕೆಯ ಭಾಗವಾದ 
ಬರಹಾಳಿನಲ್ಲಿ ಕೆಅಕಿಯನ್ನು ಕಟ್ಟಿಸಿ ಸುಪಾರ್ಶ್ವ ಭಟಾರ 
ಕರ ಬಸದಿಯನ್ನು ಕಟ್ಟಸಿದ್ದನೆಂದು ತಿಳಿಸುತ್ತಿದೆ. ಇವನ 
ಸತ್ತಿ ಚಾಮವ್ವೆ ಹೆಗ್ಗಡತಿಯು ದೇವರ ಅಷ್ಟ್ರವಿಧಾರ್ಚ 
ನೆಗೆ ರಿಶಿಯರಾ ಹಾರದಾನಕ್ಕೆಂದು ಕೆರೆಯ ಕೆಳಗೆ ಐದು 
ಸಲಗೆ ಗದ್ದೆಯನ್ನು, ಊರ ಮುಂದಿನ ಬೆದ್ದಲಿನಲ್ಲಿ 
ಒಂದು ಸಲಗೆ ೧೦ ಕೊಳಗವನ್ನು ; ತಾನು ಕಟ್ಟಿಸಿದ 
ಕೆರೆಯ ನೀರು ಹರಿವತನಕದ ಭೂನಿಯನ್ನು ದಾನ 
ಮಾಡುತ್ತಾಳೆ. ಈ ದಾನವನ್ನು ಕ್ರಿ. ಶ. ೧೧೪೮ರನ್ಲಿ 
ಶ್ರೀ ಮೂಲಸಂಘೌಿದ ಕೊಂಡ ಕುಂದಾನ್ವಯದ ದೇಶೀಯ 
ಗಣದ ಪುಸ್ತಕಗಚ್ಛದ ಗೋಣಿಯ ಮಲಧಾರಿ ಅಸ್ಟೋಪಸ 


ಇತಿಹಾಸ ದರ್ಶನ 


ವಾಸಿ ಗುಣಭದ್ರ ದೇವರಿಗೆ ನೀಡಲಾಗಿದೆ. ಈ ಗುಣಭದ್ರ 
ದೇವರು, ಮಹಾಮಂಡಳಾಚಾರ್ಯರಾಗಿದ್ದ ಶ್ರೀ ನಯ 
ಕೀರ್ತಿ ಸಿದ್ಧಾಂತ ಚಕ್ರವರ್ತಿಗಳಿಗೆ ಗುರುಗಳಾಗಿದ್ದರೆಂದು 
(ಶ್ರ. ಬೆ. ೩೪೨) ತಿಳಿದುಬರುತ್ತತೆ. 


ಈ ಶಾಸನದ ಮುಂದಿನ ಭಾಗದಲ್ಲಿ ಮುಕ್ಫಂದಿಯ 
ಮುಕ್ಕಣ್ಣ ಕದಂಬ ವಂಶದ ಇವಅ*ಬೆಡಂಗನೆನಿಸಿದ್ದ 
ನೀರಮಾಣಿಕ್ಯ ಸೆಟ್ಟಿಯ ಶಾಸನವಿದೆ. ಇವನ 
ಮೊನ್ಮುಗನಾದ ಎರಡನೆಯ ವೀರಮಾಣಿಕ್ಯ ನಾರಿ 
ಸೆಟ್ಟಿಯು ಬರಹಾಳಿನ ಬಸದಿಯನ್ನು ಜೀರ್ಣೋದ್ಧಾರ 
ಮಾಡಿಸಿ ಕೆರೆಯ ಎರಿಯನ್ನು ತಿದ್ದಿಸಿ, ತನ್ನ ಮಗ 
ಮಚ್ಚಿ ಸೆಟ್ಟಿಯನ್ನು ಬಸದಿಗೆ ಅಧಿಸತಿಯನ್ನಾಗಿ ಮಾಡಿ 
ಧರ್ಮಾಭಿವೃದ್ಧಿ ಯನ್ನು ಮಾಡಿ ಪುಣ್ಯಾವೃದ್ಧಿ ಮಾಡಿ 
ಕೊಳ್ಳುತ್ತಾನೆ. ಈ ಶಾಸನದಲ್ಲಿ ವೀರ ಮಾಣಿಕ್ಯ ನಾರಿ 
ಸೆಟ್ಟಿಯನ್ನು ಕಟ್ಟಪ್ಪ ಸಾಸಿರ ನಾಡಿನ ಸೆಟ್ಟ್ರಿಯ 
ರೆಂದಿಜಿ. ಸು ೧೩ನೇ ಶತಮಾನದಲ್ಲಿ ಶ್ರವಣಬೆಳ್ಳೊಳದಲ್ಲಿ 
(ನಖರರು) ಸೆಟ್ಟಿಯರ ಸಮೂಹವೇ ಇದ್ದು ಇವರನ್ನು 
ಕಬ್ಬಪ್ಪು ನಾಡಿನ ಸೆಟ್ಟಿಯರೆಂದೇ ಗುರುತಿಸಿರುವಂತಿದೆ. 


ಶ್ರವಣಬೆಳ್ಗೊಳದ ಚಿಕ್ಕ ಬೆಟ್ಟಿದ ಪಾರ್ಶ್ವನಾಥ 
ಬಸದಿ ಶಾಸನಗಳಿಂದ ಪಾರ್ಶ್ವನಾಥ ಬಸದಿಯು, ದಾಮ 
ನನ್ನಿ ತೈವಿದ್ಯದೇವರ ಶಿಷ್ಯ ಧನಕೀರ್ತಿದೇವರ ಕಾಲದಲ್ಲಿ 
ಮತ್ತೆ ಕಟ್ಟಿಲಾಯಿತೆಂದು ತಿಳಿಯುತ್ತದೆ. ಇಲ್ಲಿಯ 
ಇನ್ನೊಂದು ಶಾಸನದಿಂದ ಕ್ರಿ. ಶ. ೧೨೫೭ರಲ್ಲಿ ಮಹಾ 
ಸಸಾಯತರಾಗಿದ್ದ ವಿಜಯಣ್ಣ ನವರಳಿಯ ಚಿಕ್ಕಮದು 
ಕಣ್ಣನೆನರು ಕಮಠ ಪಾರ್ಶ್ವದೇವರಿಗೆ ಅಂಕಮಾಲ್ಯಗೆರೆ, 


'ಗೋವಿಂದನಾಡಿಯ ಕೆರೆಯ ಕೆಳಗೆ ೧೦ ಕೊಳಗ ಗದ್ದೆ 


ಯನ್ನು ೧೦೦ ಕಂಬ ಬೆದ್ದಲನ್ನು ಉತ್ತರಾಯಣ ಸಂಕ) 
ಮಣದಂದು ದಾನ ನೀಡಿದ್ದಾಗಿ ತಿಳಿಯುತ್ತದೆ. ಇದ 
ರಿಂದ ೧೩-೧೪ ನೇ ಶತಮಾನಗಳಲ್ಲಿ ಇಲ್ಲಿ ಪೂಜಾ 
ವ್ಯವಸ್ಥೆ ಇತ್ತೆಂದು ತಿಳಿಯುತ್ತದೆ. ದಾನಿ ಚಿಕ್ಕಮದು 
ಕಣ್ಣನು, ಕ್ರಿ. ಶೆ. ೧೨೫೬ ರಲ್ಲಿ ಗೊಮ್ಮಟ ದೇವರಿಗೂ 
(ಶ್ರ. ಬೆ. ೩೩೯) ಕ್ರಿ.ಶ. ೧೨೫೬ ರಲ್ಲಿ ದ್ವಾರ 
ಸಮುದ್ರದ ಶಾನ್ತಿನಾಥ ದೇನರಿಗೂ ದಾನಬಿಟ್ಟಿರುತ್ತಾನೆ. 
(ಬೇ. ೪೦೭) 


ಜಿನನಾಥಪುರದ ಶಾಂತೀಶ್ವರ ಬಸೆದಿ ಶಾಸನ 
ಗಳಿಂದ, ೧೩ನೆಯ ಶತಮಾನದಲ್ಲಿ ಈ ಬಸದಿಗೆ 


೨.೩. 


ಸಾಕಷ್ಟು ಆರ್ಥಿಕ ಸಂಪತ್ತಿತ್ಲೆಂದು ತಿಳಿದು ಬರುತ್ತದೆ. 
ಬಸದಿಗೆ ಸಂಬಂಧಿಸಿದಂತೆ, ಮನೆ, ಗಾಣ, ಕೆರೆಗಳಲ್ಲದೇ 
ರಾಮಗಟ್ಟದ ಭೂಮಿಯು ಬಸದಿಗೆ ಸೇರಿದ್ದಾಗಿತ್ತು ಈ 
ಬಸದಿಯಲ್ಲಿ ನಡೆಯುತ್ತಿದ್ದ ಪೂಜೆಗಾಗಿ ಅರಸಿಕೆರೆಯ 
ಚಾಮಿಸೆಟ ಯಲ್ಲಿ ಕಂಚಿನ ೧೫ ಎಲೆಗ ಳುಳ್ಳ ಜಿನತಕೋರಣ 
ವನ್ನು, ನಾಲ್ಕು ಕಂಚಿನ ಹೊ ಗಳನ್ನು ತಾಮ್ರದ ಏಳು 
ಹೊಗಳನ್ನು ಮಾಡಿಸಿದ್ದರೆಂದು ತಿಳಿಯುತ್ತದೆ. ದೇವರ 
ಆರತಿಗಾಗಿ ಮಂಗಳಾರತಿ ತಟಿ |, (ಇಾಕಣ್ಣು ೯ಪಾಳಿಕೆ 
ದೀವಿಗೆ?) ಎರಡನ್ನು ಐದು ಸಣ್ಣ ಸೊಡರುಗಳನ್ನು 
ಒಂದು ಕನ್ನಡಿಯನ್ನು ದಾನ ನೀಡಿದ್ದರೆಂದು ತಿಳಿಸುತ್ತಿದ್ದು 
ಜಿನಪೂಜಿಯಲ್ಲಿ, ಬಳಸುವ ಈ ಮಂಗಳ ವಸ್ತುಗಳನ್ನು 
ದಾನ ನೀಡಿರುವ ಅಸರೂನದ ಉಲ್ಲೇಖವಾಗಿದೆ. ಇದು 
ಬಸದಿಗಿದ್ದ ವೈಭವವನ್ನು ಸೂಚಿಸುತ್ತಿದೆ. ಜೈನರು 
ವಾಸಿಸುತ್ತಿದ್ದ ಈ ಗ್ರಾಮದಲ್ಲಿ ಪಟ್ಟಣ ಸ್ವಾಮಿಯಾಗಿದ್ದ 
ನಾಗದೇನನ ವಶಾರವೊಂದು, ಲಕೃಣಂದಿ ದೇವರ 
ಶಿಷ್ಯರು ವಾಸಿಸುತ್ತಿದ್ದಿರಬಹುದಾದ. ವಠಾರವೊಂದಿ 
ತ್ರೈಂಬುದನ್ನು ಖಚಿತವಾಗಿ ತಿಳಿಸುತ್ತಿದೆ. ಲಕೃನಾಂದಿ 
ದೇವರು ದೇವಕೀರ್ತಿ ಮುನಿಯ ಶಿಸ್ಯರಾಗಿದ್ದು ಚಿಕ್ಕ 
ಬೆಟ್ಟಿದಲ್ಲಿ ದೇವಕೀರ್ತಿ ಮುನಿಗಳಿಗೆ ನಿಶಿಧಿಗೆಯನ್ನು 
ಮಾಡಿದ್ದಾರೆ (ಶ್ರ. ಬೆ. ೭೧). 


ಅಕ್ಕನ ಬಸದಿಯ ಶಾಸನಗಳ ಪಾಠವನ್ನು ಗಮ 
ನಿಸಿದರೂ, ಎಲ್‌, ಕೆ. ಶ್ರೀನಿನಾಸನ್‌ರನರು 
ಅರ್ಥೈಸುವಲ್ಲಿ ತಪ್ಪಾಗಿ ಭಾನಿಸಿದ್ದಾರೆ. ಮೊದಲನೇ 
ಶಾಸನದಲ್ಲಿ ನಯಕೀರ್ತಿಸಿದ್ದಾನ್ರ ಚಕ್ರವರ್ತಿಯ ಶಿಷ್ಯ 
ರಾದ ನಯಕೀರ್ತಿದೇವರು. ನಾಡಸೇನ ಬೋವನಿಗೆ 
ತ್ರಿರತ್ಸ (ಮುಕ್ಕೊಡೆ) ಮತ್ತು ಪದುಮರ ಹೆಸರಿನಲ್ಲಿ 
ಸೋಮಸಮುದ್ರದಲ್ಲಿ ಒಂದು ಸಲಗೆ ಗದ್ದೆಯನ್ನು 
ನೂರು ಅಳತೆ ಹೊಲವನ್ನು ಆಚೌವ್ವೈ ಬಸದಿಗಾಗಿ ಬಿಟ್ಟಿ, 
ದಾನನನ್ನು ವಹಿಸಿಕೊಟ್ಟಿರೆಂದು ಅರ್ಥ್ರೈಸಿರುತ್ತಾ ರ್‌ 
ಆದರೆ ಮುಂಕ್ಕೊಡೆ ಎಂಬುದು ವೃತ್ತಿ ವನಾಚಕವಲ್ಲ- 
"ತ್ರಿರತ್ನ' ಎಂದಾಗುವುದಿಲ್ಲ; ಆಗ ಭಟಾರಕರಾಗಿದ್ದ 
ನಯಕೀರ್ತಿ ದೇವರು ನಾಡಸೇನ ಬೋವನಿಗೆ ವಹಿಸಿ 


ಕೊಟ್ಟರೆಂಬುದು ವಿಹಿತವೆನ್ಸಿಸುವುದಿಲ್ಲ ಇಲ್ಲಿ ಶಾಸನವು... 
ನಯಕೇರ್ಶಿ ದೇವರು ಆಚೌವ್ವೆ ಬಸದಿಗೆಂದು ಬಿಟ್ಟಿದ್ದ 
ಭೂಮಿಯ ಸೀಮೆಯನ್ನು ನಿಗದಿಪಡಿಸಲು ಮುಕ್ಕೊಡೆ 
ಕಲ್ಲನ್ನು ಹಾಕಿಸಿದರೆಂದು ತಿಳಿಸುತ್ತಿದೆ. ಹೀಗೆ ಬಿಟ್ಟಿದ್ದ 
ಭೂಮಿ ಒಂದರಿ ಸಲುಗೆ ಗದ್ದೆ ಮತ್ತು ಸೋಮ 
ಸಮುದ್ರದ ಹಿರಿಯ ಕೆರೆಯ ಕೆಯ್ಯಲ್ಲಿ. ತೋಟದ 
ಮಣ್ಣು ೧೦೦ ಕಂಬವಿರಬೇಕು. ಈ ಭೂಮಿ 
ಎಂದೆಂದಿಗೂ ಬಸದಿಗೆ ಸಲ್ಲುತ್ತದೆಂದು ತಿಳಿಸುತ್ತಾನೆ. ಇಲ್ಲಿ ' 


'ಉಕ್ತವಾಗಿರುವ ಕೆರಿಯ ನೆಯಕೇರ್ತಿ ದೇವರನ್ನು ಬಸ್ತಿ | 


ಹಳ್ಳಿಯ ಶಾಸನವು, ನೆಯಕೀರ್ತಿ ಸಿದ್ಧಾಂತ ದೇವರ ' 
ಶಿಷ್ಯರಾದ ನೇಮಿಚಂದ್ರ ಪಂಡಿತರ ಶಿಷ್ಯರೆಂದು (ಶ್ರ. ಬೆ. 
೫೬.೨) ತಿಳಿಸಿದೆ. ಇದರಿಂದ ಈ ಶಾಸನವು ಸು. ೧೩-೧೪ 
ನೇ ಶತಮಾನದ್ದೆನ್ನಬಹುದು. 


ಇಲ್ಲಿಯ ಇನ್ನೊಂದು ಶಾಸನದ ಬಗೆಗೆ ಶ್ರೀನಿ 
ವಾಸನ್‌ರು ಆಚವ್ವೈಯ ಬೊಮ್ಮನಹೆಳ್ಳಿಯ ಸೋಮ 
ಸಮುದ್ರದ ಕೆರೆಯ ಕೆಳಗೆ ಒಂದು ಸಲಗೆ ಗದ್ದೆ, ಐದು 
ಕೊಳಗ ಗದ್ದೆ ಬೆದ್ದೆಲೆಯನ್ನು ನೆಯಕೀರ್ತಿಸಿದ್ದಾ ನ 
ಚಕ್ರವರ್ತಿಗಳ ಶಿಷ್ಯರಾದ ಚಂದ್ರಪ್ರಭಾ ದೇವರು 
ಅಕ್ಕನ ಬಸದಿಯ "ದೇವಸಂಘೆ' ಕೈಂದು ದಾನ ನೀಡಿದೆ 
ರೆಂದತಿ ಅರ್ಥೈಸುತ್ತಾ ಕೆ (ಪು ೪೬) ಈ ಶಾಸನವು ಪಾರ್ಶ್ವ 
ನಾಥನನ್ನು “ಪೆರಮಾಳು' ಎಂದು ಕರೆದಿರುವ ಅಪ 
ರೂಪದ ಉಲ್ಲೆ ೇಖವೆಂದೂ ಅಭಿಪ್ರಾಯಪಟ್ಟಿರುತ್ತಾ ರೆ. 
ಈ ಶಾಸನವು "ದೇವಸಂಭೆ'ಕ್ಕ ಸೇರಿದ್ದಾಗಿರದೇ, ೧೩ನೇ 
ಶತಮಾನದಲ್ಲಿ ಶ್ರ. ಬೆಳಗೂಳದಲ್ಲಿ ಮಹಾಮಂಡಳಾ 
ಚಾರ್ಯರಾಗಿದ್ದ ಚಂದ್ರಪೃಭಾದೇವರು, ತಮಗೆ 
ಸಂಬಂಧಿಸಿದ ಬಸದಿಗಳ ಭೂಮಿಯ ಉತ್ಪನ್ನದ “ಆಯ 
ವ್ಯಯ”ಗಳನ್ನು ಗಮನಿಸಲು ದವಸಿಗರನ್ನು ನೇಮಿಸಿದ್ದು, 
ಈ ಶಾಸನದಲ್ಲಿ ಆಚನವ್ವೈಯ ಬಸದಿಯ “ದವಸಿಗತನಗಕ್ಕೆ 
ಸೋಮಸಮುದ್ರದ ಕೆರೆಯ ಕೆಳಗೆ ಒಂದು ಸಲಗೆ ಗದ್ದೆ 
ಐದು ಕೊಳಗ ಬೆದ್ದಲೆಯನ್ನು ಕೊಟ್ಟಿರೆಂದು ತಿಳಿದು 
ಬರುತ್ತದೆ "ದವಸ-- ಇಗ'--*"ದವಸಿಗ' ಎಂಬ ರೂಪವು 
ದವಸವನ್ನು ವತಾರುವವನು ಕಿರಾಣಿವರ್ತಕ ಎಂದು 


+ Two Newly Discovered Epigraphs form the Akkana Basadi, SravanaBelagola, 
೧. S. Gai Felicitation Volume, ೫. No. 45-48 


ಇತಿಹಾಸ ದರ್ಶನ 


ಅರ್ಥೈಸುತ್ತದೆಂದು (ಕನ್ನಡ-ಕನ್ನಡ ನಿಘಂಟು) ತಿಳಿದು 
ಬರುತ್ತದೆ. ಬಸದಿಗೆ ಸಂಬಧಿಸಿದ ಬೆಳೆಯನ್ನು ಸಂಗ್ರ 
ಹಿಸಲು, ಬಳಸಲು, ಅಗತ್ಯವಿದ್ದಲ್ಲಿ ಮಾರಲು, ದವಸದ 
ಆಗುಹೋಗುಗಳನ್ನು ಗಮನಿಸಲು ದವಸಿಗರಿರುತ್ತಿ 
ದ್ವರು ; ಇಂಥ ದವಸಿಗರು ಹೆಳೇಬೀಡಿನ ಹೊಯ್ಸ ಳೇ 
ಶ್ವರ ದೇವಾಲಯದಲ್ಲಿಯೂ ಇದ್ದರು (ಜೇ ೨೯೦). 


ಈ ಶಾಸನದಲ್ಲಿ ಉಕ್ತವಾದ ಮತ್ತೊಂದು ಅಂಶ 
“ಪೆರುಮಾಳು'. ಇದು ದೇವರ ಹೆಸರಾಗಿರಜಿ ಅಕೃನ 
ಬಸದಿಯ ಸ್ಥಾನೀಕನ ಹೆಸರಾಗಿದೆ. ಹಿರೇಹಳ್ಳಿಯ 
ಬಸದಿಯ ಸ್ಥಾನೀಕರು ಸೆರಮಾಳು ಕಂತಿಯರಾಗಿದ್ದಾರೆ. 


ಬೇ. (೩೪೦) ಸು. ೧೩ ನೇ ಶತಮಾನದಲ್ಲಿ ನೇರವಾಗ 
ಮತಾಂತರಗಳಾಗುತ್ತಿ ದ್ದು ವೈಷ್ಣ ವ ಮತದಿಂದ ಜೈನ 
ಮತಕ್ಕೆ ಬಂದಿರಬಹುದಾದವರು ತಮ್ಮ ಪೂರ್ವನಾಮ 
ದಿಂದಲೇ *ಸೆರಮಾಳು' ಹೆಸರನ್ನೇ ಧರಿಸಿದ್ದಿರಬಹುದು. 
ವೈದಿಕರನ್ನು ಬಸದಿಗಳಲ್ಲಿ ಅರ್ಚಕರಾಗಿ ನೇಮಿಸುತ್ತಿದ್ದ 
ಸಂಪ್ರದಾಯವಿಶ್ತಾದ್ದರಿಂದ "ಸೆರಮಾಳು'. ಬಸದಿಯ 
ಅರ್ಚಕನ ಹೆಸರಾಗಿದ್ದು, ಅವರು ಇಲ್ಲಿ ದಾನ ಸ್ವೀಕರಿಸಿ 
ದ್ಹಾರೆಂದು ಭಾವಿಸಬಹುದಾಗಿದೆ.ಆದರಿಂದಲೇ ಶಾಸನವು 
"ಪೆರಮಾಳೆಗೆ. ಕೊಟ್ಟಿದು' ಎಂದಿದೆ. 


ಶಾಸನ ಪಾಠಗಳು 


೧ ಹಳೇ ಬೆಳ್ಗೊಳ ಗ್ರಾಮದ ಕೇಶವ ದೇವಾಲಯದ ಮುಂದೆ ನಿಲ್ಲಿಸಿರುವ ಶಿಲಾ ಶಾಸನ 


೧ ಶ್ರೀ ಮತ್ಸರಮ ಗಂಭೀರಸ್ಕಾದ್ವಾದಾಮೋಘೆಲಾಂಇ್ಸಾನೆಂ ಜೀಯಾತೆ 
ಲೋಕ್ಯ ನಾಢಸ್ಯ ಶಾಸನಂ ಜಿನ ಶಾಸನಂ] ಶ್ರೀಪತಿ ಜನ್ಮದಿಂ 
ದೆಸೆವನ ಯಾದವ ವಂಶದೊಳಾದ ದಕ್ಷಿಣೋರ್ವ್ವಿಪತಿ ಎಪ್ಪನೂರ್ವ್ವಸಳ 

ನೆಂಬ ನೃಸಂ ಸೆಳೆಯಿಂದ ಕೋಪನೆ ದ್ವೀಪಿಯನೊನ್ನನನೊರ್ವ್ವ ಮುಸಿ ಪೊಯ್ಸ 
ಳಯೆನ್ನಡೆ ಪೊಯ್ದು ಗೆಲ್ಲು ದಿಗ್ಭ್ಯಾನಿಯಶ ನೆಗಳ್ಳೆವಡೆದೊಂಗಡ ಪೊಯ್ಸ 
ಳನೆಂಬ ನಾಮಂದಿಂ| ವಿನಯಾದಿತ್ಯ ನೃಪಾಳನ ತನೂಜನೆಅಕೆಯಂಗ 

ನೃಪನಾತನ ಪುತ್ರನ್ನುನ್ನತ ಬಳಾನ್ಸ್ನತಂ ವಿಷ್ಣು ನೈಪಾಳಕನಾತನಾತ್ಮ 

ಜಂ ನರಸಿಂಹಾ || ಪಡೆಮಾತೇಂ ಬಂದು ಕಂಡಂಗಮೃತಜಳಧಿ ತಾಂಗರ್ಬ್ಬದಿಂಗಂಡವಾ 
ತಂ ನುಡಿವಾತಂಗೆನ್ಸ್ನ ನೆಂಬ ಪ್ರಳಯ ಸಮಯದೊಳ್ಳೇರೆಯಂ ಮೀರಿಬರ್ಪ್ಪಾ 
ಕಡಲನ್ಸಂ ಕಾಳನನ್ನಂ ನೀ ಮುಳಿದ ಕುಳಿಕನನ್ನಂ ಯುಗಾನ್ಹಾಗ್ಲಿಯನ್ನೆಂಸಿಡಿಲನ್ನಂ 
ಸಿಂಹೆದನ್ನೆಂ ಪುರಹರನುರಿಗಣ್ಣನ್ನನೀ ನಾರಸಿಂಹ || ಸ್ವಸ್ತಿ ಶ್ರೀ ಮನ್ಮಹಾಮಂ 


ಣೃ ಡಿ. ಗ. ೪ ಗೌಳ ಬ..8 ಸ್ತಿ 


ಇ ೦ 
so 


ಲ್ಲ 


೧೨ ಡಳೇಶ್ವರ ತ್ರಿಭುವನಮಲ್ಲ ತಳಕಾಡು ಕೊಂಗು ನಂಗಲಿ ನೊಣಂಬವಾಡಿ ಬನ: 


ಸಾ 
ಕ್ರ ೫ 


ವಸೆ ಹಾನುಗಲ್‌ಗೊಂಡ ಭುಜಬಳ ಬೀರೆಗಂಗ ಪ್ರತಾಪ ಹೊಯ್ಸಳನಾರಸಿಂಹೆದೇವ 
ರ್‌ ದಕ್ಷಿಣ ಮಹೀಮಂಡ (ಳ) ಮಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಸಾಳನಂ ಮಾಡಿಜೋರಸ 


೧೫ ಮುದ್ರದ ನೆಲೆನೀಡಿನೊಳ್‌ ಸುಖಸಂಕಥಾ ನಿನೋದದಿಂ ರಾಜ್ಯಂಗೆಯ್ಯತ್ತ ಮಿರೆ | 
೧೬ ದಾಸೆಯನಾಯಕ ಗೌರವ ವಿನಯಕೀರ್ತಿಯದುತ್ತಮ ದುರೆಯ 

೧೭ ನಾಯಕಂಗಂ ವಾಸವನುತ ಶೀಲೆ ನೇಮ ಶೌಚ ಚಾಕಿಯನ್ವೆಸುತೆಗುಣೆ 

೧೮ ಜಕ್ಕವ್ವೆಗಂ ಕೇಸರಿವಿಷ್ಟರ ಶ್ರೀ ಪಾರ್ಶ್ವಜಿನಪಾದಭಕ್ತಿ ನಿಯುಕ್ತ ನೇಮಿಯನಾ 
೧೯ ಯಕಂ ದಾಸೆಯ ನಾಯಕಂ ಗೌರವಕ್ಕೆ ಭರತಂ ಬಾಹುಬಲಿಯುಮೆಂ 


ಕ " ಇತಿಹಾಸ ದರ್ಶನ [4] 


ಕ 


೩೨ 


ಬನಮ್ಮಕೃಳಾದರ್‌ | ನೇಮಂ ಸಮಸ್ತ ಗುಣಗಣಧಾಮಂ ದಾಸ....ನಿ 

ವಾಸ ಭರತಂ ನೇಮಿಜಿನ ಭಕ್ತಿನಿಕೆತಂ ಶ್ರೀ ಮದ್ಬೂ ಹುಬಲಿ ಕೀರ್ತಿ....ನಿತ 

pe | ಆ (ಶಿ?) ಯ ಮೂರ್ತಿ ais ಫಯ ನಿಕ್ಷೆಯ ಪ್ರಮಾಣೋವವ್ಸಿ 
್ಲನ್ರತ್ರಯ ಚಕ್ರವರ್ತಿ ನೆಯಕೀರ್ತಿಯ....ಶ್ವರ ಚರಣ ಕಮಲ ರತ 

ಸ 4 | ಶ್ರೀ ಟ್ಟ ಸಂಘೆ ದೇಶೀಯ ಸ ಪುಸ್ತಕಗಚ್ಛ ಕೊಂಡ ಕೊಂದಾನ್ವಯ 

ಶ್ರೀ ರಚ ಸಿದ್ಧಾನ್ತ ದೇವಸುತ ಬಾಳಚಂದ್ರ ನವರಗುಡ್ಡ 0 ನೇಮಯನಾ 

ಯಕ ಸಕ ವರ್ಷದ ೧೦೯೨ನೆಯ ಖರ ಸಂವತ್ಸರ ಪೌಷ್ಯ ಬ ೧೧ ಮಂ (ಗ) 

ಳವಾರ ದುತ್ತರಾಯಣ ಸಂಕ್ರಾನಿ, ಯೊಳು ಜರಗರಹಳ್ಳಿಯ ಪಾರ್ಶ್ವದೇವರ 

ನ್ಟ ವಿಧಾರ್ಚ್ಛನೆಗೆ ಮದುರ ಸಮುದ್ರದ ಕೆಳಗೆ ಗಡ್ಡೆಸಲಿಗೆ ಮೂ 

ಜು ಆವರೆಗಂಡಿಯಲ್ಲಿ ಬೆದ್ದಲೆ ಕೊಳಗ ಹತ್ತು ಹೊದೋಟವೊಂ 

ದಂ || ಸರ್ವಾಧಿಕಾರಿ ಹೆಗ್ಗಡೆ ಕಮ್ಮಟಿದ ಮಾಚಯ್ಯ ನಂದಾ ದೀವಿ 

ಗೆ ಬಿಟ್ಟಿ ಗಾಣ ವೊಂದು || ಬಸದಿಯ ಮನೆ ಮೂಜು ಮಗ್ಗ 

ಇದಂ ಕಿಡಿಸಿದನ ಗಂಗೆಯಲು ಕನಿಲೆಯಕೊಂದ ಪಾತಕನಕ್ಕುಂ || 


೨ ಬರಾಳು ಗ್ರಾಮದಲ್ಲಿ ರಸ್ತೆಯ ಬದಿಯಲ್ಲಿ ನಿಂತಿರುವ ಶಾಸನದ ಕಲ್ಲು 


೨೬ 


“Gp ೧ ೫ 0 ೫ ಓಡ ಎ 


ಸು.) 
ಲಿ ಈ 


೧೨ 


೧೩ 


೧೪ 


೧೫ 


೧೬ 


೧೭ 


ಶ್ರೀ ಮತ್ಸರಮ ಗಂಭೀರ ಸ್ಕಾದ್ವಾದಾಮೋಫಘೆ ಲಾಂಛನಂ | ಜೀಯಾತೆ ತ್ರೈ 
ಳೋಕ್ಯನಾಥಸ್ಯ ಶಾಸನಂ ಜಿನ ಶಾಸನಂ || ಶ್ರೀಕಾಂತಾನೀನವಕ್ಷೋರುಹಗಿರಿ ಶಿಖರೋಜ್ಜ ಎಂಭ 
'ಮಾಣಂ ವಿಶಾಳಂ ಲೋಕೋದ್ಯತ್ತಾ ಪಲೋಪ ಪ್ರವಣ ವಿಳಸಿತಂ ವೀರ ವಿದ ೈಡ್ಮಹೀಪಾನೇಕಾವ್ಯಾ 
ಮುಕ್ಕ ಸಂಜೀವನ ಬಹೆಳಿತವುದ್ಯ ದ್ಲುಣ ಸ್ತೋಮ ಮುಕ್ತಾನೀಕಂ ನಿಷ್ಕ ಂಟಿಕಂ ನಿಶ್ವಳಮೆನ 

ಲೆಸುಗಂ ಹೊಯ್ಸಳ ಕ್ಷತ್ರ ಪತ | ಅದಕೊಳ್ಳಾ ಕ್ರಿಕದನ್ನೆ ಪುಟ್ಟಿದ ಹಾ ಚೂಡಾ 

ಮಣಿತ ದಿನುಮ್ಯದ್ಯು. ಇ ಶೋಭೆಯಿಂ ಸ್ವರುಜಿಯಿಂ ಸದ FR ತ್ತ ರಾರಾಜಿತತ ದಿನತ್ಯುನ್ನ ತ ಜಾತಿಯಿಂಸ 
ಮನೆಸಲ್ಪ ೦ಗ್ರಾಮರಂಗಾಗ್ರ ದೊಳ್ಳ! ದವದೆ ಸ ಟರಿಕುಳ ಪ್ರತಾಸಿ ನಿನಯಾದಿತ ೦ ಧರಾಧೀಶ್ವ 

ರಂ ನಿನ ಜಾನಿತ್ಯನೆ ಹ್‌ ಔನೆನುತನೆಲಯಂಗ ಭೂಭುಜಂ ತಕ್ಕನುಜಂ ವಿನುತಂ "ನಷ್ಟು ನೃಪಾ 
ಳಂ ಮನಸ್ವಿ ತದಪತ್ಯಂ ನೆಗೆರ್ದ್ವ ನರಸಿಂಹಂ || ವೃ | ನತನರಪಾಳಜಾಳಕ ವಿಶಾಳವಿಜೃಂಭಿತ ಬಾಳಬಾಸು 
ರೋದ್ಭತ ತಿಳಕಾಂಕಿತಾಂಧಿ) ನಖಂ ಮಂಡಳ ಮಹಾವರಂಗರಾಮನೂಜ್ವಿ ೯ತ ನಿಜ ಪುಣ್ಯಪುಂಜ ಬಳ 
ಸಾಧಿತ ಸದ ನ ಮಹೀತಳದೊಳೆ ಮಹೋನ್ಮತಿಯಿಂದೆಸೆದಂ ನೆರಸಿಂಹೆ 

ಭೂಭುಜಂ ಸ್ಟ ಸ್ತಿ ಸಮಧಿಗತ ಪಂಚ ಮಹಾಶಬ್ದ ಮಹಾಮಣ್ಣಳೇಶ್ವರಂ ದ್ವಾರಾವತೀಪು 
ರವರಾಧೀಶ್ವರಂ ಮಳವ ಬಳಜಳದನಿಳಯಾನಿಳಂ ದಾಯಾದದಾವಾನಳು ಪಾಂಡ ಕುಳ ಕುಧರ ಕುಳಿ 

ಶ ದಂಡಂ | ಗಂಡ ಚೇರುಂಡಂ | ಮಂಡಳಿಕ ಬೇಂಟಿಕಾರೆಂ ಜೋಳಕಟಿಕ ಸೂಕೆಕಾರ ಸಂಗ್ರಾಮ ಭೀಮ 
ಕಲಿಕಾ 

ಲ ಕಾಮ | ಸಕಳ ವಂದಿಜನ ಮನಸ್ಸಂತರ್ಪೃಣ ಪ್ರವಣತರ ವಿತರಣ ವಿನೋದೆಂ ವಾಸಂತಿಕಾ 
ದೇನೀಲಬ್ಧವರ 

ಪ್ರಸಾದಂ 1 ಯಾದವ ಕುಳಾಂಬರದ್ಯುಮಣಿ | ಮಂಡಳಿಕ ಚೂಡಾಮಣಿ | ಕದನೆ ಪ್ರಚಂಡ | 
ಮಲಪರೊ 

ಳ್ಗಂಡ ನಾಮಾದಿ ಪ್ರಶಸ್ತಿ ಸಹಿತಂ ಶ್ರೀ ಮತ್ತಿ ಭುವನಮಲ್ಲ ತಳಕಾಡು ಕೊಂಗುನಂಗಲಿನೊಣಂಬವಾಡಿ 
ಬನವ 


ಇತಿಹಾಸದೆರ್ಶನೆ 


೧೮ ಸೆ ಹಾನುಂಗಲ್ಲೊಂಡ ಭುಜಬಳವೀರ ಗಂಗ ಪ್ರತಾಸಹೊಯ್ಸಳ ನಾರಸಿಂಹದೇವರು ದಕ್ಷಿಣಮಹಿಮಂ 


ಡಳಮಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಳನ ಪೂರ್ವಕಂ ಸುಖ ಸಂಕಥಾ ವಿನೋದದಿಂ ರಾಜ್ಯಂಗೆಯ್ಯ್ಯತ್ತ 
ಮಿರೆ 
ಸುಂಕದಧಿಕಾರಿ ಬಟ್ಟಿಮಯ್ಯ ವೆರ್ಗ್ಗಡೆಗಂ ನಿಯದ ವೃತ್ತಿಯಲು ತನ್ನಾಳಿಕೆಯಲು ಬರಹಾಳಿನಲಿಕೆ 
ಜಯಂ ಕಟ್ಟಿಸಿ ಸುಪಾರ್ಶ್ವ ಭಟಾರಕರ ಬಸದಿಯ ಮಾಡಿಸಿದನಾಬಸದಿಯಷ್ಟ ವಿಧ (ರ್ಚ) ನೆಗೆ ರಿಶಿ 
೨೨ ಯರಾಹಾರ ದಾನಕ್ಕಮ್‌ ಆ ಊರ ಹಿರಿಯ ಕೆಅಕಿಯ ಕೆಳಗೆ ಮೊದಲೇರಿಯಲಿ ಸಲಗೆ ಹಾ 
pe ಬೆದ್ದಲೆ ಸಲಗೆ ೧ ಕೊಳಗ ೧೦ ತಾ ಕಟ್ಟಿದಕೆಟಿ*ಯಲಿ ನೀರು ಹರಿವುದಲ್ಲಿ ತನಕಮಿ 
೨೪ ಗಿನಿತುವ ಶಕವರ್ಷದ ೧೦೭೦ ನೆಯ ಪ್ರಭವ ಸಂವತ್ಸರೆದ ಉತ್ತರಾಯಣ ಸಂಕ್ರಾಂತಿ 
ವೃತಿ ಪಾತದಲು ಶ್ರೀ ಮೂಲಸಂಘದ ಕೊಂಡಕುಂದಾನ್ವೈಯದ ದೇಶಿಯ ಗಣದ ಪುಸ್ತಕ ಗಚ್ಛ 
೨೬ ದ ಕಾಣೋರ ಬಳಿಯ ಗೋಣಿಯ ಮಲಧಾರಿ ಅಷ್ಟೋ ಸವಾಸಿ ಗುಣಭದ್ರದೇವರ ಶ್ರೀಪಾದ 
ಹ ಬ್ದ ಧಾರಾಪೂರ್ವ್ವಕಂ ಮಾಡಿ ಚಾಮವೆ ಹೆಗ್ಗಡತಿ ಬಿಟ್ಟಳು ಬಸದಿಗೆ ಧರ್ಮದೊಳಗನುದನ್ನು 
೨೮. ದು ಮುಕುಂಡಿಯ ಮುಕ್ಕಣ್ಣ ಕಡಂಬ ವಂಶದ ಇಳಿವ ಬೆಡಂಗ ವೀರ ಮಾಣಿಕ್ಯನಾರಿ 
ರ್ತಿ ಸೆಟ್ಟಿಯಮಗಂ ಗೋಪತಿ ನಾಯಕನ ಮಗಂ ಕಬ್ಬಪ್ಪು ನಾಡು ಸಾಸಿರದ ವೀರ ಮಾಣಿಕ್ಯ 
೩೦ ನಾರಿ ಸೆಟ್ಟಿಯರು ಬರಹಾಳ ಬಸದಿಯಲ್ಲಿ ಜೀರ್ಣೋದ್ಧಾ ರನುಂ ಮಾಡಿ ಅಲ್ಲಿಯ ಕೆ 
೩೧ ಯುಮಂ ಕಟ್ಟಿಸಿ RG ಮಂ ತಿದ್ದಿಸಿ ತನ್ನ ಮಗ ಮಚ್ಚೆಸೆಟ್ಟಿಯನಾಧಿಸತ್ಯವ ಮಾಡಿಕೊ 


ಟ್ಟು ಆ ಧರ್ಮುಮೂರ್ಜಿತಂ ಮಾಡಿ ಯಶೋವ್ರಿದ್ಧಿಯಂ ಪುಣ್ಯವ್ರಿದ್ಧಿ ಯಂ ಮಾಡಿ 
೩೩ ಕೊಂಡು ಶಾಸನಮಂ ನಿಲ್ಲಿಸಿದೆಂ | 


ಶ್ರವಣಜೆಳಗೊಳದ ಚಿಕ್ಕಜೆಟ್ಟದ. ಪಾರ್ಶ್ವನಾಥ ಬಸದಿಯ ಅಂತರಾಳದ ಬಲಭಿತ್ತಿಯ ಮೇಲಿನ 
; ಶಿಲಾಶಾಸನ 


ಶ್ರೀ ಮನ್ಮಹಾ ಪಸಾಯಿತರುಮಪ್ಪ ವಿಜಯಣ್ಣ ನವರಳಿಯ ಚಿಕ್ಕ ಮದುಕಣ್ಣ 
ನವರು ಶ್ರೀ ಕಮಠ ಪಾರ್ಶ್ವದೇವರ ಅಂಕಮಾಲ್ಯಗೆಣ ಗೋವಿಂದವಾಡಿ 
ಯ ಕೆಬ5ಯ ಕೆಳಗೆ ಗದ್ದೆ ಕೊ ೧೦ ಬೆದ್ದಲು ಇತ್ತಿರೆ ೧೦೦ನೂ ಸಕವರು 


ಷ ೧೧೭೯ ನೆಯ ನಳ ಸಂವಚ್ಛರದ ಉತ್ತರಾಯಣ ಸಂಕ್ರಮಣದಂದು ಧಾರಾಪೂರ್ವಕವಾಗಿ ಮಾಡಿ 
ಕೊಟ್ಟಿ ದತ್ತಿ ಮಂಗಳಂ ಮಹಾಶ್ರೀ 


ಜಿ ಈ ಜಿ ಓಡ _ಈ2ಿ 


೪ ಅದೇ ಬಸದಿಯ ಅಂತರಾಳದ ಎಡ ಭಾಗದ ಮುಂಭಿತ್ತಿಯಲ್ಲಿ ಮೇಲ್ಬಾಗದಲ್ಲಿರುವ ಶಾಸನ 
೧ ಶ್ರೀ ದಾಮನನ್ಮಿ ತ್ರೆ ಪನಿದ್ಯೈದೇವರ ಶಿಷ್ಯರು ಧನ 
೨ ಕೀರ್ತಿ ದೇವರು ಕಮ್ಮಟದ ಸಕಲ್ಯೈಯಂ ಮಾ 
೩ ಡಿಸಿದರು 


೫ ಚಿಕ್ಕಬೆಟ್ಟದ ಎರಡು ಕಟ್ಟೆ ಬಸದಿಯಲ್ಲಿನ ನವರಂಗದ ಕಂಬದ ಮೇಲಿನ ಶಾಸನ 
೧ ಸ್ವಸ್ತಿ ಶ್ರೀ ನವಕಣ್ಣದ ನಾಲ್ಕು ಕಮ್ಬುಮನ್‌ ದುಗ್ಗ ಮಾರೋವಜ ಮಾಾಡಿದನ” || 
೬ ಜಿನನಾಥಪುರದ ಶಾಂತೀಶ್ವರ ಬಸದಿಯ ಗರ್ಭಗೈಹದ ಬಲಗೆಡೆ ಒಳಭಿತ್ತಿಯಲ್ಲಿರುವ ಶಾಸನ 
| ೧ ಸಾಗರಣಂದಿ ಸಿದ್ಧಾಂತ ದೇವರ ಬಸದಿಗೆ ತಂದ ಸಾಇರ ಗದ್ಯಾಣ ನಿರ್ನ್ನಯ 
| ಹೆಗ್ಗಡೆ ನಾಗದೇವ ಬಮ್ಮಯ ನಾಯಕರ ಸಾಕ್ಷಿ 


"ಇತಿಹಾಸ ದರ್ಶನ 


೭ ಅದೇ ಬಸದಿಯ ನವರಂಗದ ಎಡ ಭಿತ್ತಿಯ ಮೇಲೆ 


೧ 
ವಿ 
ವಿ 


೭ 


ಸ್ವಸ್ತಿ ಶ್ರೀಮತು ವಸುಧೈಯ್ಯ ಬಾಂಧವ ರೇಚಿಮಯ್ಯ ದಂಡ ನಾಯಕರ ಬಸದಿಯ ಶಾಸ್ರಿನಾಥ ದೇ 

ವರಷ್ಟ ವಿಧಾರ್ಚನೆಗೆ ಲಕ್ಕಣಂದಿ ದೇವರ ವಟ್ಟಾರಮುಂ ಬಸದಿಯ ಸುತ್ತಣ ಮನೆಗಾಣ ನಾಗದೇವನ 

ವಟ್ಟಾರಮುಂ ನಾಗದೇವ ಕಟ್ಟಿಸಿದ ಕೆಟಕಯುಂ ರಾಜೆಯನಹಳ್ಳಿಯ ರಾಮಗಟ್ಟಿ ಮಂ ಲಕ್ಕಣಂದಿ 

ಡೇವರು ಕನ 

ಕ ಸೇನೆ ಸಂಡಿತರುಂ ಮಂಚಿಯಣ 7: ಸಮಸ್ತ ಗಾವುಂಡಗಳು ಪರೋಕ್ಷ ವಿನಯವಾಗಿ 

ಧಾರಾಪೂರ್ಬ್ಯಕಂ ಮಾಡಿ ಕೊಟ್ಟಿ ರು... .. (ಮುಂದೆ ಅಕ್ಷರಗಳು ಇಲ್ಲ) 

ಶ್ರೀ ರೇಚಣ ದಂಡನಾಯಕರ ಮ ಅರಸಿಯ ಕೆಣಿಯ ಲಕ್ಷಿ ಒಸಟ್ಟೈಯ ಬೊಮ್ಮ ಸೆಟ್ಟಿಯರು 
ಮಾಡಿಸಿ ಕೊಟ ಕಂ 

ಚಿನ ತೋರಣವೊಂದು ಕಂಚಿನೆಲೆ ಹೆದಿನೈದು ಕಂಚಿನ ಹೂ ನಾಲ್ಕುತಾಂಬ್ರದ ಹೂವೇಳು 

ಕಣ್ಣು ೯ಪಾಳಿಕೆಯ ದೀವಿ(ಗೆ) 

ಯರಡು ಮಾಣಿಕ ದೀವಿಗೆಅಆಯಿದು ಕಂನಡಿಯೊಂದು] 


೮ ಆಕ್ಕನ ಬಸದಿಯ ಮುಖ ಮಂಟಪದ ಮುಂಭಿತ್ತಿಯಲ್ಲಿರುವ ಎರಡು ಶಾಸನಗಳು 


೧ 


% NNR CR Ng 


ಶ್ರೀ ಮನ್ಮುನಯ ಕೇರ್ತಿ ಸಿ 

ದ್ಧಾಂತ ಚಕ್ರವರ್ತಿಗಳ ಶಿಷ್ಯ 

ರು ನಯ ಕೀರ್ತಿ ದೇವರು 

ಆಚ್‌ವೆ ಬಸದಿಗೆ ಮುಕ್ಕೊಡೆ 

> spp ಗೆಜ್ಜೆ ಸಗ ಸೋ 
ುಸದ್ರದಲ್ಲಿ ನಾ... ನಹಿ! 

ತ "ಕೆಯ್ಯಲು ಮಣ್ಣು 

೧೦೦ ಯಂತಿರಿತುವಂ ಎಂದೆಂ 

ದಿಗಂ ಸಲಿಸುವರು ಮಂಗಳ ಮಹಾ 


೯ ಅದರ ಕೆಳಭಾಗದಲ್ಲಿರುವ ಶಾಸನ 


೧ 


CE ಜ ೪ಲಿ 18 ಕ್ಷಿ 


l 
ಕ್ಷ 


೨೮ 


ಶ್ರೀ ಮನ್ಮುನಯ ಕೀರ್ತಿ ಸಿ 
ದ್ಧಾಂತ ಚಕ್ರವರ್ತಿಗಳ 
ಶಿಷ್ಯರು ನಯಕೀರ್ತಿ 

ದೇವರ ಶಿಷ್ಯರು ಚಂದ್ರ 
ಪ್ರಭ ದೇವರು ಅಕ್ಕನ ಬ 
ಸದಿಯ ದವಸಿಗತನ? 

ಕೈ ಆಚನ್ಹೈಯ ಬೊಂಮೆಯ 
ನ ಹಳ್ಳಿಯ ಸೋಮ ಸಮು 


ಶ್ರೀ ಎಲ್‌, ಕೆ. ಶ್ರೀನಿನಾಸನ್‌ ಅವರ ಪಾಠ 
ನಾಡೆಸೇನ ಬೋವಿಯ 


ದೇವ ಸಂಘಟನ 


ಇತಿಹಾಸ ದರ್ಶನೆ 


ಗ. ಅ ಲಕ ಟಟ a” ಟ್‌ 
ಕೌ ಗ 


ದ್ರದ ಕೆಟ5ಯ ಕೆಳಗೆ ಕಿಜು 
ಕಟ್ಟಿದ ಗದ್ದೆ ಸಲಗೆ ಒಂದು ಕೊ 
ಳಗ ವಯಿದು ಜೆದ್ದಲು ಕೆನು (?) 
ತದ* ಕೆಯ್ಯಿಯಲಿ ಬೆದ್ದಲೆ 
೧೦೦ನೂ ದೇವರ ಭೋಗಕ್ಕೆ ಪೆರು 
ಮಾಳೆಗೆ ಕೊಟ ದು ಮಂಗಳ 


ಳ್ಳ ಮಹಾಶ್ರೀ ಶ್ರೀ ಶ್ರೀ 


ಈ ಲೇಖನವನ್ನು ಸಿದ್ಧ ಪಡಿಸಲು ಸಹಾಯ ಮಾಡಿದ 
ಕೂ, ಸ. ಅಪರ್ಣ ಅವರಿಗೆ ನಾನು ಅಭಾರಿ) 


3. *ೆಯ್ಕೆತ್ತರು 


4. ಧರ್ಮ 


ಇತಿಹಾಸ ದರ್ಶನ 


ಡು ದೇನರಕೊಂಡಾರೆಡಿ. ಪಿ. ವಿ. ಕೃಷ ಮೂರ್ತಿ ಮುತು ಶೀಮತಿ 
೧ ಲಿಇ Uw 


ಪೀ 


ಜೆ.ಬಿ. ಜಯರಾಮಯ್ಯ" ಮತ್ತು ಕೆ. ಕುಮಾರ್‌ ಯಾದವ್‌ ** 


ಮುನ್ನುಡಿ ಬಲ್ಲಾಳನ ಕೆಂಕನಹಳ್ಳಿದೊಡ್ಡಿಯ ಶಿಲಾಶಾಸನ 


ತೆಂಕನಹೆಳ್ಳಿದೊಡ್ಡಿ ಯು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದು 
ಗ್ರಾಮ, ಪ್ರಸ್ತುತ ಶಾಸನವು ತೆಂಕನಹಳ್ಳಿ ದೊಡ್ಡಿಯ 
ಸಂಬೇಗೌಡ ಎಂಬುವರ ಹೊಲದಲ್ಲಿದೆ. ಈ ಶಿಲಾ 
ಶಾಸನದ ಎದುರು ಪಾಳುಬಿದ್ದ ಮಾರಿಗುಡಿ ಇದೆ. 
ಗುಡಿಯಲ್ಲಿ ಯಾವುದೇ ದೇವರ ಮೂರ್ತಿಯಿಲ್ಲ. 


ಕನ್ನಡ ಭಾಷೆ ಹಾಗೂ ಕನ್ನಡ ಲಿಪಿಯಲ್ಲಿರುವ 
ಈ ಶಾಸನವು ೫೨ ಇಂಚು ಎತ್ತರ ೨೭ ಇಂಚು ಅಗಲ 


ವಾಗಿದೆ. ಒಟ್ಟು ೨೭ ಸಾಲುಗಳಿಂದ ಕೂಡಿದ ದಾನೆ | 


ಶಾಸನವಾಗಿದ್ದು ಅಲ್ಲಲ್ಲಿ ತ್ರುಟಿತವಾಗಿದೆ. ಭಾಷೆ ಮತ್ತು 
ಲಿಪಿ ಹೊಯ್ಸಳರ ಕಾಲದ್ದಾಗಿದ್ದು ಶಾಸನೆ ಪೂರ್ಣ 
ವಾಗಿದೆ. 


ಶಾಸನ ಪಾಠ 

೧ ಸಮಸ್ತ ವಿಸ್ತ್ರತ ವಿಸ್ತಾರ ಪ್ರಶಸ್ತಿ ಸಹಿತಂ 

೨ ಶ್ರೀಮತು ಪ್ರತಾಪ ಚಕ್ರವರ್ತಿ ಹೊಇಸಣ ಶ್ರೀ ನೀ. 

೩ ಬಲಾ ಳ ದೇನರಸರು ವಿರುಪಾಕ್ಷ ಸಟ್ಟಿಣದೊ 

po ಟಿ 

೪ ಳು ಸುಖ ಸಂಕಥಾ ವಿನೋದದಿಂ ರಾಜ್ಯಂಗೆಯುತ್ತಿ ಕೆ 

೫ ಕಲಿನು ಶಕ ವರುಷೆ ೧೨೬೦ನೆಯ ಇಸ್ತರ ಸಂ 

೬ ನತ್ಸರದ ಆಶ್ವಇಜ ಸು೩ ವಡ್ಡವಾರದಾದು ಶ್ರೀ 

೭ ಮನುಮಹಾ ಸಾನಂತಾದಿ ಸತಿ ಮಾರಿಸೆಟ್ಟ 

೮. ಯ ಗೂಳೆಯ ನಾಯಕರನರು ಶ್ರೀಮನುಮ 

೯ ಹಾ ವಡ ಬ್ಯವಹಾರಿ ಉಭಯ ನಾನಾ ದೇಶಿಮಲೆ 
೧೦ ಯಾಳ ಮುಖ್ಯರಪ ನಿಲಸಸೆಟ್ಟಿಯರ ಮಕಳು ರಾ 
೧೧ ಯಸ ಸೆಟ್ಟಿಯರಿಗೆ ಲಂಕೆರೆಯ ಸ್ಮಳದೊಳಗಣ 
೧೨ ನೆನರಾದಿಯಾ... ಹಳಿಯ ಚುತುಸೀಮೆ ಇಂ 


೧೩ ದೊಳಗುಳ್ಳ ಗಡ್ಡೆ ಬೆದ್ದಲು ಆ ಲಂಕೆರೆಯಾ ಹಿರಿ 


* ಉಪನ್ಯಾಸಕರು, ವಿನೇಕಾನಂದ ಪದವಿಪೂರ್ವ ಕಾಲೇಜು, ರಾಜಾಜಿನಗರೆ, ಬೆಂಗಳೂರು-೫೬೦ ೦೧೦ 
** ನಂ. ೨೫, ಕಾವಲ್‌ ಭೈರಸಂದ್ರ, ಆರಿ, ಟಿ, ನಗರ ಅಂಚೆ, ಬೆಂಗಳೂರು-೫೬೦೦೩೨ 


ಇತಿಹಾಸ ದರ್ಶನ 


೧೪ ಯಾಕೆಳಗೆ ಪೂರ್ವ ಮರಿಯಾಜಿಯಲಿ 

೧೫ ನವರಾದಿಯ ಹಳಿಗೆ ಸಲುವ ಗದ್ದಿ ಸಲಿಗೆ... 

೧೬ ನೊಳಗಣ ಭೂನಿಯೊಳಗಣ ನಿಧಿ ನಿಕ್ಷೇಪ ಜ 

೧೭ ಲ ಪಾಷಾಣ ಅನ್ನು ಆಗಾಮಿಯೊಳಗಣ ಸರ್ವ ಸ್ಟ್ರಾ 
೧೮ ಮ್ಯನನು ಪಾತ್ರ ಜ್ಞಾತಿ ಸಾಮಂತದಾಯ 

೧೯ *-ಮತದಿಂ ಸ್ವರುಚಿ ಇಂ ದಾರಾಪೂರ್ವ 

೨೦ ಕಂ ವನಾಡಿ ಆ ಗೂಳೆಯ ನಾಯಕರು 

೨೧ 


ಆ ರಾಯಪ್ಸ ಸೆಟ್ಟಿಯ ಭೂಮಿ ಚಂದ್ರಾದಿತ್ಯರುಳಂ ನಂಬರಂ 


ಲ ಟ್‌ ಾ್‌್‌್ಮ ಹ್‌ 
ie ಶಿ 


೨೨ ಕೊಡುಗೆಯಾಗಿ ಸಲುವಂತಾಗಿ ಕೊಟ್ಟ ಶಿಲಾಶಾಸ 

೨೩ ನಇ ಧರ್ಮನಂ ಅನನಳುನಿದನನು ಅಶ್ವೇತಿ ಬ್ರಹ್ಮೇತಿ 
೨೪ ಯೊಳಾಗ್ರ ಪಂಚ ಮಹಾಪಾತಕಮ ಮಾಡಿದ [ವ] 

೨೫ ರು ಹೋಹಗತಿಗೆ ಹೋಹರು ಸ್ವದತ್ತಂ ಸರದತ್ತ್ವಾಂ. 

೨೬ ವಾಯೋ ಹರೇತಿ ವಸುಃಧರಾ ಷಸ್ಮಿರ್‌ ವರುಷ ಸಹಸ್ರಾಣಿ 


೨೭. ಜಾಯೇತಿ ಜಾಯೇ ಕ್ರಿಮಿ: 


ಶಕ ವರುಷ ೧೨೬೦ನೆಯ ಈಶ್ವರ ಸಂವತ್ಸರದ 
ಅಶ್ರಯುಜ ಶು ೩ ವಡ್ಡ ನಾರ ಎಂದು ಕಾಲವನ್ನು 
ಗಣನೆ ಮಾಡಿಕೊಂಡಿದೆ. ಈ ಶಾಸನ ಕ್ರಿ. ಶ.೧೩೩೮ರ 
ಸೆಪ್ಟೆಂಬರ್‌ ೨೭ನೇ ತಾರೀಖಿಗೆ ಸರಿಹೊಂದುತ್ತದೆ. 
ಈ ಕಾಲಕ್ಕೆ ಸರಿಯಾಗಿ ಹೊಯ್ಸಳ ರಾಜ ಮೂರನೇ 
ಬಲ್ಲಾಳನು ರಾಜ್ಯಭಾರ ಮಾಡುತ್ತಿದ್ದ ಕಾಲವಾಗಿದೆ. 


ಈ ಶಾಸನವು ನಿಜಯನಗರ ಸಾಮ್ರಾಜ್ಯದ 
ಸ್ಥಾಪನೆಯ ಕಾಲವನ್ನು ಮುಂದೂಡಲು ಸಹೆಕಾರಿ 
ಯಾಗಿದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ 
ಕ್ರಿ. ಶೆ. ೧೩೩೬ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 
ಯಾಗಲ್ಲಿಲ್ಲವೆಂದು, ಬಹುಶಃ ೧೩೪೬ರಲ್ಲಿ ಸ್ಥಾಪನೆ 
ಯಾಗಿರಬೇಕು. ಆದುದರಿಂದ ವಿಜಯನಗರ ಸ್ಥಾಪನೆಯ 
ಕಾಲವನ್ನು ಕ್ರಿ. ಶ. ೧೩೩೬ಕ್ಕೆ ಬದಲಾಗಿ ೧೩೪೬ಕೆ 
ಮುಂದೂಡಬಹುದಾಗಿದೆ. ಆದಕ್ಕೆ ಈ ಕೆಳಕಂಡ ಅಂಶ 
ಗಳನ್ನು ನಾವು ಗಣನಗೆ ತೆಗೆದುಕೊಳ್ಳಬಹುದು. 
ಶೈಗೇರಿ ಕ್ರಮಾಂಕ ಒಂದರ ಶಾಸನ ಇದೇ ವರ್ಷದ್ದಾಗಿದೆ 
(೧೩೪೬) ಇಲ್ಲಿ ಸಂಗಮ ಸೋದರರು ಭಾರತೀತೀರ್ಥರಿಗೆ 
ದಾನ ವತಾಡಿದ ಶಾಸನವಿದೆ. 


ಇತಿಹಾಸ ದೆರ್ಶನೆ 


ಹೊಯ್ಸಳ ಬಲ್ಲಾಳನು ಮೂರು ರಾಜಧಾನಿ 
ಗಳನ್ನು ಮಾಡಿಕೊಂಡಿದ್ದನು. ಒಂದನೆಯದಾಗಿ 
ದ್ವಾರಸಮುದ್ರ, ಎರಡನೆಯದಾಗಿ ತಿರುವಣ್ಣಾ ಮಲೈ 
ಬಲ್ಲಾಳ ಪಟ್ಟಣ ಮತ್ತು ಮೂರನೆಯದಾಗಿ ವಿಜಯ 
ವಿರೂಪಾಕ್ಷ ಹೊಸ ಪಟ್ಟಣ. ವಿಜಯ ವಿರೂಪಾಕ್ಷ 
ಪಟ್ಟಣದ ಬಗ್ಗೆ ವೆಂಕಟರಮಣಯ್ಯ ಮತ್ತು ನೀಲಕಂಠ 
ಶಾಸ್ತ್ರಿಗಳು ಮುಮ್ಮಡಿ ಬಲ್ಲಾ ಳನ ಹೊಸಸಟ್ಟಿಣವೇ 
ಬೇರೆ ಬುಕ್ಕನ ರಾಜಧಾನಿ ಹೊಸಸಟ್ಟಿ ಣನೇ ಬೇರೆ 
ಎಂದು ಹೇಳಿರುತ್ತಾರೆ. 


ಹೊಸಸಟ್ಟಿಣವೆಂಬುದು ಹೆಂಸೆ ವಿಜಯನಗರದ 
ಮೊದಲಿನ ಹೆಸರಾಗಿತ್ತು. ಕ್ರಿ. ಶೆ. ೧೩೨೦ರಲ್ಲಿಯ 
ಶಿಲಾಶಾಸನದಲ್ಲಿ (ಎಕ ೧೦ ಕೋ ೭೫) ಬಲ್ಲಾಳ 
ಪುದು ಸಡ್ಕೆನೀಡು ಎಂದರೆ ಹೊಸ ಪಟ್ಟಿಣದಲ್ಲಿ ಎಂದಿದೆ, 
ಅರಸೀಕೆರೆ (ಎಕ ೫ ಅರಸೀ ೬೬) ಶಾಸನದ ಪ್ರಕಾರ 
ಬಲ್ಲಾಳನು ಹೊಸ ಪಟ್ಟಿಣದನ್ಲಿದ್ದ. ಗುಬ್ಬಿ (ಎಕ. ೧೨ 
ಗುಬ್ಬಿ ೩೦ರ) ಶಾಸನದಲ್ಲಿ ಹೊಸ ಪಟ್ಟಿಣದಲ್ಲಿ ಎಂದಿದೆ. 
ಈ ಎಲ್ಲ ಶಾಸನಗಳು ರಾಜಧಾನಿಯ ಹೆಸರನ್ನು ವಿಜಯ 
ವಿರೂಪಾಕ್ಷ ಹೊಸ ಪಟ್ಟಿಣ ಎಂದು ಹೇಳಿವೆ. 


ತಿಗ 


ಈ ಹೆಸರು ಹೇಗೆ ಮತ್ತು ಏಕೆ ಬಂದಿತು ಎಂಬ 
ಪ್ರಶ್ನೆಗೆ ಉತ್ತರ ಬಹಳ ಸುಲಭವಾಗಿದೆ. ಮೂರನೇ 
ಬಲ್ಲಾಳನ ಮಗನ ಹೆಸರು ನಾಲ್ವಡಿ ಬಲ್ಲಾಳ ಅಥವಾ 
ವೀರನಿಜಯ ಬಲ್ಲಾಳ (ಎಂ ಎ ಆರ್‌ ೧೯೨೮ ನೆಂ ೪), 
ವೀರ ವಿರೂಪಾಕ್ಷ ಬಲ್ಲಾಳ (ಎಕ ೬, ಚಿಕ್ಕಮ. ೧೦೫) 
ಹಾಗೂ ಹಂಪೊಡೆಯಾ (ಎಕ ೪ ಕೃನ ೨೯) 
ಹಂಸೆಯ ಒಡೆಯ ಎಂದಿವೆ. ನಾಲ್ಕನೆಯ ಬಲ್ಲಾ ಳನಿಗೆ 
ಹೆಂಪೆ ವಿರೂಪಾಕ್ಷನ ಹೆಸರೆ ಇದ್ದಿತು. ವಿರೂಪಾಕ್ಷ 
ಪಟ್ಟಣವೆಂಬುದು ಹೆಂಸೆಗಿದ್ದ ಇನ್ನೊಂದು ಹೆಸರು. 
ಇದಲ್ಲದೆ ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿರುವ 
ಶಾಸನ (ಸೌ ಇ ಇ ಸಂ ೪)ರಲ್ಲಿ ವಿರೂಪಾಕ್ಸ ತೀರ್ಥ 
ವೆಂದಿದೆ. ವಿರೂಪಾಕ್ಷ ತೀರ್ಥ, ವಿರೂಪಾಕ್ಷ ಪಾದ, 
ವಿರೂಪಾಕ್ಷ ಪಟ್ಟಣ ಎಂಬುವು ಹಂಪೆಯ ಬೇರೆ ಬೇರೆ 
ಹೆಸರುಗಳು 


ಈ ಶಾಸನವನು ಓದಲು ನುತು ಲೇಖನ ಸಿದ ಪಡಿಸಲು ಸಹಾಯೆ ನೀಡಿದ ಡಾ! ದೇವರ ಕೊಂಡಾರೆಡಿ ಯವರಿಗೆ ಚಿರೆಯಣಿ ' 
FR ಇಡಿ ಜಾ a 


ಯಾಗಿದ್ದೇನೆ.] 


೨೨ 


ನಾಲ್ಕನೆಯ ಬಲ್ಲಾಳನ ಹೆಸರಿನಲ್ಲಿ ಹಂಸೆಯನ್ನು 


ರಾಜಧಾನಿಯಾಗಿ ಮಾಡಿ ಅದಕೆ ಹೊಸಪಟ್ಟಿಣವೆಂಬ 


ಹೆಸರನ್ನು ಕೊಟ್ಟಿದ್ದ ದೊರೆ ಮುಮ್ಮುಡಿ ಬಲ್ಲಾಳನು ' 


ತೀರಿಕೊಂಡಾಗ, ನಂತರ ಬಂದ ನಾಲ್ವಡಿ ಬಲ್ಲಾ ಳನು 
೧೩೪೫ರ ವರೆಗೆ ಅಧಿಕಾರದಲ್ಲಿದ್ದವನು. ಈತನ ನಂತರ 
ಹರಿಹರನು ಸಟ್ಟಿಕೈ ಬಂದನು. ಕ್ರಿ. ಶ. ೧೩೪೬ರ 
ಫೆಬ್ರವರಿ ತಿಂಗಳ ೧೩ನೇ 
ಹರಿಹರನು. ತನ್ನ 


| 


| 


ತಾರೀಖಿನಂದು ' 
ವಿಜಯೋತ್ಸವವನ್ನಾ ಚರಿಸಲು | 
| ಶೃಂಗೇರಿಗೆ ಬಂದು ದಾನವಿಟ್ಟಿದ್ದಾನೆ. ಇವರ ಆಳ್ವಿಕೆಯ | 


ಮೊದಲಿನ ಕೆಲನರುಷಗಳು ರಾಜಧಾನಿಗೆ ಹೊಸಪಟ್ಟಣ 


ಎಂದೇ ಕರೆಯುತ್ತಿದ್ದರು. ಈ ಎಲ್ಲಾ ಅಂಶಗಳಿಂದಾಗಿ 
ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಕ್ರಿ. ಶ. 
೧೩೪೬ರಲ್ಲಿ ಪ್ರಾರಂಭವಾಗಿರಬಹುದೆಂದು ಹೇಳಬಹು 
ದಾಗಿದೆ. 


ಇತಿಹಾಸ ದರ್ಶನ 


ಡಾ|| ಎಚ್‌. ಆರ". ರಘುನಾಥಭಟ್‌ * 


ಕುದ್ಪಗುತ್ತಿಯಲ್ಲಿ ನರ್ಶಿಯನ್‌ ಶಾಸನ ಕೊರಕೆ 


ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಿನ 
ಚಂದ್ರಗುತ್ತಿ ಯ ವಾಸ್ತು ಶಿಲ್ಪ ಕೃತಿಗಳು ಪ್ರಾಕ್ತ ನ 
ಪಂಡಿತರ ಗಮನ ಸೆಳೆದದ್ದು ಒಂದು ಶತಮಾನದ 
ಹಿಂದೆ.! ಅಲ್ಲಿಯ ರೇಣುಕಾಂಬೆಯ ಮಹಾತ್ಮೆ ಶತಶತ 
ಮಾನಗಳಿಂದ ಜನಜನಿತ. ಬರಬರುತ್ತ ಅತಿರೇಕಕ್ಕೆಳೆದು 
ಅಲ್ಲಿಯ ಹಲವು ಸೇವೆಗಳಲ್ಲಿ "ಬತ್ತಲೆ ಸೇವೆ' ಇಡೀ 
ಜಗತ್ತಿನ ಲಕ್ಷ್ಯ ಸೆಳೆಯುವಷ್ಟಾನಗಿ, ಚಂದ್ರಗುತ್ತಿಯ 
ಪರ್ಯಾಯನಾಮ ಈ ಬತ್ತಲೆಸೇವೆ ಆಗಿ ಹೋಗಿದ್ದುದು 
ದುರ್ದೈವದ ಸಂಗತಿ? ಈ ಗೊಂದಲದ ನಡುವೆ 
ಅಲ್ಲಿಯ ವಾಸ್ತುಶಿಲ್ಪ ವೈಭವ ಕಣ್ಣಿಗೆ ಕಾಣದಂತಾ 
ಯಿತು. ಕಾಡು ಮುಚ್ಚಿದ್ದು ಇನ್ನೊಂದು ಕಾರಣ 
ವಿರಬಹುದು. ಅದನ್ನು ಬಗೆದು ಒಳಹೊಕ್ಕರೆ ಗಿರಿ 
ದುರ್ಗದೊಳಗಣ ಕೋಟಿ ಕೊತ್ತಳ, ಗುಡಿ, ಮಸೀದಿ, 
ಮದ್ದಿನ ಪಣತ, ಹನುಮಾನ್‌ ಚೌಕ, ಮುಸುಕಿನ 
ಬಾವಿ ತೆರೆದು ನಮ್ಮನ್ನು ಬೆರಗುಗೊಳಿಸುತ್ತದೆ ! 
ಇವುಗಳನ್ನೆಲ್ಲ ಯಾರು ನಿರ್ಮಿಸಿದರು ಅಥವ ಪುನರ್‌ 


ನಿರ್ಮಾಣ ಮಾಡಿದರು- ಎಂಬ ಪ್ರಶ್ನೆ ಸಹಜವಾಗಿಯೇ 


ಏಳುತ್ತದೆ. ಈ ಹಿನ್ನೆಲೆಯಲ್ಲಿ ಈಚೆಗೆ ನನ್ನ ಕ್ಷೇತ್ರ 
ಕಾರ್ಯದಲ್ಲಿ ಪತ್ತೆಯಾದ ಪರ್ಶಿಯನ್‌ ಶಾಸನ ತೋಧನೆ 
ಕುರಿತು ಒಂದು ಟಿಪ್ಪಣಿಯನ್ನು ಮೊದಲ ಬಾರಿಗೆ ಇಲ್ಲಿ 
ಪ್ರಕಟಿಸಲಾಗುತ್ತಿದೆ. 


ಪ್ರಸ್ತು ತ ಶಿಲಾಶಾಸನ ಚಂದ್ರಗುತ್ತಿ ದುರ್ಗದ 
ಗೋಡೆಯ ಬುರುಜಿನೆ ಮೇಲೈ, ಸು, ೧೪ ವೂ. ಎತ್ತರ 
ದಲ್ಲಿ ದುರ್ಗಮವಾದ ಜಾಗದಲ್ಲಿದೆ ; ಕಡಿದಾದ 
ಕೋಟಿಯ ಬುರುಜಿನ ಗೋಡೆಯಲ್ಲಿ ಅಡಗಿದ್ದ ಶಾಸನ 
ಫಲಕದ ಮೇಲೆ ಗಿಡಬಳ್ಳಿ-ಪಾಚಿ ಹೆಬ್ಬಿದ್ದು ದೂರದಿಂದ 
ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಇದನ್ನು ಕಂಡು ಹಿಡಿದೆದ್ದು 
ಕೇವಲ ಅಕಸ್ಮಾತ್ತಾ ಗಿ. ಫನ್ನ ಜೊತೆಗೆ ಕರೆದುಕೊಂಡು 
ಹೋಗಿದ್ದ ಕಲ್ಲಪ್ಪನ ಸಹಾಯವನ್ನಿಲ್ಲಿ ಕೃತಜ್ಞ ತೆಯಿಂದ 
ಸ್ಮರಿಸಿಕೊಳ್ಳುನ್ಷೇನೆ.4 


ಇದೊಂದು ಪರ್ತ್ಕಿಯನ್‌ ಶಾಸನ, ಅರೆಬಿಕ್‌ 
ಲಿಪಿಯ ನಸ್ಕ್‌ ಶೈಲಿಯಲ್ಲಿ ಕಂಡರಿಸಲಾಗಿದೆ. ಈ ಶಾಸನ 
ಪಾಠವನ್ನು ಹೀಗೆ ಓದಲಾಗಿದೆ. 


* ರೀಡರ್‌, ಪ್ರಾಚೀನ ಇತಿಹಾಸ ಹಾಗೂ ಶಾಸನಶಾಸ್ತ್ರ ವಿಭಾಗ, ಕರ್ನಾಟಿಕ ವಿಶ್ವವಿದ್ಯಾಲಯ ಧಾರವಾಡ-೫೮೦ ೦೦೬. 

1 ನೋಡಿ, ಫ್ರಾನ್ಸಿಸ್‌ ಬುಕೆನನ್‌, ಎಜರ್ನಿ...ಸಂ.111, ಲಂಡನ್‌, ೧೮೦೭ ; ಬಿ.ಎಲ್‌, ರೈಸ್‌, ಮೈಸೂರ್ಗ್ನ್ನುಸಂ 11, 
ಲಂಡನ್‌, ೧೮೯೭ ; ಸಿ. ಹಯೆನದನೆರಾವ್‌, ಮೈಸೂರು ಗೆರುಟಿಯೆರ್‌, ಸಂ. ೪, ಬೆಂಗಳೂರು, 

2 ಈ ಪ್ರಚಾರ ಎಷ್ಟು ತೀವ್ರಗತಿಗೆ ಹೋಯಿತೆಂದರೆ ಅಲ್ಲಿ ಜರುಗುತ್ತಿದ್ದ ವಾರ್ಷಿಕೆ ರಥೋತ್ಸನನನ್ನು ಈಗ ಕೆಲವು ನರ್ಷ 


ಗಳಿಂದ ನಿಲ್ಲಿಸಲಾಗಿದೆ. 


3 ಈ ಶಾಸನ ವ್ಯಾಸಂಗದಲ್ಲಿ ನೆರವಾದ, ಅಲಿಗಡ ಮುಸ್ಲಿ 
ಕಾಲೇಜಿನ ಸೂಫಿಯಾ ಶೇಕ" ಅವರಿಗೆ ಕೃತಜ್ಞತೆಗಳನ 


ಶ್ವನಿದ್ಯಾಲಯದ ಪ್ರೊ|| ಜಲಾಲಿಯನರಿಗೆ ಹಾಗೂ ಕರ್ನಾಟಿಕ 
ಲ್ಲಿಸುತ್ತೀನೆ, 


4 ಈಗ ಕೆಲ ತಿಂಗಳುಗಳಿಂದ ಈ ಶಾಸನ ಶೋಧನೆಗಾಗಿ ಹಲವು ಬಾರಿ ಚಂದ್ರಗುತ್ತಿಗೆ ಕ್ಷೇತ್ರಕಾರ್ಯ ಹೋಗಿದ್ದು ಈ 


ಸಲ ಪತ್ತೆಯಾಯಿತು. 


ಇತಿಹಾಸ ದರ್ಶನ 


ಟ್‌ 


4೫ 


೧. ಬಿನಾ ಶುದ್‌ ಇನಾಯ- ತಿ.ಇಲಾಹಿ 
೨. ಬುರ್ಗ್‌ ಇಬ್ರಾಹಿಂ ಆದಿಲ"ಶಾಹಿ 
೩. ಸರಹ್‌ ಸಲಸ್‌ ಅರಬೇನ್‌ ಅಲಫ” 


ಇದರ ಅರ್ಥವಿವರಣೆಯನ್ನು ಈ ರೀತಿಯಾಗಿ 
ನೀಡಬಹುದು. ಬುರುಜುಗಳ ಸಹಿತವಾದ ಈ ಕೋಟಿ 
ಯನ್ನು ಇಬ್ರಾಹಿಂ ಆದಿಲ್‌ಶಾಹಿಗಳು ಹಿಜರಿ ೧೦೪೩ 
ರಲ್ಲಿ (೧೬೩೪) ದೇವರದಯದಿಂದ ಕಟ್ಟಿಸಿದರು. 


ಇದೊಂದು ಪ್ರತಿಷ್ಠಾನ- ಶಾಸನ (Foundation 
inscription) ಇದು ಸಂಕ್ಷಿಸ್ತವಾಗಿದ್ದರೂ ತೇದಿಯ 
ವಿವರ ಮತ್ತು ರಾಜನೆ ಹೆಸರಿರುವುದರಿಂದ ಐತಿಹಾಸಿಕ 
ವಾಗಿ ಮೆಹೆತ್ವವುಳ್ಳದ್ದಾಗುತ್ತ ಡೆ. 


ಚಂದ್ರಗುತ್ತಿಯಲ್ಲಿ ಆದಿಲ್‌ಶಾಹಿಗಳ ಆಳ್ವಿಕೆಯ 
ಕಾಲದಲ್ಲಿ, ವಾಸ್ತುಶಿಲ್ಪ ಚಟುವಟಿಕೆಗಳಿಗೆ ಸಂಬಂಧಿಸಿ 
ದಂತೆ ಸಮಕಾಲೀನ ಇತಿಹಾಸಕಾರನಾದ ಫೆರಿಸ್ಟಾ 
ಹೇಳಿದ ಮಾತಿಗೇ ಆ ಕೋಟಿ ಗೋಡೆಗೆ ಅಂಟಿ 
ಕೊಂಡಿರುವ, ಇದೀಗ ಪತ್ತೆಯಾಗಿರುವ ಶಿಲಾಶಾಸನದಿಂದ 
ಹೆಚ್ಚಿನ ಖಚಿತತೆ ಬಂತು. ಅಷ್ಟೇ ಅಲ್ಲ ಆದಿಲ್‌ 


ಶಾಹಿಗಳ "ಶಿಯಾ' ಧರ್ಮದಡಿ ಹಿಂದುತ್ವದ ಕೆಲ ಲಕ್ಷಣ 


ಗಳನ್ನು ಸಮನ್ವಯ ಭಾವದಿಂದ ಅಳವಡಿಸಿ 
ಕೊಂಡಿರುವುದೂ ಶಾಸನೀಯವಾಗಿ ಸೂಚಿಸಿ 
ದಂತಾಯಿತು. 

ಶಿವಮೊಗ್ಗ ಜಿಲ್ಲೆ ಯಲ್ಲಿ ಈನರೆಗೆ ಐದಾರು 


ಪರ್ಶಿಯನ್‌ ಶಾಸನಗಳು ಪತ್ತೆಯಾಗಿವೆ.6 ಈ ಪಟ್ಟಿಗೆ 
ಚಂದ್ರಗುತ್ತಿಶಾಸವೂ ಸೇರುವಂತಾಗಿದೆ. ಈ ಶಾಸನ 
ವನ್ನೊಳಗೊಂಡಂಕೆ ಪರ್ಶಿಯನ್‌ ಶಾಸನೆಗಳ ಪ್ರತ್ಯೇಕ 
ಅಧ್ಯಯನ ಮಾಡುವ ಅಗತ್ಯವೂ ಇನ್ನು ಹೆಚ್ಚಾಗಿ 
ಕಂಡು ಬರುತ್ತಿದೆಯೆಂಬುದನ್ನೂ ಈ ಶಾಸನ ಶೋಧನೆ 
ಬೆರಳಿಟ್ಟು ತೋರಿಸುತ್ತದೆ. ಆ ದಿಕ್ಕಿನತ್ತ ನಾವು 
ಸಾಗಬೇಕಾಗಿದೆ. 


ಏಳು ಸುತ್ತಿನ ಕೋಟಿಯ ಆರನೆಯ ಗೋಡೆಯ 
ಮೇಲಿರುವ ಈ ಶಾಸನ ಸಡಿಯಚ್ಚನ್ನು ಆಗಲೇ ಪತ್ತೆ 


ಯಾದ (೧೯೯೨ರಲ್ಲಿ) ಮತ್ತೊಂದು ಪರ್ಶಿಯನ್‌ 
ಶಾಸನಡೊಟ್ಟಿಗೆ ಹೋಲಿಸಿ ನೋಡಿದಾಗ ಲಿಸಿಶ್ಫಿಲಿ' 
ಹಾಗೂ ಲಿಸಿಸೌಂದರ್ಯ ಬೇಕೆ ತೆರನಾದ್ದು ಕಂಡು 
ಬರುತ್ತದೆ. ಬಿಜಾಪುರದ ಆದಿಲ್‌ಶಾಹಿಗಳ ಕಾಲದ 
ಸುಂದರ ಲಿಪಿಯನ್ನು "ನಸ್ಮಲಿಕ್‌' ಎಂದು ಬಣ್ಣಿಸ 
ಲಾಗಿದೆ. ಚಂದ್ರಗುತ್ತಿಯಲ್ಲಿ ಈ ಹಂದೆ ಶೋಧ 
ಮಾಡಿದ ಸರ್ಶಿಯನ್‌ ಶಾಸನ ವೃತ್ತಾಕಾರದ ಫ್ರೇಮಿ 
ನೊಳಗಿದ್ದು ನಾಲ್ಕು ಸಾಲುಗಳಲ್ಲಿ ಅಕ್ಷರಗಳನ್ನು ಬಳಪದ 
ಕಲ್ಲು ಹೆಲಗೆಯ ಮೇಲೆ ತುಸು ಆಳವಾಗಿ ಆದರೆ 
ಕಲಾತ್ಮಕವಾಗಿ, ಸೂಕ್ಷ್ಮವಾಗಿ ಕಂಡರಿಸಲಾಗಿದೆ. 
ಈಗ ಕಂಡು ಹಿಡಿದ ಶಿಲಾ ಶಾಸನ ಆಯತಾಕಾರದ 
ಫ್ರೇಮಿನೊಳಗೆ ಮೂರು ಸಾಲುಗಳಲ್ಲಿ ಅಕ್ಷರಗಳನ್ನೆ ಪ್ರೈ 
ಬಿಟ್ಟು ಉಳಿದ ಭಾಗವಮ್ಮು ಕೊರೆದು ತೆಗೆಯಲಾಗಿದೆ. 
ಈ ಒಂದು ಲಿಪಿಕಂಡರಣೆಯ ವ್ಯತ್ಯಾಸ ವಿಶೇಷದಿಂದಾಗಿ 
ಅಕ್ಷರಗಳು ಇಲ್ಲಿ ಉಬ್ಬಿವೆ (embossed), ತಾಂತ್ರಿಕ 
ವಾಗಿ ಪರ್ಶಿಯನ್‌ ಶಾಸನೆಗಳ ಲೇಖನ ಮಾದರಿಯ 
ಇನ್ನೊಂದು ಬಗೆಯನ್ನಿಲ್ಲಿ ನೋಡಬಹುದು. ಲಿಪಿ 
ಸೌಂದರ್ಯ ಅಷ್ಟೊಂದು ನವಿರಾಗಿಲ್ಲ. ಆದಿಲ್‌ ಶಾಹಿಗಳ 
ಕ್ಯಾಲಿಗ್ರಫಿಯ ಈ ಎರಡೂ ಮಾದರಿಗಳು (ಒಳಕಂಡರಣೆ 
ಹಾಗೂ ಹೊರ ಉಬು ಲಿನಿಶೈಲಿ) ಮಲೆನಾಡಿನಲ್ಲಿ 


ಬ 
ಮೂಡಿ ಬಂದ ಬಗೆಯನ್ನು ಇವು ಸೂಚಿಸುತ್ತವೆ. 


ಲಿಪಿಕಂಡರಣೆಯ ಎರಡು ವಿಭಿನ್ನ ತಂತ್ರಗಳಲ್ಲಿ 
ಸೌಂದರ್ಯ ಪ್ರಜ್ಞೆ ಎದ್ದು ಕಾಣುವುದೊಂದು ವಿಶೇಷ 
ವಾದರೆ, ಅದಕ್ಕಿಂತ ವಿಶೇಷ ಹಾಗೂ ಸ್ವಾರಸ್ಯಕರ 
ಸಂಗತಿಯೆಂದರೆ ಸಮಕಾಲೀನ ಹಿಂದೂ ಶಾಸನ 
ಪರಂಪರೆಯನ್ನು ಅಥವ ಕೆಲಲಕ್ಷಣಗಳನ್ನು ಮುಸ್ಲಿಂ 
ಶಾಸನಗಳಲ್ಲಿಅಳವಡಿಸಿರುವುದು. ಆಚಂದ್ರಾರ್ಕತಾರಂಬರ 
ತತ್ವದ (ಶಾಶ್ವತ ತತ್ವ) ಚಂದ್ರ-ಸೂರ್ಯರ ಚಿತ್ರಣ- 
ಸಾಕ್ಷಿ ಸಂಕೇತವೂ ಹೌದು. ಇದು ನಮ್ಮ ಪರಂಪರೆಯ 
ಬಹುತೇಕ ಶಾಸನಗಳ ಶಿರೋಭಾಗದಲ್ಲಿ ಕಂಡು 
ಬರುವವು, ಇದನ್ನು ಆದಿಲ್‌ ಶಾಹಿಗಳು ತಮ್ಮ ಅರೆಬಿಕ್‌- 
ಪರ್ಶಿಯನ್‌ ಶಾಸನಗಳಲ್ಲಿ, ಲಿಖಿತ ಭಾಗದ ಆಚೀಚೆ 
ಸ್ಪಷ್ಟವಾಗಿ ಎದ್ದು ಕಾಣುವಂತೆ ಕೆತ್ತಿದ್ದಾರೆ. ಇಂಥಲ್ಲಿ 


5 ನೋಡಿ, ಫೆರಿಸ್ಟಾ ಎಂ.ಕೆ., ತಾರಿಖ್‌-ಇ-ಫೆರಿಸ್ಟಾ, ಸಂ, ೩, ಮುಂಬಯಿ, ೧೯4೧-೨, 
6 ನೋಡಿ ಎಕೆ, ೪॥|, ಶಿಕಾರಿಪುರ 33೪ (೧೬೩೨) ; ಚನ್ನಗಿರಿ ೪೩ (೧೬೫೩), ೪೪ (೧೬೫೨,) 


ತಳ 


ಇತಿಹಾಸ ದರ್ಶನ 


ಆದಿಲ್‌ಶಾಹಿಗಳ ಹಿಂದೂಧರ್ಮದ ಸಮನೈಯತತ 
ಆಡಗಿದೆಯೆಂದು ಹೇಳಬಹುದು.? ಇದನ್ನು ಇನ್ನಷ್ಟು 
ಪುಷ್ಟೀಕರಿಸುವಂತೆ ಚಂದ್ರಗುತ್ತಿ ಕೋಟಿ ಗೋಡೆಯ 
ಮೇಲೆ ಹನುಮಾನ” ಶಿಲ್ಪಫಲಕಗಳನ್ನು ಜೋಡಿಸ 
ಲಾಗಿದೆ... ಈ ಕೋಟಿ ಭಾಗವನ್ನು "ಹನುಮಾನ 
ಚೌಕ” ಎಂದೇ ಕರೆಯುತ್ತಾರೆ. ಇನ್ನೊಂದೆಡೆ ಗರುಡನ 


ಶಿಲ್ಪ ಫಲಕವಿದ್ದುದನ್ನು ಗಮನಿಸುವಂತಿದೆ. ಇದನ್ನೆಲ್ಲ 


ನೋಡಿದಾಗ ಈ ಕೋಟಿಯನ್ನು ಕಟ್ಟಿಸಿದವರು 
ಸ್ಥಳೀಯ ಹಿಂದೂ ಪಾಳೆಯಗಾರರೋ ಅಥವ ಆದಿಲ್‌ 
ಶಾಹಿಗಳೋ ಎಂಬ ಸಂದೇಹ ಬರುವುದು ಸಹಜ. 
ಈ ಸಂದೇಹ ನಿವಾರಣೆ ಪ್ರಸ್ತುತ ಶಾಸನ ಶೋಧನೆಯಿಂದ 
ಖಚಿತವಾಗಿ ಆಗುತ್ತದೆ. ಅಂತೆಯೇ ಇದಕ್ಕೆ ಐತಿಹಾಸಿಕ 
ವಿಶೇಷ ಮಹತ್ವ ಬರುತ್ತದೆ. 


7 ಕೆರ್ನಾಟಕದಲ್ಲಿ ಆಳಿದ ಆದಿಲ್‌ಶಾಹಿಗಳ ಕಾಲ ಸಮಾಜೋ-ಧಾರ್ಮಿಕವಾಗಿ ಬಹು ಸ್ವಾರಸ್ಕಕರವಾಗಿದ್ದು ಸಮಕಾಲೀನ 


| ಇತಿಹಾಸ ದರ್ಶನ 


ಸಾಹಿತ್ಯ-ಕಲೆ-ಸೂಫಿಗಳ ಅನುಭಾನ ಸಾಹಿತ್ಯಗಳಲ್ಲಿ ಈ ಉದಾರೆನೀತಿ ಚೆನ್ನಾಗಿ ಪಡಿಮೂಡಿದೆ. 


ಮುತ್ತುರಾಜು* 


ಮುತ್ತತ್ತಿಯ ತಾಮ್ರಶಾಸನ 


ಮುತ್ತತ್ತಿ ಗ್ರಾಮವು ಮಂಡ್ಯ ಜಿಲ್ಲೆಯ ಮಳವಳ್ಳಿ 
ತಾಲ್ಲೂಕಿನ ಹಲಗೂರು ಹೋಬಳಿಯ ಒಂದು ಹಳ್ಳಿ. 
ಇಲ್ಲಿ ಮುತ್ತತ್ತಿರಾಯ ಎಂದು ಕರೆಸಿಕೊಳ್ಳುವ 
ಆಂಜನೇಯ ದೇವಾಲಯವಿದೆ. ಸುಮಾರು ನಾಲು 
ಶತಮಾನಗಳಿಂದಲೂ ಗುಡಿಸಲು ಮತ್ತು ತಗಡಿನ ಶೀಟ್‌ 
ಗಳನ್ನುಳ್ಳ ದೇವಾಲಯವಾಗಿದ್ದು ಈಚೆಗೆ ನವೀಕರಣ 
ಗೊಂಡು ಸುಂದರ ದೇವಾಲಯವಾಗಿದೆ. 


ಪ್ರಸ್ತುತ ದೊರೆತಿರುವ ಒಂದು ತಾಮ್ರಶಾಸನವು 
ಒಂದು ಹಲಗೆಯನ್ನು ಉಳ್ಳದ್ದಾಗಿದೆ. ಹಲಗೆಯ 
ಎರಡೂ ಕಡೆಗಳಲ್ಲೂ ಬರಹೆವಿದ್ದು ಒಂದು ಕಡೆ ೨೬ 


ಸಾಲುಗಳು, ಎರಡನೆಯ ಕಡೆ ೧೭ ಸಾಲುಗಳು ಹೀಗೆ 


ಒಟ್ಟು ೪೩ ಸಾಲುಗಳಿವೆ. ಈ ತಾಮ್ರಶಾಸನದ ಉದ್ದ 
೮.೫ ಅಂಗುಲ, ಅಗಲ ೫.೧ ಅಂಗುಲ ಇದ್ದು ಹಗುರ 
ವಾದ ತಾಮ್ರದ ಹೆಲಗೆಯ ಮೇಲ್ಭಾಗದಲ್ಲಿ ಒಂದು 
ರಂಧ್ರವನ್ನು ಮಾಡಿದ್ದಾರೆ. ಇದರ ಒಟ್ಟು ತೂಕ ೧೭೫ 
ಗ್ರಾಂಗಳು. 


ಈ ಶಾಸನವು ಮುತ್ತತ್ತಿಯ ದೇವಸ್ಥಾನದ ವಶ 
ದಲ್ಲಾಗಲಿ, ಅಥವಾ ಅಲ್ಲಿ ಪೂಜೆ ಮಾಡುವ ತಮ್ಮಡಿಗಳ 
ವಶದಲ್ಲಾಗಲಿ ಇರದೆ ಕನಕಪುರ ತಾಲ್ಲೂಕಿನ ನಾಯಕನ 
ಹೆಳ್ಳಿಯ ಸಂಜೀವಯ್ಯ ಎಂಬುವರ ವಶದಲ್ಲಿದೆ. ಅವರು 
ತಮ್ಮ ಪೂರ್ನಿಕರಿಂದ ತಮಗೆ ಇದು ಬಂದಿದ್ದೆಂದು 


ಹೇಳುತ್ತಾರೆ. ಪ್ರತೀವರ್ಷ ಗೋಕುಲಾಷ್ಟ್ರಮಿಯಂದು | 
ನಡೆಯುವ ಜಾತ್ರೆಯಲ್ಲಿ ಈ ಜನಾಂಗದವರದೇ ಪ್ರಧಾನ 


ಪಾತ್ರವಾಗಿರುತ್ತದೆ. 


ಶಾಸನದ ವಿಷಯ : 

ಈ ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ. ಶ್ರೀರಂಗ 
ರಾಯರು ಶಿನನಸಮುದ್ರವನ್ನು ಆಳುವ ಸಮಯದಲ್ಲಿ 
ಎಂದು ಹೇಳಿರುವುದರಿಂದ ಇವನನ್ನು ವಿಜಯನಗರದ 
ಕೊನೆಯ ಅರಸು ಮೂರನೆಯ ಶ್ರೀರಂಗರಾಯ 
(ಕ್ರಿ. ಶೆ. ಸುಮಾರು ೧೬೬೦) ಎಂದು ಲೆಕ್ಕಹಾಕಬಹು 
ದಾಗಿದೆ. ೧೮ನೇ ಶತಮಾನದ ಕೊನೆಯ ೧೯ನೇ ಶತ 
ಮಾನದ ಪ್ರಾರಂಭದ ಶಾಸನದ ಲಿಪಿ ಸ ೈರೊಪವು ಇದಕ್ಕೆ 
ಪೂರಕವಾಗಿದ್ದು ಮುತ್ತತ್ತಿ ದೇವಾಲಯದ ಸ್ವಾಮ್ಯ 
ವನ್ನು ತಮ್ಮದೆಂದು ಹೇಳಿಕೊಳ್ಳಲು ಸೃಷ್ಟಿಸಿಕೊಂಡಂತಹ 
ಶಾಸನವಾಗಿದೆ. 


ಈ ಶಾಸನದ ಎರಡನೆಯ ಸಾಲಿನಲ್ಲಿ ಶ್ರೀರಂಗ 
ರಾಯನಿಗೂ ದ್ವಾಪರಯುಗಕ್ಕೂ ಸಂಬಂಧ ಕಲ್ಪಿಸಿ 
ಗೊಂದಲಕ್ಕೀಡು ಮಾಡಿದ್ದಾರೆ. ಆದರೂ ಮುಂದಿನ 
ಸಾಲುಗಳನ್ನು ಸುಲಭವಾಗಿ ಅಥೆಗ್ಯಸಬಹುದು. 
ಶ್ರೀರಂಗರಾಯರ ಅರಮನೆಯಲ್ಲಿ ಸ್ವಾಮಿಯು ವ್ಯಾಫ್ರೆ 
ರೂಪದಲ್ಲಿ ಮಲಗಿದ್ದು ನಂತರ ಮೈದುಂಬಿ ಬಂದು ತನ್ನ 
ನಿಜನಾಮುಥೇಯ ಮುತ್ತತ್ತಿರಾಯ ಎಂದು ಹೇಳಿಕೊಂಡು 


8 ನಂ. ೧, ೧೨ನೆಯೆ ಕ್ರಾಸ್‌, ಸಂಪಂಗಿರಾನುನೆಗರೆ, ಬೆಂಗಳೂರು-೫೬೦ ೦೨೭ 


ಇತಿಹಾಸ ದರ್ಶನ 


ತನಗೆ ಮುಳುಪಲ್ಲಕ್ಕಿ ಆಗಬೇಕು ಎಂದು ಕೇಳಲು ಆಗ 
ಶ್ರೀರಂಗರಾಯನು ತಾನು ಏರಿಬರುತ್ತಿದ್ದಂತಹ ಸಲ್ಲಕ್ಕಿ 
ಯನ್ನು ಕೊಟ್ಟು, ಜೊತೆಗೆ ಮುಳುಸಲ್ಲಕಿ ಯನ್ನು 
ಮಾಡಿಸಿಕೊಟ್ಟು, ಸ್ವಾಮಿಯನ್ನು ಮುತ್ತತ್ತಿಗೆ ಕಳು 
ಹಿಸಿ ಕೊಟ ,ನು.ನಂತರ ಹೆಲಗೂರು ನಾರಾಯಣೈಯ್ಯಗೆ 
ಹೇಳಿ ಸ್ವಾಮಿಯ ದೀಪಾರಾಧನೆಗೆ ಬ್ಯಾಡರಹಳ್ಳಿಯ 
ಬಳಿ ಹೊಲವನ್ನು ಕೊಡುಗೆ ಹಾಕಿಸಿದನು. 


ಆ ಸಮಯದಲ್ಲಿ ಕಾಳಮುತ್ತದಾಸ ಎಂಬುವವನು 
ಕಕ್ಕೆಯ ಸೊಪ್ಪಿನಿಂದ ಗುಡಿಸಲನ್ನು ಕಟ್ಟಿಕೊಂಡು 
ಸ್ವಾಮಿಯನ್ನು ಕಾದುಕೊಂಡು ಇದ್ದನು. (೧೯೮೬ನೇ 
ಇಸವಿಯ ತನಕ ಒಂದೂನರೆ ಅಡಿ ಎತ್ತರದ ಕಕ್ಸೆಮರದ 
ಮೂರ್ತಿಯನ್ನು ಪೂಜಿಸುತ್ತಿ ದ್ದರು. ನಂತರ ಶಿವಾರ 
ಪಟ್ಟಣದಿಂದ ಕಲ್ಲಿನೆ ಮೂರ್ತಿಯನ್ನು ಮಾಡಿಸಿ 


ಪ್ರತಿಷ್ಠಾನಿಸಲಾಯಿತು.) ಹೀಗೆ ಕಾಳಮುತ್ತದಾಸನು 
ದೇವರನ್ನು ಕಾಯುತ್ತಿರುವಾಗ ಮಾಯಗಗೌಡ, ಸಿಗೆ 
ಗೌಡರ ಹೆಸುವು ಸ್ವಾಮಿ ಇದ್ದಂತಹ ಹುತ್ತ ಕ್ಸ ಹಾಲು 
ಯೆರೆಯುತ್ತಾ ಇತ್ತು. ಆಗ ಹೆಲಗೂರಿನ ಕಾಳೇಗೌಡ, 
ಕೆಂಜೇಗೌಡ ಎಂಬ ಅಣ್ಣ ತಮ್ಮಂದಿರು ದನ ಕಾಯು 
ತ್ತಿರುವಾಗ ಹುಚ್ಚುಗಿಕಿ ಹಿಡಿ ತಂದು ಈ ಕಾಳಮುತ್ತ 
ದಾಸನ ಕೈಗೆ ಕೊಟ್ಟರು. ಆಗ ಸ್ವಾಮಿಯ ಸಕಲಾ 
ಚಾರರೆಲ್ಲರು ಮುತ್ತತ್ತಿಯಲ್ಲಿ ಸೇರಿ ಈ ಕೆಂಚೇಗೌಡ 
ಕಾಳೇಗೌಡ ಎಂಬ ಹೆಸರನ್ನು ತೆಗೆದು ಅವರಿಗೆ ಕಾಳ- 
ಮುತ್ತ, ಕೆಂಚನುತ್ತ ಎಂಬ ಹೆಸರನ್ನು ಇಟ್ಟು 
ಅವರನ್ನು ಕಾಳಮುತ್ತದಾಸನ ಹವಾಲು ಮಾಡಿ ದೇವರ 
ಪೂಜೆಗೆ ಎಡೆಮಾಡಿ ಇಟ್ಟುಕೊಂಡು ಇರಿ ಎಂದು ನಾಲು 
ಮಂದಿಯ ಸಹಿ ಹಾಕಿಸಿ ಚಪ್ಪೊಡನ್ನ್ನು ಬರೆಯಿಸಿ 
ಕಾಳಮುತ್ತದಾಸನ ಕೈಗೆ ಕೊಟ್ಟಿರು, 


ಶಾಸನ ಪಾಠ 


EN ೪. ಓವಿ 


21.2 
Re 2 


ಇ 
le 


ಶ್ರಿ ಮತು ಶ್ರಿ ರಾಮಾನುಜ್ಯಯ ನಮ 

ಹ ದೊಸರಾ ಯುಗದಲ್ಲಿ ಸಂಜಿವ ರಾ 
ಯ್ಯನು ಬಂದು ಹುತ್ತದಲ್ಲಿ ನಿತ್ತರೊ ಆ ಸ 
ಮೆಯ್ಯದಾಲ್ಲಿ ಶ್ರೀರಂಗರಾಯ್ಯರು ಸಿನನ 
ಸಮುದ್ರ ಆಳುವಲ್ಲಿ | ಅರಮನೆಯ್ಯಲ್ಲಿ | ಬಲ 
ನ ತೊಟ್ಟಿಲ ತೊಲೆಯ್ಯ ಮೆಲೆ ವೆಗ್ರ ಮಲಗಿರೆ 
ಲು ಆ ಸಮಯ್ಯದಲ್ಲಿ | ಸ್ರಿ ರಂಗರಾಯರೂ 
ಆಂಲ್ಲಿ | ಯ್ಯಡ ಬಲದಲ್ಲಿ | ಯಿಧ ಸಾ 
ಮಾಜಿಕರು ಬಂದು ನೊಡಿದಲ್ಲಿ | ಶ್ವವಿ ಮ್ಛೈೆ 
ದುಂಬಿ ಬಂದು | ನಾನು ಮುತ್ತತ್ತಿರಾಯ್ಯ 
ಯ್ಯಂದು | ತಮ ನಾಮದಯ್ಯವಂನು ಹೆಳಿ 
ಕೊಂಡರೂ | ಆ ಸಮೆಯ್ಯೂದಲ್ಲಿ ಸ್ರಿರಂಗರಾ 


೧೩ ಯ್ಯರು ಶ್ವಮಿ ನಿಉ ಬಂದ ಬಗೆಯೆನೆಂದು ಬಿ 
೧೪ ಂನೈಸಿದಲ್ಲಿ ಶ್ವಮಿ ನಮಗೆ ಮುಳುಪಂಲ 
೧೫ ಕಿ ಆಗಬೆಕೂಯಂದು ಕೆಳಿದಲ್ಲಿ ಆ ಕ್ಷಣ 


ಇತಿಹಾಸ ದರ್ಶನ 


ತಿಲ 


ದಲ್ಲಿ ಶ್ರಿ ರಂಗರಾಯ್ಯರು ತಾಉಯೆ 

ರಿ ಬರುವ ಪಂಛ್ಲಕ್ಕಿನೆ ಕೊಟು| ಮುಳು 
ಸಲ್ಲಕ್ಕಿಯ್ಯನು ಮಾಡಿಸಿ ಕೊಟು | ಶಮಿಯ 
ವರ ಮಂಂತತಿಗೆ ಕಳುಹಿದರೂ | 

ಆ ಸಮೆಯಾದಲ್ಲಿ ಹಲಗೂರು ನಾರಣೈಯ್ಯಗೆ | 
ಹೆಳಿಸಿ ಶ್ವಮಿಯ್ಯವರ ದಿಸರಾದನೆಗೆ ಬೈ | 
ಡರ ಹಳ್ಳಿಯ್ಯಲಿ ಹೊಲ ಕೊಡುಗೆ ಹಾಕಿ 
ದು ಶ್ವಮಿಯ್ಯವರು ಹುತ್ತದಂಲ್ಲಿಯಿರು 
ವಾಗ್ಗೆ ಮಾಯ್ಯಗಗೌಡ ಸಿಗೆಗೌಡನ ಹ 
ಸು ಹುತ್ತಕ್ಕೆ ಹಲುಯರೆ 


5 
ಯಾತಯಿತು ಆಗ್ಗೆ ಕಾಳಮುತ್ತ 


ಅದೇ ಹಲಗೆಯ ಹಿಂಭಾಗ 


ದಾಸನು ಕಂಕೆಸೊಪ್ಪು | ಗುಡುಲು 
ಕಟಿಕೊಂಡು ಶ್ವಮಿಯ್ಯ | ಕಾದುಕೊಂ 
ಡು | ಯಿದ್ದನು ಹಲಗೂರ ಕಾ 
ಳೆಗೌಡ | ಕೆಂಚೆಗೌಡ ಅಂಣ ತಂಮಡದಿ 
ರೂ ದೆನೆಕಾಯುವಂಲ್ಲಿ ಹುಚುಗ್ಗಿಕ್ಕಿ ಹಿ 
ಡಿ ತಂದು | ಕಾಳಮುಂತದಾಸನ ಕೈವಸ 
ಕೆ ಕೊಟರು ಆಗ ಶ್ವಮಿ ಸಕಲಾಚಾ 
ರೂ ಮುತಾತ್ತಿಯಲ್ಲಿ ಕೂಡಿ ಕೆಂ 
ಜ್ಚೈಗೌಡ ಕಾಳೆಗೌಡಯಂಬ ಹೆಸರ ಬಿ 
ಟು ಕಾಳಮುಂತ್ತ ಕೆಂಚ್ಚ ಮುತ್ತಯಂ 
ಬ ಹೆಸರಿಟ್ಟು ಯಿ ಕಾಳಮುತ್ತದಾಸ 

ನ ಹೆನಲು ಮಾಡಿ ಯಿ ದೆವ ಪುಜೆ ಮು 
ರು ಮುರುಯೆಡೆಯಾಗಿ ಯಿದುಕೊಂಡು 
ಯಿರಿಯಂದು ನಾಕ್ಸು ಮಂದಿ 

ಯಶಂ ಹಾಕಿ ಸನಸತಿಗಳು ಕೂಡಿ 

ಯಿ ಚಂಪೊಡು ಬರಸಿ ಕಾಳಮುಂತ ದಾ 
ಸನ ಕೈಗೆ ಕೊಂಟಿರೊ 


ಇತಿಹಾಸ ದರ್ಶನ 


ಈ ಮುತ್ತತ್ತಿರಾಯನಿಗೆ ಸಂಬಂಧಿಸಿದ ಜಾನಪದ 
ಹಾಡುಗಳಲ್ಲೊಂದರಲ್ಲಿ "ರಂಗರಾಜರ ನಡುವೆ' ಎಂಬ 
ಸಾಲು ಬರುತ್ತದೆ. ಇದು ಶ್ರೀ ರಂಗರಾಯನಿಗೂ ಈ 
ಕ್ಷೇತ್ರಕ್ಕೂ ನಡೆದಿರಬಹುದಾದಂತಹ ಘಟನೆಯನ್ನು 
ಪುಸ್ಮೀಕರಿಸುತ್ತ ದೆ. 


ಇದೇ ಸ್ಥಳದಲ್ಲಿ ಐದು ಸಾಲಿನ ಗ್ರಂಥಾಕ್ಷರವುಳ್ಳ, 


ನಾಗಿದ್ದೇನೆ, 


| ಇತಿಹಾಸ ದರ್ಶನ 


ನೀರಗಲ್ಲು ದೊರೆತಿದ್ದು ಮೊಸಳೆಯ ಜೊತೆಗೆ 
ಹೋರಾಟದ ಚಿತ್ರಣನಿೆ. ಇದು ಹೊಯ್ಸಳರ 
ಕಾಲಕ್ಕೆ ಸೇರಿದ್ದಾಗಿದ್ದು ಮುತ್ತತ್ತಿಯು ೧೨ನೇ 
ಶತಮಾನಕ್ಕಿಂತ ಮುಂಚಿನಿಂದಲೂ ಪ್ರಸಿದ್ಧವಾಗಿತ್ತು 
ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಶಾಸನವಲ್ಲದೆ 
ವಿಜಯನಗರ ಕಾಲಕ್ಕೆ ಸೇರಿರಬಹುದಾದಂತಹ ಎರಡು 
ವೀರಗಲ್ಲುಗಳು ದೊರೆತಿವೆ, * 


* ಪ್ರೊ ಲೇಖನವನ್ನು ಸಿದ್ಧಪಡಿಸಲು ಸಹಕಾರ ನೀಡಿದ ಪೂಜ್ಯ ಗೆರುಗಳಾದ ಡಾ| ದೇನರಕೊಂಡಾರೆಡ್ಡಿ ಅನರಿಗೆ ಕೃತಜ್ಞ 


೩೯ 


ಡಾ! ಹೆಚ್‌. ಎಸ್‌. ಉಷಾರಾಣಿ 


ನೀರ ಸೋಮೇಶ್ವರನ ಕುಂಜೇಶ್ವರ ದೇವಾಲಯ ಶಾಸನ ಒಂದು ಹೊಸ ದೃಷ್ಟಿ 


ಅರಸೀಕೆರೆ ತಾಲೂಕಿನ ಹಿರಿಯೂರು ಗ್ರಾಮದ 
ಕುಂಜೇಶ್ವರ ದೇವಾಲಯದಲ್ಲಿ ಎರಡು ಪ್ರಕಟಿತ ಶಾಸನ 
ಗಳಿವೆ. ಒಂದು ವೀರ ಸೋಮೇಶ್ವರನ ಕಾಲದ್ದು, 
ಮತ್ತೊಂದು ವೀರ ನರಸಿಂಹನ ಕಾಲಕ್ಕೆ ಸೇರಿದುದಾಗಿದೆ. 
ವೀರೆ ಸೋಮೇಶ್ವರನ ಶಾಸನದಲ್ಲಿ (ಎಕ ೫, ಅರಸೀಕೆರೆ 
೧೦೮) ಉಲ್ಲೇಖಿಸಲಾಗಿರುವ ಗಣಕುಮಾರಿ ಹಾಗೂ 
ವಿಭೂತಿಪಟ್ಟಿ ಎಂಬ ಪದಗಳು ಸ್ತ್ರೀ ಅಧ್ಯಯನ ದೃಷ್ಟಿ 
ಯಿಂದ ಗಮನಾರ್ಹ. 


ಶ್ರೀ ಮನ್ಮಮಹಾವಡ್ಡ ವ್ಯವಹಾರಿ ಕಂಡನಂಬಿ 
ಸೆಟ್ಟಿ ತನ್ನ ಮಗ ಕುಂಜನ ಹೆಸರಿನಲ್ಲಿ ಕಲ್ಲ ಶಿವಾಲಯವ 
ಎತ್ತಿಸಿದ. ಈ ಕುಂಜೇಶ್ವರ ದೇವಾಲಯಕ್ಕೆ ಗ್ರಾಮ 
ದವರು ದತ್ತಿ ಬಿಟ್ಟರು. ಅದನ್ನು ಗಣಕುಮಾರಿ 
ಚಂದವ್ರೆಗೆ ವಹಿಸಲಾಯಿತೆಂದು ಶಾಸನದಲ್ಲಿ ಹೇಳ 
ಲಾಗಿದೆ. 


ಗಣಕುಮಾರಿ ಚಂದವ್ವೆ ಯಾರು? ಸಾಮಾನ್ಯ 
ವಾಗಿ ನೀರಶೈವ ಶರಣೆಯರಿಸೆ ಸಂಬಂಧಿಸಿದಂತೆ ಗಣ 
ಕುಮಾರಿ ಎಂಬ ಪದ ಪ್ರಯೋಗಿಸಲ್ಪಟ್ಟರುತ್ತ ದೆ. 
ಹಾಗಾಗಿ ಚಂದವ್ಹೆ ಅಂತಹ ಸಂಪ್ರದಾಯಕ್ಕೆ ಸೇರಿದವ 
ಳೆಂದು ಭಾವಿಸುವುದು ಸಹಜ, ಆದರೆ ಈಕೆ ವರ್ತಕ 
ಶ್ರೇಣಿಗಳ ಸಮುದಾಯಕ್ಕೆ ಸೇರಿದವಳಾಗಿದ್ದು ಶ್ರೀ 
ಮನ್ಮಮಹಾನಡ್ಡ ವ್ಯವಹಾರಿ ಕಂಡನಂಬಸೆಟ್ಟಿಯ ಮಗಳು 
ಎಂದಿದೆ. ಕಂಡನಂಬಿ ಸೆಟ್ಟಿಯನ್ನು ಸ್ತ್ರೀ ವಂಶಾವಳಿಯ 


ಹಿನ್ನಲೆಯಲ್ಲಿ ಗುರುತಿಸಲಾಗಿದೆ. ಶಾಸನದಲ್ಲಿ ಕಂಡ 


ನಂಬಿಸೆಟ್ಟಿ ಭಂಡಿ ನೆಂಬಿಯ ಅಳಿಯ ಹಾಗೂ ಭಂಡಿ 


ನೆಂಬಿ ಸೆಟ್ಟಿ ಕುಂಜನಂಬಿ ಸೆಟ್ಟಿಯ ಅಳಿಯ ಎಂದು 
ವಂಶಾವಳಿಯನ್ನು ಚಿತ್ರಿಸಲಾಗಿದೆ. ಕುಂಜನೆಂಬಿ ಕೇರಳ 
ರಾಜ್ಯದ ಮೂಲದವನು. ಆತನ ಬಗ್ಗೆ ಶಾಸನೋಕ್ತ 
ಹೀಗಿದೆ; “ಚಿತ್ತ ವೃತ್ತಿಗಳನಿಚ್ಛಾ ಮಾತ್ರದಿಂ ಬಲ್ಲನೆಂಬೀ 
ನಿಸ್ತಾರದ ಕುಂಜನಂಬಿನೆಗಳ್ಹಂ ಮಂತ್ರಾಂಗ ಸಾಮರ್ಶ್ಯ್ಯಂ 
ವಿದ್ಯಾ ನೈಪುಣ್ಯನು ದಾರಮೇರು ಮಲೆಯಾಳ ಶ್ರೀ 
ಕುಳೋದ್ಧಾರಕಂ” ಎಂಬುದಾಗಿ ಆತನ ಗುಣ 
ವಿಶೇಷಣಗಳನ್ನು ಎತ್ತಿ ಹಿಡಿಯಲಾಗಿದೆ. ಅಷ್ಟೇಅಲ್ಲದೆ, 
ಈ ವಡ್ಡವ್ಯವಹಾರಿಗಳನ್ನು “ರಾಜ್ಯದೊಳುಭಯ 
ನಾನಾದೇಶಿ ಮಲೆಯಾಳ ಮುಖ್ಯರು ಎಂದಿದೆ. 
ಕೇರಳ ದೇಶಲಕ್ಷ್ಮ್ಮಿ ಮುಖ ಮುಖರೆನಿಸ ಕುಳಮೂಕ 
ನಗರಾಧಿಷ್ಟ್ರಕರುಂ ವೈಶ್ಯಕುಳಾಭರಣರುಂ” ಇತ್ಯಾದಿ 
ಯಾಗಿ ಅವರನ್ನು ಬೇರೆಡೆಯ ವ್ಯಾಪಾರಿಗಳೆಂದು, ಮಲೆ 
ಯಾಳ ಮುಖ್ಯರೆಂದು ವರ್ಣಿಸಲಾಗಿದೆ. ಇದರಿಂದ 
ಚಂದವೈೆ ಮಲೆಯಾಳಿಗಳ ಮಾತೃ ಪ್ರಧಾನ 
ಕುಟುಂಬಕ್ಕೆ ಸೇರಿದವಳೆಂಬುದು ನಿರ್ವಿವಾದ. 


ಶಾಸನದಲ್ಲಿ ಗಣಕುಮಾರಿ ಚಂದವ್ರೈಗೆ "ವಿಭೂತಿ 
ಸಟ್ಟ' ನೀಡಿ ಗೌರವಿಸಿರುವುದನ್ನು ದಾಖಲಿಸಲಾಗಿದೆ. 
ನಿಭೂತಿಸಟ್ಟ, `ಎಂದರೆ ನಿತ್ಯಧಾರ್ಮಿಕ ಕಾರ್ಯಗಳ 
ಮೇಲ್ವಿಚಾರಣೆಗೆ ನೀಡಿದ ಶ್ರೇಷ್ಠ ಪಟ್ಟವೆಂದು ಪರಿಗಣಿಸ 


* ನಂ, ೪೪೨, "ಇ ಬ್ಲಾಕ್‌, ಜಯೆಪ್ರಕಾಶನಗರ, ಮೈಸೂರು-೫೭೦೦೦೮ 
ಲ್‌ಿ 


ಜ್‌ 


೪೦ 


ಇತಿಹಾಸ ಹರ್ಕನ 


| 


ಬಹುದು. ಆದರೆ ಮಠದೆರೆ ಎಂಬ ಪದದ ಹಿನ್ನಲೆ 
ಯಲ್ಲಿ ಮಠಾಧಿಸತಿಯ ಪಟ್ಟವನ್ನು ಕೊಟ್ಟಿರೆಂದು 
ಅರ್ಥೈಸಬಹುದೇ ? ಅಥವಾ ಮುಖ್ಯ ಪುರೋಹಿತನ 
ಸ್ಥಾನವನ್ನು ಅನುಗ್ರಹಿಸಿದರೆಂದು ತಿಳಿಯಬಹುದೆ? 
ಈ ಗುರು ಪೀಠನನ್ನು ಅಲಂಕರಿಸಲು ಚಂದವೈಗಿದ್ದ 
ಅರ್ಹತೆಗಳೇನು ? ಆಕೆಯ ಸಾಮರ್ಥ್ಯ, ಪಾಂಡಿತ್ಯ 
ಇತ್ಯಾದಿಗಳ ಬಗ್ಗೆ ಶಾಸನ ವಕೌನವಾಗಿದೆ. ಹಾಗಾಗಿ 
ಚಂದವ್ವೈಯ ಅಂತಃಸತ್ವವನ್ನು ಅರಿಯಲು ಈ ಶಾಸನ 
ನೆರವಾಗುವುದಿಲ್ಲ. ಉಲ್ಲೇಖಿತ ಶಾಸನದಲ್ಲಿ ದೇವಾ 
ಲಾಯದ ಮೇಲ್ವಿಚಾರಣೆಯನ್ನು ಚಂದವೈಗೆ ವಹಿಸುವ 
ಸಂದರ್ಭದಲ್ಲಿ ದೋರಸಮುದ್ರದ ರಾಜಗುರು ರುದ್ರ 
ಶಕ್ತಿ, ನೂರ ಇಪ್ಪತ್ತು ಸ್ಥಾನಿಕರು ಮತ್ತು ಕುಡಗಾಚಾರಿ 
ಗಳು ಉಪಸ್ಥಿತರಿದ್ದರೆಂದೂ, ಅರಸೀಕೆರೆಯ ಮಹಾಗಣ 
ಗಳಾದ ಭೂತಜೀಯ, ಅನಂತಜೀಯ, ಮಾದಜೀಯ 
ಹಾಗೂ ಇತರರು “ಆ ಚಂದವ್ತೆಗೆ ವಿಭೂತಿ ಪಟ್ಟವನ್ನು 
ಕಟ್ಟಿ ಗಣಕುಮಾರಿತನನನುಂ ಕೊಟು ), ಯೂ ಕುಂಜೇಶ್ವರ 


"ಇತಿಹಾಸ ದರ್ಶನ 


ದೇವರಸ್ಥಾನಕ್ಕೆ ಮಠದೆರೆ ಮುಖ್ಯವಾಗಿ ಸಮಸ್ತ ತೆರೆ 
ಯನುಂ ಆ ಚಂದ್ರಾರ್ಕ್ಯಂಬರ. ಸರ್ವ ಮಾನ್ಯವಾಗಿ 
ಧಾರೆಯನೆರೆದು ಕೊಟ್ಟರು” ಎಂದು ತಿಳಿಸಲಾಗಿದೆ. 
ಮಹಾಗಣಗಳಲ್ಲಿ ಸ್ತ್ರೀಯರನ್ನು ಹೆಸರಿಸಿಲ್ಲ, ಪ್ರಾಯಶಃ 
ಮಲೆಯಾಳಿಗಳ ಸ್ತ್ರೀ ಸರಂಸರೆಯನ್ನು ಸ್ಥಳೀಯ ಸಂಪ್ರ 
ದಾಯದಂತೆ ಶ್ರೇಷ್ಠ ಪದವಿ ಅಥವಾ ವಿಭೂತಿ ಪಟ್ಟ 
ನೀಡಿ ಗೌರನಿಸಿರಬಹುದು. 


ಒಟ್ಟಿನಲ್ಲಿ ಮಲೆಯಾಳಿಗಳ ವಲಸೆ ಹಾಗೂ ಸ್ತ್ರೀ 
ಪ್ರಧಾನ ಸಾಂಸ್ಕ್ರತಿಕ ಅಂಶಗಳು ಅಂದು ಶಿವಶರಣರೆ 


ಸಾಮಾಜಿಕ ಸಮಾನತೆಯ ಆಂದೋಲನಕ್ಕೆ ಪ್ರೇರಣೆ 
ನೀಡಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಹೀಗೆ ವೀರಶೈವ 


ಸಂಪ್ರದಾಯದಲ್ಲಿ ಮಲೆಯಾಳಿ ಸಂಸ್ಕ್ರತಿಯ ಪ್ರಭಾವ 
ವನ್ನು ಅರಿಯಲು ಪ್ರಸ್ತುತ ಶಾಸನ ಉತ್ತಮ ನಿದರ್ಶನ 
ವಾಗಿದೆ, 


ಆರ”. ವೆಂಕಬೇಶಮೂರ್ತಿ* 


ಮಳೂರಿನ ಶಾಸನಗಳಲ್ಲಿ ಕೃಷಿ ಮತ್ತು ನಾಣಜ್ಯ 


ನಿಬಂಧನೆಗಳು 


ಚನ್ನಪಟ್ಟಣ ತಾಲ್ಲೂಕಿಗೆ ಸೇರಿದ ಮಳೂರು 
ಗ್ರಾಮವು ಕ್ರಿ.ಶ. ೧೦೦೦ದಲ್ಲಿ ದೊಡ್ಡ ಮಳೂರು 
ಅಗ್ರಹಾರವಾಗಿ ಇದರ ಸನೊಸದ ಮಳೂರು 
ಪಟ್ಟಣವು ದೊಡ್ಡ ಮಳೂರಿನ ಭಾಗವಾಗಿ ೧೦೦೭ರಲ್ಲಿಯೇ 
ಅಸ್ತಿತ್ವದಲ್ಲಿತ್ತು. 


ಕೆರೆ-ಕಟ್ಟೆಗಳನ್ನು 
ವೆಂದು ನಂಬಿದ್ದ ರಾಜರು, ಶ್ರೀಮಂತರು ಹಾಗೂ 
ಮಹಾಜನರು ಕೆರೆಗಳನ್ನು ಕಟ್ಟಿಸಿ ಅದರೊಂದಿಗೆ 
ಜೀವಾಲಯಗಳಿಗೆ ಭೂಮಿಗಳನ್ನು ದಾನ ಮಾಡು 
ತ್ತಿದ್ದರು. ಈ ರೀತಿ ದಾನ ಮಾಡಿದ ಭೂಮಿಗಳೆಲ್ಲವೂ 
ಕೃಷಿಗೆ ಯೋಗ್ಯವಾದಂಥ ಭೂಮಿಗಳೇ ಆಗಿರುತ್ತಿದ್ದವು. 


ಕಟ್ಟಿಸುವುದು ಶ್ರೇಯಸ್ಕರ 


ಮುಡಿಗೊಂಡ ಜೋಳ ಮಂಡಲದ ಅಧಿಕಾರಿ 
ಯೊಬ್ಬನು ಕೆರೆಯನ್ನು ಕಟ್ಟಿಸಿ, ಅದರ ಪಸ್ಸದಲ್ಲಿದ್ದ 
೩೦೦ ಕುಟಿ* ಭೂಮಿಯನ್ನು ದುರ್ಗೈೆಯಾರ್‌ ದೇವರಿಗೆ 
ನೈವೇದ್ಯಕ್ಕಾಗಿ ಅಕ್ಕಿ, ದೀಪಕ್ಕಾಗಿ -/- ಎಣ್ಣೆ ಯನ್ನು 
ಒದಗಿಸುವುದಕ್ಕಾಗಿ ದಾನ ನೀಡಿರುವುದಾಗಿ ಕ್ರಿ.ಶ. 
೧೦೧೪ರ ಶಾಸನವೊಂದು ತಿಳಿಸುತ್ತದೆ. (೮೮)* 

ಆದರೆ ಇದಕ್ಕೆ ವಿರುದ್ಧವಾಗಿರುವ ವಿಷಯವನ್ನು 
ದಾಖಲಿಸಿರುವ ಫಿ .ಶ. ೧೦೬೦ರ ಇದೇ ಮಳೂರಿನ 


ಶಾಸವೊಂದು, ಕಿರಿ ಕಟ್ಟಿ ಸಿದ ಆಪ್ಪಿಯಾರ್‌ ಗ್ರಾಮದ 


ಗಾವುಂಡನಾದ ಮಲ್ಲಿಗಾವುಂಡನಿಗೆ ಆ ಕೆಕೆಯ ಸಕ್ಕದ 
ಭೂಮಿಗಳನ್ನು ಕೊಡುಗೆಯಾಗಿ ನೀಡಿರುವ ಅಸರೂಪದ 
ಸಂಗತಿಯನ್ನು ತಿಳಿಸುತ್ತದೆ. (೧೫೪) 


ಕೆರೆ-ಕಟ್ಟೆಗಳ ನೀರನ್ನು ಕೃಷಿ ಮಾಡಲು 
ಉಪಯೋಗಿಸುವುದಕ್ಕಾಗಿ ಅನುಮತಿ, ತತ್ಸಬಂಧೆವಾಗಿ 
ಅಡಚಣೆ ಮಾಡಿದವರಿಗೆ ವಿಧಿಸಲಾಗುವ ದಂಡ, 
ಭೂಮಿಯನ್ನು ಮಾರಾಟ ಮಾಡಿದೆ ಸಂದರ್ಭದಲ್ಲಿ 
ಮಾರಾಟ ಮಾಡಿದವರು ಮತ್ತು ಕೊಂಡವರು ತಮಗೆ 
ತಾವೇ ವಿಧಿಸಿಕೊಳ್ಳುವ ಕಟ್ಟಿ ಪಾಡುಗಳು, ಭೂಮಿ 
ಯನ್ನು ದಾನ ನೀಡಿ ಅಲ್ಲಿ ಉತ್ಪಾದಿಸುವ ಬೆಳೆಯನ್ನು 
ಸ ನಿಗದಿತ ಕಾರ್ಯ ಗಂಗೆ Se 
ಸೂಚಿಸುವುದು, ಇತ್ಯಾ ದಿಗಳನ್ನು ಕೃಷಿಗೆ ಸಂಬಂಧಿಸಿದ 
ನಿಬಂಧನೆಗಳೆಂದೂ ; ತೊನ್ನು, ದಾನವಾಗಿ ಅಥವಾ 
ಠೇವಣಿಯಾಗಿ ನೀಡಿ ಅದರ ಬಡ್ಡಿಯಿಂದ ದೇವಾಲಯ 
ದಲ್ಲಿನ ನಿಗದಿತ ಕಾರ್ಯಗಳಿಗೆ ವಿನಿಯೋಗಿಸಲು 
ಸೂಚಿಸುವುದು, ಧಾನ್ಯಗಳನ್ನು ದೇವಾಲಯದ ಖಜಾನೆ 
ಯಿಂದ ಸಾಲ ಪಡೆದು ಅದಕ್ಕೆ ಬಡ್ಡಿ ಯಾಗಿ ನಿಗದಿತ 


ಪ್ರಮಾಣದ ಧ್ಯಾನ್ಯವನ್ನು gE, ವುದು, ಹಾಗೂ 
ಸರಿಯಾಗಿ ಧಾನ್ಯವನ್ನು ಪೂರೈ ಸದಿದ್ದರೆ ಅದಕ್ಕಾಗಿ 
ವಿಧಿಸುವ ದಂಡ, ಇವೇ ಮೊದಲಾದ ವುಗಳನ್ನು 


ವಾಣಿಜ್ಯ ನಿಬಂಧನೆಗಳೆಂದೂ ಪರಿಗಣಿಸಬಹುದಾಗಿದೆ. 


* ನಂ. ೨೫೩, ಇನೆಯೆ ನುಂಖ್ಯರಸ್ತೆ, ಕೆಂಪೇಗೌಡನಗರೆ, ಬೆಂಗಳೂರು. *೬೦ ೦೧೯ 
4. ಆವರಣದಲ್ಲಿರುವ ಸಂಖ್ಯೆಗಳು ಎಪಿಗ್ರಾಫಿಯಾ ಕೆರ್ನಾಟಿಕೆ ೪ನೆಯ ಸಂಪುಟದ ಚನ್ನ ಪಟ್ಟಣ ತಾಲೂಕಿನ ಶಾಸ ನ ಸಂಖ್ಯೆ 


ಗಳನ್ನು ನಿರ್ದೇಶಿಸುತ್ತವೆ. 
ಷೆ ಹಿ 


೪೨ 


್‌ 


ಇತಿಹಾಸ ದರ್ಶನ 


ಕೆರೆಗಳಿಗೆ ಮತ್ತು ಬೇಸಾಯಕ್ಕೆ ಯಾವುದೇ 
ರೀತಿಯಲ್ಲಿ ತೊಂದರೆ sR ಮಾಷಿದಕಿ ಇದನ್ನು 
ಅಪರಾಧವೆಂದು ಪರಿಗಣಿಸಿ ದಂಡವನ್ನು 
ಮಾಡಲಾಗುತ್ತಿತ್ತು. 


ವಸೂಲು 


ನೀಲಕಂಠ ದೇವಂ" ಎಂಬುವ ವ್ಯಕ್ತಿ ಕೆರೆಯ 
ದುರಸ್ತಿಗಾಗಿ ೨೬೦ ಗಚ್ಛಾ ಬಣವನ್ನು ನೀಡಿದ್ದ ಕ್ಸ್ರಾಗಿ 
ಆತನಿಗೆ ಸರ್ವಮಾನ್ಯವಾಗಿ * Ws ಮತ್ತು ಮನೆ 
ಯನ್ನು ನೀಡಿ, ಈ ಮನೆಗೆ ಸಂಬಂಧಿಸಿಪಂತೆಯೇ 
ಆಗಲೀ ಅಧವಾ ಕೃಷಿಗಾಗಿ ಕೆರೆಯ 
ಬಳಸಿದಾಗಲೇ ಆಗಲೀ ತೊಂದರೆ ನೀಡಿ ಅವಿಧೇಯತೆ 
ಯಿಂದ ನಡೆದು ಕೊಂಡವರಿಗೆ ದಂಡ ವಿಧಿಸಲಾಗುವುದು 
(೯೭ ಎ) ಎಂಬ ವಿಷಯವನ್ನು ಕ್ರಿ ಶ. ೧೧೬೬ರ 
ಶಾಸನವು ತಿಳಿಸುತ್ತದೆ. 


ಬಹುಶಃ ಈ ರೀತಿ ದಂಡದ ರೂಪದಲ್ಲಿ ಬರುವ 
ಹಣವು ಕೆರೆಗಳ ಉಸ್ತುವಾರಿ ಮತ್ತು ಪಾಲನೆ ಕಾರ್ಯ 
ಗಳಿಗೆ ಉಪಯೋಗಿಸುವುದಕ್ಕಾಗಿ ಒಂದು ರೀತಿಯ 
ಆದಾಯವಾಗಿದ್ದಿ ರಬಹುದು. 


ಒಂದು ಊರಿನ ಕೆರೆಯ ನೀರನ್ನು ಇನ್ನೊಂದು 
ಊರಿನ ಹೊಲಗಳಿಗೆ ಹರಿಸಬೇಕಾದರೆ ಅಥವಾ ಬೇರೆ 


ಗ್ರಾಮದಿಂದ ದಾನವಾಗಿ ನೀಡಲಾದ ಭೂಮಿಯನ್ನು 


ಸ್ವೀಕರಿಸಿರುವುದಕ್ಕೆ ಮತ್ತು ವ್ಯವಸಾಯಕ್ಕಾಗಿ ಹಾಲಿ 
ಊರಿನಲ್ಲಿರುವ ಕೆರೆ ಅಥವಾ ಬಾನಿಯ 
ಉಪಯೋಗಿಸುವುದಕ್ಕೆ ಅಲ್ಲಿನ ಗೋಷ್ಮಿಯವತಿಯಿಂದ 
ಅನುಮತಿ ನೀಡಬೇಕಾಗಿತ್ತು. 


"ವನಂಡೂರ್‌' ಗ್ರಾಮದ ಗೋಷ್ಠಿಯ ಸದಸ್ಯರು 
ಕೆಲವು ಭೂಮಿಗಳನ್ನು ತೆರಿಗೆ ಮನ್ನಾ ಮಾಡಿ ದೇವ 
ದಾನವಾಗಿ ನೀಡಿ, ಈ ಭೂಮಿಗಳನ್ನು ನಮ್ಮ ಗ್ರಾಮದ 
ಕೆರೆ ಮತ್ತು ಬಾವಿಗಳ ಸಹಾಯದಿಂದ ವ್ಯವಸಾಯ 
ಮಾಡಲು ಅನುಮತಿ ನೀಡಿರುವುದಾಗಿ ಕ್ರಿ.ಶ. ೧೦೦೭ರ 
ಶಾಸನ ದಾಖಲಿಸಿದರೆ (೧೩೨), ಪುಂಗನೊರು ಗ್ರಾಮದ 
ಗೋಷ್ಠಿಯ ಸದಸ್ಯರು ಮುಣಲೂರಿನ ದೇವಾಲಯಕ್ಕೆ 


ನೀಡಿದ ದೇವದಾನ ಭೂಮಿಯನ್ನು ಸ್ವೀಕರಿಸಿದ 
, ಮಣಲೂರಿನ ಮಹಾ ಜನರು, ಈ ಭೂಮಿಯನ್ನು 
ಮಣಲೂರಿನ ಕೆರೆಯ ಸಹಾಯದಿಂದ ಬೇಸಾಯ 


ಇತಿಹಾಸ ದರ್ಶನ 


RNS 


ನೀರನ್ನು 


ನೀರನ್ನು 


ಮಾಡಬಹುದು ಎಂದು ಅನುಮತಿಯನ್ನು ನೀಡಿ, 
ಈ ಭೂಮಿಯನ್ನು ಸಡೆಯುವುದಕ್ಕೇ ಆಗಲೀ, 
ಬೇಸಾಯ ಮಾಡುವುದಕ್ಕೆ (ಆಗಲೀ ಜಸಿ ಅಡ್ಡಿ 
ಮಾಡಿದರೆ ಅಂಥವರಿಗೆ ಗಾಯ ಅಧಿಕಾರಿಗಳಿಂದ 
ನೀವೇ ಸ್ವತಃ ೫೦ ಕಟಂಜುವಿನೆ ದಂಡ ವಿಧಿಸಬಹುದು 
ಎಂದು ಅನುಮತಿಯನ್ನು ನೀಡಿ ನಿಬಂಧನೆ ಮಾಡಿರು 
ವುದನ್ನು ಕ್ರಿ.ಶ. ೧೦೧೪ರ ಶಾಸನವು ದಾಖಲಿಸಿದೆ. 
(೧೨೭). 


ದಂಡವನ್ನು ವಿಧಿಸುವ ನಿಬಂಧನೆಗಳ ಶಾಸನಗಳು 


ಕೆಲವಾದರೆ ದಾನ ನೀಡಿದವರು, ಸ್ವೀಕರಿಸಿದವರು, 
ಮಹಾಜನರು, ಸಾಲ ಪಡೆದವರು, ಮುಂತಾದವರು 
ತಮಗೆ ತಾವೇ ವಿಧಿಸಿಕೊಳ್ಳುವ ನಿಬಂಧನೆಗಳನ್ನು 


ತಿಳಿಸುವ ವಿಶಿಷ್ಟ ವಾದ ಶಾಸ ಸನೆಗಳು ಹಲವಿವೆ. 


ಮಳೂರಿನ ಗ್ರಾಮಾಧಿಕಾರಿಯೊಬ್ಬ ನು ಗೋಷಿ ಯೆ 
ಸದಸ್ಯರಿಂದ ಭೂಮಿಗಳನ್ನು ಕೊಂಡು ದೇವಾಲಯಕೆ 
ದಾನವಾಗಿ ನೀಡಿದ್ದಾರೆ. ಮಾರಾಟಿದ ಹಣವನ್ನು 
ಪೂರ್ತಿಯಾಗಿ ಸ್ವೀಕರಿಸಿದ ಗೋಷ್ಠಿಯ ಸದಸ್ಯರು ಈ 
ಭೂಮಿಯ ಕಂದಾಯವು ಎಷ್ಟೇ ಆದರೂ ಇನ್ನು ಮುಂದೆ 
ನಾವೇ ಸಂದಾಯ ಮಾಡುತ್ತೇವೆ. ಎಂಬುದಾಗಿ 
ತಮಗೆ ತಾವೇ ಕಟು ಪಾಡನ್ನು ವಿಧಿಸಿಕೊಂಡು, 
ದೇವಾಲಯದ ಇಚ ಬ ತಮಗೆ ಇಷ್ಟ ಬಂದ 
ಬೆಳೆಗಳನ್ನು ಬೆಳದುಕೊಳ್ಳ ಬಹುದು ; ಆದರೆ ವರಿಗೆ, 
ದೀಸಕ್ಕಾಗಿ ತೈಲ, ಫೇವೇದ್ಯಕ್ಕಾಗ ಅಕ್ಕಿ ಹಾಗೂ 
ತಿಂಗಳಿಗಾಗುವಷ್ಟು ತುಪ್ಪ ಇವುಗಳನ್ನು ಪೂರೈಸಲೇ 
ಬೇಕು ಎಂಬುದಾಗಿ ನಿಬಂಧನೆಯನ್ನು ವಿಧಿಸಿರುವ 
ಸಂಗತಿಯನ್ನು. ಕ್ರಿ.ಶ. (೧೦೧೪)ರ ಶಾಸನ ತಿಳಿಸುತ್ತದೆ. 
(೮೮ ಸಿ.) 


ದೊಡ್ಡ ಮಳವೂರಿನ ಸಭಾ ಸದಸ್ಯರು ಇದೇ 
ಊರಿನ ದೇವಾಲಯವೊಂದಕ್ಕೆ ಭೂಮಿಗಳನ್ನು ದಾನ 
ವಾಗಿ ನೀಡಿ, ತಾವೇ ಸೃತಃ ಬೇಸಾಯ ಮಾಡಿ ಪ್ರತಿ 
ದಿನದ ನೈವೇದ್ಯಕ್ಕಾಗಿ, ಶುದ್ಧ ಮಾಡಿದ ಭತ್ತವನ್ನು 
ದೇವಾಲಯಕ್ಕೆ ತಂದು "ಮೆರಕ್ಕಾಲ್‌'ನಲ್ಲಿ ಆಳತೆ ಮಾಡಿ 
ಕೊಡುತ್ತೇವೆ ಎನ್ನುವಂಥ ನಿಬಂಧನೆಯ ವಿಷಯವು 
ಕಿ.ಶ. ೧೦೦೭ರ ಶಾಸನದಿಂದ ತಿಳಿದು ಬರುತ್ತದೆ 


(೧೭೮). 


ಕ್ರಿ.ಶ... ೧೦೩೪ರ ಎರಡು ಶಾಸನಗಳು, 
ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲಂನ ಗೋಷ್ಠಿಯ 
ಸದಸ್ಯರು "ಪುಲಿಯೂರ್‌' ಗ್ರಾಮದ ಮುಖ್ಯಸ್ಥೆ ನಾದ 
ವಿಂಗಳಕೂಟ್ಟನ್‌ ಎಂಬುವನಿಂದ ಚಿನ್ನವನ್ನು ಸ್ವೀಕರಿಸಿ, 
ಎಲ್ಲಾ ತೆರಿಗೆಗಳಿಂದ ಮನ್ನಾ ಮಾಡಿದ ಭೂನಿಯನ್ನು 
ನೀಡಿ ಈ ಗ್ರಾಮದ ಆಡವಳ ರಾಜೇಂದ್ರ ಚೋಳಸಿಂಗರ್‌ 
ಮತ್ತು ಅದರ ಜೊತೆಯಲ್ಲಿರುವ ದೇವರಿಗೆ 
ನೈವೇದ್ಯಕ್ಕಾ ಗಿ ಅಕ್ಕಿ, ತರಕಾರಿ, ತುಪ್ಪ, ನಿಳೇದೆಲೆ 
ಮತ್ತು ಅಡಕೆಯನ್ನು ನೀಡಬೇಕು ಎಂಬ ಕಟಿ ಪಾಡನ್ನು 
ವಿಧಿಸಿ, ಈ ಪೂರೈಕೆಯನ್ನು ಒಂದು ವರ್ಷಕ್ಕೆ ಲೆಕ್ಕಾ 
ಚಾರದ ಭತ್ತದ ಅಳತೆಯಲ್ಲಿ ನೀಡಬೇಕು (೮೨-೮೩) 
ಎನ್ನುವ ವಿಷಯವನ್ನು ದಾಖಲಿಸಿವೆ. 


ಪ್ರಾಯಃ ಭತ್ತದ ಅಳತೆಯಲ್ಲಿ ಎಂದರೆ ಎಲ್ಲ 
ವಸ್ತುಗಳನ್ನು ಒಂದು ವರ್ಷಕ್ಕೆ ಲೆಕ್ಕಾಚಾರ ಮಾಡಿ 
ಅಷ್ಟಕ್ಕೆ ಹೊಂದಿಕೊಳ್ಳುವಷ್ಟು ಭತ್ತವನ್ನು ನೀಡಿದರೆ, 
ಭತ್ತದ ಮಾರಾಟದಿಂದ ವಸ್ತುಗಳನ್ನು ಒದಗಿಸಿ 


ಹಾಯಿ 


ಕೊಳ್ಳುವುದು ದೇವಾಲಯಕ್ಕೆ ಸಂಬಂಧಿಸಿದ್ದು ಎಂದು 


ಕಂಡು ಬರುತ್ತದೆ. | 


ದೊಡ್ಡಮಳವೂರಿನ ಗೋಷ್ಠಿಯ ಸದಸ್ಯರು 
ಇದೇ ಗ್ರಾಮದ ರಾಜೇಂದ್ರಸಿಂಹ ಉಡೈೈೆಯ ಮಹಾ 
ದೇವಂ" ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಲು, 
ಗ್ರಾಮದಲ್ಲಿರುವ ಅಂಗಡಿಗಳ ಕಿರು ತೆರಿಗೆಯನ್ನು 
ಕೊಡುಗೆಯಾಗಿ ನೀಡಿ, ದೇವಾಲಯದ ಅರ್ಚಕರೇ 
ಈ ತೆರಿಗೆಯನ್ನು ಸಂದಾಯ ಮಾಡಬೇಕು ಮತ್ತು 
ದೀಪದ ಉಸ್ತುವಾರಿಯನ್ನು ನಿರ್ವಹಿಸಬೇಕು (೭೭) 
ಎಂಬ ವಿಚಿತ್ರವಾದ ನಿಬಂಧನೆಯನ್ನು ವಿಧಿಸಿರುವ 
ನಿಷಯವನ್ನು ಕ್ರಿ.ಶ. ೧೦೮೬ರ ಶಾಸನ ದಾಖಲಿಸಿದೆ. 


"ಅಂಗಿಪುರಂ'ನ ತಿರುವರಂಗ ಮರಾಲಿಭಟ್ಟನ್‌ 
ಎಂಬುವನು. ಮಳವೂರಿನ ಕೈಲಾಸಂ ಉಡ್ಕೆಯಾರ” 
ದೇವಾಲಯದ ಪೂಜಾರಿಗಳ ಬಳಿ ೧ ಗೆಚ್ಛಾಣ ಮತ್ತು 
೫ ಪಣನನ್ನುು ಶಠೇವಣಿಯಾಗಿಟ್ಟು ಈ ಹಣದ ಬಡ್ಡಿ 
ಯಿಂದ ದೇವರಿಗೆ ಬೆಳಗಿನ ನೈವೇದ್ಯಕ್ಕಾಗಿ ಅಕ್ಕಿ ಹಾಗೂ 
ನಂದಾದೀಸ ಮತ್ತು ತೂಗುಯ್ಯಾಲೆ ದೀಪಕ್ಕಾಗಿ 
ಎಣ್ಣೆ ಯನ್ನು ಒದಗಿಸಬೇಕು (೮೮ ಎ) ಎಂಬುದನ್ನು 
ಕ್ರಿ.ಶ. ೧೧೩೯ರ ಶಾಸನ ತಿಳಿಸುತ್ತದೆ. 


೪೪ 


೫: 
` 
| 

( 


"ವಂಣ್ಣೂರು' ಗ್ರಾಮದ ಗೋಷ್ಠಿಯ ಸದಸ್ಯರಾದ 
ಕಾಶಿಕ ಗೋತ್ರದ ಸುಬ್ರಹ್ಮಣಿ-ಗ್ರಾಮಾಧಿಕಾರಿ ; 
ಆತ್ರೇಯ ಗೋತ್ರದ ಜನ್ನೆಯ್ಯ- ಗ್ರಾಮಾಧಿಕಾರಿ, ವಚ್ಚ 
ಗೋತ್ರದ ದಿವಾಕರ ಯನ್‌ ಮತ್ತಿತರರು ಮಣಲೂರಿನೆ 
ಭಾಗವಾದನಿಗರಿಲಿ ಜೋಳಪುರಂನಲ್ಲಿರುವ ಜಯಂಗೊಂಡ 
ಜೋಳವಿಣ್ಣ ಗರ ದೇವರ್‌ ದೇವರೆ ಅರ್ಚಕರಿಗೆ ಸಹಿ 
ಮಾಡಿ ನೀಡಿದ ಒಡಂಬಡಿಕೆ ಪತ್ರದ ಕ್ರಮವೇನೆಂದರೆ 
“ನಾವು ಮೇಲ್ಕಂಡ ದೇವರ ಉಗ್ರಾಣದಿಂದ, ಪೂಜಾರಿ 
ಗಳ ಮುಖಾಂತರ ೩೨೦ ಕಲಂ ಭತ್ತವನ್ನು 
"ಮರಕ್ಕ್ರಾಲ್‌'ನಲ್ಲಿ ಅಳತೆ ಮಾಡಿ ಸ್ವೀಕರಿಸಿದ್ದೇವೆ. 
ಮೇಲ್ವಂಡ ಪರಿಮಾಣಕ್ಕೆ ಬಡ್ಡಿ ಯಾಗಿ, ಒಂದು ವರ್ಷಕ್ಕೆ 
೩ ಕುಜುಣಿ ಮತ್ತು ೨ ನಾಟ್‌ ದರದಂತೆ ಭತ್ತ ವನ್ನು 
ದೇವಸ್ಥಾನಕ್ಕೆ ತಂದು ಎಲ್ಲವನ್ನೂ ಮರಕ್ಕಾಲ್‌ನಲ್ಲಿ 
ಅಳತೆ ಮಾಡಿ ಸೂರ್ಯ ಚಂದ್ರರು ಇರುವವರೆಗೆ 
ನೀಡುತ್ತೇವೆ. ಕಲ್ಲು ಮಣ್ಣಿ ನೆ ಹೆಂಟಿ, ಮೊಳಕೆ 
ಮತ್ತು ಜಳ್ಳುಗಳಿಂದ ಹೊರತು ಪಡಿಸಿದ ೧೦೦ ಕಲಂ 
ಭತ್ತದ ಕ್ರಮ ಎಂತೆಂದರೆ-೫೦ ಕಲಂ ಬಿಳಿ ಭತ್ತ ವಸಂತ 
ಖುತುವಿನ ಬೆಳೆಯಲ್ಲಿ ; ಮತ್ತು ೫೦ ಕಲಂ ಕಪ್ಪು 
ಭತ್ತ ಬೇಸಿಗೆ ಬೆಳೆಯಲ್ಲಿ ನೀಡುತ್ತೇವೆ. ಈ ರೀತಿಯಾಗಿ 
ತೆಗೆದುಕೊಂಡ ಸಾಲಕ್ಕೆ ನೀಡುವ ಬಡ್ಡಿಯ ರೂಪದ 
ಧಾನ್ಯದ ವಿವರಣೆಯನ್ನು ಸೂಚಿಸಿ, ನಂತರ-ನಾವು 
ಕೊಡಬೇಕಾಗಿರುವ ಧಾನ್ಯವನ್ನು ಪಡೆಯಲು 
ಬರುವವರಿಗೆ ಪ್ರತಿದಿನ ಎರಡು ಹೊತ್ತಿನ ಪೂರ್ತಿ ಊಟ 
ವನ್ನು ನೀಡುತ್ತೇವೆ. ಆದರೆ. ಇವರು ಬೆಂಕಿ ಮತ್ತು 
ನೀರನ್ನು ಹಳಿಯೊಳ್ಳಕ್ಕೆ ತರಕೂಡದು ; ಇತರೆ ಹಳ್ಳಿಗಳ 
ಜೊತೆಯಲ್ಲಿ ಸಂಪರ್ಕವಿಟ್ಟುಕೊಳ್ಳ ಬಾರದು. ಮತ್ತು 
ವಸೂಲಾತಿಯ ದೃಷ್ಟಿಯಿಂದ ಗೋವುಗಳನ್ನು ಕರೆ 
ತರಬಾರದು. ಈ ವಸೂಲಾತಿಗಾಗಿ ಬರುವವರಿಗೆ 


ಜೀಕಿ ಯಾರಾದರೂ ತೊಂದರೆ ಉಂಟು ಮಾಡಿದರೆ, 


ಆದೆರಿಂದಡ ಉಂಟಾಗುವ ಆಘಾತಗಳಿಗೆ ತೊಂದರೆ 
ಮಾಡಿದವರೇ ಜವಾಬ್ದಾ ರರಾಗುತ್ತಾ ರೆ “ಎಂಬ ಕಟ್ಟು 


ಪಾಡನ್ನು  ತಿಳಿಸಿರುವುದಲ್ಲಜೆ, “ಒಂದು ವೇಳೆ 
ನಾವೇನಾದರೂ ಈ ಭತ್ತವನ್ನು ತಲುಪಿಸಲು ತಪ್ಪಿದಲ್ಲಿ 
ಧರ್ಮವನ್ನು ಕಾಪಾಡುತ್ತಿರುವ ನೀವು ೧೦೦೦ 


ಕಟಂಜುವಿನ ಚಿನ್ನವನ್ನು ದಂಡವಾಗಿ ಹಾಕುವುದು 
ಮತ್ತು ಭತ್ತವನ್ನು ಕೊಡಲು ಒತ್ತಾಯ ಪಡಿಸುವುದು” 


ಇತಿಹಾಸ ದರ್ಶನ 


ಎಂದು ಒಡಂಬಡಿಕೆ ಪತ್ರವನ್ನು ಬರೆದು ಸಾಲವನ್ನು 
ತೆಗೆದು ಕೊಂಡಿರುವ ವಿಷಯವನ್ನು ನಾರಾಯಣಸ್ವಾಮಿ 
ದೇವಾಲಯದಲ್ಲಿರುವ ಕ್ರಿ.ಶ. ೧೦೧೪ರ ಶಾಸನವು 
(೧೨೯) ತಿಳಿಸುತ್ತದೆ. 


ಈ ಶಾಸನದಲ್ಲಿ ಉಲ್ಲೇಖಿತವಾಗಿರುವಂಥ-ಬೆಂಕಿ 
ಮತ್ತು ನೀರನ್ನು ಹಳ್ಳಿ ಯೊಳಕ್ಕೆ ತರಕೂಡದು ; ಅಕ್ಕ 
ಪಕ್ಕ ಹಳ್ಳಿ ಗಳೊಡನೆ ಸಂಪರ್ಕನಿಟ್ಟುಕೊಳ್ಳ ಬಾರದು ; 
ಹಾಗೂ ವಸೂಲಾತಿಗಾಗಿ ಗೋವುಗಳನ್ನು ಕಕಿತರ 
ಬಾರದು ಎನ್ನುವಂಥ ಕಟ್ಟ ಪಾಡುಗಳನ್ನು ಗಮನಿಸಿ 
ದಾಗ, ಜನಗಳ ಸಂಸರ್ಕದಿಂದ ಚಾಡಿ ಮಾತುಗಳು 
ಉದ್ಭವಿಸಿ ಹಾನಿಕಾರಕ ವಸ್ತುವಾದ ಬೆಂಕಿಯಿಂದ 
ತೊಂದರೆ ಉಂಟಾಗಬಹುದು, ಲುಚ ರುಘುವತ್ತುಗಳಿಂದ 
ಮಾನಸಿಕವಾಗಿ ಬದಲಾವಣೆಗಳಾಗಿ ಕಿರುಕುಳ ಕೊಡು 
ನಂಥ ಸಂದರ್ಭ ಸಂಭವಿಸಬಹುದು ಮತ್ತು ಗೋವು 
ಗಳನ್ನು ಕರೆತರುವುದರಿಂದ ಫೆಸಲುಗಳನ್ನು ಹಾಳು 
ಮಾಡುವ ಹಾಗೂ ಗೋಗ್ರಹಣವಾಗುವ ಸಸ್ಲಿವೇಶಗಳು 
ಬರಬಹುದು ಎನ್ನುವ ಅನುಮಾನಗಳಿಂದ ಈ ಮೇಲ್ಕಂಡ 
ನಿಬಂಧನೆಗಳನ್ನು ವಿಧಿಸುತ್ತಿದ್ದರು ಎಂದು ಹೇಳಬಹುದು. 


ಈ ಎಲ್ಲ ತಮಿಳು ಶಾಸನಗಳಲ್ಲಿ ಅಳತೆ ಸಾಧನ 
ಗಳಿಂದ ನಾಟ್‌, ಕುಟುಣಿ, ಕಲಂ, ಮರಕ್ಕಾಲ್‌ ಮತ್ತು 
ಚಿನ್ನಕ್ಕೆ ಸಂಬಂಧಿಸಿದಂತೆ ಕಟಂಜು ಇತ್ಯಾದಿ ಸದಗಳನ್ನು 
ಪದೇ ಪದೇ ಬಳಸಲಾಗಿದೆ. 


ಶಾಸನ ಸಂಖ್ಯೆ ೧೨೯ರಲ್ಲಿ ಗಮನಿಸಿದಂತೆ 
೩೨೦ ಕಲಂ ಭತ್ತಕ್ಕೆ ಬಡ್ಡಿ ಯಾಗಿ, ಒಂದು ವರ್ಷಕ್ಕೆ 
೩ ಕುಜುಣಿ ಮತ್ತು ೨ ನಾಟ್‌ ದರವೆಂದು ಉಲ್ಲೇಖಿಸಿ, 
ಮುಂದೆ ೧೦೦ ಕಲಂ ಭತ್ತವನ್ನು ನೀಡುವ ಕೃ್ರಮನನ್ನು 
ವಿವರಿಸಿದೆ. ಇದನ್ನು ಗಮನಿಸಿದಾಗ ಒಂದು ವರ್ಷದ 
೩ ಕುಟುಣಿ--೨ ನಾಲಿಕ.-೧೦೦ ಕಲಂ ಎಂದು 
ಅರ್ಥೆ ಛ್ರಸಿಕೊಳ್ಳಬಹುದು ಎಂಬುದಾಗಿ ಊಹೆಯನ್ನು 
ಮಾಡಬಹುದು. 


"*ಮರಕ್ಸಾಲ್‌' ಎಂಬ ಅಳತೆ ಸಾಧನೆವು. ತಮಿಳು 
ನಾಡಿನಲ್ಲಿ ಈಗಲೂ ಅಲ್ಲಲ್ಲಿ ಉಪಯೋಗಿಸುತ್ತಿರಿವ 
ಅಳತೆಯ ಪ್ರಕಾರ : 


೮ ಪಾವುಎ೧ ಸೇರು 
೫ ಸೇರುಎಎ೧ ಮರಕ್ಕಾಲ್‌ ಆಗುತ್ತದೆ. 


. (ಇದು ಹಳೇ ಮೈಸೂರು ಸೀಮೆಯ ಕೊಳಗಕ್ಕೆ 
ಸಮಾನವಾಗಿದೆ) 


ಭೂಧಾನಗಳಿಗೆ ಸಂಬಂಧಿಸಿದಂತೆ ಕಂಡುಬರುವ 
"ಕುಲ್‌' ಎನ್ನುವ ಪದಕ್ಕೆ ಎಸ್‌, ಕೃಷ್ಣಸ್ವಾಮಿ 
ಐಯ್ಯಂಗಾರ್‌ರವರು. ೨೦೦೦ ಕುಟಿ* ಎಂದರೆ ೬ ಎರಡು 
ವರೆ ಎಕರೆಗಳು ಎಂಬ ಸಮೀಕರಣವನ್ನು ತಿಳಿಸುತ್ತ, 
ಇದರ ಪ್ರಕಾರ, ೧ ಕುಟ್‌ -೦೦೦೩೩೩ ಎಕರೆಗಳು 
ಆಗುತ್ತದೆ ಎಂದೂ ತಿಳಿಸಿರುತ್ತಾರೆ.! 


ಚಿನ್ನದ ತೂಕಕ್ಕೆ ಸಂಬಂಧಿಸಿದಂತೆ "ಕಟಂಜು' 
ಎನ್ನುವ ಸದಕ್ಕೆ ಸಿ. ಕುಪ್ಪೈರಂರವರು. ಅರ್ಧ 
ಕಟಂಜುವಿಗೆ ೧ ಕಾಸು ಎಂಬ ಸಮೀಕರಣವನ್ನು 
ನೀಡಿದ್ದಾ ರ್ಮ 


ಅಸರೂಪದ ವಿಶಿಷ್ಟ ವಿಚಾರಗಳನ್ನು ತಿಳಿಸುವ 
ಮೆಳೂರಿನ ಶಾಸನಗಳ ಅವಲೋಕನದಿಂದ ಈ ಸ್ಥಳದಲ್ಲಿ 
"ಪ್ರಮುಖವಾದ ಭತ್ತದ ಬೆಳೆಯ ಜೊತೆಗೆ ತೋಟದ 
ಬೆಳೆಗಳಾದ. ತೆಂಗು, ಬಾಳೆ, ವೀಳೆಯದಲೆ ಮತ್ತು 
ಅಡಕೆಗಳನ್ನು ಬೆಳೆಯುತ್ತಿ ದರು ಹಾಗೂ ಕೃಷಿ 
ಸಂಬಂಧವಾಗಿ ತೊಂದರೆಯಿಲ್ಲದಂತೆ ಬೇಸಾಯ ನೆಡೆಸಿ 
ಕೊಂಡು ಹೋಗಲು ಮತ್ತು ದೇವಾಲಯಗಳಲ್ಲಿ 
ನಿಗದಿತ ಕಾರ್ಯಗಳು ಅಡಚಣೆಯಿಲ್ಲಡೆ ಸುಸೂತ್ರವಾಗಿ 
ನೆರವೇರಲು ಸಹಾಯಕವಾಗುವಂತೆ ಆಗಿನ ಮಹಾ 
ಜನರು, ಊರಿನ ಪ್ರಜೆಗಳು, ಗಾವುಂಡರು ಚತುರತೆ 
ಯಿಂದ ನಿಬಂಧನೆಗಳನ್ನು ವಿಧಿಸಿಕೊಳ್ಳುವ ಮೂಲಕ 
ಕಾನೂನಿನ ಚೌಕಟ್ಟನ್ನು ರೂಪಿಸಿಕೊಳ್ಳುತ್ತಿದ್ದರು 
ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 


1 The Chola Administration-S. Krishnaswamy Iyengar 
2 Imperial Colas in Karnataka-C. Kuppuram-P. 92 


ಇತಿಹಾಸ ದರ್ಶನೆ 


೪೫ 


ತಿರುಮಲೆ ಶ್ರೀರಂಗಾಚಾರ್ಯ* 


ಗಬ್ಬ ಮನೆ ಕಾಸನ-ಒಂದು ಹೊಸ ದೃಷ್ಟಿ 


ಶಿನಮೊಗ್ಗಾ ಜಿಲ್ಲೆ ಸಾಗರ ಹೋಬಳಿ ಗದ್ದೆಮನೆ 
ಎಂಬ ಗ್ರಾಮದ ಬಳಿ ಕಾಡು ಹಾದಿ ಮಗ್ಗಲಿಗೆ ಇದ್ದ 
ಶಾಸನವೊಂದಿದೆ. ಡಾ| ಹೆಚ್‌. ಶಾಮಾಶಾಸ್ತ್ರಿಗಳು 
೧೯೨೨-೨೩ರ ತಮ್ಮವಾರ್ಷಿಕ ವರದಿಯಲ್ಲಿ ಈ ಶಾಸನ 
ವನ್ನು ಕುರಿತಂತೆ ವಿವರಣೆಯನ್ನೂ ಶಾಸನ ಪಾಠವನ್ನೂ 
ಪ್ರಕಟಿಸುತ್ತಾ ರೆ 
ಶಾಸನಪಾಠ 
೧ ಸ್ವಸ್ತಿ, ಶ್ರೀ ಶಿಲ ಆದಿತ್ಯನ್‌ ದಿಶಾವಕ್‌ ಭರ್‌ಗನ್‌ 
ಆಕೆವಾಳನ್‌ ಅಗ್ಗಳ ಕಂಟಿಕನ್‌ 
೨ ಪೇರಾಳ್ಛೈವಕೆ ಪೆತ್ತಣಿ ಸಂತ್ಯಾಂಕನ್‌ ಅಟ್ಟುಳ್ಳ 
ಭಜನ್‌ ಬೆದಕೆ ಮಹೇಂದ್ರನ್‌ 
೩ ಬೇಡರ ರಾಯರೆ ಮಲಪ್ಪರ ಕಾಳಗದೊಳೆ ನಿರಿದು 


ಸ್ವರ್ಗಾಲಯ 


ಛ ಕ್ಲೇರಿ(ಐ*)ದಾನ್‌ ಬೆಳೆಯ ಮಾಳಕಾದೋನ್‌ 


ಕಲ್ಯಾಣಂ ಅಕ್ಕ ಅಳಿಪೋನ್‌ ಸಂಜ ವರಿ... 
ಶಾಮಾಶಾಸ್ತ್ರಿಗಳು ಇದರ ಬಗ್ಗೆ ಬರೆಯುತ್ತಾ 


| “ಶಾಸನವು ಹಳೆಯ ಕನ್ನಡ ಅಕ್ಷರಗಳಲ್ಲಿದ್ದು ಅವು 
ಕ 


ಕ. ಶ. ೭ನೇ ಶತಮಾನದ ಲಿಪಿಯನ್ನು ಬಹಳಷ್ಟು 
ಹೋಲುತ್ತವೆ. ಇದು ಒಂದು ವೀರಗಲ್ಲು. ಶಿಲಾ 


ದಿತ್ಯನ ಸೇನಾಪತಿ ಸೆತ್ತಣಿ ಸತ್ಯಾಂಕನುಬೇಡರ ತಂಡ 
ದಿಂದ ಕೂಡಿದ ಮಹೇಂದ್ರನ ಸೇನೆಯೊಂದಿಗೆ ಹೋರಾಡಿ 
ಸತ್ತುದರ ಜ್ಞಾಪಕಾರ್ಥ ಹಾಕಿದ್ದು. ಶಾಸನದಲ್ಲಿ ಹೇಳಿ 


ರುವ ಶಿಲಾದಿತ್ಯ ಮತ್ತು ಮಹೇಂದ್ರರು ಯಾರೆಂಬ 
ಬಗೆಗೆ ಶಾಸನದಲ್ಲಿ ಯಾವ ಸೂಚನೆಯೂ ಇಲ್ಲ. ಲಿಪಿಯ 
ಕಾಲದ ಆಧಾರದ ಮೇಲೆ ನಾನು ಶಾಸನದ ಶಿಲಾದಿತ್ಯನು 
ಹರ್ಷವರ್ಧನ ಶಿಲಾದಿತ್ಯನೂ, ಮಹೇಂದ್ರನು ೧ನೆಯ 
ಮಹೇಂದ್ರವರ್ಮ ಪಲ್ಲವನೂ ಇರಬಹುದು ಎಂದು ಅನು 
ಮಾನಿಸುತ್ತೇನೆ. ಇವರು ಎರಡನೆಯ ಪುಲಕೇಶಿಯ ಸಮ 
ಕಾಲೀನರು. ಹರ್ಷನ ಆಳ್ವಿಕೆಯು ಶಿವಮೊಗ್ಗೆ ಯವರೆಗೆ 
ಪ್ರಸರಿಸಿತ್ತೆಂಬುದು ಅಸಂಭವವಿರಲಾರದು. ಶಿಲಾದಿತ್ಯ 
ಎಂಬುದು ಶಿಲ ಆದಿತ್ಯ ಎಂದು ಬರೆದಿರುವುದು ವಿವರಣೆಗೆ 
ನಿಲುಕದೆಇದೆ?--ಎಂದಿರುತ್ತಾರೆ. 


ಶ್ರೀ ಶಾಸ್ತ್ರಿಗಳ ಈ ಅನುಮಾನೆವು ಅನೇಕ 
ವಿದ್ವಾಂಸರನ್ನು ಕೆಣಕಿದೆ. ದಕ್ಷಿಣ ಭಾರತದ ಮೇಲೂ 
ಕನೌಜದ ಹರ್ಷನೆ ಆಳ್ವಿಕೆ ಇತ್ತು ಎಂದೂ ತಮ್ಮ 
ಪ್ರಬಂಧಗಳಲ್ಲಿ ಬರೆಯಲು ಆದು ಕಾರಣವಾಗಿದೆ. ಈ 
ಶಿಲಾದಿತ್ಯ ಯಾರು? ಹೆರ್ಷವರ್ಧನನಲ್ಲದೆ ಬೇರೆ 
ಇನ್ನೊಬ್ಬನಾರೋ ಶಿಲಾದಿತ್ಯಫಿರಬೇಕು. ಮಹೇಂದ್ರನು 
೧ನೇ ಮಹೇಂದ್ರ ಪಲ್ಲವನಲ್ಲದೆ ಬೇರೊಬ್ಬನಾರೋ ಇರೆ 
ಬಹುದೇ ಎಂಬೆಲ್ಲ ಚಿಂತನೆ ನಡೆದಿದೆ. 


ಈ ಎಲ್ಲ ಊಹಾಪೋಹಗಳೂ- ಸೂಚನೆಗಳೂ 
ಶ್ರೀ ಶಾಸ್ತ್ರಿಗಳ ಅನುಮಾನ-ಸೂಚನೆಯ ಸುತ್ತಲೇ 
ಹರಿದಾಡುತ್ತಿವೆ. ಸಮಕಾಲೀನ ರಾಜ ವಂಶಗಳನ್ನೆಲ್ಲ 
ಜಾಲಾಡಿ ಶಿಲಾದಿತ್ಯನ ಶೋಧನೆ ನಡೆದಿದೆ. 


೨ ನಂ ೭೫, ಡಾ|| ಅನಕೃರಸ್ತೆ, ವಿಶ್ವೇಶ್ವರಪುರ, ಬೆಂಗಳೂರು-೫೬೦೦೦೪. 


1 MAR, 1922-23, 0. 8, 83 


ಇತಿಹಾಸ ದರ್ಶನ 


ಪ್ರಸ್ತುತ ಲೇಖನದಲ್ಲಿ ಶಾಸ್ತ್ರಿಗಳ ಶಾಸನ ಪಾಠ 
ನನ್ನು ಹಾಗೂ ಲಿಪಿ ಆಧಾರದ ಮೇಲೆ ಶಾಸನೆದ 
ಕಾಲವನ್ನೂ ಸ್ವೀಕರಿಸಿ, ಆ ಕಾಲದ ರಾಜಕೀಯ- 
ಸಾಮಾಜಿಕ ಜೀವನ ಸ್ಥಿತಿಯ ಹಿನ್ನೆಲೆಯಲ್ಲಿ, ಶಾಸನದ 
ಭಾಷೆಯ, ಪ್ರಯೋಗದ, ಒಕ್ಕಣೆಯ ನೆರೆಯಲ್ಲಿ ಅದಕೆ 
ಕೊಡಬಹುದಾದ ಅರ್ಥವನ್ನು ನಿವೇಚಿಸಲಾಗಿದೆ. 


ಶಿಲಾದಿತ್ಯನು ಕನೌಜದ ಹರ್ಷನಲ್ಲ, ಅನನು 
ಒಂದನೆಯ ವಿಕ್ರಮಾದಿತ್ಯನ (೬೫೫-೬೮೨ ಕ್ರಿ. ಶ.) 
ಮೊಮ್ಮಗನಾದ ಹಾಗೂ ವಿನಯಾದಿತ್ಯ (೬೫೧-೬೯೬ 
ಕ್ರಿ. ಶನ ಮಗ ಶ್ರ್ಯ್ಯಾಶ್ಯ ಶಿಲಾದಿತ್ಯ. ಇವನು 
ಯುವರಾಜನೂ, ಪ್ರಾಂತ್ಯಾಧಿಕಾರಿಯೂ ಆಗಿದ್ದ. 
ಚಾಲುಕ್ಯ-ಪಲ್ಲವ ಸಂಘರ್ಷದಲ್ಲಿ ಅವನು ಪಾಲ್ಗೊಂಡಿರ 
ಬಹುದು. ಎಂದು ಡಾ|| ಮಜುಂದಾರರ ಅಭಿಪ್ರಾಯ. 


ಡಾ| ಫಿಹಾರ್‌ರಂಜನರೇ ಅವರು ಹೆರ್ನನ 
ಆಸ್ಥಾನ ಕನಿ ಬಾಣನ ಮಾನನಾಗಿದ್ದ ಮಯೂರನೆ 
ಸಂಸ್ಕೃತ ಕಾವ್ಯದ ಒಂದು ಪದ್ಯವನ್ನ್ಮಾಧರಿಸಿ ಡಾ|| ಶಾಸ್ತ್ರ 
ಗಳ ಸೂಚನೆಯನ್ನು ಪುಸಿ ೀಕರಿಸುತ್ತಾ ರೆ. 


ಡಾ|| ಬಿ. ಎ. ಸಾಲೆತ್ತೊರೆ ಅವರು ವಲ್ಲಭೀ 
ವಂಶದ ದೇನಭಟ್ಟಿನೇ ಈ ಶಿಲಾದಿತ್ಯನಿರಬೇಕು ಎಂದು 
ಅನುಮಾನಿಸುತ್ತಾರೆ. 


ಈ ಎಲ್ಲ ಸೂಚನಾ ಸರಣಿಗಳನ್ನೂ ತಮ್ಮ ಲೇಖನ 
ದಲ್ಲಿ ಶ್ರೀಮತಿ ಡಾ| ಕುಮುದ್‌ ಪ್ರಸನ್ನ ಅವರು 
ಉಲ್ಲೇಖಿಸಿ ಅವು ಯಾವುವೂ ಸ್ವೀಕಾರಾರ್ಹವಲ್ಲ 
ಎಂದು ಸಕಾರಣಪಾಗಿ ವಿವರಿಸಿದ್ದಾರೆ.2 ಈ ಶಾಸನದ 
ಶಿಲಾದಿತ್ಯ-ಮಹೇಂದ್ರರು ಸೂಚಿತಂಾಗಿರುವವರು 
ಯಾರೂ ಅಲ್ಲ-ಈ ಹೆಸರಿನ ಸಮಕಾಲೀನರು ೨ನೇ 
ಮಹೇಂದ್ರ ಪಲ್ಲವ (೬೬೮-೬೭೦ ಕ್ರಿ. ಶ.) ಶ್ರ್ಯಾಶ್ಯ 
ಶಿಲಾದಿತ್ಯ (೬೭೮-೬೯೧ ಕೈ. ಶೆ.) ೧ ನೇ ವಿಕ್ರಮಾದಿ 
ತ್ಯನ ಆಳ್ವಿಕೆಯ ಕಾಲ ಇದು ಎಂದು ಸೂಚಿಸುತ್ತ 


2 Chalukyas of Badami-Mythic 506101). 


3 ಕರ್ನಾಟಕ ಇತಿಹಾಸ-ಸಿ, ಬಿ. ದೇಸಾಯಿ 


ಇತಿಹಾಸ ದರ್ಶನ 


ಶಾಸನದಲ್ಲಿ ಹೇಳಿರುವ ಕಾಳಗವು ಹರ್ಷ- ಪಲ್ಲವ 
ಸಂಘರ್ನನಲ್ಲ, ಅದು ಚಾಲುಕ್ಯ- ಸಲ್ಲನ ಸಂಘರ್ಷೆ. 
ಶಾಸನದಲ್ಲಿ ಹೇಳಿರುವ ಶಿಲಾದಿತ್ಯ-ಮಹೇಂದ್ರರನ್ನು 
ನಾವು ಬೇಕೆಡೆ. ಹುಡುಕಬೇಕು-ಎಂದಂು ಅಭಿಪ್ರಾಯ 
ಪಟ್ಟಿದ್ದಾರೆ. 


' ಪ್ರಸ್ತುತ ಗದ್ದೆಮನೆ ಶಾಸನವು ಕ್ರಿ. ಶ. ೭ನೇ 
ಶತಮಾನದ್ದು ಎಂದು ಒಪ್ಪಿ, ಆ ಶತಮಾನದ 
ರಾಜಕೀಯ ಸ್ಥಿತಿಯ ಸಿಂಹಾವಲೋಕನ ಮಾಡೋಣ. 


ಕನೌಜದ ಹರ್ಷವರ್ಧನನ ಕಾಲ ಕ್ರ. ಶ. ೬೦೬ 
ರಿಂದ ೬೪೭, ಬಾದಾಮಿ ಚಾಲುಕ್ಯ ೨ನೇ ಪುಲಕೇಶಿ 
ಕಾಲ ಕ್ರೈ. ಶ. ೬೦೯ ರಿಂದ ೯೪೨, ಸಲ್ಲವ ಮಹೇಂದ್ರ 
ವರ್ಮನ ಕಾಲ ಕ್ರಿ. ಶೆ. ೬೦೦ ರಿಂದ ೬೩೮ ೧ನೇ 
ವಿಕ್ರಮಾದಿತ್ಯನ ಕಾಲ ಕ್ರಿ. ಶ. ೬೫೫ರಿಂದ ೬೮೨ 


೨ನೇ ಪುಲಿಕೇಶಿಯು ಹರ್ಷನನ್ನು ನರ್ಮದಾ 
ತೀರದಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸಿದ ಕಾಲವನ್ನು ಕ್ರಿ.ಶ. 
೬೩೪ಕ್ಕೆ ಹಿಂದೆ ಎಂದು ಅನೇಕರು ಒಪ್ಪಿದ್ದಾರೆ. ಕ್ರಿ.ಶ. 


೬೩೦ ಎಂದು ನಾವು ಸ್ವೀಕರಿಸಿಕೊಂಡರೂ, ಆ ವೇಳೆ 


ಗಾಗಲೇ. ಕದಂಬ. ಸಾಮಾ ಫ್ರಜ್ಯವು, ಚಾಲುಕ್ಯ 
ಸಾಮ್ರಾಜ್ಯದಲ್ಲಿ ಸೇರಿಹೋಗಿತ್ತು.3 ಪಶ್ಚಿಮ 
ಕರಾನಳಿಯೂ ಒಳಗೊಂಡು, ಕೊಂಕಣವೂ ಸೇರಿ 


ಗುಜರಾತದವರೆಗೂ ಚಾಳುಕ್ಯರ ಪ್ರಭುತ್ವ ವಿಸ್ತರಿಸಿತ್ತು. 
೨ನೇ ಪುಲಕೇಶಿಯು ಕ್ರಿ.ಶ. ೬೩೫ರಲ್ಲಿ ನೌಕಾ ಯುದ್ಧ 
ದಲ್ಲಿ ಕೊಂಕಣ ಮೌರ್ಯರನ್ನು ಸೋಲಿಸಿ ಆ ಕ್ಷೇತ್ರ 
ವನ್ನೆಲ್ಲ ಸಾಮ್ರಾಜ್ಯಕ್ಕೆ ಸೇರಿಸಿದ್ದ. ಪೂರ್ವ ತೀರದ 
ಕಡೆಗೂ ರಾಜ್ಯವನ್ನು ವಿಸ್ತರಿಸಿ ವೆಂಗಿಯಲ್ಲಿ ತಮ್ಮನಾದ 
ಕುಬ್ಜ ವಿಷ್ಣುವರ್ಧನನ್ನು ಅಧಿಸನನ್ನಾಗಿ ಮಾಡಿದ. 
ಆ ಸಮಯದಲ್ಲೇ ಕಂಚಿಯ ಪಲ್ಲವರೂ ತಮ್ಮ ಉತ್ತರ 
ಕ್ಶಿದ್ದ ಆಂಧ್ರದ ಕಡೆ ರಾಜ್ಯ ವಿಸ್ತರಿಸಲು ಹೊರಟು 
ಪೂರ್ನ ತೀರದಿಂದ, ಪಾಲಾರ್‌- ಸೆನ್ಸಾರ್‌ ನದಿ 
ಬಯಲುಗಳನ್ನು ದಾಟ ಉತ್ತರ ಭಾಗದ ಕಡೆಗೆ 


೪೭ 


ಸಾಗಿದರು. ಆಂಧ್ರದ ಈ ನೆಲಕ್ಕಾಗಿ ಚಾಳುಕ್ಯರಿಗೂ 
ಪಲ್ಲವರಿಗೂ ಯುದ್ಧಗಳು ನಡೆಯುತ್ತಲೇ ಇದ್ದವು. 


ಇಡೀ ದಕ್ಷಿಣ ಭಾರತದಲ್ಲಿ ನಿಂಧ್ಯಾಚಲಕ್ಕೆ ಕೆಳಕ್ಕೆ 
ನರ್ಮದಾ-ಕೃಷ್ಣಾ -ಗೋದಾವರಿ- ತುಂಗಭದ್ರಾ ನದಿ 
ಗಳ ಪ್ರಾಂತವೆಲ್ಲ ಚಾಳುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು 
ಅದರ ದಕ್ಷಿಣಕ್ಕೆ ಕಾವೇರಿಯವರೆಗೆ ಗಂಗರೂ, ಅದರಾಚೆಗೆ 
ಕಂಚಿಯ ಪಲ್ಲವರೂ ಪ್ರಭುತ್ವ ಹೊಂದಿದ್ದರು. 


ಈ ಹಿನ್ನೆಲೆಯಲ್ಲಿ ೨ನೇ ಪುಲಕೇಶಿಯಿಂದ ಸೋತು 
ಹಿಂದಿರುಗಿದ ಹರ್ಷವರ್ಧನ ಬನವಾಸಿ ನಾಡಿನತ್ತ 
ಬಂದದ್ದಾದರೂ ಹೇಗೆ-ಎತ್ತಲಿಂದ ಎಂಬ ಪ್ರಶ್ನೆ ಸಹಜ 
ವಾಗಿ ಏಳುತ್ತದೆ. ಹರ್ಷನು ಕಳಿಂಗವನ್ನು 
ಆಕ್ರಮಿಸಿದ್ದನೆಂದು ಹಲವರ ಅಭಿಪ್ರಾಯ. ಅದನ್ನು 
ಒಪ್ಪಿದರೂ ಅಲ್ಲಿಂದ ಬಹುದೂರ ಈಶಾನ್ಯದಲ್ಲಿ ಇರುವ 
ಬನವಾಸಿನಾಡಿನತ್ತ ಅನನ ಸೇನೆ. ಬಂದದ್ದಾದರೂ 
ಹೇಗೆ ?-ಬರುವ ಸಾಧ್ಯತೆ ಇತ್ತೇ ?-ಜಾಳುಕ್ಯರೂ 
ಪಲ್ಲವರೂ ಆ ಸೇನೆಯ ಚಲನೆಯನ್ನು ತಡೆಯದೆ 
ಸಾಗಲು ಬಿಡುತ್ತಿ ದ್ವರೇ? 


ಶಾಸನವು. ಪೂರ್ವಾಚಾರ ಸಂಪ್ರದಾಯದ 
ಅನುಸರಣೆಯಲ್ಲಿ ಸ್ವಸ್ತಿ ಶ್ರೀ ಎಂದು ಆರಂಭವಾಗುತ್ತದೆ. 


ಹಾವ 


ಮುಂದೆ ಶಿಲ ಆದಿತ್ಯನ್‌-ದಿಶಾವಕ್‌ ಭರ್ಗನ್‌- 
ಆಕೆವಾಳನ್‌. ಅಗ್ಗಳಕಂಟಕನ್‌ ಎಂಡು ಮೊದಲ 
ಸಾಲಿನಲ್ಲಿದೆ. ಮೊದಲ ಮಾತು ಶಿಲ ಆದಿತ್ಯನ್‌ 


ಅನ್ನುವುದನ್ನು ಶ್ರೀ ಶಾಸ್ತ್ರಿಗಳು ಅನ್ವರ್ಥ ನಾಮಸನ್ನಾಗಿ 
ತೆಗೆದುಕೊಂಡಿದ್ದಾರೆ. 


ಈ “ಶಿಲ ಆದಿತ್ಯ” ಎಂದು ಬಿಡಿಸಿ ಬರೆದಿರು 
ವುದನ್ನು ವಿವರಿಸಲು ಆಗದೆ ಇದೆ ಎಂದು ಶ್ರೀ ಶಾಸ್ತ್ರಿಗಳೇ 
ಹೇಳಿದ್ದಾರೆ. ಆ ವಾಕ್ಯದ ಪದ ಸಮೂಹನೆಲ್ಲ ಬರಿ 
ನಿಶೇಷಣಗಳೇ. ಅನೇಕ ಸಂಧಿಸದಗಳನ್ನು ಬಳಸಿರುವ ಈ 
ಶಾಸನದಲ್ಲಿ ಶಿಲಾದಿತ್ಯ ಎಂಬ ಮಾತನ್ನು ಬಿಡಿಸಿ ಶಿಲ 
ಆದಿತ್ಯ ಎಂದು ಬರೆಯಲು ಬೇರೆ ಏನು - ಕಾರಣ? 
ಬರೆಹಗಾರನೆ ತಪ್ಪೆಂದು ಹೇಳೋಣವೇ ? ಅದು “ಶೀಲ 
ಆದಿತ್ಯ? ಇರಬಾರದೇಕೆ ಶೀಲ ಬರೆಯಲು ಹೋಗಿ ಶಿಲ 
ಆಗಿದೆಯೇ ? ಶಾಸನಕಾರನ ಅಸೇಕ್ಷೆ ಹೆಸರು ಹೇಳುವು 
ದಲ್ಲ, ಕೀರ್ತಿ ಪ್ರಶಂಸೆ. ಆ ಕಾರಣದಿಂದಲೇ ಅನನು 


೪೮ 


ಸತ್ಯಾಂಕನೆಂಬ 


ಆ ಮಾತನ್ನು ಬಿಡಿಸಿ ಶಿಲ ಆದಿತ್ಯನ್‌ ಎಂದು ಬರೆದ, 
ಅನೇಕ ಸಂಧಿ ಪದಗಳನ್ನು ಬರೆದವನಿಗೆ ಈ ಮಾತನ್ನು 


ತಪ್ಪಾಗಿ ಬರೆದಿರಬಹುದೆಂದು ಊಹಿಸುವುದು 
ಸರಿಯಾಗಲಾರದು. ಉದ್ದೇಶ ಪೂರ್ವಕವಾಗಿ ಅದು 
ಹೆಸರೆಂದು ಭಾವಿಸದಿರಲಿ ಎಂದೇ ಬಿಡಿಸಿ ಬರೆದಿರೆ 


ಬಹುದು. “ಶಿಲ ಆದಿತ್ಯನ್‌” ಎಂದು ತೆಗೆದುಕೊಂಡರೂ, 
ಅದು ವಿಶೇಷಾರ್ಥದ ವಿಶೇಷಣ ಪದವಾಗುತ್ತದೆ. 
ಮುಂದಿನ ಸಾಲಿನಲ್ಲಿ ಬರುವ ಸ್ಪಷ್ಟವಾದ ಪೆತ್ತಣಿ 
ಹೆಸರಿನ ವ್ಯಕ್ತಿಯ ಹೊಗಳಿಕೆಯ 
ಮಾತುಗಳ ಸರಣಿ ಇದು. 


ಎರಡನೆಯ ಸಾಲಿನಲ್ಲಿ “ಪೇರಾಳ್ಛೈವರೆ” ಎಂದರೆ 
ಸಿಂಹಾಸನವನ್ನು ಏರಲಾಗಿ-ಎಂಬರ್ಥ ಸರಿಯಲ್ಲ. 
ಆಳುತ್ತಿರಲಾಗಿ” ಎಂಬರ್ಥವೇ ಯುಕ್ತವೆನಿಸುತ್ತದೆ. 
“ನಾಯಕನಾಗಿ ಆಳುತ್ತಿರಲಾಗಿ” ಎಂಬುದು ಈ ಮಾತಿನ 
ಇಂಗಿತ. ಇದು ನೆತ್ತಣಿ ಸತ್ಯಾಂಕನ ಸ್ಥಾನ-ಮಾನ- 
ಗೌರವಾದಿಗಳ... ಸೂಚಕವಾದ ಮಾತು. ಅವನು 
ನಾಯಕ-ಪಾಳೆಗಾರನಾಗಿ ಇರಲಾಗಿ ಎಂಬುದು ಈ 
ಮಾತಿನ ಭಾನ. ' 


“ಅಟ್ಕುಳ್ಳ  ಭಟಿನ್‌” ಬೆದರೆ ಮಹೇಂದ್ರನ್‌ 
ಎಂಬ ಮುಂದಿನ ಮಾತುಗಳೂ ಸತ್ಯಾಂಕನಿಗೇ ಅನ್ನ ಯ 
ವಾಗುವ ವಿಶೇಷಣಗಳೇ, ಈ ವಿಶೇಷಣಗಳೆಲ್ಲ ಜೊತೆ 
ಮಾತುಗಳು. ಹಲವು ಪೂರ್ವಾನ್ವಯವಾಗಿ, ಮತ್ತೆ 
ಕೆಲವು ಉತ್ತರಾನ್ವಯವಾಗಿ ಬಳಕೆಯಾಗಿವೆ. 


ಶಿಲ ಆದಿತ್ಯನ್‌, ದಿಶಾವ೫್‌ ಭರಗನ್‌, 
ಆಕೆವಾಳನ್‌, ಅಟ್ಟುಳ್ವ ಭಟನ್‌, ಬೆದರೆ ಮಹೇಂದ್ರನ್‌- 
ಹೀಗೆ- ಇಂದ್ರನೇ ಇವನ ಪ್ರತಾಪಕ್ಕೆ ಹೆದರಿದ ಎಂಬ 
ಅತಿಶಯೋಕ್ತಿ, ಅಲಂಕಾರಿಕ ಪ್ರಯೋಗ ವೈಖರಿ ಅಷ್ಟೆ. 


ಇನ್ನು "ಬೇಡರ ರಾಯರ ಮಲಪ್ಪರ ಕಾಳಗದೊಳೆ 
ವಿರಿದು” ಎಂಬ ಮುಂದಿನ ಸಾಲನ್ನು ಎರಡುರೀತಿ 
ಅರ್ಥೈಸಬಹುದು. “ಮಲ್ಲಪ್ಪ” ಎಂಬುದನ್ನು ಅನ್ವರ್ಥ 
ನಾಮು ಎಂದು ತೆಗೆದುಕೊಂಡರೆ “ಬೇಡರ ನಾಯಕ 
ಮಲಪ್ಪನೊಂದಿಗೆ ಯುದ್ಧದಲ್ಲಿ ಹೋರಾಡಿ” ಎಂದು 
ಹೇಳಬೇಕು. ಹಾಗೆ ಮಾಡದೆ ಮಲ್ಲಪ್ಪ ಎಂಬ ಮಾತನ್ನು 
ವಿಶೇಷಾರ್ಥದ ಮಾತನ್ನಾಗಿ ನಾವು ತೆಗೆದುಕೊಂಡರೆ, 


ಇತಿಹಾಸ ದರ್ಶನ 


ತ 


ಆಗ ಆ ಮಾತಿಗೆ “ಗುಡ್ಡಗಾಡಿನ ಮಂದಿ” ಎಂದು ನಾವು 
ಅರ್ಥ ಮಾಡಿ “ಬೇಡರಿಗೂ ಗುಡ್ಡಗಾಡಿನ ಜನರಿಗೂ 
ನಡೆದ ಕಾಳಗದಲ್ಲಿ ಹೋರಾಡಿ” ಎಂದು ಅರ್ಥವಾಗು 
ತ್ತದೆ. ನಾಯಕನಾಗಿ ಆಳುತ್ತಿ ದ್ದ ಪೆತ್ತಣಿ ಸತ್ಯಾಂಕ ಈ 
ಕದನದಲ್ಲಿ ಹೋರಾಡಿ ವಿಕೆ ಸತ್ತ ಎಂಬ ಸಂದೇಹಕ್ಕೆ 
ವಿವರಣೆ ಹುಡುಕಬೇಕು. ಆದಕ್ಕೆ ಸೆತ್ತಣಿ ಸತ್ಯಾಂಶನಿಗೆ 
ಕೊಟ್ಟಿರುವ ನಿಶೇಷಗಳೂ, ಅವನು ಆಳುತ್ತಿದ್ದನೆಂಬ 
ಮಾತೂ ಸೂಚಕಗಳು. 


ಟ್ರ ಕಾಲಕ್ಕೆ ಬನವಾಸಿಯನಾಡಿನ ದಟ್ಟವಾದ 
ವಿಸ್ತಾ ರಕಾಡಿನಲ್ಲಿ ಬೇಡರು-ಬೆಟ್ಟಿಗಾಡಿನಲ್ಲಿ ಕಾಡು 
ಜನಾಂಗದವರೂ ಇದ್ದರು. ವಿಶಾಲವಾದ ಒಂದು 
ಪ್ರದೇಶಕ್ಕೆ ಒಡೆಯ ಪೆತ್ತಣಿ ಸತ್ಯಾಂಕ, ತನ್ನ ನಾಡಿನ 
ಪ್ರಜೆಗಳೇ ಆಗಿದ್ದ ಬೇಡರೂ, ಗುಡ್ಡ ಗಾಡಿನ ಜನರೂ 
ಪರಸ್ಪರ ಜಗಳ-ಕದನಕ್ಕಿ ಳಿದಾಗ ಅವರನ್ನು ತಡೆಯಲು 
ಹೋಗಿ, ಹೋರಾಡಿ ಸತ್ಯಾಂಕ ಸತ್ತಿರಬೇಕು. ಅವನ 
ಈ ಶೌರ್ಯವನ್ನು ಅವನ ಸದಪೇಕ್ಷೆಯ ನಿಮಿತ್ತದ ತ್ಯಾಗ 


, ನಾನು ಆಭಾರಿಯಾಗಿದ್ದೇನೆ, ಈ ನಿಚಾರ ಚಿಂತನೆಯಲ್ಲಿ 


ಚಿರಂಜೀವಿ ಅವರಿಗೆ ನಾನಾ ಕೃತಜ್ಞ. 


ಇತಿಹಾಸ ದರ್ಶನ 


ವನ್ನ ಮೆಚ್ಚಿ ಅನನ ಕಡೆಯನರು ಯಾರೋ ಈ ವೀರ 
ಗಲ್ಲನ್ನು ಸ್ಥಾನಿಸಿರಬೇಕು. 


ಈ ಎಲ್ಲ ಹಿನ್ನೆಲೆಯಲ್ಲಿ ಗಡ್ಡಿ ಮನೆ ಶಾಸನವು 
ಕನ್ನಡನಾಡಿನ ೭ನೇ ಶತಮಾನದ ಕಾಲದ ಗ್ರಾವೂಣ 
ಪರಿಸರದ ಜನಜೀವನ- ಬದುಕು-ಒಡೆತನಕ್ಕಾಗಿ ಸಣ್ಣ 
ಪುಟ್ಟಿ. ಪಂಗಡಗಳಲ್ಲಿ ನಡೆಯುತ್ತಿ ದ್ದ ಹೊಡೆದಾಟ 
ಬಡಿದಾಟಿಗಳನ್ನು ದಾಖಲಿಸುತ್ತದೆ. ಸೆತ್ತಣಿ ಸತ್ಯಾಂಕ 
ಒಬ್ಬ ಸಣ್ಣ ನಾಯಕನೇ ಹೊರತು ದಂಡನಾಯಕನಲ್ಲ. 
ಬನವಾಸಿ ನಾಡಿಗೆ ಪಲ್ಲವರು ದಂಡೆತ್ತಿ ಬಂದದ್ದೂ, 


 ಹೆರ್ನವರ್ಧನನು ಈ ನಾಡಿಗೆ ಕಾಲಿಟ್ಟು ಕಾದಾಡಿದ್ದೂ 


[7] 


ಎಲ್ಲ ಅಸಂಭನದ ಮಾತು. ಇದು ಚಾಲುಕ್ಯ-ಪಲ್ಲವ 
ಸಂಘರ್ಷವೂ ಅಲ್ಲ; ಪಲ್ಲವ-ಹರ್ಷ ಸಂಫಘರ್ಷವೂ ಅಲ್ಲ: 


ಗದ್ದೆಮನೆ ಶಾಸನಕ್ಕೆ ಕರ್ನಾಟಕದ ಭಾಷಿಕ- 
ಸಾಮಾಜಿಕ- ಸಾಂಸ್ಕತಿಕ ವೌಲ್ಯ ಹೊರತಾಗಿ 


ಐತಿಹಾಸಿಕ ವಹೌಲ್ಯವೇನೂ ಇಲ್ಲವೆಂಬುದು ಸ್ಪಷ್ಟ. 


ಲೇಖನದ ಚಿಂತನೆಗೆ ನೆರವಾಗಿ, ಸೂಚನೆ, ಸಲಹೆಗಳನ್ನು ಕೊಟ್ಟಿ [ಪ್ರೊ ಜಿ, ವೆಂಕಟಸುಬ್ಬಯ್ಯ, ಡಾ| ವೆಂಕಟಾಚಲಶಾಸ್ತ್ರಿಗಳಿಗೆ 
ಪ್ರೋತ್ಸಾಹಿಸಿದ ಪಿತ್ರರಾದ ತೋ. ಸು, 


ಸೆ ಮುತ 
ಸುಬ್ರಹ್ಮಣ್ಯ ಮತ್ತು ಅಳ್ಲೆ 


೪೯ 


ಎಂ. ಎನ್‌. ಪ್ರಭಾಕರ” 


ದಾಕ್ಷಿಣಾತ್ಯ ರೇವಾಲಯ-ವಾಸ್ತು ಮತ್ತು ನರಿಭಾಷೆ 


ಭಾರತೀಯ ಶಿಲ್ಪಕಲೆಯ ಉತ್ತಮೋತ್ತಮ 
ಆದರ್ಶ ಹಾಗೂ ಶಿಲ್ಪ ಕಲೆಯನ್ನು ಕುರಿತ ಮೂರು 
ನೂರು ಗ್ರಂಥಗಳು ಈಗಲೂ ದೊರಕುತ್ತಿವೆ ಎಂದು 
ಶ್ರೀಧರ ಭಾಸ್ಕರ ವರ್ಣೇಕರ್‌ರವರು “ಭಾರತೀಯ 
ವಿದ್ಯೆ? ಎಂಬ ಗ್ರಂಥದಲ್ಲಿ ಪ್ರಸ್ತಾಸಿಸಿದ್ದು 1 ಕ್ರಿ.ಶ. 
೧೯೨೯ ರಲ್ಲಿ ವಿದ್ವಾಂಸ ಶ್ರೀಯುತ ವರುಯವರು ಸಿದ್ಧ 
ಪಡಿಸಿದ ಗ್ರೃಂಥಾವಳಿಯನ್ನಾಧರಿಸಿ ಸುಮಾರು ೧೨೫ 
ವಾಸ್ತು ಗ್ರಂಥಗಳ ಶೀರ್ಷಿಕೆಗಳನ್ನು ಹೆಸರಿಸಿದ್ದಾರೆ? 
ಇವುಗಳಲ್ಲಿ ಮುದ್ರಿತ ಗ್ರಂಥಗಳ ಸಂಖ್ಯೆ ಕೇವಲ ಬೆರಳೆ 
ಣಿಕೆಯಷ್ಟು. ಪ್ರಕಟಗೊಂಡ ಗ್ರಂಥಗಳನ್ನು ದಾಕ್ಷಿಣಾತ್ಯ 
ಮತ್ತು ಔತ್ತರೇಯ ಎಂದು ವಿಂಗಡಿಸಬಹುದು. 


ದೇವಾಲಯ ಮತ್ತು ದಾಕ್ಷಿಣಾತ್ಯ ಗ್ರಂಥಗಳ ವಿವರ 
ಣೆಯನ್ನಾಧರಿಸಿ ದಕ್ಷಿಣದ ದೇವಾಲಯದ ಸ್ವರೂಪ 
ವನ್ನು ಗುರುತಿಸಬಹುದು; ದೇವಾಲಯ ಮತ್ತು ದೇವಾಲ 
ಯದ ಹಲವು ಅಂಗಗಳಿಗೆ ಸಂಬಂಧಿಸಿದಂತೆ ಪರ್ಯಾಯ 
ಸದಗಳನ್ನು ಗಮನಿಸಬಹುದು, ಈ ಗ್ರಂಥಗಳಲ್ಲಿ ಕಾಣ 
ಬರುವ ಹೆಚ್ಚಿನ ಪ್ರಭೇದಗಳು ಪ್ರಾದೇಶಿಕ ವೈವಿಧ್ಯಗ 
ಳಿಂದ ಕೂಡಿದ್ದು ಖಚಿತವಾಗಿ ಗುರುತಿಸಲಾರದು-ಪ್ರಸ್ತುತ 
ಪ್ರಬಂಧದಲ್ಲಿ ಪರ್ಯಾಯ ಪದಗಳೊಂದಿಗೆ ದೇವಾಲಯದ 


ನಾನಾ 


ವಿವಿಧ ಅಂಗರಚನೆಯನ್ನು ಸ್ಕೂಲವಾಗಿ ಪರಿಚಯಿಸು 
ವುದು ಲೇಖನದ ಉದ್ದೇಶವೆನಿಸಿದೆ. 


ಪ್ರಾಸಾದ, ಹೆರ್ಮ್ಯ, ಸೌಧ, ಗೃಹ ಇತ್ಯಾದಿ 
ರಚನೆಗಳು ವಸ್ತು ಅಥವಾ ಭೂಮಿಯನ್ನು ಆಶ್ರಯಿಸಿದ್ದು 
“ವಾಸ್ತು” ಎಂದು ಗುರುತಿಸಲ್ಪಡುತ್ತದೆ. ವಾಸ್ತು ಪದವು 
"ನಿವಾಸಾದ್‌ ಸರ್ವಭೂತಾನಾಂ ವಾಸ್ತುರಿತ್ಯಭಿ 
ಶಬ್ದಿತಃ”3 ಎಂದು ವಿವರಿಸಲ್ಪಟ್ಟಿದ್ದು ಈ ವಾಸ್ತುವಿಗೆ 
ಹೆಲವಾರು ಜ್ಞಾತಿ ಪದಗಳಿವೆ. ಇವು ಒಟ್ಟಾರೆ ವಾಸಿ 
ಸುವ ಸ್ಥಳವನ್ನು ಪ್ರತಿನಿಧಿಸುವುದಾದರೂ ಸ್ವಲ್ಪ ಅರ್ಥ 
ವ್ಯತ್ಯಾಸಗಳುಂಟು. ಕಾಮಿಕಾಗಮ ಗ್ರಂಥದಲ್ಲಿ ವಸ್ತು 
ವನ್ನು ಆಶ್ರಯಿಸಿದ ಹೆರ್ಮಾದಿ ಪದಗಳ ಯಾದಿಯಿದೆ. 
ವಿಮಾನಂ ಭನನಂ ಹರ್ಮ್ಯ ಸೌಧಂ ಧಾಮ 


ನಿಕೇತನಂ 

ಪ್ರಸಾದ ಸದನಂ ಸದ್ಮಗೇಹ ಮಾವಸಕಂ 
ಗೃಹಂ 

ಆಲಯಂ ನಿಲಯಂ ವಾಸೋಪ್ಯಾಸ್ಪದಂ 
ವಾಸ್ತು ವಾಸಕಂ 

ಕ್ಷೇತ್ರಮಾಯತನಂ ವೇಶ್ಮ ಮಂದಿರಂ 
ದಿಷ್ಣ ಕ್ರಿಕಂಪದಂ 


* ಡೆಪ್ಯಟೀ ಮ್ಯಾನೇಜರ್‌. ಸ್ಟೇಟ್‌ ಬ್ಯಾಂಕೆ ಅಫ್‌ ಮೈಸೂರು, ಕೋಟಿ ಶಾಖೆ, ಬೆಂಗಳೂರು-೫೬೦೦೦೨. 
1 ಬಿ. ಎಸ್‌. ರಾಮಕೃಷ್ಣರಾವ್‌ (ಅನಂ.), “ಭಾರತೀಯ ವಿದ್ಯೆ ಬೆಂಗಳೊರೂ ೧೯೮೭, ಪು: ೧೦೯ 


2 ಅದೇ, ಪು: ೧೨೪-೧೨೬ 


3 ಓಟ, ಗಣಸತಿಶಾಸ್ತ್ರಿ (ಸಂ.), "ನಾಮಲಿಂಗಾನುಶಾಸನ? (ಭಾಗ-೨), ತಿರುವನಂತಪುರ, ೧೯೧೫ 


೫೦ 


ಇತಿಹಾಸ ದರ್ಶನ 


ಲಯಂ ಕ್ಷೆಯಮಗಾರಂ ಚ ತಥೋನಸಿತಂ 

ಪುನಃ 

ಸ್ಥಾನ ಮಿತ್ಯೇವ ಮುಕ್ತಾನಿ ಸರ್ಯಾಯವಚ 

ನಾನಿ" 

ಕಾಶ್ಯಪ ಶಿಲ್ಪ ಗ್ರಂಥವೂ ಪರ್ಯಾಯ "ವಾಚಕ? 
ಶಬ್ದಗಳನ್ನು ಸೂಚಿಸಿದೆ. ಕೆಲವು ವಾಸ್ತು ಗ್ರಂಥಗಳಲ್ಲಿ 
ಆಲಯ, ನಿಲಯ, ಗೃಹ, ವೇಶ್ಮ ಸಾಧ್ಯ, ಹರ್ಮ್ಯ 


ಮುಂತಾದ ಪದಗಳು ಅರ್ಥಗಳೊಂದಿಗೆ ವಿವರಿಸಲಾಗಿದೆ. 


ಇವುಗಳಲ್ಲಿ ಕೆಲವನ್ನು ಗಮನಿಸಬಹುದು. 


ಆಲಯ ; ತದೇವಂ ಲೀಯತೇ ಸರ್ವಮಾಲಯಾದಿ 
ಸಮುದ್ಭುವಂ5 
ಅಲೀಯಂತೇ ಅಸ್ಮಿನ್‌ ಆಲಯ" 

ನಿಲಯ ಪೂರ್ವಾಪರ ದಾ ರ ನಿಲಯ? 
ನಿಲೀಯಂತೇ ಅಸ್ಮಿನ್‌ ನಿಲಯ: 

ಗೃಹ ಪೂರ್ವೇಜೈಕದ್ವಾರಯುತಂ ಗೃಹ ಸಂಜ್ಞ 5 


ಗೃಹ್ಣಾತಿ ಗೃಹಂ 
ವೇಶ್ಮ : ವಿಕದ್ವಾರಂ ಭವೇತ್‌ ವೇಶ್ಮ 
ವಿಶಂತ್ಯಸ್ಮಿನ್‌ ವೇಶ್ಮ 
ಸುಧಾ ಲಿಪ್ಮತಲಂ ಸೌಧೆಂ!0 
ಸುಧಾ ಶುಭ್ರಂ ಸೌಧೆಂ 
ರಾಜ್ಞ ಏನಸದನೇ ಸಾಧಃ 
ಹರ್ಮ್ಯ ಗೃಹಸ್ಯೋಪರಿ ಭೂಮಿರ್ಯಾ ಹರ್ಮ್ಯ್ಯಂ 


NN 


೫೫, ಶ್ಲೋಕ : ೨೦೭.೨೧೦ 


ವಿ, ಎ, ಮಂಕಡ್‌ (ಸಂ.), “ಅಪರಾಜಿತ ಪೃಚ್ಛು? ಬರೋಡಾ, ೧೯೫೦, ಪ್ರ: ೧೬೯, 


5 
6 “ನಾಮಲಿಂಗಾನುಶಾಸನ' 
7 “ಅಪರಾಜಿತ ಸೃಚ್ಛಾ', ಪು: ೧೬೯, ಶ್ಲೋ; ೧೩ 
8 ಅದ, ಶೋ: ೧೨ 
೨ 
9 


ಅಡ, ಶೋ: ೧೩೩ 
೧೧ 


ತತ” ಪರಿಕೀರ್ತಿತಂ! 
ಪ್ರಾಸಾದ : ಹರ್ಮ್ಯಾಥೆ ನೀನಾಂ ವಾಸಾಃ ಪ್ರಾಸಾಜೋ 
ದೇವ ಭೂಭುಜಾ!? 
ಪ್ರಸೀದಂತ್ಯಸ್ಮಿನ್‌ ಪ್ರಾಸಾದ; 
ಪ್ರಾಸಾದಿಕಾ: ಪ್ರಾಸಾದಸ್ಸು ಸ ಏನ ಸ್ಯಾದಲ್ಪಾ ಪ್ರಾಸಾ 
ದಿಕಾ ಭವೇತ್‌! 


ಪದ ವ್ಯುತ್ಪತ್ತಿಯ ದೃಷ್ಟಿಯಿಂದ ಕೆಲವು ಪದ 
ಗಳ ಅರ್ಥಗಳನ್ನು ಖಚಿತವಾಗಿ ಗುರುತಿಸಬಹುದಾದರೂ, 
ಮತ್ತೆ ಕೆಲವು ಕಾಲದೇಶಗಳ ಬಳಕೆಗೆ ತಕ್ಕಂತೆ ಅರ್ಥ 
ವ್ಯಾಪ್ತಿ ಪಡೆಯುತ್ತಿವೆ. ಒಂದೇ ಸದವು ಬೇರೊಂಜೆಡೆ 
ಯಲ್ಲಿ ಮತ್ತೊಂದು ಅರ್ಥವನ್ನು ಧ್ವನಿಸುವುದುಂಟು, 
ದಾಕ್ಷಿಣಾತ್ಯ ಸಂಪ್ರದಾಯದ ಗ್ರಂಥಗಳ ಪ್ರಕಾರ ಅತಿ 
ಸಾಮಾನ್ಯ ವಾಸ್ತು ರಚನೆಯು ಪ್ರಪಾ ಎಂದು ಗುರು 
ತಿಸಬಹುದು. “ಆಚ್ಛ್ರಾದಿತಂ ಪ್ರಪಾನಾಮ'* ಇದು 
ಕಾಮಿಕಾಗಮದಲ್ಲಿರುವ ವಿವರಣೆ?"ಪಿಬಂತಸ್ಯಾಂ ಪ್ರಪಾ' 
-ಧಾತು ಮೂಲದ ವ್ಯ್ಯತ್ಪತ್ತಿಯಿಂದ ಗಮನಿಸಬಹುದು: 
ನೀರಿನ ಆಸರೆಯನ್ನು ಒಳಗೊಂಡಿದ್ದು ಪ್ರಪಾ“ಪ್ರಪಾಪಾ 
ನೀಯ ಶಾಲಿಕಾ?15 ಇದು ಅಮುರ ಕೋಶದ ಉಲ್ಲೇಖ. 
ಇದು “ಪ್ರಪಾದ್ವಯಂ ಪಾನೀಯಾ ಶಾಲಾಯಾಂ” 
ಅಮರ ಕೋಶದ ಬಗ್ಗೆ ಟೀಕೆ, ಧಾತು ಮೂಲದ ಅರ್ಥ 
ದಲ್ಲಿ "ಪಾ-ರಕ್ಷಣೇ' ಎಂಬ ವ್ಯ್ಯತ್ಪತ್ತಿಯನ್ನೂ ಗಮನಿಸ 


ಸಿ. ಸ್ವಾಮಿನಾಥ ಶಿವಾಚಾರ್ಯ (ಸಂ.), "ಕಾಮಿಕಾಗನು* (ಪೂರ್ವಭಾಗ), ಮದ್ರಾಸ”, ೧೯೭೫, ಪು: ೧೫೧, ಪಟಿಲ: 


ಅಧ್ಯಾಯೆ : ೬೯, ಶ್ಲೋ: ಕ್ಯ 


10 ವಿ. ಎಸ್‌, ಅಗ್ರವಾಲಾ (ಸಂ.) «ಸಮರಾಂಗೆಣ ಸೂತ್ರಧಾರ? ಬರೋಡಾ, ೧೯೬೬, ಪು:೮೯ ಅ: ೧೪' ಶ್ಲೋ: ೧೨ 


11 ಅದೇ, ಶ್ರೋ; ೧೦ 
[se] 


12 *ನಾನಲಿಂಗಾನುಶಾಸನ' ದ್ವಿತೀಯ ಕಾಂಡ, ಪುರನರ್ಗ, ಶ್ಲೋ: ೨೩೬ 


13 *ಸಮರಾಂಗಣ ಸೂತ್ರಧಾರ” ಪು: ೯೦, ಶ್ಲೋ: ೨೨ 
14 "ಕಾಮಿಕಾಗಮ' ಪು: ೧೩೪, ಪು: ೫೦, ಶ್ಲೋ ೮೮ 


15 “ನಾಮಲಿಂಗಾನುಶಾಸನ?' (ದ್ವಿತೀಯ ಕಾಂಡ) ಪುರನರ್ಗ 
py 


' * ಇತಿಹಾಸ ದರ್ಶನ 


| 


ಆಚ್ಚಾದಿತಂ ಎನ್ನುವಲ್ಲಿ ಹೊದ್ದಿ ಸಿದ್ದು 
ಗನಿ ಅಧವಾ “ಹೆಗಳೂ ನ ಸರ್ಗಿ 
ಕವಾಗಿ ಆಚ್ಛಾದಿತವಾದದ್ದು. ಪ್ರಸಾ ಸದದ ed 
ಸ್ಪ ತಂತ್ರ ರಚನೆಗಳಿಗೆ ಭೇಬುಗಿಎಂಕೆ, ಮಯಮತ 
ಗೊಂಡ ವನ್ನು ಅನುವಾದಿಸಿರುವ ನಿದ್ವಾ ಸ ಬ್ರೂನೋಡ 
ಗೆನ್ಸ್‌ರವರು ಪ್ರಪಾ ಪದವನ್ನು Lzht buildings 
ಎಂದು ಗುರುತಿಸಿದ್ದಾರೆ. 


ಬಹುದು. 
ಎಂದಷ್ಟೇ ಅರ್ಥ. 


ಪ್ರಪಾ ಮತ್ತು ಪ್ರಸೆಯ ಪ್ರಯೋಗ ಶಾಸನ 
ಗಳಲ್ಲಿದೆ. ನಾಡಿನ ಹೆದ್ದಾರಿಗಳಲ್ಲಿ ನಿರ್ಮಾಣಗೊಂಡ 
ಪ್ರಾಚೀನ ಕಾಲದ ಅಟವಟಿ ೈಗೆಗಳನ್ನು ಪ್ರಪಾ ಎಂದು 


ಸೂ ಭತ ತ್ತು. ಇಲ್ಲಿ ನೀರಿನ "ವ್ಯವಸ್ಥೆಯಿದ್ದು 
ಯಾತ್ರಿಕರು ಸ್ವಲ್ಪ ಕಾಲದಣಿನಾರಿಸಿಕೊಳ್ಳಲು ಸಾಧ್ಯ 


ವಾಗುವ ತಂಗುದಾಣಗಳೆನಿಸಿದ್ದವು. 


ಬಿತ್ತರೇಯ ಗ್ರಂಥಗಳಲ್ಲಿ “ಶಾಲಾ? ಎನು ವುದು 
ಅತಿ ಸಾಮಾನ್ಯ ರಚನೆ ಎನಿಸಿದೆ. “ಶಾಲತೇ ಇತಿ 
ಶಾಲಾ” ಇದು ಸದ ವ್ಯತ್ಸತ್ತಿಯ ದೃಷ್ಟಿ. ತೃ ಗೃಹ 
ಮೇಕಂತು ಯಚ್ಛನ್ನಂ ಸರ್ವಂ ಹ್‌ ಸ್ಸ ತಾ”!7 
ಎಂದು ವಿವರಸಿರುವುದನ್ನು ಕಾಣಬಹುದು. "ಯಚ್ಛನ್ನೆಂ' 
ಎಂದಲ್ಲಿ ಹೊದ್ದಿಸಿದ್ದು ಎಂದಷ್ಟೇ ಅರ್ಥ. “ಛೆನ್ನೆಂ 
ಭವೇತ್‌ ಮಹಾಜನಸ್ಯ ಸ್ಥಾನಂ ಸಭಾಯಾ ಕಥಿತಾ 
ಶಾಲಾ”18. ಇದು. . ಮತ್ತೊಂಡೆಡೆಯಲ್ಲಿ ವಿವರಣೆ, 
ಸಭಾ, ಶಾಲಾ ಮುಂತಾದ ಪದಗಳ ವ್ಯತ್ತತ್ತಿಯನ್ನೂ 
ಗಮನಿಸಬಹುದು. “ಸವ್ಯಗ್‌ಭಾತಿ ಇತಿ ಸಭಾ”, 
ಶಾಲಾ, ಸಭಾ ಪದಗಳಲ್ಲಿ ಪ್ರಕಾಶಿಸು, ಹೊಳೆಯುವುದು 
ಎಂಬ ಅರ್ಥವಿದೆ. ಸಭಾ ಪದವು ವೇದಗಳ ಕಾಲದಿಂದ 
ಬಳಕೆಯಲ್ಲಿದೆ. ಸಭೆಯು ಸ್ಥಳೀಯ ರಾಜ್ಯ ವ್ಯವಸ್ಥೆ 
ಯನ್ನು ನಿರ್ದೇಶಿಸುವ ಅಂಗವೆನಿಸಿದ್ದು ತೀಕ್ಷ್ಣ್ಯಮತಿಗಳ 


ಹಾಗೂ ವಿದ್ವದ್‌ ಜನರೆ ಸಮೂಹವಾಗಿತ್ತು. “ಸಹೆ 
ಧರ್ಮೇಣ ಸದ್ಭಿರ್ವಾ ಭಾತೀತಿ ಸಭಾ' ಇದು ಸಭೆಗೆ 
ಸಂಬಂಧಿಸಿದ ಪೂರ್ಣ ವಿವರಣೆ. ಸಮೂಹನನ್ನು ಪ್ರತಿ 
ವಿಧಿಸಿದೆ ಪದವು ತದ ನೆಂತರ ನಿಗದಿತ ಸ್ನ ಳಕ್ಕೆ ಅನ ಯ 
ವಾಯಿತು. ಅದೇ ರೀತಿ ಈಡ . ಸೇರುವ 
ಜಾಗಕ್ಕೆ ಸಭಾ ಎಂದು ಗುರುತಿಸಲಾಯಿತು. ಸಭಾ 
ರಚನೆಗೆ ನ ಪ್ರತ್ಯೇಕ ವಾಸ್ತು ವಿವರಣೆಗಳೂ ಸಿದ್ಧಗೊಂಡವು. 


ಐಹೊಳೆಯ ಲಾಡ್‌ ಖಾನ್‌ Bynisind ಇಂತಹ 


ಸಭಾ ರಚನೆಯಲ್ಲಿ ಒಂದೆನಿಸಿದೆ. 


ದೇವಾಲಯಕ್ಕೆ ಸಂಬಂಧಿಸಿದಂತೆ ಪ್ರಾಸಾದ 
ಎಂಬ ಪದವೂ ಬಳಕೆಯಲ್ಲಿದ್ದು ದೇವಾಲಯ ಸಂಕೀರ್ಣ 
ದಲ್ಲಿ ಗರ್ಭ ಗೃಹೆವನ್ನು ಸೂಚಿಸಲು ಹೆಚ್ಚಾಗಿ ಬಳಕೆ 
ಗೊಂಡಿದೆ. “ಪ್ರಾ pd ದೇವ ಭೂಪಾನಾಂ”?2 
ಎಂಬ ವಿವರಣೆ ಇದ್ದು ದೇವಾಲಯಕ್ಕೆ ಪ್ರಾಸಾದವು 


ಪರ್ಯಾಯ ಪದನೆಂದೇ ತಿಳಿಯಬಹುದು. 


ದೇವಧಿಷ್ಣ 3 ಸುರೆಸ್ಕಾನೆಂ ಚೈತ್ಯಮರ್ಚಾ 
ಗೃಹಂ ಚ ತತ್‌ 
ಪ್ರಾಹುರ್ವಿಬುಧಾಗಾರ 


9,21 


ದೇವತಾಯತನಂ 


ದೇವದಿಷ್ಟ 3» ಚೈತ್ಯ K ಅರ್ಚಾಗೃಹ, ದೇವತಾಯ 
ತನ ಮುಂತಾದವು ದೇವಾಲಯ ಪದಕ್ಕೆ ಪರ್ಯಾಯ 
ವಾಚಕಗಳೆನಿಸಿನೆ. 

ಪಾದ್ಮ ಸಂಹಿತೆಯ ಗ್ರಂಥಕಾರನು “ಆರಭೇತ್‌ 


ಸ್ಕಪತಿಭಿಸ್ಸಾಕಂ ರಥಕೈದಾಲಯ”* ಎಂದು ಗುರುತಿಸಿ 


' ದ್ಹಾನೆ. ರಥದಂತೆ ಸೌಂದರ್ಯ ಹಾಗೂ ಔನ್ನೆತ್ಯದಿಂದ 


ಕೂಡಿರಬೇಕೆಂಬ ಆಶಯವೂ ವ್ಯಕ್ತಗೊಂಡಿಜಿ. ರಥದ 
ಮೇಲಿರುವ ಸರ್ವಾಂಗ ಸುಂದರ ಮಂಡಪ, ಎತ್ತರವಾಗಿ 


16 ಬ್ರೂನೋಡಗೆನಳ್ಸ (ಆನು), "ಮಯುವಮಂತೆ,' ನವದೆಹಲಿ, ೧೯೮೫ 


17 ಸಮರಾಂಗಣ ಸೂತ್ರಧಾರ, 
18 ಅದೆ ಪ್ಲೇ, ಶ್ಲೋ ೫೦ 


ಪು. ೯೦, ಶ್ಲೋ. ೧೯ 


19 ಕೆ. ಪಿ. ಜಯಸ್ವಾಲ್‌, "ಹಿಂದೂ ಪಾಲಿಟಿ', ಬೆಂಗಳೂರು, ಸಷ ಪು: ೧೮ (ಅಡಿ ಓಸ್ಟಣಿ) 


20 ಅಪರಾಜಿತ ಪೃಚ್ಛ್ರಾ, ಪು: ೧೭೦, ಅ: ೧೯, ಶ್ಲೋ: 
ಗ್ರ ಗಟ್ಟ €; 
ರ್‌ (ಪು), "ನಾದ್ಮ ಸಂಹಿತಾಯಾಂ . 


21 $d ಸೂತ ಧಾರ ಪು: ೯೩, ಅ 


22 ಜಿ, ಇ ರ 
ಶೊ; 
₹೧ 


(ಪ್ರಥಮ ಸಂಪುಟ), ಮೈಸೂರು, ೧೯೧, ಪು; ೨೨, ಅ: ಇ 


ಇತಿಹಾಸ ದರ್ಶನ 


ಮೂಡಿರುವ ಶಿಖರ, ಶಿಖರದ ತುದಿಯಲ್ಲಿ ಬಂಗಾರದಂತೆ 
ಹೊಳೆಯುವ ರಥ ಕಳಶ ಇನು ಆಕರ್ಷಣೀಯ ಅಂಗ 
ಗಳು. ದೇವಾಲಯದ ಕಲ್ಪನೆಗೆ ಕೇನಲ ಗರ್ಭಗೃಹ 
ವೊಂದೇ ಸಾಕು. ಇದರಿಂದ ದೇವಾಲಯದ ಪೂರ್ಣ 
ಕಲ್ಪನೆ ಸಾಧ್ಯವಿದೆ. ರಥಮಂಡಸವೂ ಗರ್ಭಗೃಹ 
ದೋಪಾದಿಯಲ್ಲಿದ್ದು ರಥವೂ ದೇವಾಲಯದ ಸ್ವರೂಪ 
ವೆರಿಸಿದೆ. ಆದ್ದರಿಂದಲೇ "ರಥಕೃದಾಲಯಂ' ಎಂಬ 


ಉಕ್ತಿ ಇದೆ. ರಥವನ್ನು ನಡೆಯುವ ದೇಗುಲವೆಂದೂ, 
ದೇವಾಲಯನನ್ನು ನೆಲೆದೇಗುಲವೆಂದೂ ಶಾಸನಗಳು 
ಬಣ್ಣಿ ಸಿವೆ, 


ಸಲರಂ ರಕ್ಷಿಸಿ ಮತ್ತಂ 

ಪಲವಂ ನಡೆದೇಗುಲಂಗಳಂ ಮಾಡಿಸಿದಂ 

ನೆಲವೆಲ್ಲ ಮಖ*ಯೆ ಚಟ್ಟಿ,ಂ 

ನೆಲೆ ದೇಗುಲ ಮುನುನಿದೊಂದನೊಲ್ಹೆತ್ತಿಸಿ 
ದಂ23 


ಗರ್ಭಗೃಹದ ಮುಂದಿರುವ ಅಂತರಾಳ, ಮಂಡಪ, 


ನೃತ್ಯ ಶಾಲಾ, ಪ್ರಾಕಾರ ಇತ್ಯಾದಿಗಳು ದೇವಾಲಯ 
ಸಂಕೀರ್ಣದ ಪೂರಕಾಂಗಗಳೆಸಿಸಿವೆ. ಅಪರಾಜಿತ 


ಪೃಚ್ಛಾ ಗ್ರಂಥಕಾರನು “ಪ್ರಾಸಾದ ಮಂಡಪಾ ಶಾಲಾ 
ಜಗತ್ಯುಶ್ಚವ್ಯತಿಕ್ರಮಾತಾ2* ಎಂದು ಗುರುತಿಸಿದ್ದಾನೆ. 
ಪ್ರಾಸಾದ ಎಂದಲ್ಲಿ ಗರ್ಭಗೃಹ, ಮಂಡಸ ಅಥವಾ 
ನವರಂಗ, ಶಾಲಾ ಎಂದಲ್ಲಿ ನೃತ್ಯಶಾಲಾ ಅಥವಾ ನೃತ್ಯ 
ಮಂಡಪ ಇವೆಲ್ಲವೂ ಜಗತಿಯ ಮೇಲೆ ರಚನೆಗೊಳ್ಳು 
ವುದನ್ನು ಸ್ಮರಿಸಿದ್ದಾನೆ. (ಕ್ರಿ. ಶ. ೧೬೬೧ ರ ಹಾಸನ 
ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶಾಸನವು 
“ಶ್ರೀ ಗೋಪಾಲಸ್ವಾಮಿಯವರ ನವರಂಗ ಪಟ್ಟಿ ಶಾಲೆ 


ಪ್ರಾಕಾರವನ್ನು ಕಟ್ಟಿಸಿದ” 25 ಬಗ್ಗೆ ಉಲ್ಲೇಖಿಸಿ ದೆ. 


23 ಎ. ಎನ್‌ ಅಣ್ಣಿಗೇರಿ 
¢ ಪ್ರ: ೧೩೭ 


ದೇವಾಲಯದ ಪೂರಕಾಂಗಗಳ 

ಶಿಲ್ಪ ಗ್ರಂಥದ ವಿವರಣೆ ಇಂತಿದೆ : 
ಪ್ರಾಸಾದ ನ್ಯಾಗ್ರತಃ ಕುರ್ಯಾನ್ಮಂಡೆಸಂ 
ಚತುಷ್ವಯಂ 
ಮುಖ ಮಂಡಪಸನತಾಡೌ ತು ಪ್ರತಿಮಾ 
ಮಂಡಪಂ ತತಃ 
ಸ್ಲಾಪನಾರ್ಥಂ ತೃತೀಯಂ ನೈತ್ಯಾರ್ಥಂ 
ಚತುಸ್ಟ್ರಯಂ2* 


ಬಗೆ ಕಾಶ,ಸ 
ಗಿ ಶ್ರಿ 


ಗರ್ಭಗೃಹದ ನಂತರ ಅರ್ಧ ಮಂಡನ ಅಥವಾ 
ಸುಕನಾಸಿಯನ್ನು ದಾಕ್ಷಿಣಾತ್ಯ ದೇವಾಲಯಗಳಲ್ಲಿ 
ಕಾಣಬಹುದು. ಔತ್ತರೇಯ ಗ್ರಂಥಗಳು ಈ ಭಾಗ 
ವನ್ನು ಕೋಲಿಕಾ ಎಂದು ಗುರುತಿಸಲಾಗಿದೆ. ಅಂತರಾಳ 
ವೆನ್ನುವ ಪದ ಎರಡು ಸಂಸ್ರದಾಯದಲ್ಲಿಡೆ. ಗರ್ಭ 
ಗೈಹೆ ಹಾಗೂ ಮಂಡಸಗಳನ್ನು ಬಂಧಿಸುವಂಥದ್ದು 
ಅಂತರಾಳ. ಅಂತರಾಳದ ನಂತರ ಕಾಣುವ ಮಂಡಪವು 
ನೆವರಂಗನೆನ್ಸಿಸಿಡೆ. ನವರಂಗ ಪದದ ಬಳಕೆ ಗ್ರಂಥ 
ಗಳಲ್ಲಿ ಅಸರೂಪ. . ಇದನ್ನು ದಾಕ್ಷಿಣಾತ್ಯ ದೇವಾಲಯ 
ಗಳಲ್ಲಿ ಕಾಣಬಹುದಾಗಿದ್ದು ಕೆಲವು ವಿದ್ವಾಂಸರು 
ಹೊಯ್ಸಳರ ಕಾಲದ ವಿಶೇಷ ರಚನೆ ಎನ್ನುವಂತೆ 
ಗುರುತಿಸುತ್ತಾರೆ. ಯೋಗ ಜಾಗಮದಲ್ಲಿರುವ ಉಲ್ಲೇಖವು 
ಕೆಳಕಂಡಂತಿವೆ. 


ನವಾಂಗೈರ್ನವರಂಗಂತು ನೃತ್ಯಾರ್ಥಂ ನೃತ್ಯ 
ಮೆಂಡಸಂ??  ನವ-ಅಂಗ ಎನ್ನುವಲ್ಲಿ ಮಂಡಪದ 
ಅಂಕಣಗಳ ಸಂಖ್ಯೆಯನ್ನು ಸೂಚಿಸಿದೆ ಎನ್ನಬಹುದು. 
ನಾಲ್ಕು ಸ್ತಂಭಗಳ ಮಧ್ಯದ ಚೌಕ ರಚನೆಗೆ ಒಂದು 
ಅಂಕಣ ಎನ್ನಬಹುದು. ಇದಕ್ಕೆ ನಿಶ್ಚಿತ ಅಳತೆಯಿಂದ 
ಗುರುತಿಸಲು ಸಾಧ್ಯವಿಲ್ಲ... ಕಾಮಿಕಾಗಮದ ಪ್ರಕಾರ 
ರಂಗ ಪದದ ವಿವರಣೆ : 


ಮತ್ತು ಮೇವುಂಡಿ ಮಲ್ಲಾರಿ, (ಸಂ.) "ಶಾಸನ ಸಾಹಿತ್ಯ ಸಂಚಯೆ' ಧಾರೆವಾಡ, ೧೯೬೧, 


24 “ಅಪರಾಜಿತ ಪಚಾ), ಪು: ೪೭೮, ಅ: ೧೮೫ ಶೋ: ೧೪ 
೨1೪7) ಶಿ m 
25 “ಎಪಿಗ್ರಾಫಿಯಕಾ ಕರ್ನಾಟಕಾ ಸಂಪುಟ: ೫ (ಭಾಗ-:), ೧೮೦೨ ಚನ್ನರಾಯ ಪಟ್ಟಿಣ : ೧೮೫, ಪು. ೬೨೦-೬೨೧ 


26 ಕಾಶ್ಯಪ ಶಿಲ್ಪ?, ಪು: ೧೧೭, ಪು: ೪೫, ಶ್ಲೋ ; 


* 27 ಆಸೂರಿ ಶ್ರೀನಿನಾಸಯ್ಯುಂಗಾರೈ, ಮತ್ತು 
ಬೆಂಗಳೂರು, ೧೯:೮ ಪು: ೧೧೯ 


ಇತಿಹಾಸ ದರ್ಶೆನ 


ತಿರುಪತಿ ಶ್ರೀನಿನಾಸಯ್ಯೆಂಗಾರೈ. "ಭರತಖಂಡದ ದೇವಾಲಯಗಳು, 


೫ತ್ಸಿ 


ಮಂಡಪೇ ಮಂಡಪಂ ಮತ್ತು ರಂಗ ಮಿತ್ಯಭಧೀ 


ಯತೇ2. ಎಂದಿದೆ. ಮಯಮತ ಗ್ರಂಥವು “ವೇದಿ 
ಕೋಜ್ಜಂ ತುಭಾಗೇನ ಮಥ್ಯೇರಂಗಂ ಪ್ರಯೋಜ 
ಯೇತ್‌? ಎಂದು ಗುರುತಿಸಿದೆ. ಸಾಮಾನ್ಯವಾಗಿ 


ಮಂಡಪವು ಹಲವು ಅಂಕಣಗಳಿಂದ ಕೂಡಿದ್ದು ಮಧ್ಯದ 
ಭಾಗವು ತುಸು ಎತ್ತರವಾಗಿದ್ದು ವೇದಿಕೆ ಎಂದು 
ಗುರುತಿಸಬಹುದಾಗಿದೆ. ಆದ್ದರಿಂದ ರಂಗ ಎನ್ನಬಹುದು. 
ನವರಂಗದಲ್ಲಿ ಪರಿವಾರ ದೇವತೆಗಳಿಗೂ ಅವಕಾಶವಿದ್ದು 
ಸತಿಮಾ ಮಂಡಸ ಎಂದೂ ಗುರುತಿಸಬಹುದು. 
ಸ್ನಷನ ಮಂಡಪದ ಪ್ರತ್ಯೇಕ ರಚನೆ ಅಸರೂಪ ನವ 
ರಂಗದ ನಂತರ ನೃತ್ಯ ಮಂಡಪವು ಹಲವು ದೇವಾಲಯ 
ಗಳಲ್ಲಿ ರಚನೆಗೊಂಡಿದೆ. ದೇವಾಲಯವನ್ನು ಸುತ್ತು 
ವರೆದ ಪ್ರಾಕಾರ, ಪ್ರವೇಶ-ದ್ವಾರ ಗೋಪುರ ಇತ್ಯಾದಿ 
ಗಳೂ ದೇವಾಲಯ ಸಂಕೀರ್ಣದಲ್ಲಿ ಸೇರ್ಪಡೆಯಾಗು 
ತ್ತವೆ. ಇವುಗಳ ವ್ಯವಸ್ಥಿತ ಜೋಡಣೆಯು ತಿರ್ಯಕ್‌ 
ಕ್ರಮವೆಂದು ಗುರುತಿಸಲ್ಪಟ್ಟಿದೆ. ಈ ರೀತಿಯ ವ್ಯವ 
ಸ್ಥಿತ ಜೋಡಣೆಯನ್ನು ಪಾಶ್ಚತ್ಯ ವಿದ್ವಾಂಸರೂ ಗಮನಿ 
ಸಿದ್ದಾರೆ.30 ದೇವಾಲಯಗಳು ಅಭಿನೃದ್ಧಿಗೊಂಡಂತೆ 
ಕಾಲಕಾಲಕ್ಕೆ ಹೆಲವು ರಚನೆಗಳು ಸೇರ್ಪಡೆಯಾಗಿ 
ನಿಸ್ತಾರಗೊಂಡದ್ದನ್ನು ಗಮನಿಸಬಹುದು. ಇದಕ್ಕೆ 
ಉದಾಹರಣೆಯಾಗಿ ಹೆಂಸೆಯ ವಿರೂಪಾಕ್ಷ, ಬೇಲೂರಿನ 
ಚೆನ್ನಕೇಶವ ದೇವಾಲಯಗಳನ್ನು ಹೆಸರಿಸಬಹುದು. ಈ 
ವಿವಿಧ ರಚನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸ 
ಬಹುದು, 


ಕಾಶ್ಯಸ ಶಿಲ್ಪ ಗ್ರಂಥದಲ್ಲಿ “ಪ್ರಾಸಾದ ಮಂಡಪಾ 

ನಾಂಚ ನಿರ್ಗಮಸ್ಯ ಪ್ರದಕ್ಷಿಣಂ ಶಾಲಾನಾಂ ಗೋಪು 

ರಾಣಾಂಚ ಪ್ರನೇಶಸ್ಯ ಪ್ರದಕ್ಷಿಣೆ! ಈ ಉಲ್ಲೇಖ 
ಮೀ 


28 “"ಕಾನಿಂಕಾಗಮ”, ಪು; ೧೩೪, ಪು: ೫೦, ಶ್ಲೋ: ೯೪ 


ನಿದ್ದರೆ, ಮತ್ತೊಂದರಲ್ಲಿ “ಪ್ರಾಸಾದೇ ಮಂಡಪೇ ಶಾಲೇ 
ಗೋಪುರೇಚ ತಥ್ಸೈವಚ”* ಎಂದು ಕ್ರಮವಾಗಿ ಗುರು 
ತಿಸಲಾಗಿಜೆ. ದೇವಾಲಯಗಳ ಬೆಳವಣಿಗೆಯೊಂದಿಗೆ 
ಮಂಡಪ ರಚನೆಯಲ್ಲಿ ಯಾಗ ಶಾಲಾ, ಪಾಕಶಾಲಾ, 
ಕಲ್ಯಾಣ ಮಂಡನ ಇತ್ಯಾದಿಗಳೂ ಸೇರ್ಪಡೆಗೊಂಡವು. 
ಡಾ|| ಕೆ. ವಿ. ಸೌಂದರರಾಜನ್‌ ರವರು... ಔತ್ತರೇಯ 
ಪ್ರಾಸಾದ, ದಾಕ್ಷಿಣಾತ್ಯ ವಿಮಾನ ಎಂದು ಔತ್ತರೇಯ 
ಮತ್ತು ದಾಕ್ಷಿಣಾತ್ಯ ಸಂಪ್ರಾದಾಯಗಳನ್ನು ಗುರುತಿಸು 
ವಾಗ ಬಳಸಿದ್ದಾರೆ. ಇಲ್ಲಿ ಪ್ರಾಸಾದ ಮತ್ತು ವಿಮಾನ 
ನೆಂಬ ಪದಗಳು ಗರ್ಭಗೃಹದ ಸ್ವರೂಪವನ್ನು ಗುರುತಿ 
ಸಲು ಬಳಸಲಾಗಿದೆ ಎನ್ನ ಬಹುದು. 


ದಾಕ್ಷಿಣಾತ್ಯ ದೇವಾಲಯವನ್ನು ವಿವರಿಸುವಾಗ 


ಸಮೂರ್ತಾರ್ಚನಾಧಿಕರಣವು.. ವಿಮಾನರಚನೆಯಲ್ಲಿ 
ನಡ್ವರ್ಗಗಳನ್ನು ಹೆಸರಿಸಿದೆ. 
ವಿಮಾನಾನಾಂಚ ಸರ್ವೇಷಾಂ ಸಾಮಾನ್ಯ ಮಿದ 
ಮುಚ್ಯತೇ 
ಅಧಿಷ್ಕಾನಂ ಪಾದವರ್ಗಃ ಪ್ರಸ್ತ ರಂ ಗ್ರೀವ 
ಕಾವಿಚ 
ಶಿಖರಂ ಸ್ಥೂನಿಕಾ ಜೋತಿ ಷಡ್ವರ್ಗಾ ಇತಿ 
ಕೇರ್ತಿತಂ33 


ಅಧಿಸ್ಮಾನ, ಪಾದ, ಪ್ರಸ್ತರ, ಗ್ರೀವ, ಶಿಖರ 
ಮತ್ತು ಸ್ಕೂಸಿ ಇವು ಊರ್ಧ್ವ ಕ್ರಮದಲ್ಲಿ ವಿಮಾನ 
ರಚನೆಯ ಅಂಗಗಳು. ಕಾಮಿಕಾಗಮ ಗ್ರಂಥವು 
ಶಾಲಾ ರಚನೆಯನ್ನು ನಿನರಿಸುವಾಗ 


"ಅಧಿಷ್ಮಾನೆಂ ಚ ಪಾದಂಚ ಪ್ರಸ್ತರ ಕರ್ಣ 
ನಿನಚ 


29 ಬ್ರೂನೋಡೆಗೆನಲ್ಸಿ (ಸಂ.), "ನಂಯೆಮತ' ಪಾಂಡಿಚೆರಿ, ೧೯೭೦, ಪು: ೬೨3 ಅ: ೨೫ ಶ್ಲೋ; ೩೦ 


80 ಜೇನ ಫರ್ಗುಸನ್‌, "ಹಿಸ್ಟರಿ ಆಫ್‌ ಇಂಡಿಯನ್‌ ಅಂಡ್‌ ಈಸ್ವರ 


೧೯೭೨, ಪು: ೩೦೯ 
31 "“"ಕಾಶ್ಶಪಶಿಲ್ಪ', ಪು: ೧೩ ಪ;೪, ಶ್ಲೋ: ೪೬ 
32 ಅದೇ, ಪು, ಪೆ: ೪, ಶ್ಲೋ ೧ 


33 ಪಿ. ರಘುನಾಥ ಚಕ್ರನರ್ತಿ ಭಟ್ಟಿ ಚಾರ್ಯ (ಸಂ.), "ಸಮೂರ್ತಾರ್ಚನಾಧಿಕರಣ', 


ಶೊ ಪಿ-೩ 
೨ 


೫೪ 


ಆರ್ಕಿಟಿಕ್ಟರ್‌' (ಸಂಪುಟ ;೧), ನವದೆಹಲಿಶಿ 


೯ 
ಆ 


ತಿರುಪತಿ, ೧೫೪೩, ಪ್ರೆ: 4೧ ಅ: ಲ್ಯ 


ಇತಿಹಾಸ ದರ್ಶನೆ 


ಶಿಖರಂ ಶಾಲಾಂಗಾವಿತಿ 


ಕಥ್ಯತೇ? 
ಎಂದು ಷಡ್ವರ್ಗಗಳನ್ನು ಶಾಲಾಂಗಗಳೆಂದೂ ಹೆಸರಿ 
ಸಿಜೆ. 


ಸ್ಫೂಪಿಕಾಚೈನ 


ಅಧಿಸ್ಠಾನವೆಂದಲ್ಲಿ ಪೀಠ ರಚನೆಯೇ ಆಗಿದೆ. 
ಆದರೆ ಪೀಠನೆನ್ನುವ ಪದ ಔತ್ತರೇಯ ಸಂಪ್ರದಾಯ 
ದಲ್ಲಿ ವ್ಯಾಪಕವಾಗಿ ಬಳಕೆಯಾಗಿದೆ. ಅಧಿಷ್ಕಾನದ 
ಕೆಳಗೆ ಉಪನೀಠ ರಚನೆಯಿದೆ. ಉಪಸಪೀಠಕ್ಕೆ ಸಡ್ವರ್ಗ 
ಗಳ ಗಣನೆಯಲ್ಲಿ ಸ್ಥಾನವಿಲ್ಲ. ಆದರೆ “ವಿನಾವಾಪ್ರ್ಯುಸ 
ಪೀಠೇನ ಸ್ವಾದಧಿಷ್ಕಾನ ಕಲ್ಪವಂ”3* ಎಂದು ಪಾದ 
ಸಂಹಿತಾಕಾರನು ಗುರುತಿಸುತ್ತಾನೆ. ಕಾಮಿಕಾಗಮು 
ದಲ್ಲಿ ಷಡ್ರರ್ಗಗಳೊಂದಿಗೆ ಉಸನೀಠನನ್ನೂ ಹೆಸರಿಸ 
ಲಾಗಿದೆ. ನಿಕತಲ ರಚನೆಯಲ್ಲಿ ಷಡ್ವರ್ಗಗಳೆನಿಸಿದ್ದು 
ತಲ ಸಂಖ್ಯೆ ಹೆಚ್ಚಿದಂತೆ ಪ್ರತಿ ತಲದಲ್ಲಿ ಪಾದ ಹಾಗೂ 
ಪ್ರಸ್ತರ ಭಾಗಗಳು ಪುನರಾವರ್ತನೆಗೊಳ್ಳುತ್ತ ಜಿ ಎಕ 
ತಲದಲ್ಲಿ ಸಡ್ವರ್ಗ, ದ್ವಿತಲದಲ್ಲಿ ಅಷ್ಟವರ್ಗ, ತ್ರಿತಲದಲ್ಲಿ 
ದಶವರ್ಗ ಹೀಗೆ ಮುಂದುವರೆಯುತ್ತದೆ. ವಿಮಾನಾರ್ಚನ 
ಕಲ್ಪ ಗ್ರಂಥವು ತಲಕ್ಕೆ ಬದಲಾಗಿ ಭೂಮಿ ಎಂದಿದೆ.36 
ಭೂಮಿ ಪದದ ಬಳಕೆ ಔತ್ತರೇಯ ಗ್ರಂಥಗಳಲ್ಲಿ ಹೆಚ್ಚು. 
ತಲ ರಚನೆಯನ್ನು ಹಲವು ಗ್ರಂಥಗಳು ಹನ್ನೆರಡಕ್ಕೆ 
ಮಿತಿಗೊಳಿಸಿವೆ. ಮತ್ತೆ ಕೆಲವು ಗ್ರಂಥಗಳು ಹದಿನಾರರ 
ವರೆಗೆ ವಿಸ್ಮರಿಸಿನೆ. “ನಿಕಭೂಮಿ ವಿಮಾನಾದಿ ರವಿ 
ಭೂಮ್ಯವಸಾನಕಂ”? ಇದು ಮಾನಸಾರ ಗ್ರಂಥದ 
ವಿವರಣೆ. ಪಾದ್ಮ ಸಂಹಿತೆ ಹಾಗೂ ಅಜಿತಾಗಮ 
ಗ್ರಂಥಗಳು ದ್ವಾದಶ ತಲದವರೆಗೆ ಅನುಮೋದಿ 
ಸಿವೆ.“ತಲೈದ್ಧಾ ರ್ರಾದಶಭಿರ್ಯುಕ್ತ ಮುತ್ತಮಮುಚ್ಯತೇ?38 


34 "ಕಾಮಿಕಾಗಮ್ಮ ಪು: ೯೮, ಪ; ೩೫, ಶ್ಲೋ: ೪೬ 
35 “ಪಾದ್ಮೆ ಸಂಹಿತಾ, ಪು: ೨೫, ಅ; ೪, ಶ್ಲೋ : ತ್ಲಿಲಿ 


ಇದು ಸಮೂರ್ತಾರ್ಚನಾಧಿಕರಣದ ವಿವರಣೆ ಕಾಶ್ಯಪ 
ಶಿಲ್ಪ33 ಹಾಗೂ ಕಾಮಕಾಗಮ ಗ್ರಂಥಗಳು ಹೆದಿನಾರರ 
ವರಿಗೆ ಗುರುತಿಸಿವೆ. 

ಒಂದು ಕಾಲಕ್ಕೆ ಶಾಸ್ತ್ರಗ್ರಂಥಗಳು ಹನ್ನೆರಡರ 
ವಕೆಗೆ ಅವಕಾಶ ಕಲ್ಪಿಸಿದ್ದು ತದನಂಶರ ಹದಿನಾರಕ್ಕೆ 
ವಿಸ್ತರಿರಬಹುದು, ಆದರೆ ಇದಕ್ಕೆ ಆಧಾರವೇನೂ ಇಲ್ಲ. 
ಹೆದಿನಾರರವರಿಗೆ ತಲ ರಚನೆಯನ್ನು ಕಾಶ್ಯಪ ಶಿಲ್ಪವು 
ಸವಿಸ್ತಾರವಾಗಿ ಬಣ್ಣಿಸಿದೆ. 


ಷಡ್ವರ್ಗಗಳ ಅಳತೆ ಪ್ರಮಾಣಗಳನ್ನು ದೇವಾಲ 
ಯದ ಒಟ್ಟು ಅಂದಕ್ಕೆ ತಕ್ಕಂತೆ ವಿಭಜಿಸಿದ್ದು, ಶಾಂತಿಕ, 
ಪೌಷ್ಠಿಕ, ಜಯದ, ಆದ್ಭುತ ಮತ್ತು ಸಾರ್ವಕಾಮಿಕ 
ಎಂದು ಸಪ್ರಮುಖನಾದ ಐದು ಪ್ರಭೇದಗಳಾಗಿ 
ಗುರುತಿಸಲಾಗಿದೆ.4? ವಿಮಾನಾರ್ಚನ ಕಲ್ಪದಲ್ಲಿ ಈ 
ಪ್ರಭೇದಗಳ ಅಳತೆಯನ್ನು ಗುರುತಿಸಬಹುದು. 
ಕಾಮಿಕಾಗವ ಗ್ರಂಥದಲ್ಲಿ ವಿವರಗಳಿದ್ದರೂ ಹೆಚ್ಚು 
ಸ್ಪಷ್ಟತೆಯಲ್ಲ. ಈ ಪ್ರಭೇದಗಳ ಖಚಿತಮಾನೆವನ್ನು 
ಶ್ರೀಯುತ ಆಸೂರಿ ಶ್ರೀನಿವಾಸ ಅಯ್ಯಂಗಾರ*್‌ರವರು 
ಗುರುತಿಸಿದ್ದಾರೆ.*!  ಶಾಂತಿಕ ಪ್ರಭೇದದ ಮಾನವನ್ನು 
ಬಹುಪಾಲು ಗ್ರಂಥಗಳು ಗುರುತಿಸಿದ್ದು ಈ ವಿವರಣೆ 
ಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. 


ಕಾಶ್ಯಸ ಶಿಲ್ಪವು ಸಾರ್ವಕಾಮಿಕ ಪ್ರಭೇದವನ್ನು 
ಗುರುತಿಸುವಾಗ ಸಡ್ವರ್ಗ ರಚನೆಯನ್ನು ಗುರುತಿಸದೆ 
ಲುಪಾಕಾರ ರಚನೆಯನ್ನು ವಿವರಿಸಿದೆ. ಲುಪಾಕಾರ 
ರಚನೆಯು ಚತುವರ್ಗಗಳಿಂದ ಕೂಡಿದ್ದು, ಈ ರೀತಿಯ 
ರಚನೆಗಳು ಇಳಿಜಾರಾದ ಶಿಖರವನ್ನು ಹೊಂದಿದ್ದು ಶ್ರ 
ಮಲೆನಾಡಿನ ಸರಹದ್ದಿನಲ್ಲಿ ಹಾಗೂ ಉತ್ತರ ಕನ್ನಡ 


36 «ರಘುನಾಥ ಚೆಕ್ರೆನರ್ತಿ ಭಟ್ಟಾಚಾರ್ಯ (ಸಂ.), ವಿಮಾನಾರ್ಚನ ಕಲ್ಪ, ಮದ್ರಾಸ್‌, ೧೯೨೬ ಪು; ತಿತ್ತಿ ಪೆ; ೯ 
37 ಹಿ. ಕೆ. ಆಚಾರ್ಯ (ಸಂ,), "ಮಾನಸಾರ,' ನವದೆಹಲಿ, ೧೯೭೯' ಪುು ೧೨೭, ಅ. ೧೮, ಶ್ಲೋ: ೨ 


38 *«ಸವೂರ್ತಾರ್ಚನಾಧಿಕರಣ', ಪು: ೨೭ 
39 «ಕಾಶ್ಯಪ ಶಿಲ್ಪ, ಪು: ೧೧. ಷಃ ೯9, ಶ್ಲೋ: ೨೭ 


40 «ಕಾಪವಿಂಕಾಗನಂ?, ಪು:೧೩”, ಪ: ೫೦, ಶ್ಲೋ : ೨೪ 


41 «ಭರತಖಂಡದ ದೇವಾಲಯಗಳು ಪು: 4೬ 


ಇತಿಹಾಸ ದರ್ಶನೆ 


೫೫ 


ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಾಣಬಹುದು. 
ಈ ದೇವಾಲಯಗಳ ವಿಸ್ತಾರವಾದ ವಿವರಣೆಯನ್ನು 
ಮಯಮತ ಗ್ರಂಥದಲ್ಲಿ ಕಾಣಬಹುದು. 


ದಾಕ್ಷಿಣಾತ್ಯ ಗ್ರಂಥಗಳಲ್ಲಿ ತ್ರಿವರ್ಗವುಳ್ಳದ್ದು 
ಮಂಡಪ ; ಅಧಿಷ್ಠಾನ, ಪಾದ ಮತ್ತು ಪ್ರಸ್ತರಗಳನ್ನು 
ಹೊಂದಿಜೆ.  ಚತುವರ್ಗವುಳ್ಳದ್ದು ಲುಪಾಕಾರೆ 
ದೇವಾಲಯಗಳು, ಅಧಿಷ್ಕಾನ, ಪಾದ, ಶಿಖರ ಮತ್ತು 
ಸ್ತೂಪಿಗಳನ್ನು ಹೊಂದಿದೆ43  ಸಭಾರಚನೆಯು 
ಪಂಚ ವರ್ಗದ ರಚನೆಯೆಂದು ಗುರುತಿಸಲಾಗಿದೆ.44 
ಆದರೆ ವರ್ಗರಚನೆಯ ವಿವರಗಳಿಲ್ಲ. ಸಡ್ವರ್ಗವು 
ಶಾಂತಿಕಾದಿ  ಪ್ರಭೇದಗಳಿರುವ ದೇವಾಲಯಗಳು, 
ಇದಲ್ಲದೆ ಕಾಮಿಕಾಗಮವು ಅಷ್ಟವರ್ಗ ರಚನೆಯನ್ನು 
ಹೆಸರಿಸುತ್ತದೆ. ಮಸೂರಕ, ಜಂಫಾ, ಕಪೋತ, 
ಶಿಖರ, ಗಲ,  ಆಮಲಸಾರ, ಕುಂಭ ಮತ್ತು ಶೂಲ 
ಇವು ಅಷ್ಟವರ್ಗಗಳು.45 ಇದನ್ನು ಕಳಿಂಗ 
ಶೈಲಿಯೆಂದೂ ಔತ್ತರೇಯ ಸಂಪ್ರದಾಯದ ಮೊದಲ 
ಹೆಜ್ಜೆ ಯೆಂದೂ ಖಚಿತವಾಗಿ ಗುರುತಿಸಬಹುದು. 
ದಾಕ್ಷಿಣತ್ಯ ಗ್ರಂಥದಲ್ಲಿ ಈ ವಿನರಗಳಿದ್ದು, ಔತ್ತರೇಯ 
ಸಂಪ್ರದಾಯ ಇನ್ನೂ ಪ್ರತ್ಯೇಕವಾಗಿ ಗುರುತಿಸಲಾಗದ 
ಕಾಲದಲ್ಲಿ ಈ ಗ್ರಂಥ ರಚನೆಗೊಂಡಿರಬಹುದು. 
ತ್ರಿವರ್ಗ, ಚತುವರ್ಗ, ಪಂಚವರ್ಗ, ಷಡ್ರರ್ಗ ಇತ್ಯಾದಿ 
ರಚನೆಗಳ ಉಲ್ಲೇಖವು ಶಾಸ್ತ್ರೀಯ ನೆಲೆಗಟ್ಟಿನ ಮೇಲೆ 
ನಿಂತಿದ್ದು ಅಧ್ಯಯನ ದೃಷ್ಟಿಯಿಂದ ಗಮನಾರ್ಹವೆನಿ 
ಸಿದೆ. 


ಲುಪಾಕಾರ ದೇವಾಲಯದ ಸಾಮಾನ್ಯ ವಿವರಣೆ 
ಯನ್ನು ವಿಮಾನಾರ್ಚನ ಕಲ್ಪ ಗ್ರಂಥವು ಗುರುತಿಸಿದೆ. 


ಏಕಾಂಶಂ ಅಧಿಷ್ಕಾನಂ ದ್ವಯಂಶಂ ಸಾದತುಂಗಂ 


43 *ವಿಮಾನಾರ್ಚನ ಕಲ್ಪ', ಪು: 45, ಪ: ೯ 


42 ಎನ್‌. ಆರ್‌, ಭಟ್‌ (ಸಂ.), "ರೌರವಾಗನು”, ಪಾಂಡಿಚೇರಿ, ೧೯೭೨, ಪು. ೧೫4, ಪ: 


ದ್ವಯಂಶಂ ಶಿಖರೆಂ ಐಕಾಂಶಂ ಸ್ಕೂಪಿಕೋದಯ | 


ಮೇವಂ ಚತುರ್ವರ್ಗ 
ಯುತಂ ಅಥವಾ ಶಿಖರ 
ವಿಧಾನೇನಕಾರಯೇ 3546 


ಕಾಶ್ಯಪ ಶಿಲ್ಪ ಗ್ರಂಥದಲ್ಲಿರುವ ವಿವರಣೆ ಕೆಳ 
ಕಂಡಂತಿದೆ. 


ಉತ್ಕುಂಗೇ ಸಸ್ತಭಾಗೇತು ವೋಮಾಂಶೆಂ 
ಧರಾತಲಂ 

ಪಕ್ಷಾಂಶಂ ಪಾದ ತುಂಗಂತು ಶಿಖರೋಚ್ಚೆ ೦ 
ಗುಣಾಂಶಕಂ 

ಸೂಪೋತ್ಸೇಧಂ ತಥ್ಛೆಕಾಂಶಂ ಏತತ್‌ ಸ್ಯಾತ್‌ 
ಸರ್ವಕಾವೀಕಂ4? 

ಈ ವಿವರವು ಸಾರ್ವಕಾಮಿಕ ಪ್ರಭೇದಕ್ಕೆ 


ಬದಲಾಗಿ ಉಲ್ಲೇಖಿಸಲಾಗಿದೆ. ಗ್ರಂಥಗಳು ವಿವರಿಸುವ 
ಪ್ರಭೇದಗಳ ವಿವರಗಳು ಹಲವೆಡೆ ವ್ಯತ್ಯಾಸಗೊಂಡಿದ್ದು 
ವ್ಯವಸ್ಥಿತ ಅಧ್ಯಯನಕ್ಕೆ ತೊಡಕಾಗಿದೆ ಎಂದು ಗಮನಿಸ 
ಬಹುದು. 


ಕಾಶ್ಯಪ ಶಿಲ್ಪ ಗ್ರಂಥವು ಶಾಂತಿಕಾದಿ ಪ್ರಭೇದ 
ಗಳೇ ಅಲ್ಲದೆ, ಶ್ರೀಬಂಧೆ, ಸ್ವಸ್ತಿ ಬಂಧ ಸುಶೋಭನೆ, 
ಶ್ರೀಕರ, ವೃತ್ತ ಕೇಸರ, ರಾಜಕೇಸರ, ಕಲ್ಯಾಣ ಸುಂದರ 


ಎಂಬ ಮತ್ತಷ್ಟು ಪ್ರಭೇದಗಳನ್ನು ಹೆಸರಿಸುತ್ತದೆ4* 
ಪಾದ್ಮ ಸಂಹಿತೆಯಲ್ಲಿ, ವೈಜಯಂತಕ, ಶ್ರೀವಿಶಾಲ, 
ಪುಷ್ಪಕ, ಕೇಸರ, ಸುದರ್ಶನ, ಸ ೈಸ್ತಿಕ, ವಿಪುಲ 


ಸುಂದರ, ಪರ್ವತ ಮಂದರ ಇತ್ಯಾದಿಯಾಗಿ ಪ್ರಭೇದ 
ಗಳನ್ನು ಗುರುತಿಸಿದೆ. ಕಾಮಿಕಾಗವು ಗ್ರಂಥವು, 


೪೦೧ ಶ್ಲೋ: 


44 ಎನ್‌. ಆರ್‌. ಭಟ್‌ (ಸಂ.) "ಅಜಿತಾಗಮ”', ಪಾಂಡಿಚೇರಿ” ೧೯೬೪, (ಕ್ರಿಯಾ ಪಾದ) ಪ: ೧೪, ಶ್ಲೋ: ೧ಪ೩ 


45 *ಕಾಮಿಕಾ', ಪು: ೧೨೫, ಪ: ೪೯, ಶ್ಲೋ ೫೬ 
46 *ವಿಮಾನಾರ್ಚನಕಲ್ಪ', ಪ:೯ 

47 4ಕಾಶ್ಯಪಶಿಲ್ಪ', ಫು: 
48 ಅದೇ. ಪು. ೬4-೬೫ 
49 *ಪಾದ್ಮೆ ಸಂಹಿತಾ, ಅ; ೮. ಶ್ಲೋ; ೨-೧೮ 


೨೬, ಶೋ: ೨೭, ೨೪ 
[se] 


೫೬ 


ಇತಿಹಾಸ ದರ್ಶನ 


ವಿಜಯ, ಶ್ರೀಭೋಗ, ಶ್ರೀನಿಶಾಲ, ಸ್ವಸ್ತಿ ಬಂಧನ 
ಶ್ರೀಕರ, ಹಸ್ತಿ ಪೃ ನ್ಮ ಸ್ಫಂದಕಾಂತ, ಕೇಸರ: ಮುಂತಾಗಿ 
ವಿವರಿಸುತ್ತ ಸಂ 


ಈ ಪ್ರಭೇದಗಳನ್ನು ಆಯಾ ಗ್ರಂಥಗಳು 
ಪ್ರಚಲಿತದಲ್ಲಿದ್ದ ಕಾಲ ಹಾಗೂ ಪ್ರಾದೇಶಿಕ ವಿಭಾಗ 
ಗಳಲ್ಲಿ ಗುರುತಿಸಲು ಸ ಸಾಧ್ಯವಾಗಿರಬಹುದು, ಆದ್ದರಿಂದ 
ಪ್ರಾದೇಶಿಕ ಪ್ರಭೇದಗಳೆಂದು ಹೆಸರಿಸುವುದು ಸ ಸೂಕ್ತ 
RoR ಇನನ್ನು ಕೇನಲ ತಿಳುವಳಿಕೆಗಾಗಿ 
ಗಮನಿಸಬೇಕೇ ಹೊರತು ಸಾರ್ವತ್ರಿಕವಾಗಿ ಬಳಸಲಾ 
ಗದು. ಅಳಿದುಳಿದಿರುವ ದೇವಾಲಯಗಳಲ್ಲಿ ಗುರುತಿಸು 
ವುದು ಅಸಾಧ್ಯ ಮತ್ತು ಕೆಲವೊಮ್ಮೆ ಅಸಂಗತವೆನಿಸ 
ಬಹುದು. ಆದರೆ ಕೆಲವು ಪ್ರಭೇದಗಳ ವಿಶ್ಲೇಷಣೆ 
ಸಾಧ್ಯವಿದ್ದು ಅವುಗಳ ಲಕ್ಷಣಗಳನ್ನು ಗಮನಿಸಬಹುದು. 


ವೃ ತ್ತಾಕಾರದ ಕಂಠ ಮತ್ತು ಶಿಖರವುಳ್ಳ ದ್ದು 
ವೇಸರ 'ಶೈರಿಯನಿಸಿದ್ದು ಏಕ ತಲನಿಮಾನದ ನೇಸರ 
ಶೈಲಿಯು ವಿಜಯ ಎಂಬ ಪ್ರಭೇದವೆಂದು ಕಾವಿಕಾಗಮ 
ದಲ್ಲಿ ಗುರುತಿಸಲಾಗಿದೆ. ಏಕತಲ ರಚನೆಯಲ್ಲಿ 
ಕರ್ಣಕೂಟ ರಚನೆ ಸಾಧ್ಯವಾಗದು. ಬಹುಶಃಸಾಂಧಾರ 
ರಚನೆಯಿದ್ದ © de ರಚನೆ ಸಾಧ್ಯ ನಿದೆ. ಆಗ 
ಶ್ರೀಭೋಗನೆಂಬ ಪ್ರ ಭೇದವೆಂದು ಜಿಸರಿಸಲ್ಪ ಡುತ್ತದೆ, 
ಅಷ್ಟಾಶ್ರದಿಂದ ಕೂಡಿದ ಕಂಠ, ಶಿಖರವುಳ್ಳ ದ್ದು ದ್ರಾ )ನಿಡ 
ಶೈಲಿ. ಇದು ಏಕತಲ ನಿಮಾನನೆನಿಸಿದಲ್ಲಿ ಸ ಸ ಯ 
ವೆನಿಸುತ್ತದೆ. ಆರುಕೋನಗಳಿಂದ wl ಕಂಠ 
ಮತ್ತು ಶಿಖರವುಳ್ಳ ರಚನೆ ದ್ರಾನಿಡ ಶೈಲಿಯದು, ಇದು 
ಏಕತಲ ವಿಮಾನನೆನಿಸಿದಲ್ಲಿ ಸೈಂದಕಾಂತ ಪ್ರಭೇದ 
ವೆಂದು ಗುರುತಿಸಲಾಗುತ್ತ ಜಿ. ಚತುರಶ್ರಾಕಾರದ 
ನಾಗರ ಶೈಲಿಯು ಏಕತಲ ರಚನೆಯನ್ನು ಹೊಂದಿದ್ದು 
ಶ್ರೀಕರ ಪ್ರಭೇದವೆಂದು ಹೆಸರಿಸಲಾಗಿದೆ. ವಏಕಭೂನಿ 
ರಚನೆಯ ನಂತರ, ದ್ವಿ ಭೂಮಿ, ತ್ರಿಭೂನಿ ಮುಂತಾದ 


೨0 
* 51 
92 
53 
54 


"ಕಾಖಿಕಾಗಮು,' 
ಅದೇ, ಶ್ಲೋ: ೧ 
"ಕಾಶ್ಯಪ ಶಿಲ್ಪ, ಪು: ೬೬, ಪ 
ಅದ್ಕೆ, ಪು: ೭೯, 
"ಮೊಯೆಮತ', 


"೧೫:೭, ಪಟ ೩ರ, ಶೊ: 
೧ 


ಪ: 8೧, ಶ್ತ್ನೋ; ೧ 
೧ 


ಪ್ರೆ: ೪೪೭, ಆ: 90 ಶ್ರೋ: 
೧೧ 


ಇತಿಹಾಸ ದರ್ಶನ 


_ ಶ್ರ 4 ಷಿ ಶಿ 
ಸ ಲೈ ಶ್ಲೋ; 


೬.೧೦ 


ರಚನೆಗಳು ಪ್ರತ್ಯೇಕ ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿವೆ 
ಕಾಶ್ಯಪಶಿಲ್ಪ ಗ್ರಂಥದಲ್ಲಿ ಸಂಚ ತಲ ನಿಮಾನವವನೆಗೆ 
ಶಾಂತಿಕಾದಿ ಪ್ರಭೇದ ರಚನೆಗಳೂ ವಿನರಿಸಲ್ಪಟ್ಟಿವೆ. 
ಕಾಮಿಕಾಗಮ ಗ್ರಂಥದ ದ್ವಿತಲ ವಿಮಾನ ರಚನೆಯು 
ಕಾಶ್ಯಸಶಿಲ್ಪದಲ್ಲಿರುನ ದ್ವಿತಲ ರಚನೆಯ ಶಾಂತಿಕ 
ಪ್ರಭೇದವನ್ನು ಹೋಲುತ್ತದೆ. ಮಯಮತವು 
ದ್ವಿತಲ ರಚನೆಯಲ್ಲಿ “ನಿಮಾನೋತ್ಸೇದಂ ವಿಭಜೇತ್‌ 
ಅಷ್ಟ್ರಾವಿಂಶತಿ ಸಂಖ್ಯಯಾ”5! ಎಂದು ವರ್ಗ ಪ್ರಸ್ತಾರ 
ವನ್ನು ತಿಳಿಸಿದೆ. ಕಾಶ್ಯಸ ಶಿಲ್ಪದ ದ್ವಿತಲ ರಚನೆ ಕೆಳ 
ಕಂಡಂತಿದೆ ; 


ಪ್ರಾಸಾದೋಚ್ಚಂತು ವಿಭಜೇದಷ್ಟಾ ವಿಂಶತಿ 
ಭಾಗಯಾ ಗುಣಾಂಶಂ ಧರಾತಲೋತ್ಸೇದಂ ರಸಾಂಶಂ 
ಚರಣೋದಯಂ ಪ್ರಸ ಸ್ತರೋಚ್ಚಂ ಗುಣಾಂಶಂ ಸ್ಯಾತ್‌ 
ಭೂತಾಂಶಂ Re, ದ್ವಿಭಾಗಂ ಪ್ರಸ್ತರೋ 
ತ್ಸೇಧಂ ಸಾರ್ಥಮೇಕಾಂಶಂ ವೇದಿಕೋಪೆಯಂ 
ದ್ವಿಭಾಗಂ ಗಲೋತ್ಸೇಧಂ ಸಾರ್ಧವೇದಂ ಶಿರೋಧಯಂ 
ಅತ್ಯರ್ಧಾಂಶಂ ಶಿಖಾಮಾನಂ ಕಲ್ಪಿತಂ ಶಾಂತಿಕಂ 
ಭವೇತ್‌ ದ್ವಿತಲಾದಿ ರಚನೆಯಲ್ಲಿ ಫು ಕೋಷ್ಕ, 
ಪಂಜರ ರಚಿನೆಯನ್ನು 


ಕಾಣಬಹುದು. ಇದನ್ನು 
“ಕೂಟ ಕೋಷ್ಠಾನಾಂ ಸಂಜಂರಾಣಾಂತು ಲಕ್ಷಣಂ 
ದ್ವಿತಲಾದಿ ತಲಾಂತಾನಾಂ?3 ಎಂದು ಗ್ರಂಥಗಳು 


ಗುರುತಿಸಿವೆ. ಹಾರ ಅಥವಾ ಕೈನಿಡಿಯ ರಚನೆಯು 
ಭಿತ್ತಿ ಯನ್ನಾಶ್ರಯಿಸಿದ್ದು ಮೆಯಮತ ಹಾಗೂ 
ವಿಮಾನ ಕಲ್ಪ ಗ್ರಂಥಗಳಲ್ಲಿ ನಿಸ್ಮಾರವಾದ ವರ್ಣನೆ 
ಯಿದೆ... ಮಯನಮತವು “ಕೋಷ್ಕತು ದ್ವಿಗುಣಾ 
ಯಾಮಂ ಶೇಷಂ ಹಾರ ಪಂಜರಂ?5* ಎಂದು ಉಲ್ಲೆ ಖಿ 


ಸಿದೆ. ವಿಮಾನಾರ್ಚನ ಕಲ್ಪದಲ್ಲಿ ಸ ಸ್ಪಷ್ಟ ಚಿತ್ರ ಬಿಜೆ. 
“ಬಾಹ್ಯ ಭಿತ್ತಿಂ ಷಡ್‌ಭಾಗಂ ವಿಭಜ್ಯ ದ್ವಯಂ 
ಶಂ ಕೋಷ್ಕಂ 


ಹಾರಾಂತರಂ 
ಅಥವಾ 
ತಮಸ್ಕಥಾ ವಿಭಜ್ಯ ತದೇಕಾಂಶಂ ಕೂಟಿತಾರಂ 
ಮಧ್ಯೇ ದ್ವಯಂಶಂ ಶಾಲಾಂತಯೋರ್ಮಥೈೇಚ 
ಬಿಕಾಶೆಂ 

ನಿಶಾಲಂ ಶೇಷಂ ಅರ್ಧಾಂಶೈ 
ಹಾರಾಂತರಂ ಕಾರಮೇತ್‌”55 


ಏಕಾಂಶಂ ಕೂಟಂ ಏಕಾಂಶಂ 


ಪಂಜರಂ 


ಏಕತಲ ರಚನೆಯ ಸಡ್ಬರ್ಗದೊಂದಿಗೆ ಪಾದ 
ಪ್ರಸ್ತರ ವರ್ಗಗಳು ಪುನರಾವರ್ತನೆಗೊಳ್ಳುತ್ತಾ ತಲ 
ರಚನೆಯನ್ನು ಹೆಚ್ಚಿಸಿವೆ. ಪ್ರಸ್ತರ ವರ್ಗದಲ್ಲಿ ಕೂಟ 
ಶಾಲಾ ರಚನೆಗಳನ್ನು ಕಾಣಬಹುದು. ಮಯಮತ, 
ಕಾಮಿಕಾಗಮ, ಕಾಶ್ಯಪ ಶಿಲ್ಪ ಗ್ರಂಥಗಳಲ್ಲಿ ಷಡ್ವರ್ಗ 
ಗಳ ಪರ್ಯಾಯ ಸದಗಳ ಸರಣಿಯಿದೆ. ಈ ಪದಗಳೂ 
ವ್ಯಾಪಕವಾಗಿ ಬಳಕೆಯಲ್ಲಿದ್ದು ಇವನ್ನು ಕುರಿತ ಶ್ಲೋಕ 
ಗಳನ್ನು ಇಲ್ಲಿ ಗಮನಿಸಬಹುದು. 


ಅಧಿಷ್ಠಾನ ಮಸೂರಕಮಧಿಷ್ಕಾನಂ ವಸ್ತಾ 3 
ಧಾರಂ ಧೆರಾತಲಂ ತಲಂ ಕುಟ್ಟಿಮ 

ಮಾದ್ಯಂಗಂ ಪರ್ಯಾಯ ವಚನಾನಿ 
'ಪಾದ ಸ್ಥಾಣುಃ ಸ್ಥೂಣಶ್ಚ ಪಾದಶ್ಚ 


ಜಂಘಾಚ ಚರಣಾಂ್ರ ಕಂ 


ಸ್ಮಂಭೇಸ್ತು. ತಲಿಸಂ ಕಂಸಃ ಪಾದಾ 
ನಾಮಭಿಧಾನಕಂ 


55 «ವಿನೂನಾರ್ಚನ ಕಲ್ಪ, ಪು: ೪೪, ಪ; ೧೦ 


56 ಕಾವಿಕಾಗೆನು ಅ: ೫೫ ಶ್ಲೋ : ೨೦೨-೨೦೮ 


"ಶಿಖರ 


ಪ್ರಸ್ಮರಂ 
ಕಪೋತಂ ಮಂಚ 
ನೀವುಮಿತ್ಯೇವಾಖ್ಯಾತಂ ಪ್ರಸ್ತರಸ್ಯ 
ದ್ವಿಜೋತ್ತ ಮಾ 
ಕಂಧರಂ, ಗಲ ಸಂಜ್ಞಾಂಚ ಕಂಠ 
ಗ್ರೀವಾ ಶಿರೋಧರಂ ಏವಂ ಕಂಠಸ್ಯ 
ಮಾನಂ ಸ್ಯಾತ್‌ ಶಿಖರಂ ಪುನರು 
: ಚೈತೇ - 
ಶಿಖರೆಂ ಶಿರನೂರ್ಧಾಚ ಶಿಖಾ 
ಮೌಲಿಶ್ವ ಮಸ್ತಕಂ ಶೀರ್ಷಕನಿತಿ 
ನಿಜ್ಜೇಯಂ ಶಿಕೋ ವರ್ಗಸ್ಯ 
ಪಂಡಿತಾಃ 


ಕಂಠ 


ಸ್ಕೂಪಿಕಾಚ ಘಟಃ 
ಚುಲುಕಃ ಸ್ಕೂಪಿ ರಿತ್ಯಾನಿ 
ಶಿಖಾಸ್ಕೂನಿ ರಿತಿಖ್ಯಾತಾಚೂಲಿಕಾಚ 
ದಿ ಿಜೋತ್ತ ಮಾ 


21 
(೫ 
ಬ 


ಮೇಲ್ಕಂಡ ಟಸ್ಪಣಿ ಉಲ್ಲೆ ೇೀಖಗಳಿಂದ 
ದಾಕ್ಷಿಣಾತ್ಯ ಸಂಪ್ರದಾಯದ ದೇವಾಲಯಗಳ ಸ್ಥೂಲ 
ಚಿತ್ರಣ ದೊರಕಿದಲ್ಲಿ ಈ ಲೇಖನದ ಮೂಲ ಉದ್ದ್ಜೇಸಗ 
ಸಫೆಲಗೊಳ್ಳುತ್ತ ಡೆ. 


ಇತಿಹಾರೆ ದರ್ಶನ 


ಜೈವಗೋ ಪಾನಂ 
ಮೇನನಾ 


ಕೀಲೋ : 


ಕೂ.ಸ. ಅಪರ್ಣ” 


ದೇವಾಲಯದ “ಪ್ರಸ್ತರ ರನೆಯಳ್ಲಿ ಶಾಸ್ತ್ರ 


ದೇವಾಲಯದಲ್ಲಿ ಭಿತ್ತಿಯ ನಂತರ ಬರುವ 
ಭಾಗವೇ ಪ್ರಸ್ತರ. ಸಡ್ವರ್ಗ ದೇವಾಲಯಗಳಲ್ಲಿ, 


ಊರ್ಥ್ರ್ಸ್ಯಕ್ರಮದಲ್ಲಿ ಇದು ಮೂರನೇ ಭಾಗವಾಗಿದ್ದು, 
ಭಿತ್ತಿಯ ಅಂತ್ಯದಿಂದ "ಗ್ರೀವದ' ಪ್ರಾರಂಭದವರೆಗಿನ 
ಭಾಗವನ್ನು "ಪ್ರಸ್ತ ರ ಎನ್ನ ಬಹುದು. ಮಯಮತದ 
೧೬ನೆಯ ಅಧ್ಯಾಯ, ವತಾನಸಾರದ. ೧೬ನೆಯ 
ಅಧ್ಯಾಯ ಅಜಿತಾಗಮದ ೧೪ನೆಯ ಅಧ್ಯಾಯ, 
ಕಾಮಿಕಾಗಮದ ೫೪ನೆಯ ಅಧ್ಯಾಯ, ವಿಮಾನಾರ್ಚನ 
ಕಲ್ಪದ ೯ನೇ ಪಟಲ, ಕಾಶ್ಯಪಶಿಲ್ಪದ ೧೯ನೆಯ 
ಅಧ್ಯಾಯಗಳಲ್ಲಿ ಪ್ರಸ್ತರವನ್ನು ಕುರಿತ ವಿವರಣೆಯು 
ದೊರೆಯುತ್ತಿದ್ದು, ಆ ಬಗ್ಗೆ ಇಲ್ಲಿ ವಿಶ್ಲೇಷಿಸಲಾಗಿದೆ. 


ಮಂಚ, ಕಪೋತ, ಪ್ರ ಚ್ಛಾದನೆ, (ರ 
ವಿತಾನ, ವಲಭೀ, ಮತ್ತವಾರಣ, ಇವು ಪ್ರಸ್ತರ 
ಪರ್ಯಾಯ ಪದಗಳೆಂದು. ಮಾನಸಾರವು ಸ 
"ಕುಟ್ಟಿಮ' ಎಂಬುದನ್ನೂ ಪ್ರಸ್ತರದ ಅರ್ಥದಲ್ಲಿ ಈ 
ಗ್ರಂಥದಲ್ಲಿ ಬಳಸಿದೆ. ಕಾಮಿಕಾಗಮದಲ್ಲಿ ಗೊಪಾನ, 
ಕಪೋತ, ಮಂಚ, ನೀವು, ಇವುಗಳನ್ನು ಪ್ರಸ್ತರದ 
ಪರ್ಯಾಯ ಪದಗಳೆನ್ಸಲಾಗಿದೆ ಇಲ್ಲಿ ಕಪೋತದ ಪರ್ಯಾಯ 


ಪದಗಳಾದ ಗೊಪಾನ, ನೀವುಗಳನ್ನು ಪ್ರಸ್ತರದ 
ಸರ್ಯಾಯಪದಗಳಾಗಿ ಸೇರಿಸಿರುವುದು, ಪ್ರಸ್ತರದಲ್ಲಿ 
ಕಪೋತಕ್ಕೆ ದೊರೆತಿರುವ ಪ್ರಾಧಾನ್ಯತೆಯನ್ನು 


ಸೂಚಿಸ ತ್ರ ದೆ. ದೇವಾಲಯದಲ್ಲಿ ಅದರ ಮೇಲೆ ಬಿದ್ದ 
ನೀರು ಹರಿದು ಹೋಗಲು ಇದು ಸಹಾಯಕವಾಗಿದ್ದು, 


* ೧೬೪4, ೨೧ನೆಯ ಮುಖ್ಯರಸ್ತೆ 


ಗ್ರಂಥಗಳ ಪಾತ್ರ 


ಭದ್ರತೆಯ ದೃಷ್ಟಿಯಿಂದ ಇದು ಮುಖ್ಯಭಾಗವಾಗಿದೆ. 
ಅಂತೆಯೇ ಪ್ರಸ್ತರದಲ್ಲಿ ಇದು ಹೆಚ್ಚು ಮುಂಚಾಚಿರುವ 
ಮತ್ತು ಆಲಂಕಾರಿಕವಾಗಿರುವ ಭಾಗ, ಆದ್ದರಿಂದ 
ಇದಕ್ಕೆ ದೊರೆತಿರುವ ಪ್ರಾಮುಖ್ಯತೆಯು ಸಹಜವೇ 
ಆಗಿದೆ. ಅಂತೆಯೇ ಇಲ್ಲಿ ಬಳಸಿರುವ "ಪ್ರಚ್ಛಾದನ' 
ಎಂಬ ಪದವು ಪ್ರಸ್ತರದ ಚೌಕಟ್ಟು ಛಾವಣಿಯ 
ರಚನೆಗೆ ದಾರಿಯಾಗಿರುವುದನ್ನೂ ಅದರ ಮೇಲಿನ 
ಅಂಗಗಳ ರಚನೆಗೆ ಆಧಾರವಾಗಿರುವುದನ್ನೂ 
ಸೂಚಿಸುತ್ತಿದೆ. 


ಪ್ರಸ್ಮರದಲ್ಲಿ ಅನೇಕ ಅಂಗಗಳಿರುತ್ತವೆ. 
ಬಗ್ಗೆ ಕಾಮಿಕಾಗಮವು ಪಾದ, ಗಲ, 
ಎಂದು ಒಂದು ಸ್ಕೂಲ ವಿವರವನ್ನು ನೀಡಿದೆ. ಇದನ್ನು 
ಪ್ರಸ್ತರದ ಹಾರಕ ಗ and cornice 
ಎಂದು ವಿದ್ವಾಂಸರು ಗುರುತಿಸಿದ್ದು.' ಇಲ್ಲಿ ಪ್ರಸ್ತರದ 
ಕಪೋತದವರೆಗಿನ ಭಾಗವನ್ನು ಮಾತ್ರ ಹೇಳಿದೆ 
ಎನ್ನಬಹುದು. ಮುಯಮತದಲ್ಲಿ ಮತ್ತು ಮಾನಸಾರದಲ್ಲಿ 
ಪ್ರಸ್ತರವು "ಉತ್ತರ'ದಿಂದ ಆರಂಭವೆಂಬ ಸೂಚನೆ ಇದ್ದು, 
ಪ್ರತಿ (ವಾಜನ)ಯು ಕೊನೆಯ ಅಂಗ ಎಂದು 
ಹೇಳಲಾಗಿದೆ ಪ್ರಸ್ತರದಲ್ಲಿನ ಪೂರ್ಣ ಅಂಗಗಳ ಬಗ್ಗೆ 
ಹೇಳುವಾಗ ಶಾಸ್ತ್ರ ಗ್ರಂಥಗಳು ಎರಡು ರೀತಿಯನ್ನು 


ಇವುಗಳ 
ಮಸೂರಕ 


ef 
ಗುರುತಿಸಿವೆ. ಅಜಿತಾಗಮದಲ್ಲಿ ಉತ್ತರ, ವಾಜನ, 
ಭೂತಮಾಲಾ, ನಿರ್ಗಮ, ಪಟ್ಟಿಕಾ, ವಾಜನ, 
ಕಪೋತ, ನಿರ್ಗಮ, ಲಂಬನೆ, ಪಟ್ಟಿಕಾ, ಕಂಠ, 


ಬನಶಂಕರಿ ೧ನೆಯ ಹಂತೆ, ಬೆಂಗಳೂರು-೫೬೦ ೦೫೦ 


| ಪಿ.ಕೆ, ಆಚಾರ್ಯ- -ಎನ್‌ಸೈಕ್ಸೊ (ಪೀಡಿಯೆಂ ಆಪ್‌ ಇಂಡಿಯನ ಅರ್ಕಿಟಿಕ್ಸೆರ್‌-ಪು. ತ್ಲಿ೨ಿಲೆ. 


ಇತಿಹಾಸ ದರ್ಶನ 


ಪಟ್ಟಿಕಾ, ಕಸೋತ, ನನಕೋಣೆ (?) ಗಳನ್ನು 
ಹೇಳಿದೆ. ವಿಮಾನಾರ್ಚನ ಕಲ್ಪದಲ್ಲೂ ಬಹುಪಾಲು 
ಇದೇ ವಿನರಗಳಿದ್ದು ಇದರಲ್ಲಿ ಅಜಿತಾಗಮದ ವಾಜನದ 
ಬದಲು "ನಿರ್ಗಮ' ಎಂದೂ, ಭೂತಮಾಲಾದ ಬದಲು 
"ವಸೆಂತಕ' ಎಂದೂ ಹೇಳಲಾಗಿದೆ. ಈ ನಂತರ ಬರುವ 
ಅಜಿತಾಗನುದ *ನಿರ್ಗಮ'ವನ್ನು. "ಕಪೋತ'ವೆಂದು 
ಇಲ್ಲಿ ಕರೆದಿದ್ದು, ಇವುಗಳನ್ನು ಒಂದರೊಡನೊಂದಾಗಿ 
ಸಮೂಕರಿಸಬಹುದಾಗಿದೆ. ಇದರಲ್ಲಿ ಅಜಿತಾಗಮದ 
ಆರಂಭದ ಪಟ್ಟಿಕಾ ವಾಜನ, ಕಪೋತಗಳನ್ನು 
ಹೇಳಲಾಗಿಲ್ಲವಾದರೂ, ಇದೇ ಸಹಜತೆಗೆ ಹತ್ತಿರವಾಗಿ 
ತೋರುತ್ತದೆ. ಅಜಿತಾಗಮದ, ಆನಂತರ ಬಂದಿರುವ 
ಪಟ್ಟಕಾಗೆ ಇಲ್ಲಿ "ಪ್ರತ್ಯಾಲಿಂಗ' (ಕಪೋತದಬದಲು) 
ವೆಂದೂ ಹೇಳಿ, ನಂತರದ ಅಂಗವು. "ಅಂತರಿತ' 
ಎಂದಿರುವುದು ಸರಿಯಾದ ವಿವರವಾಗಿದೆ. ಇದರೆ 
ಮುಂದಿನ ಅಂಗವೇ ವಾಜನ, «ಅಂತರಿತ'ದ ನಂತರ 


ಬರುವ *ಪ್ರತಿ'ಯನ್ನ್ನು ಅಜಿತಾಗಮವು "ಪ್ರಸ್ಮರ' 
ಎಂದಿದ್ದರೆ. ವಿಮಾನಾರ್ಚನ ಕಲ್ಪವು ಇದನ್ನ 


ಗುರುತಿಸಿಯೇ ಇಲ್ಲ. 


ಕಾಮಿಕಾಗಮದಲ್ಲಿ ಉತ್ತರ, ವಾಜನ, ಮುಷ್ಟಿ 
ಬಂಧೆ ಮೃಣಾಲಿಕ್ಕಾ ದೆಂಡಿಕಾ, ನಲಯ, ಸುಡ 
ಗೋಪನಾ, ಆಚ್ಛಾದನ, ಆಲಿಂಗ, ಅಂತರಿತ, ಪ್ರತಿ- 
ಈ ಅಂಗಗಳು ಪ್ರಸ್ತರದಲ್ಲಿ ಕ್ರಮವಾಗಿ ಬರುವುದೆಂದು 
ಹೇಳಲಾಗಿದೆ. ಮಯಮತದಲ್ಲೂ ಇದೇ ರೀತಿ ಇದ್ದು, 
ಇದರಲ್ಲಿ ಮೃಣಾಲಿಕಾ ಬದಲು "ಪ್ರಮಾಲಿಕಾ' ಎಂದು 
ಹೆಳಿದೇ. ಕಾಮಿಕಾಗಮದಲ್ಲಿ *ದಂಡಿಕಾ'ದ ನಂತರ 
ವಲಯ ಮತ್ತು ಗೊಪಾನ ಎರಡನ್ನೂ ಹೇಳಿದ್ದರೆ, ಇಲ್ಲಿ 
ಈ ಯಾವುದಾದರೂ ಒಂದನ್ನು ಮಾಡಬೇಕೆಂದಿದೆ. 
ಮಯಮತದಲ್ಲಿ ಪ್ರಮಾಲಿಕಾದನಂತರ "ಕುಂಭ-ಮಂಡಿ' 


ಗಮನಿಸಿದಾಗ ನಾಟಿಕ ಮುತ್ತು ಕುಲಿಕಾಂಥ್ರಿಕ ಒಂದೇ 
ಬೇರೆ ಬೇಕೆ. 


ಯನ್ನು ಹೆಸರಿಸಿದೆ. ಮಾನಸಾರದಲ್ಲಿ ಪ್ರಸ್ತರದ ವಿವಿಧ 


ಬಗೆಗಳನ್ನು ಹೇಳುವಾಗ, ಒಂದು ಬಗೆಯ ಪ್ರಸ್ತರದಲ್ಲಿ 


ಇದೇ ಅಂಗಗಳನ್ನು ಸೂಚಿಸಲಾಗಿದೆ. ಅದರಂತೆ, 


ಉತ್ತರ, ವಾಜನ, ಪದ್ಮ, ವಾಜನ, ಮುಷ್ಟಿ ಬಂಧ, 


ವಾಜನೆ, ಮೃಣಾಲಿಕಾ, ವಾಜನೆ, ಸಟ್ಟಿಕಾ, ವಾಜನೆ, 
ಕಂಸ ಪದ್ಮ, ವಾಜನೆ, ಕಪೋತ, ಆಲಿಂಗ, ವಾಜನ, 
ಅಂತರಿತ್ಯ ಪ್ರತಿ, ನಾಜನೆಗಳು ಪ್ರಸ್ತರದ ಅಂಗಗಳಾಗಿವೆ. 
ಕುಲಿಕಾಂಭ ಮತ್ತು ನಾಟಿಕ ಎಂಬ ಅಂಗಗಳನ್ನೂ 
ಈ ಗ್ರಂಥದಲ್ಲಿ ಗುರುತಿಸಲಾಗಿದೆ. ಕೆಲವು ನಿವರಗಳನ್ನು 


ಎನಿಸುತ್ತದೆಯಾದರೂ, ಅದನ್ನು 
ಯಾಗಿಯೂ ಹೇಳಿರುವುದಿದೆ. ನಾಟಕದ ವಿವರವನ್ನು 


ಗಮನಿಸಿದಾಗ ಇದಂ ವಲಭೀ/ಮುಸ್ಟಿ ಬಂಧಕ್ಕೆ ಪರ್ಯಾಯ | 
ದಂತೆ ತೋರುವುದಾದರೂ ನಾಟಕದ ಪರ್ಯಾಯ ಪದ ' 


ಗಳಲ್ಲಿ ಇದನ್ನು ಸೇರಿಸಿಲ್ಲ. 


ಈ ಗ್ರಂಥಗಳಲ್ಲಿ ದೊರೆಯುವ ಪ್ರಸ್ತರದ ಎರಡನೇ 
ರೀತಿಯ ಅಂಗಗಳೆಂದರೆ-ಉತ್ತರ, . ವಾಜನ, ವಲಭೀ 
(ವಸಂತಕ), ಊರ್ಧ್ವವಾಜನ, ಕಪೋತ, ಆಲಿಂಗ, 
ಅಂತರಿತ, ಪ್ರತಿ, ವಾಜನ ಎಂಬುವು. ಮಾನಸಾರದಲ್ಲಿ, 
ಪ್ರಸ್ತರದ ವಿವಿಧ ಬಗೆಗಳನ್ನು ಹೇಳುವಾಗ ಇದೇ ಅಂಗ 
ಗಳನ್ನು ಹೇಳಿದ್ದರೂ, ವಲಭೀ'ಯ ನಂತರ "ಪದ್ಮ' 
ವನ್ನು? ಹೇಳಿದೆ. ಕಾಶ್ಯಪಶಿಲ್ಪದಲ್ಲಿ ಎರಡು ರೀತಿಯ 
ಪ್ರಸ್ತರನನ್ನು ಹೇಳಿದ್ದರೂ, ಅವುಗಳ ಅಂಗಗಳಲ್ಲಿ 
ಯಾವುದೇ ವ್ಯತ್ಯಾಸವು ಕಂಡುಬರುವುದಿಲ್ಲ 
ಸುಪ್ರಭೇದಾಗಮದಲ್ಲಿ ಉತ್ತರದ ಮೇಲೆ ವಾಜನ'ವು 
ಬರುವುದೆಂದೂ, ಅದರ ಮೇಲೆ ಪದ್ಮಪಟ್ಟಕೆ ಮಾಡ 
ಬೇಕೆಂದೂ ಹೇಳಿರುವುದಲ್ಲದೆ, ಅಂತ್ಯದಲ್ಲಿ "ಗಜಶ್ರೇಣೀ, 
ಮೃಗಶ್ರೇಣೀ'ಯನ್ನು ಮಾಡಬೇಕೆಂದು. ಸೂಚಿಸಿದೆ 


2 ಮಾನಸಾರದಲ್ಲಿ "ಉತ್ತರೌದೆ ಪರ್ಯಾಯ ಪದಗಳಾಗಿ ಆಧಾರ, ಅಧೇಯ, ಶಯೆನ್ಕ ಉದ್ಧೃತ, ಮಾರ್ಧಕೆ (?), 
ಮಹಾತ್‌ೌಲಿ, ಸ್ವವಂಶಕೆ, ಪ್ರಚ್ಛಾದನವನ್ನೂ (೨೮-೨೯-ಸಾಲು), “ವಾಜನ'ಕ್ಕೆ ಪರ್ಯಾಯವಾಗಿ ಕ್ರೆಪಣ, ನೇತ್ರ, ಪಟ್ಟಿ, 
ಉತ್ತರ, ಪಟ್ಟಿಕಾ, ಕಂಸ್ಯ ತ್ರಿಕ ಮಂದೆ, ಅಂತೆರಿತಗಳನ್ನು (ಸಾಲು- ೨೩-೨೪), ಮುಷ್ಟಿಬಂಧಕ್ಕೆ ಸರ್ಕಾಯವಾಗಿ 
ಸಂಗ್ರಹ, ಮದ್ದಲ, ಉಪ್ಪೈತ ಹಸ್ತಕ್ಕ ನಲಭೀ, ಧಾರಣನನ್ನೂ (೨೬), ಹೇಳಲಾಗಿದೆ. ಕಪೋತಕ್ಕೆ ಪರ್ಯಾಯವಾಗಿ 
ವಕ್ರಹಸ್ತ, ಲುಸಾ, ಗೋಪಾನ್ಕ ಮುತ್ತು ಚಂದ್ರಗಳೂ (೨೨), ಅಂತರಿತಕ್ಕೆ ಪರ್ಯಾಯವಾಗಿ ಮೇಲೆ ಹೇಳಿದ ವಾಜನದ 
ಪರ್ಯಾಯ ಪದಗಳೊಂದಿಗೆ ದೃಕ್ಕ, ಮೆಂಡೆಗಳೊ (೪೬-೪೭), ಪ್ರತಿ'ಗೆ ಪರ್ಯಾಯೆವಾಗಿ ಅನ್ವಂತ್ಯ ಅವಸಾನ, ವಿಧಾನಕೆ 


ಗಳನ್ನ ಹೇಳಲಾಗಿನೆ. (೪೬-೪೭, ೨೨). 
ಸರಿಯಾಗಿ ಹೇಳಿಲ್ಲನೆನ್ನಿ ಸುತ್ತದೆ. 


೬೦ 


ಆದರೂ ಈ ಪರ್ಯಾಯ ಪದಗಳನ್ನು ಗುರುತಿಸುನಾಗ ಈ ಗ್ರಂಥವು ಅಷ್ಟು 


ಇತಿಹಾಸ ದರ್ಶನ 


ಉದ್ಭ್ಭತ) ಇದರಲ್ಲಿ ಪ್ರಸ್ತರದ ಪ್ರಧಾನ. ಭಾಗವಾದ 
ಕಪೋತವನ್ನೇ ಹೇಳಿಲ್ಲದಿರುವುದು ಗಮನಾರ್ಹವಾಗಿದೆ. 


ಈಗ ಉಳಿದು ಬಂದಿರುವ ದೇವಾಲಯಗಳನ್ನು 
ಗಮನಿಸಿದಾಗ, ಈ ಎರಡನೇ ರೀತಿಯ ಚರು 
ಕೂಡಿದ ಪ್ರಸ್ತರವನ್ನೇ ನಾವು ಸಾಮಾನ್ಯವಾಗಿ 
ಕಾಣುತ್ತೆ ಜ್ನ ಪ್ರಾಚೀನ ಕಾಲಕ್ಕೆ ಸೇರುವ ಮಹಾ 
ಕೂಟದ ಬಾಣಂತಿ ಗುಡಿ, ಹಿರೇಮಹಾಕೊಟೇಶ್ವರ 
ಇತ್ಯಾದಿ Re rl ಕಪೋತ ಮಾತ್ರ ಎದ್ದು 
ಕಾಣುವಂತಿದ್ದು ಒಟ್ಟು ಕ್ರಸ್ತರದ ಕಾರ್ಯೋದ್ಹೇಶವನ್ನು 
ಇದು ಜೆ ಎನ್ನಬಹುದು. ಆದರೂ 


ದೇವಾಲಯದಲ್ಲಿ ಪ್ರಸ್ತರದ ಅಂಗಗಳು ಬಹುಬೇಗ 
ರೂಪುಗೊಂಡವೆಬುದನ್ನು ಐಹೊಳೆಯ ಮೇಗುತಿ 


ದೇವಾಲಯ, ಬಾದಾಮಿಯ ಕೆಳಗಣ ಶಿನಾಲಯಗಳು 
ಸ್ಪಷ್ಟಪಡಿಸುತ್ತವೆ. ಐಹೊಳೆಯ ಕೊಂತಿಗುಡಿ 
ದೇವಾಲಯಗಳಲ್ಲಿ ಈ ಭಾಗಗಳು ಅಸ್ಪಷ್ಟೆವಾಗಿಯೇ 
ಇವೆ. ಅನಂತರದ ಎಲ್ಲ ದೇವಾಲಯಗಳಲ್ಲೂ ಈ 
ಅಂಗಗಳು ಕಾಣಬರುತ್ತವೆ. 


ಈ ಅಂಗಗಳನ್ನು ಯಾನ ರೀತಿ ರಚಿಸ 
ಬೇಕೆಂಬುದರ ಬಗ್ಗೆ ಮಾನಸಾರದಲ್ಲಿ ಸೂಚನೆ ಇದೆ. 


"ಉತ್ತರ”'ವನ್ನು ಸುಂದರವಾಗಿ ಕಾಣುವಂತೆ ಹೊರ 
ಚಾಚಬೇಕೆಂದೂ, ವಾಜನ ಮತ್ತು ವಲಭೀಯು 
ಅದಕ್ಕೆ ಸಮನಾಗಿಯೂ ಇರಬೇಕೆಂದಿದೆ. ಇದರೆ 
ಮೇಲಿನ ವಾಜನವು ಅದರ ಕಾಲು ಭಾಗ 


ಇರಬೇಕು ; ಮತ್ತು ಕಪೋತವು ಉಳಿದ ಯಾವುದೇ 
ಭಾಗಕ್ಕಿಂತಲೂ ಹೊರಚಾಚಿರಬಹುದೆಂದೂ ಸೂಚಿಸಿದೆ. 


ಆಲಿಂಗ ಮತ್ತು ಅಂತರಿತಗಳು (ಕೆಳಗಿರುವ) ಸ್ಮಂ 
ದಿಂದ ಸ್ವಲ್ಪ ಮಾತ್ರ ಹೊರಚಾಚಿರಬೇಕೆಂದೂ, 


“ಪ್ರತಿ'ಯು ಇದರ ಅರ್ಧ ಅಥವಾ ಮುಕ್ಕಾಲು ಭಾಗ 
ಮಾತ್ರ ಹೊರ ಚಾಚಿದ್ದು, ಅದರ ಮೇಲಿನ ವಾಜನವು 
ಸ್ತಂಭಕ್ಕಿಂತಲೂ ಹೊರಚಾಚಿರಬೇಕೆಂದಿದೆ. ದೇವಾಲಯ 
ಗಳಲ್ಲಿ ಈ ರಚನೆಯನ್ನು ಗಮನಿಸಿದರೆ, ಉತ್ತರೆ 
ಕೈಂತಲೂ ವಾಜನವು ಸ್ವಲ್ಪ ಹೊರಚಾಚಿರುವುದು 
ಕಂಡು ಬರುತ್ತದೆ. ಅಲ್ಲದೆ, ಉತ್ತರದಿಂದ ಕಪೋತದ 
ವರೆಗೆ ಹೆಚ್ಚು ಹೆಚ್ಚು ಹೊರಚಾಚುತ್ತಾ ಹೋಗಿ, 
ಆನಂತರ “ಪ್ರಶೀ'ವರೆಗೆ ಹೊರಚಾಚುವಿಕೆಯು ಕಡಿಮೆ 


" ಇತಿಹಾಸ ದರ್ಶನ 


ಯಾಗುತ್ತಾ ಹೋಗುವುದನ್ನು ಗುರುತಿಸಬಹುದಾಗಿದೆ. 


ಗೊಪಾನ (ಪಾಕಪೋತ)ನನ್ನು ಉತ್ತರ ಅಥನಾ 
ವಾಜನದನರೆಗೆ ತೂಗಾಡುನಂಕೆ ರಚಿಸಬೇಕೆಂದು 
ಮಯಮತದಲ್ಲಿ ಹೇಳಿದೆ. ಇದರಂತೆ ಗಮನಿಸಿದರೆ, 


ಗೊಪಾನವು ಬಾದಾಮಿ ಚಾಲುಕ್ಯ ಮತ್ತು ರಾಷ್ಟ್ರ 
ಕೂಟರ ಕಾಲದ ದೇವಾಲಯಗಳಲ್ಲಿ ವಾಜನೆದವರೆಗೆ 
ಚಾಚಿರುವುದನ್ನೂ, ಗಂಗ ಮತ್ತು ನೊಳಂಬರ ಕಾಲದ 
ದೇವಾಲಯಗಳಲ್ಲಿ ಇದು "ವಲಭೀಯವರೆಗೆ ಮಾತ್ರ 
ಚಾಚಿರುವುದನ್ನು ಗುರುತಿಸಬಹುದಾಗಿದೆ. ಈ ಕಾರಣ 
ದಿಂದಲೇ ಗಂಗರ ಕಾಲದಲ್ಲಿ ಕೆಲವೆಡೆ. ಕಪೋತವು 
ಗುಂಡಾಗಿರುವಂತೆ ಕಂಡುಬಂದರೆ, ರಾಷ್ಟ್ರ ಕೂಟಿರಲ್ಲಿ 
ಹೆಚ್ಚು ಉದ್ದವಾಗಿರುವುದು ಕಾಣಬರುತ್ತದೆ. ವಿಜಯ 
ನಗರ ಕಾಲದ ದೇವಾಲಯಗಳಲ್ಲಿ ಇದು ಇಂಗ್ಲೀಷ್‌ 
ವರ್ಣಮಾಲೆಯ ಎಸ್‌. ಅಕ್ಷರದಂತಿರುವುದೆಂಬುದು 
ಸಾಮಾನ್ಯವಾದ ಹೇಳಿಕೆಯಾದರೂ, ಮೂಲ 
ದೇವಾಲಯದ ಪ್ರಸ್ತರದಲ್ಲಿ ಈ ರೀತಿ ಹೆಚ್ಚಾಗಿ 
ಇರುವುದಿಲ್ಲ... ಬೆಳವಾಡಿಯ ವೀರನಾರಾಯಣದಲ್ಲ 
ಮುಂಭಾಗದ ಮಂಟಿಸದ _ ಕಪೋತವು ಇಂಗ್ಲೀಷ್‌ 
ವರ್ಣಮಾಲೆಯ ಎಸ್‌. ಅಕ್ಷರದಂತೆ ಇರುವುದೂ 
ಗಮನಾರ್ಹವಾಗಿದೆ. 


ಪ್ರಸ್ತರದ ಅಂಗಗಳ ಅಲಂಕರಣದ ಬಗ್ಗೆ ಗ್ರಂಥ 
ಗಳಲ್ಲಿ ದೊರೆಯುವ ನಿಯಮ ರೀತಿಯ ವಿವರಗಳನ್ನೂ 
ಇಲ್ಲಿ ಗಮನಿಸುವುದು ಸೂಕ್ತವಾಗಿದೆ. ವಾಜನದ 
ಮೇಲಿನ ಭಾಗವನ್ನು ಎಲೆಗಳಿಂದಲಂಕರಿಸಬೇಕೆಂದೂ 
ವಾಜನದ ಮೇಲೆ ಭೂತ್ಕ ಹಂಸ ಇತ್ಯಾದಿಗಳನ್ನು 


ಬಿಡಿಸಬೇಕೆಂದೂ ಮಯನುತದಲ್ಲಿ ಮತ್ತು 
ಕಾಮಿಕಾಗಮದಲ್ಲಿ ಹೇಳಲಾಗಿದೆ. ಗ್ರಂಥಗಳಲ್ಲಿ 
ಹೇಳಿರುವ "ಭೂತಮಾಲಾ' ಎಂಬುದೂ ಪರೋಕ್ಷವಾಗಿ 
ಇದನ್ನೇ ಸೂಚಿಸುತ್ತದೆ (ಅಜಿತಾ, ಕಾಶ್ಯಪ.) 


ಪ್ರಸ್ತರದ "ನಾಟಕಾ' ಭಾಗದಲ್ಲಿ ಯಕ್ಷ ನಿದ್ಯಾಧರರನ್ನು 
ಡಿಸಬೇಕೆಂದು ಮಾನಸಾರದಲ್ಲಿದೆ. 


ಕಪೋತಾಲಂಕರಣದ ಬಗ್ಗೆ ಅನೇಕ ವಿವರಗಳು 
ಈ ಗ್ರಂಥಗಳಲ್ಲಿವೆ, ಕಪೋತದ ಮೇಲೆ "ನಾಸಿ'ಯನ್ನು 
ಬಿಡಿಸಬೇಕೆಂದು ಇವುಗಳಲ್ಲಿ ಹೇಳಿದ್ದು, ಅದನ್ನು 


೬೧ 


"ಕಪೋತನಾಸಿ' ಎಂದೂ ಅಜಿತಾಗಮ, ಮಯಮತ 
ಕಾಮಿಕಾಗಮ ಮತ್ತು ಮಾನಸಾರದಲ್ಲಿ ಕ್ಷುದ್ರನಾಸಿ 
ಎಂದೂ ಕರೆಯಲಾಗಿದೆ. ಈ "ಕ್ಷುದ್ರನಾಸಿ'ಯು 
ಕಪೋತದ ಅಂಚಿನಿಂದ (ನೀವು) ಮೇಲ್ಭಾಗದಲ್ಲಿರ 
ಬೇಕೆಂದೂ, ಅದರ "ಪಟ್ಟಿಕಾ'ವು ಆಲಿಂಗದವರೆಗಿರ 
ಬೇಕೆಂದೂ, ಆದರೆ ಪ್ರತಿವಾಜನದ ಮೇಲೆ ಬರಬಾರ 
ದೆಂದೂ ಮಯಮತವು ಹೇಳುತ್ತದೆ. ಈ ನಾಸಿಯು 
ಕೆಳಗಿರುವ ಸ್ತಂಭದ ನೇರದಲ್ಲಿರ ಬೇಕೆಂದೂ, ಕರ್ಣ 
ಪಾದದ(0೦೯೧೦೯ pllar)ನೇರದಲ್ಲಿನೆ ನಾಸಿಕವು ಸ್ಮಂಭದ 
ಮುಂಭಾಗದ ಅರ್ಥದಸ್ಟಿರಬೇಕೆಂದೂ ಮಾನಸಾರವು 
ಹೇಳಿದೆ ; ಮತ್ತು ಮಯಮತದಂತಲ್ಲದೆ, ಇದರಲ್ಲಿ 
ನಾಸಿಯು ಗೊಪಾನದವರೆಗೆ ಇರಬೇಕೆಂದು ಹೇಳಿದೆ. 
ನಾಸಿಯನ್ನು ಪತ್ರ, ವಲ್ಲಿಗಿಳಿಂದಲಂಕರಿಸಬೇಕೆಂದೂ 
ಮಾನಸಾರದಲ್ಲಿದೆ. ಈ "ನಾಸಿಕ'ದ ಒಳಭಾಗವನ್ನು 


"ಕುಕ್ತಿ' ಎಂದು ಮಯಮತವೂ, “"ಗಾಥ' ಎಂದು 
ನಿಮಾನಾರ್ಚನ ಕಲ್ಪವೂ ಗುರುತಿಸಿದೆ. ಕುಕ್ಸಿಯ 


ಸುತ್ತು ಭಾಗವನ್ನು "ಸಟ್ಟಕಾ' ಎಂದೂ ಇದರೆ ತುದಿ 
ಯನ್ನು "ಶಿಖಾ' ಎಂದೂ ಮಯಮತವು ಗುರುತಿಸಿದೆ. 
ಈ “ಶಿಖಾ'ವು ಸಿಂಹದ ಕಿನಿಯಂತಿರಬೇಕೆಂದು 
ಮಯಮತದಲ್ಲಿದ್ದರೆ ಸಿಂಹದ ಮುಖದಂತಿರಬೇಕೆಂದು 
ನಿಮಾನಾರ್ಚನ ಕಲ್ಪದಲ್ಲಿದೆ (ಇದರಲ್ಲಿ "ಶಿಖರ' ಎಂಬ 
ಪದವನ್ನು ಬಳಸಲಾಗಿದೆ). ಕುಕ್ಷಿ ಮತ್ತು ಶಿಖಾದ 
ಅಳತೆಯು. ಶೋಭಾಯಮನಾನವಾಗಿ : ಕಾಣುವಂತಿರ 
ಬೇಕು ಎಂದು ಕಾಮಿಕಾಗಮ ಮತ್ತು ಮಯಮತಗಳು 
ಹೇಳಿವೆ, 


ಕಪೋತದ ಮೇಲೆ ಬರುವ "ಪ್ರತೀ'ಯನ್ನು 
ವ್ಯಾಲ, ಸಿಂಹ, ಆನೆಗಳಿಂದ ಅಲಂಕರಿಸಬಹುದೆಂದು 
ಮಯಮತದಲ್ಲಿದೆ. ಇದರಲ್ಲೇ ಮುಂದುವರೆದು 


3 ಈ "ನಾಸಿ'ಯನ್ನು ಕೂಡು' ಎಂದು 


ಸಮಕರ, ಚಿತ್ರಖಂಡ ಮತ್ತು ನಾಗವಕ್ರಗಳೆಂಬ 
ಮೂರು ವಿಧಗಳನ್ನು ಹೇಳಲಾಗಿದೆ. (ಬಹುಶಃ ಇದು ' 
ಪ್ರತಿವಾಜನಕ್ಕೆ ಅನ್ವಯಿಸುತ್ತ ದೆ). ಇದನ್ನು 
ಸಾಮಾನ್ಯವಾಗಿ "ವ್ಯಾಳಾವರಿ' ಎಂದು ಗುರುತಿಸುತ್ತಾರೆ. 
ಇದರಂತೆ, ಮೇಲ್ಭಾಗದಲ್ಲಿ ಹಾವಿನ ಹೆಡೆಯನ್ನು 
ಬಿಡಿಸಿರುವುದನ್ನು "ನಾಗವಸ್ತ್ರ' ವೆಂದೂ, ನಾಲ್ಕೂ ಕಡೆ 
ಗಳಲ್ಲಿ (ಚತ್ರರಶ್ರ) ಮುಂಭಾಗದಲ್ಲಿ ಮಕರದಿಂದ 
ಕೂಡಿದ್ದರೆ "ಚಿಕ್ರಖಂಡ'ವೆಂದೂ ಹೇಳಬಹುದಾಗಿದೆ. 
ಅಲ್ಲದೆ, ಇಲ್ಲಿ ಆನೆ, ಕರ್ಕಟ ಇತ್ಯಾದಿಗಳನ್ನೂ ಬಿಡಿಸ ' 
ಬಹುದಾಗಿದ್ದು, ಅವು ಅದಕೆ ತಕ್ಕಂತೆ ಹಸ್ಮಿರೊಪ 
ಕರ್ಕಟಬಂಧ ಇತ್ಯಾದಿ ಹೆಸರುಗಳನ್ನು ಪಡೆಯುತ್ತವೆ. ' 
(ಸುಪ್ರಭೇಧಾಗಮದಲ್ಲಿ ಹೇಳಿರುವ "ಗಜಶ್ರೇಣೀಂ' 
"ಮೃಗಶ್ರೇಣೀಂ' ಇದೇ ಇರಬಹುದು) ಇದರಲ್ಲಿ, 
"ಸಮಕರ ಪ್ರತಿ'ಯ ಬಗ್ಗೆ ಹೇಳುವಾಗ, ಬ್ರಾಹ್ಮಣರು 
ಮತ್ತು ದೇವತೆಗಳಿಗೆ ಹೊಂದುವುದೆಂದು ಮಾತ್ರ 
ಹೇಳಿದ್ದು, ಹೆಚ್ಚಿನ ವಿವರ ನೀಡಿಲ್ಲ" (೩೨-೩೫). 
"ಪ್ರತಿ'ಯನ್ನು ಸಿಂಹದಿಂದ ಅಲಂಕರಿಸಬೇಕೆಂಬ 
ಸೂಚನೆಯು ಕಾಶ್ಯಪದಲ್ಲಿದ್ದರೆ ಇದನ್ನು "ದಳ'ದ 
ಆಕಾರದಲ್ಲಿ ಬಿಡಿಸಬೇಕೆಂದು ಮಾನಸಾರದಲ್ಲಿದೆ. ಇದೇ 
ಗ್ರಂಥದಲ್ಲಿ, ಪ್ರಸ್ತರದ ಎಲ್ಲ ಅಂಗಗಳನ್ನೂ ಮಕರ, 1 
ಭ್ರಮರಗಳಿಂದ ಅಲಂಕರಿಸಬೇಕೆಂಬ ನಿರ್ದೇಶನವಿದೆ. | 


ಈ ಹಿನ್ನೆಲೆಯಲ್ಲಿ ಕ್ರಮವಾಗಿ ಎಲ್ಲ ಅಂಗಗಳ 
ಅಲಂಕರಣವನ್ನ್ನು ಗಮನಿಸಿದರೆ, ಸಾಮಾನ್ಯವಾಗಿ 
"ವಾಜನೆ'ದ ಮೇಲೆ, ಗ್ರಂಥಗಳಲ್ಲಿ ಹೇಳಿರುವಂತೆ, 
ಯಾವುದೇ ರೀತಿಯ ಅಲಂಕರಣ ಕಂಡು ಬರುವುದಿಲ್ಲ. 
ಎಲ್ಲೋರದ ಛೋಟಾ ಕೈಲಾಸ ಮತ್ತು ಕೈಲಾಸ 
ದೇವಾಲಯಗಳಲ್ಲಿ ಮಾತ್ರ ಈ ಭಾಗದಲ್ಲಿ ನೃತ್ಯಗಾರ 
ರನ್ನು ಬಿಡಿಸಲಾಗಿದೆ. ಗ್ರಂಥಗಳಲ್ಲಿ ಹೇಳಿಲ್ಲದಿದ್ದರೂ, 


ಸಾಮಾನ್ಯವಾಗಿ ಕರೆದು, ಇದಕ್ಕೆ ಸಂಸ್ಕೃತದಲ್ಲಿ ಸಮಾನ ಪದವೆಂದರೆ "ಚಂದ್ರ 


ಶಾಲಾ? ಎಂದು ಒಂದೆಡೆ ಗುರುತಿಸಲಾಗಿದೆ. (Ed) 11. W. Meister, ‘Ananda Coomara Swamy’s 
essays in early Indian Architecture-ನೋಡಿ : ಚಂದ್ರ ಶಾಲಾ) ಆದರೆ "ಚಂದ್ರೆ ಶಾಲಾ?ದೆ ಅರ್ಥ ಬೇರೆಯೇ 
ಇದ್ದ. "ಕೂಡು' ಪನಕ್ಕೆ ಸಮಾನಾಂತರವಾಗಿ (?) «ಕ್ಷುದ್ರ ನಾಗಿ? ಎಂಬ ಪದವನ್ನು ಗ್ರಂಥಗಳು ನೀಡಿವೆ. 


4 ಸಮತ ರ ಪ್ರತಿಬಗ್ಗೆ ಮಯೆನಂತನ ಅನುವಾದಕರು, "ಮಕರದಿಂದ ಕೂಡಿದ್ದೆಂದು' ಹೇಳಿದ್ದಾರೆ. ; ಆದರೆ, ಈ ಶ್ಲೋಕದಲ್ಲಿ 


ಯು 
ಇಲ್‌ 


ಬರಿ 


ರುನೆ «ಮಕೆರೆ'ವ್ರೆ ಚಿತ್ರಖಂಡಕ್ಕೆ ಅನ್ವಯಿಸುತ್ತದೆಯೇ ಹೊರೆತು, “ಸನುಕ್ಷರ'ಕ್ಕೆ ಅಲ್ಲನೆನಿಸುತ್ತೆದೆ. 


ಇತಿಹಾಸ ದೆರ್ಶನೆ 


ವಾಜನದ ಹಿಂದಿನ ಭಾಗವಾದ 
ಪದಾಲಂಕಾರಣವನ್ನೂ (ಪಟ್ಟದಕಲ್ಲಿನ 
ದೇವಾಲಯದಲ್ಲಿ), 
(ಐಹೊಳೆಯ 
ಕಾಣಬಹುದಾಗಿದೆ, 


"ಉತ್ತರದಲ್ಲಿ, 
ವಿರೂಪಾಕ್ಷ 
ಮಲಾಲಂಕರಣನನ್ನೂ 


ಪುಷ್ಪಭದ್ರ  ದೇನಾಲಯದಲ್ಲಿ), 


ಗ್ರಂಥಗಳಲ್ಲಿ ಹೇಳಿರುವ ಹಂಸಮಾಲಾ ಮತ್ತು 
_ಭೂತಮಾಲಾಗಳನ್ನು ಅನೇಕ ದೇವಾಲಯಗಳ 
“ನಲಭೀ'ಯಲ್ಲಿ ಬಿಡಿಸಲಾಗಿದೆ. ಬಾದಾಮಿ 
ಚಾಲುಕ್ಯ ಮತ್ತು ರಾಷ್ಟ್ರ ಕೂಟರ ಕಾಲದ ದೇವಾಲಯ 
ಗಳಲ್ಲಿ ಈ ಎರಡೂ ಕಂಡು ಬಂದರೆ, ಗಂಗರ ದೇವಾಲಯ 
ಗಳಲ್ಲಿ "ಹಂಸಮಾಲಕ್ಕೆ ಪ್ರಾಮುಖ್ಯತೆ ದೊರೆತಿರುವು 
ದನ್ನು ಶ್ರವಣಬೆಳಗೊಳದ ಚಂದ್ರಗುಪ್ತ, ಚಾವುಂಡ 
ರಾಯ ಬಸದಿಗಳು ಮತ್ತು ಕಂಬದ ಹಳ್ಳಿಯ ಪಂಚ 
ಕೂಟ ಬಸದಿಗಳು ಸ್ಪಷ್ಟ ಪಡಿಸುತ್ತವೆ. ಇದೇ ಕಾಲದ 
ಬೇಗೂರಿನ ದೇವಾಲಯದಲ್ಲಿ ಮಾತ್ರ ಭೂತಮಾಲಾ' 
ವನ್ನು ಬಿಡಿಸಲಾಗಿದೆ. ನೊಳಂಬರ ದೇವಾಲಯಗಳಲ್ಲಿ 
ಹೆಂಸಮಾಲಾ ಕಂಡು ಬರುತ್ತದೆ. ಹುಂಚದ ಬೋಗಾರ 
ಬಸದಿಯಲ್ಲಿ ಹೆಂಸಮಾಲಾ ಮತ್ತು ಭೂತಮಾಲಾ 
ಎರಡನ್ನೂ ಬಿಡಿಸಿರುವುದು ವಿಶೇಷವಾಗಿದೆ. 


ವಿಜಯನಗರ ಕಾಲದ ದೇವಾಲಯಗಳಲ್ಲಿ ಈ 
ಭಾಗದಲ್ಲಿ ಸಾಲಾಗಿ ಪದ್ಮಗಳನ್ನೂ ಬಿಡಿಸಿರುತ್ತಾರೆ. 
ಇದು ಸುಪ್ರ ಭೇದಾಗಮದ "ಪದ್ಮ ಪಟ್ಟಿಕೆ'ಯನ್ನೂ 
ನೆನಪಿಗೆ ತರುತ್ತದೆ. 


ಬಹುಪಾಲು ದೇವಾಲಯಗಳ ಕರ್ಪೋತದಲ್ಲಿ ಕಂಡು 
ಬರುವ ಅಲಂಕರಣನೆಂದರೆ, ನಾಸಿಕಾಲಂಕರಣ, ಮಹಾ 
ಕೂಟದ ಮಹಾಕೂಬೇಶ್ವರ ಮತ್ತು ಮಲ್ಲಿಕಾರ್ಜುನ 
ದೇವಾಲಯಗಳು, ಎಲ್ಲೋರದ ಸರ್ವತೋಭವ್ರ 
ಮುಂತಾದ ದೇವಾಲಯಗಳನ್ನು ಬಿಟ್ಟರೆ, ಉಳಿದ 
ದೇವಾಲಯಗಳಲ್ಲಿ ಕಪೋತವು ಕ್ಷುದ್ರನಾಸಿಯಿಂದ 
ಕೂಡಿರುತ್ತದೆ. ಕಪೋತನಾಸಿಯು ಕಂಬದ ನೇರಕ್ಕೆ ಇರ 
ಬೇಕೆಂದು ಮಾನಸಾರವು ಸೂಚಿಸಿದರೂ, ಎಲ್ಲೆಡೆ ಆ ರೀತಿ 


5 (86) 11, 7. ಗ101510£₹-ಸೂವೊ೯ಕ್ತೆ 


ಇತಿಹಾಸ ದರ್ಶನ 


ಕಂಡುಬರುವುದಿಲ್ಲ. ನಾಸಿಕಾದ ಆರಂಭವೂ ಮಯಮತ 
ದಲ್ಲಿ ಹೇಳಿರುವಂತಿರದೆ, ಗೋಪಾನದ ತುದಿಯಿಂದಲೇ 
ಆರಂಭವಾಗಿದ್ದರೂ, ಅಂತ್ಯವು (ಶಿಖಾ) "ಆಲಿಂಗ'ದ 
ವರೆಗೂ ಇರುವುದನ್ನು ಬಹುಪಾಲು ದೇವಾಲಯಗಳಲ್ಲಿ 
ಕಾಣುತ್ತೇವೆ. ಇದರ 6ಶಿಖಾ' ಭಾಗವು ಮೊದ 
ಮೊದಲು ಮೊಗ್ಗು ಅಥವಾ ಹೂವಿನ ಆಕಾರದಲ್ಲಿದ್ದು 
ಅದೇ ಚೂಪಾಗಿ ತಿರುಗಿದ್ದು, ಮುಂದೆ ಕೀರ್ತಿ ಮುಖಕ್ಕೆ 
ಅಥವಾ ಸಿಂಹಮುಖಕ್ಕೆ ಎಡೆಮಾಡಿಕೊಟ ತೆನ್ನ ಬಹುದು. 
ಬಾಗಳಿಯ ಕಲ್ಲೇಶ್ವರ ಮತ್ತು ಎಲ್ಲೋರದ ಕೈಲಾಸ 
ದೇವಾಲಯಗಳಲ್ಲಿ "ಸಿಂಹಶಿಖಾ' (ಕೀರ್ತಿಮುಖ)ವನ್ನು 
ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಗ್ರಂಥಗಳಲ್ಲಿ ಹೇಳಿಲ್ಲ 
ದಿದ್ದರೂ, ಇದರ ಕುಕ್ಷಿಯಲ್ಲಿ (ಗಾಧ) ಗಂಧರ್ವ, ಕಿನ್ನರ 
ಭೂತ್ಕ ವಿದ್ಯಾಧರರ ಮುಖನನ್ನು ಬಿಡಿಸಿರುವುದನ್ನು 
ಎಲ್ಲ ಕಾಲದ ದೇವಾಲಯಗಳಲ್ಲಿ ಕಾಣಬಹುದಾಗಿದೆ. 
ಹೀಗೆ ಬಿಡಿಸಿರುವುದು, ಮೇಲಿನ ಭಾಗಗಳಿಗೆ ಗಾಳಿ 
ಸಂಚರಿಸಲು ಅನುಕೂಲನಾಗುವಂತೆ ಅದು "ತೆರೆದ? 
ಪ್ರದೇಶವಾಗಿತ್ತೆ ಂಬುದನ್ನು ತೋರಿಸುತ್ತ ದೆ ಎಂದು 
ವಿದ್ವಾಂಸರು "ಚಂದ್ರಶಾಲಾ'ದ ಹಿನ್ನೆಲೆಯಲ್ಲಿ ಗುರುತಿಸಿ 
ದ್ಹಾರೆ.5 ಗಾಧೆದ ಸುತ್ತಲಿನ ಪಟ್ಟಿಕೆಯನ್ನು ಮಾನಸಾರ 
ದಲ್ಲಿ ಹೇಳಿರುವಂತೆ, ಬಳ್ಳಿಗಳಿಂದ ಅಲಂಕರಿಸಿರುವುದನ್ನು 
ಶ್ರವಣಬೆಳಗೊಳದ ಚಾವುಂಡರಾಯ ಬಸದಿ ಮಣ್ಣಿಯ 
ಅಕ್ಕ ತಂಗಿ ದೇವಾಲಯ ಮುಂತಾದೆಡೆಗಳಲ್ಲಿ 
ಗುರುತಿಸಬಹುದಾಗಿಡೆ. ಗ್ರಂಥಗಳಲ್ಲಿ ಹೇಳಿಲ್ಲದಿದ್ದರೂ 
ಕಪೋತದ ಮೇಲೆ ಜೊತೆ ಜೊತೆಯಾಗಿ "ನಾಸಿಯನ್ನು 
ಬಿಡಿಸಿರುವುದು ಕಂಡು ಬರುತ್ತಿದ್ದು ನೇತ್ರನಾಸಿ' 
ಎಂದು ಸಾಮಾನ್ಯವಾಗಿ ಗುರುತಿಸುತ್ತಾರೆ. ಈ 
ನೇತ್ರನಾಸಿಯು ಬಹುಶಃ ಗಂಗರ ಕಾಲದಲ್ಲೇ 
ಹೆಚ್ಚಾಗಿರುವಂತಿದೆ. ಅಂತೆಯೇ ಗ್ರಂಥಗಳಲ್ಲಿಲ್ಲದಿದ್ದರೂ, 
ಕಪೋತರ ಅಂಚಿನಲ್ಲಿ ಬರುವ "ಚಂದ್ರ ಮಂಡಲ'ವನ್ನು 
ಶ್ರವಣಬೆಳಗೊಳದ ಚಾವುಂಡರಾಯ ಬಸದಿಯಲ್ಲೂ 
ತುದಿಯಲ್ಲಿ ಬರುವ "ಕೋಣಸಟ್ಟ'ವನ್ನು ಎಲ್ಲೋರದ 
ಕೈಲಾಸ ದೇವಾಲಯ, ಶ್ರವಣಬೆಳಗೊಳದ ಚಾವುಂಡ 


ರಾಯ ಬಸದಿ, ಮಣ್ಣೈೆಯ ಅಕ್ಕ ತಂಗಿ ದೇವಾಲಯ 


ಮುಂತಾದೆಡೆಗಳಲ್ಲೂ "ವಲ್ಲೀಮಂಡಲಾ'ಲಂಕರಣವನ್ನುು 
ಎಲ್ಲೋರದ ಸರ್ವತೋಭದ್ರ ದೇವಾಲಯ, ಐಹೊಳೆಯ 
ಮೇಗುತಿ ದೇವಾಲಯ, ಪಟ್ಟದಕಲ್ಲಿನ ಸಂಗಮೇಶ್ವರ 
ಮತ್ತು ವಿರೂಪಾಕ್ಷ ದೇವಾಲಯಗಳಲ್ಲೂ ಕಾಣಬಹು 
ದಾಗಿದೆ. ವಿಜಯನಗರ ಕಾಲದ ದೇವಾಲಯಗಳಲ್ಲಿ 
ಕಪೋತದ ಮೇಲೆ ಪದ್ಮಾಲಂಕರಣವು ಹೆಚ್ಚಾಗಿ ಕಂಡು 
ಬರುತ್ತದೆ. 


ಕನೋತದ ಮೇಲಿನ ಭಾಗಗಳಾದ ಆಲಿಂಗ, 
ಅಂತರಿತ, ಪ್ರತಿ, ವಾಜನಗಳು ವ್ಯಾಳ, ಮಕರ; ಆನೆ, 
ಪ್ರತಿಮುಖ-ಇತ್ಯಾದಿಗಳ ಸಾಲಿನಿಂದ ಬಹುಪಾಲು 
ಪೂರ್ಣ ತುಂಬಿ ಹೋಗಿದ್ದು, ಗ್ರಂಥಗಳ ಆದೇಶವನ್ನು 
ಇಲ್ಲಿ ಗಮನಿಸಬಹುದಾಗಿದೆ. ಬಾದಾಮಿಯ 
ಮಾಲೆಗಿತ್ತಿ ಶಿವಾಲಯದಲ್ಲಿ ಇದು ವಾಜನದನಕೆಗೂ 
ಆವರಿಸಿದ್ದರೆ, ಪಟ್ಟದಕಲ್ಲಿನ ಸಂಗಮೇಶ್ವರ ದೇವಾಲಯ 
ದಲ್ಲಿ "ಪ್ರತೀ'ವರೆಗೆ ಮಾತ್ರ ಕಂಡು ಬರುತ್ತದೆ. ವಿಜಯ 
ನಗರ ಕಾಲದ ದೇವಾಲಯಗಳಲ್ಲಿ ಈ ಸಾಲು ಅಷ್ಟಾಗಿ 
ಕಂಡು ಬರುವುದಿಲ್ಲ. 


ಪ್ರಸ್ತರದ ಅಂಗಗಳ ವಿವಿಧ ರೀತಿಯ ಸಂಯೋಜನೆ 


ಯಿಂದ ವಿವಿಧ ಪ್ರಭೇದಗಳನ್ನು ಮಾಡಬಹುದೆಂಬ 
ಸೂಚನೆಯು ಮಾನಸಾರದಲ್ಲಿದ್ದರೂ, ಅದಕ್ಕೆ 
ಯಾವುದೀ ರೀತಿಯ ಬೇರೆ ಬೇರೆ ಹೆಸರುಗಳನ್ನು 


ನೀಡಿಲ್ಲ ಹಿಂದೆಯೇ ಹೇಳಿದಂತೆ, ಅಜಿತಾಗಮ ಮತ್ತು 
ವಿಮಾನಾರ್ಚನ ಕಲ್ಪದಲ್ಲೂ ಎರಡು ಅಂಗಜೋಡಣೆ 
ಯನ್ನು ಹೇಳಿದ್ದರೂ, ಅದನ್ನು ವಿಶೇಷವಾಗಿ ಯಾವುದೇ 
ಪ್ರಭೇದದ ಹೆಸರಲ್ಲಿ ಗುರುತಿಸಿಲ್ಲ. ಕಾಮಿಕಾಗಮವು 
ಪ್ರಸ್ಮರದಲ್ಲಿ ಖಂಡೋತ್ತರ, ಪತ್ರಬಂಧ, ರೂಪೋತ್ತರ 
ಎಂಬ ೩ ವಿಧಗಳನ್ನು ಅಲಂಕರಣದ ಆಧಾರದಿಂದ 
ಹೇಳಿರುವುದಲ್ಲದಿ ಸರ್ನತೋಭದ್ರ, ಸ್ವಸ್ತಿಕ, ವರ್ಧ 


6 A ೫೩೦೩ ಅನರು ತಮ್ಮ 


‘Indian Architeature’ ನಲ್ಲಿ 


ಮಾನ, ನಂದ್ಯಾವರ್ತ ಎಂಬ ಮತ್ತೊಂದು ರೀತಿಯ 
ವಿಂಗಡಣೆಯನ್ನೂ ಹೇಳಿದೆ (೭-೮) ಮಯಮತದಲ್ಲೂ' 
ಇದೇ ವಿಂಗಡಣೆಯಿದ್ದರೂ, ಖಂಡೋತ್ತರ ಇತ್ಯಾದಿ ' 
ಗಳನ್ನು ಅದರಲ್ಲಿ ಉತ್ತರಕ್ಕೆ ಮಾತ್ರ ಅನ್ವಯಿಸಿದ್ದು, 
ಅದರೆ ಅಳತೆಯ ಆಧಾರದಿಂದ ಈ ೩ ಭೇದಗಳನ್ನು ' 
ಗುರುತಿಸಲಾಗಿದೆ್‌ (೨-೩). ಆದರೆ ಈ ಯಾವುದೇ ' 
ರೀತಿಯ ರಚನಾ ಭೇದಗಳನ್ನು ದೇವಾಲಯದಲ್ಲಿ 


ಗುರುತಿಸಲು ಸಾಧ್ಯವಾಗಿಲ್ಲ. 


ಈ ಎಲ್ಲವನ್ನೂ ಒಟ್ಟಾರೆಯಾಗಿ ಗಮನಿಸಿದರೆ, 
ಪ್ರಸ್ತರದ ಅಥವಾ ಕಪೋತದ ಅವಶ್ಯಕತೆಯನ್ನು 
ಶಾಸ್ತ್ರಕಾರರು ಹಾಗೂ ಶಿಲ್ಪಿಗಳು ಹಿಂದಿನ ಕಾಲದಿಂದಲೇ 
ಮನಗಂಡಿದ್ದರೆನ್ನಬಹುದು. ಅಂಗರಚನೆಯ ದೃಷ್ಟಿ 
ಯಿಂದ ಗ್ರಂಥಗಳು ಮತ್ತು ರಚನೆಗಳು ತಾಳೆ 
ಯಾಗುತ್ತವೆಯಾದರೂ, ಹಾಗೆ ರಚಿಸುವಾಗ, ಹೆಚ್ಚು 
ಪ್ರಾಯೋಗಿಕವಾಗಿ, ಸಹೆಜವಾಗಿ, ಸುಲಭವಾಗಿ 
ಇರುವ ಮತ್ತು ಅವಶ್ಯಕತೆ ಮತ್ತು ಶೋಭಿಗೆ ತಕ್ಕದಾದ 


ರೀತಿಯದನ್ನು ಗಮನಿಸಿ ಆರಿಸಿಕೊಂಡಿರುವುದನ್ನು 
ಗಮನಿಸಬಹುದಾಗಿದೆ. ಅಲಂಕರಣದ ವಿಷಯದಲ್ಲಿ 
ಗ್ರಂಥಗಳನ್ನು - ಅನುಸರಿಸಿರುವುದು ಕಂಡುಬರುವು 
ದಾದರೂ, ಆ ಅಲಂಕರಣವು. ಕಾಲಾನುಕ್ರಮ 
ಬೆಳವಣಿಗೆ ಎಂಬುದನ್ನು ದೇವಾಲಯಗಳು ಸ್ಪಷ್ಟ 
ಪಡಿಸಿವೆ. ಆದ್ದರಿಂದಲೇ ಗ್ರಂಥ್ಗಗಳಲ್ಲಿಲ್ಲದಿದ್ದರೂ, 


ಶಿಲ್ಪಿಗಳ ಕಲ್ಪನೆಯಿಂದಲೇ ಅನೇಕ ಅಲಂಕರಣಗಳು 
ಮೂಡಿಬಂದಿವೆ. ರಾಸ್ಟ್ರಕೂಟಿ-ಗಂಗ- ನೊಳಂಬರೆ 
ಕಾಲಕ್ಕೆ ತನ್ನೆ ಪೊರ್ಣರೂಪನನ್ನು ಸ್ಪಷ್ಟವಾಗಿ ಎತ್ತಿ 
ಹಿಡಿದಿದ್ದು, ಈ ಕಾಲದಲ್ಲಿ ಕಪೋತವು ಅನೇಕ ರೀತಿಯ 
ಅಲಂಕರಣಗಳಿಗೆ ಸ್ಥಾನವಾಗುತ್ತದೆ. ಅಲಂಕರಣದ 
ದೃಷ್ಟಿ ಯಿಂದ ಬದದ ಕಾ ಲಕ್ಕೆ ಆಲ ಸ್ವಲ್ಪ ವ್ಯತ್ಯಾಸ 
ನಿರುಪುದನ್ನು ಗುರುತಿಸಬಹುದಾಗಿದೆ. 


ಲ್ಲಿ (ಪು. ೨೨೪) "ಕಪೋತಂ ಚೈನ ಮಂಚಂ ಪ್ರಚ್ಛಾದನಂ 


"ತಥಾ' ಎಂಬಲ್ಲಿ -ತ್ರಿಧಾ' ಎಂದು ಗನಂಸಿಸಿ, ಪ್ರಸ್ತರದ 4. ಪರ್ಯಾಯೆ ಪದಗಳನ್ನು ಅದರೆ ವಿಧಗಳೆಂದು ಹೇಳಿದ್ದಾರೆ. 
ಪ್ರಸ್ತರೆದ ಬೇರೆ ಬೇರೆ ವಿಧಗಳ ಬಗ್ಗೆ ಹೇಳುವಾಗ ಮುಖಪ್ರಸ್ತರ, ಮಂಚಪ್ರಸ್ತರ, ಕಪೋತಪ್ರಸ್ತರ, ಐರಾವತ ಪ್ರಸ್ತರ, 


ಪುಂಡರೀಕ ಪ್ರಸ್ತರ- ಗಳನ್ನೂ ಗುರುತಿಸಿ, ನಿನರಿಸಿದ್ದಾರೆ, 


ಯಾವುದೆ ನಿವಕೆ ದೊ ನಡೆಯಲಿಲ್ಲ. 


೬&೪ 


ಒಗೆ ಇಷ್ಟೆ. ಪ 


ಆದರೆ ಈ ಬಗ್ಗೆ ನನಗೆ ಮೇಲೆ ಗಮನಿಸಿದ ಗ್ರಂಥಗಳಲ್ಲಿ 


ಇತಿಹಾಸ ದರ್ಶನೆ 


ಶತಾಗಮ ಮತ್ತು ವಿಮಾನಾರ್ಚನಕಲ್ಪದ ವಿವರಗಳು 
NN ಹೆತ್ತಿರವಾಗಿರುವಂತಿದ್ದರೆ, ಮಯಮತ ಮತ್ತು 
ನಿಕಾಗಮವು ಒಂದನ್ನೊಂದು ಹೆಚ್ಚು ಹೋಲುತ್ತಿವೆ. 
ಕೆ ಕಾಮಿಕಾಗಮದ ವಿವರಗಳು ಮಯಮತದಷ್ಟು 
ವಿಲ್ಲ. ಕಾಶ್ಯಪಶಿಲ್ಪ ಮತ್ತು ಸುಪ್ರಭೇದಾಗಮದಲ್ಲಿ 


ಸರಳ ರೀತಿಯ ಪ್ರಸ್ತರ ರಚನೆಯನ್ನು ಗುರುತಿಸ 
ಬಹುದಾಗಿದೆ, ಅಂಗ ರಚನೆಯ ದೃಷ್ಟಿಯಿಂದ 
ಅಜಿತಾಗಮ, ವಿಮಾನಾರ್ಚನಕಲ್ಪ ಮತ್ತು ಕಾಶ್ಯಸ 
ಶಿಲ್ಪವೂ, ಅಲಂಕರಣದ ದೃಷ್ಟಿಯಿಂದ ಮಾನಸಾರ 
ಮತ್ತು ಮಯಮತವೂ ಅನುಸರಣೀಯವಾಗಿರುವಂತೆ 
ತೋರುತ್ತದೆ. 


೬೫ 


ಡಾ|| ಡಿ. ವಿ. ದೇವರಾಜ್‌ * 


‘ 
4 
ಹೊಯ್ಸಳರ ಕಾಲದ ಎರಡು ಪಂಚಲಿಂಗ ರೇವಾಲಯಗಳು-ಒಂದು ನಿನೇಕೆ 


ಹೊಯ್ಸಳರ ಕಾಲ ಕರ್ನಾಟಕದ ವಾಸ್ತುಶಿಲ್ಪದ 
ಇತಿಹಾಸದಲ್ಲಿ] ಒಂದು ವಿಶಿಷ್ಟವಾದ ಘೆಟ್ಟಿವೆಂದು 
ಪರಿಗಣಿಸಬಹುದು, ಈ ಕಾಲದಲ್ಲಿ ದೇವಾಲಯಗಳ 
ನಿರ್ಮಾಣ ಒಂದು ವಿಶಿಷ್ಟ ಶೈಲಿಯನ್ನು ಅಭಿವ್ಯಕ್ತಿ 
ಯನ್ನು ಮತ್ತು ರೂಪವನ್ನು ಪ್ರಕಟಗೊಳಿಸಿತು. ಒಂದೊ 
ಅಂದಾಜಿನ ಪ ಜೈಕಾರ, ಹೊಯ್ದ ೫6 ಕಾಳಿ ೧೭೦ 
ತಲಯ (ಕರ್ನಾಟಕದ ಎಂಟು “ಜಿಲ್ಲೆ ಗಳಾದ 
ಮೈಸೂರು, ಹಾಸಿನ, ತುಮಕೂರು, ಮಂಡ್ಯ, ಚಿಕ್ಕ 
ಮಗಳೂರು, ಶಿವಮೊಗ್ಗ, ಧಾರವಾಡ ಮತ್ತು 
ಚಿತ್ರದುರ್ಗದಲ್ಲಿ) ಕ ಟೃಲ್ಪಟ್ಟಿವು. ಅವುಗಳ ಪೈಕಿ ಲಲೆ 
ಗಳು ಶೈವ ದೇವಾಲಯಗಳೆಂದು ಇತಿಹಾಸ 
ಕಾರರು ಅಭಿಪ್ರಾಯ ಪಟ್ಟಿದ್ದಾರೆ, 


ಶಿವನನ್ನು ಲಿಂಗ ರೂಪದಲ್ಲಿ ದೇವಾಲಯದಲ್ಲಿ 
ಪೂಜಿಸುವ ಕ್ರಮ ಭಾರತದಲ್ಲಿ ಬಹು ಹಿಂದಿನಿಂದಲೂ 
ಪ್ರಚಾರದಲ್ಲಿದ್ದಿ ತು. ಆದರೆ ಶಿವನ ಲಿಂಗ ಸ್ವರೂಪವನ್ನು 
ಪಂಚಲಿಂಗ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ವಿಶಿಷ್ಟ 
ವಾದದ್ದು. ಒಂದೇ ಗುಡಿಯ ಪ್ರತ್ಯೇಕ ಗರ್ಭಗೃಹಗಳಲ್ಲಿ 
ಐದು ಲಿಂಗಗಳನ್ನು ಸ್ಥಾಪಿಸಿ, ಅವುಗಳನ್ನು ಒಟ್ಟಾಗಿ 
ಪಂಚಲಿಂಗೇಶ್ವರ ಎಂದು ಕರೆಯುವ ಪದ್ಧತಿಯು ಕಾಣಿಸಿ 
ಕೊಂಡಿತು. ಹೊಯ್ಸಳರ ಕಾಲದ ಎರಡು 
ಪಂಚಲಿಂಗೇಶ್ವರ ದೇವಾಲಯಗಳನ್ನು ಕುರಿತು ಕೆಲವು 
ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಆ ಎರಡು 
ದೇವಾಲಯಗಳಿೆಂದರೆ ಕ್ರಿ.ಶ. ೧೨೩೭ರಲ್ಲಿ ಹೊಯ್ಸಳರ 


ದೊರೆ ಸೋಮೇಶ ಶರನ ಕಾಲದಲ್ಲಿ ಇಂದಿನ ಕೃಷ್ಣರಾಜ 
ಪೇಟಿ ತಾಲೂಕಿನ ಕಿಕ್ಲೇರಿಗೆ ಮೂರು “ವೂ. 
ದೂರದಲ್ಲಿರುವ ಗೋವಿಂದನಹಳ್ಳಿ ಯಲ್ಲಿ ಕಟ್ಟ ದೆ 
ಸಂಚಲಿಂಗೇಶ್ವ ರ ದೇವಾಲಯ, ತಳ ಸೋಮೇಶ್ವ EF 
ಮಗ ನೇಯ ನರಸಿಂಹನ ಕಾಲದಲ್ಲಿ ಕ ಶೆ. 

೧೨೬೮ರಲ್ಲಿ, ಸೋಮನಾಥಪುರದಲ್ಲಿ ನಿರ್ಮಿಸಿದ ಹುಸಿ 
ಲಿಂಗ ದೇವಾಲಯ. 


ಗೋವಿಂದನೆಹಳ್ಳಿಯ ಸಂಚಲಿಂಗೇಶ್ವರೆ 
ದೇವಾಲಯ, ಹೇವತಾವತಿ ನದಿಯ ದಂಡೆಯ 
ಮೇಲಿದ್ದರೆ, ಸೋಮನಾಥಪುರದ ಪಂಚಲಿಂಗೇಶ್ವರ 
ದೇವಾಲಯ ಕಾವೇರಿ ನದಿಯ ಸವಿೂಪದಲ್ಲಿ 
ಕಟ್ಟಿಲ್ಲ ಟ್ಟಿ ದೆ. 
ಶಿವನು ಲಿಂಗ ಸ್ವ ರೂಪಿ. ಅವನು ಸಮಸ ಸ್ತ ಸೃಷ್ಟಿಯ 
ನಿರ್ಮಾ ಣಕ್ಕೆ ಕಾ ಹೂವಾದ ಅಥವಾ "ಬ್ರಹ್ಮಾಂಡೆ 


ದಲ್ಲಿರುವ ಎಲ್ಲಾ ವಸ್ತುಗಳಲ್ಲಿ ಅಂತರ್ಗತನಾಗಿರುವ 
ಪಂಚಭೂತಗಳನ್ನು ಪ್ರತಿನಿಧಿಸುತ್ತಾ ನೆ. ಅವುಗಳಾವು 
ವೆಂದರೆ ಪೃಥ್ವಿ, ಅಪ್‌, ತೇಜಸ್‌, ವಾಯು ಮತ್ತು 
ಆಕಾಶ, ಈ ಪ್ರಕಾರವಾಗಿ ಶಿವನು ಅನುಕ್ರಮವಾಗಿ 
ಸೃಥ್ವಿಲಿಂಗ-ಅಪ್‌ ಲಿಂಗ-ತೇಜೋಲಿಂಗ-ವಾಯುಲಿಂಗ 
ಮತ್ತು ಆಕಾಶಲಿಂಗ ಎಂಬ ಐದು ಸ್ವರೂಪಗಳನ್ನು 
ಪಡೆದುಕೊಳ್ಳು ತ್ತಾನೆ. ಇದೇ ಪಂಚಲಿಂಗೇಶ್ವರೆ 
ಕಲ್ಪನೆಗೆ ಆಧಾರ. ಹೊಯ್ಸಳರ ಕಾಲದಲ್ಲಿ ಜನಪ್ರಿಯ 


* ನಿರ್ದೇಶಕರು, ಪ್ರಾಚೈನಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಅರಮನೆ ಅವರಣ್ಕ ಮೈಸೂರು-೫೭೦ ೦೭೧ 


— 


೬೬ 


ಇತಿಹಾಸ ವರ್ಶನ. 


ಗಿದ್ದ ಶೈವ ಪಂಥ ಶಿವನನ್ನು ಪಂಚಲಿಂಗಗಳ ರೂಸ 
೪ ಆರಾಧಿಸಲು ಅನುಕೂಲವಾಗುವಂತೆ ಪಂಚ 
€ ಗೇಶ್ವ ರ ದೇವಾಲಯಗಳ ನಿರ್ಮಾಣಕ್ಕೆ ಪ್ರಚೋದನೆ 
ೀಡಿತೆಂದು ಹೇಳಬಹುದು. ಈ ಹಿನ್ನೆಲೆ ಯಲ ನಾನು 
ಲೆ ಸೂಚಿಸಿದ ಎರಡು ಸಂಚಲಿಂಗೇಕ್ಕ ರ ಜೀನಾಲಯ 
ಗಳನ್ನು ಗಮನಿಸಬೇಕು. 
ಪಂಚಲಿಂಗ 
ಶೈಲಿಗೆ ಉತ್ತಮ 
ಈ ದೇವಾಲಯದಲ್ಲಿ ಐದು 
ಸೋಮನಾಥಪುರದ ಸಂಚಲಿಂಗ 
ಬಿಟ್ಟರೆ, ಹೊಯ್ಸಳ ಶೈಲಿಯ 
ರಚಿತವಾಗಿರುವ ಸಂಚಕೂಟ 
ಇದೊಂದೇ  ಉದಾಹರಣೆಯೆಂದು 


ಕೆ ಗೋವಿಂದನಹಳ್ಳಿ ಯಲ್ಲಿರುವ 
ದೀವಾಲಯವು ಹೊಯ್ಸಳ 
ದಾಹರಣೆಯಾಗಿದು 
ಗರ್ಭ ಹೆಗಳಿವೆ. 
ನೇವಾಲಯನನ್ನು 
ವಾಸ್ತು ಶಿಲ್ಪ ದಲ್ಲಿ 
ಜೀವಾರಿಯಕ್ಕೆ 
ಕೇಳಬಹುದು 


ಸೋಮನಾಥಪುರದ ಸಂಚಲಿಂಗದೇವಾಲಯ 
ದಂತೆ, ಗೋವಿಂದನಹೆಳ್ಳಿಯಲ್ಲೂ ಗರ್ಭಗೃಹಗಳು 
ಸಮಾನವಾದ ಆಕಾರಗಳಲ್ಲಿದ್ದು (೭೬ ಜು 
ಅವುಗಳು ಪೊರ್ವಾಭಿಮುಖವಾಗಿವೆ. (ನೆವರಂಗಗಳ 
ಅಳತೆ ೧೮' x ೧೮") ಇವೆಲ್ಲಾ ಅಂಶಗಳನ್ನು 
ಸೋಮನಾಥ, ಪುರದ ಪಂಚಲಿಂಗ ದೀವಾಲಯದಲ್ಲೂ 
ನೋಡಬಹುದು. “ಮಲ್ಲಿತಮ್ಮ” ಎಂಬ ಶಿಲ್ಪಿಯ 
ಕಾಲದಲ್ಲಿ ಗೋವಿಂದನಹಳ್ಳಿಯ ದೇವಾಲಯ ನಿರ್ಮಾಣ 
'ವಾಯಿತೆಂದು ಆ ದೇವಾಲಯದಲ್ಲಿ ದೊರೆಯುವ ಲಘು 
ಶಾಸನದ ಆಧಾರದಿಂದ ತಿಳಿದುಕೊಳ್ಳ ಬಹುದು. 
ನುಗ್ಗೇಹಳ್ಳಿ ಮತ್ತು ಸೋಮನಾಥ ಪುರದ ದೇವಾಲಯ 
ಗಳಲ್ಲಿರುವ ಅನೇಕ ಶಿಲ್ಪಗಳು ಮಲ್ಲಿತಮ್ಮನಿಂದ ೧೨೪೯ 
ಮತ್ತು ೧೨೬೮ರಲ್ಲಿ ಅನುಕ್ರಮವಾಗಿ ರಚಿಸಲ್ಪಟ್ಟಿವು 
ಎಂದು ತಿಳಿದು ಬರುತ್ತದೆ. 


ಗೋವಿಂದನಹಳ್ಳಿ ಮತ್ತು ಸೋಮನಾಥಪುರ 
ಗಳಲ್ಲಿರುವ ಪಂಚಲಿಂಗದೇವಾಲಯಗಳ ನಡುವೆ ಮೇಲೆ 
ಸೂಚಿಸಿರುವ ಸ್ಕೊ ಲವಾದ ಹೋಲಿಕೆಗಳು ಇದ್ದರೂ 
ಸಹ್ಯ ಅವುಗಳ ನಡುವೆ ವ್ಯತ್ಯಾಸಗಳೂ ಕಂಡುಬರುತ್ತ ವೆ, 
, ಗೋವಿಂದನಹಳ್ಳಿ ಯ ದೇವಾಲಯದ ಗೋಡೆಯ ನೇಲೆ 
ಸಾ ರಸ್ಯಕರವಾದ ಅನೇಕ ಶಿಲ್ಪಗಳು ಕಂಡು ಬಂದರೆ, 


 ಕ್ಞಾಶಿಹಾಸ ದರ್ಶನ 


| 


ಸೋಮನಾಥಪುರದ ದೇವಾಲಯದ ಗೋಡೆ ಸ 
ವಾಗಿ ಶಿಲ್ಪರಹಿತವಾಗಿದೆ. 


ಸಂಪೂರ್ಣ 


ಗೋವಿಂದನಹಳ್ಳಿಯ ಸಂಚಲಿಂಗದೇನಾಲಯದ 
ಗೋಡೆ ಶಿಲ್ಪಗಳಲ್ಲಿ ಹೊಯ್ಸಳರ ಕಾಲದ ಜನಜೀವನದಲ್ಲಿ 
ಹಾಸುಹೊಕ್ಳಾಗಿದ್ದಿ ರಬಹುದಾದ ಧಾರ್ಮಿಕ ಸಹಿಷ್ಣುತೆ 
ಮತ್ತು ಸಹ ಬಾಳೆಯ ತತ್ವಗಳು ಗೋಚರಿಸುತ್ತವೆ. 
ಇದು ಶಿವನ ದೇವಾಲಯವಾಗಿದ್ದರೂ, ಅದರೆ ಹೊರ 
ಗೋಡೆಯ ಮೇಲೆ ವಿಷ್ಣುವಿನ ೨೧ ವಿವಿಧ ಅವತಾರ 
ಗಳು ಕೆತ್ತಲ ಟ್ಟಿವೆ. ಮೂರು ಸ್ಥಳಗಳಲ್ಲಿ ಮಾತ್ರ 
ಕೆತ್ತನೆ ಸ್ಸ ಸರಳವಾಗಿದೆ. ಸುಖಾಸನದಲ್ಲಿ 
ಕುಳಿತಿರುವ ಲಕ್ಷ್ಮಿ ನಾರಾಯಣ, ಒಂದು ನಕ್ಕ ದಲ್ಲಿ ನೃತ್ಯ 
ಮಾಡುತ್ತಿ ರುವ * ಮತ್ತೊ ಹಣ ಪಕ್ಕದಲ್ಲಿ 
ಭೇಣಂಗೆಸಾಹಾಲ; ಅದರ ಪಕ್ಕದಲ್ಲೆ ಮಹಿಷಾಸುರ 
ಮರ್ದಿನಿ ಮತ್ತು ಶಾರದೆಯ ವಿಗ್ರಹಗಳಿವೆ. ಮತ್ತೊಂದು 
ಕಡೆ ಐರಾವತದ ಮೇಲೆ ಕುಳಿತಿರುವ ಇಂದ್ರ ಮತ್ತು 
ಶಚಿಯರು ಪಾರಿಜಾತನನ್ನು ರಕ್ಷಿಸಲು ಹೋಗುತ್ತಿರು 
ವಂತೆ ಚಿತ್ರಿತವಾಗಿದೆ. ಇವಲ್ಲದೆ ಸತ್ಯಭಾನು ಮತ್ತು 
ಶ್ರೀ ಕೃಷ್ಣ ನನ್ನು ಹೊತ್ತುಕೊಂಡಿರುವ ಗರುಡ 
ವಾಮನನಿಗೆ ದಾನೆನನ್ನು ಕೊಡುತ್ತಿರುವ ಬಲಿ, 
ತ್ರಿವಿಕ್ರಮ, ಕಾಳಿಂಗ ಮರನ, ಹಿರಣ್ಯಕಶಿಪುವನ್ನು 
ಸಂಹರಿಸುತ್ತಿರುವ ನರಸಿಂಹ, ಸ್ತ್ರೀ ಮತ್ತು ಪುರುಷ 
ವ್ಯಕ್ತಿಗಳೊಡನೆ ನಿಂತಿರುವ ಪ್ರಹ್ಲಾದ, ಕೈಮುಗಿದು 
ಲಕ್ಷ್ಮಿಯ ಮುಂದೆ ನಿಂತಿರುವ ಗರುಡ, ನಾರದ, ರಾಮ 
ಮತ್ತು ಲಕ್ಷ್ಮಣರು-ಅವರ ಸುತ್ತ ಹನುಮಂತನೂ 
ಸೇರಿದಂತೆ ಅನೇಕ ಭಕ್ತರ ಚಿತ್ರಗಳು ಹರಿಹರ, ಮತ್ಸ್ಯ 
ಭೇದವನ್ನು ಮಾಡುತ್ತಿರುನ ಅರ್ಜುನ, ಮಹಿಷಾಸುರ 
ಮರ್ದಿನಿ, ಕೇಶವ, ಅಶ್ವಾರೂಢನಾದ ಕಲ್ಪಿ ಮತ್ತು 
ಕುಳಿತಭಂಗಿಯಲ್ಲಿರುವ ಬುದ್ಧನ ಸಮೇತನಾಗಿರುವ 
ವಿಷ್ಣು ವಿನ ಹೆತ್ತು ಅನತಾರಗಳ ಶಿಲ್ಪಗಳು. ಪರಿವಾರ 
ದೇವತೆಗಳಾದ ತಾಂಡವೇಶ್ವರ, ಸುಬ್ರಹ್ಮಣ್ಯ. ಗಣಪತಿ, 
ಭೈರವ, ದುರ್ಗ, ಕೈಲಾಸವನ್ನು ಎತ್ತಿ ಹಿಡಿದಿರುವ 
ರಾವಣ, ನೃತ್ಯ ಸರಸ್ವತಿ, ನೃತ್ಯಗಣಪತಿ, ನಂದಿ, 


ಸಪ್ತ ಮಾತೃಕೆಯರ ಶಿಲ್ಪಗಳು ಅಲಂಕರಿಸಿವೆ. ಬಾಗಿಲ 
ವಾಡಗಳಲ್ಲಿ ಶೈವ ದ್ವಾರಪಾಲಕರ ಶಿಲ್ಪಗಳೂ 
ಕಾಣಸಿಗುತ್ತವೆ. ಸೋಮನಾಥಪುರದ ಪಂಚಲಿಂಗ 


೬೩್ಕ 


ದೇವಾಲಯದ ನವರಂಗದ ಮೇಲ್ಭ್ರಾವಣಿಯನ್ನು ತಾವರೆ 
ಮೊಗ್ಗಿ ನಿಂದ ಆಲಂಕರಿಸಿರುವಂತೆ ಇಲ್ಲೂ ಸಹ ಅಲಂಕರಿಸ 
ಲಾಗಿದೆ. ಶಿಲ್ಪದ ದೃಷ್ಟಿಯಿಂದ ಇಷ್ಟೊ ದು ವೈವಿಧ್ಯ 
ಮಯವಾದ ವಿಗ್ರಹಗಳು ಗೋನಿಂದನೆಹಳ್ಳಿಯ 

ಪಂಚಲಿಂಗೇಶ್ವರ ದೇವಾಲಯದಲ್ಲಿದ್ದರೆ, ಸೋಮನಾಥ 
ಪುರದ ಪಂಚಲಿಂಗದೇವಾಲಯ ಯಾವ ಶಿಲ್ಪವೂ ಇಲ್ಲ. 


ಗೋವಿಂದನಹಳ್ಳಿಯ 
ಹೋಲಿಸಿದಾಗ, ಸೋಮನಾಥಪುರದ ಪಂಚಲಿಂಗ 
ದೇವಾಲಯನನ್ನು ಉದ್ದೇಶಪೂರ್ವಕವಾಗಿಯೇ ಸರಳ 
ರೀತಿಯಲ್ಲಿ ಗೋಡೆಯ ಮೇಲೆ ಯಾವ ಶಿಲ್ಪವನ್ನೂ 
ಕೆತ್ತದೆ ಬಿಟ್ಟಿರಲು ಕಾರಣವೇನು ಎಂಬ ಪ್ರಶ್ನೆ ನಮ್ಮನ್ನು 
ಕಣಡುತ್ತದೆ. ನಿವರ್ಮಾಣಕ್ಕೆಸಂಬಂಧಿಸಿದಂತೆ ಹೇಳುವು 
ದಾದರೆ, ಎರಡೂ ದೇವಾಲಯಗಳ ನಡುವೆ ಕಾಲದ 
ದೃಷ್ಟಿಯಿಂದ ಅಷ್ಟೊಂದು ವ್ಯತ್ಯಾಸವಿಲ್ಲ. ಸೋಮನಾಥ 
ಪುರದ ಪಂಚಲಿಂಗ ದೇವಾಲಯವನ್ನು ಅಲಂಕರಿಸಲು 
ಬೇಕಾಗುವ ಕಾಶಲ್ಯ ಮತ್ತು ತಂತ್ರಜ್ಞಾನ ಆ ಕಾಲಕ್ಕೆ 
ಲಭ್ಯವಾಗಿತ್ತು. ಗೋವಿಂದನಹಳ್ಳಿ ಯಿಂದಲೇ ಅವು 
ದೊರಕುವ ಸಂಭವವಿತ್ತು. ಆದುದರಿಂದ, ಸೋಮನಾಥ 


ದೇವಾಲಯದೊಡನೆ 


ಪುರದ ಪಂಚಲಿಂಗದೇವಾಲಯವನ್ನು ಅಲಂಕರಿಸದೇ 
ಬಿಟ್ಟಿರುವುದು ಸಹಜವಾಗಿ ನಮ್ಮ ಗಮನವನ್ನು 
ಸೆಳೆಯುತ್ತದೆ. ಇದಕ್ಕೆ ಒಂದು ಕಾರಣವನ್ನು ಊಹಿಸ 
ಬಹುದು. ಸೋಮನಾಥಪುರದ ಸಂಚಲಿಂಗ 


ದೇವಾಲಯದ ಬಳಿ ಕೇಶನ ದೇವಾಲಯವಿದೆ. ಅದನ್ನು 


ಅತ್ಯಂತ ಶ್ರೀಮಂತವಾಗಿ ಎಲ್ಲಾ ಕೌಶಲ್ಯ ಮತ್ತು 
ತಂತ್ರಗಳನ್ನು ಬಳಸಿಕೊಂಡು ಕಟ್ಟಲಾಯಿತು. 


ಇದಲ್ಲದೆ, ವಿಷ್ಣುವಿಗೆ ಸಂಬಂಧಪಟ್ಟಿ ಅನೇಕ ಪುರಾಣ 
ಕಥೆಗಳನ್ನು ಮತ್ತು ಅನನ ವಿವಿಧ ರೂಪಗಳನ್ನು ಅಲ್ಲಿ 
ಕೆತ್ತಲಾಗಿದೆ. ಕೇಶವ ಎಂಬುದು ನಿಷ್ಣುವಿನ ಒಂದು 
ರೂಪ, ಆದುದರಿಂದ ಕೇಶವ. ದೇವಾಲಯವನ್ನು 
ಕಟ್ಟಿದ ಸ್ಥ ಸ್ನಪತಿಗಳು ಅದರ ಬಳಿಯಲ್ಲೇ ನಿರ್ಮಿಸಿದ 
ಸಂಚಲಿಂಗ. ದೇವಾಲಯದ ಗೋಡೆಗಳ. ಮೇಲೆ ವಿವಿಧ 
ರೂಪಗಳನ್ನು, ಭಂಗಿಗಳನ್ನು, ಮತ್ತು ವಿನಿಧ ಐಕಿಹ್ಯ 
ಗಳನ್ನು ಪ್ರದರ್ಶಿಸುವುದು ಅನವಶ್ಯಕವೆಂದು ಭಾವಿಸಿದ್ದೀರ 
ಬೇಕು. ಅದುದರಿಂದ, ಪಂಚಲಿಂಗ ಗುಡಿಯನ್ನು 


೬೮ 


ಸರಳವಾಗಿಯೇ ಇಟ್ಟು, ಆ ಮೂಲಕ ಕಲೆಯ ವೈಭಃ 
ಒಂದು ಕಡೆ ಮತ್ತು ಕಲೆಯ ಸರಳತೆ ಮತ್ತೊಂಃ 
ಕಡೆ-ಇವೆರಡರ ನಡುವಣ ವ್ಯತ್ಯಾಸವನ್ನು ಪ್ರದರ್ಶಿಸು 
ವುದೇ ಸ್ಥಪತಿಗಳ ಉದ್ದೇಶವಾಗಿದ್ದಿ ತೆಂದು ಹೇಳಬಹುದು 
ದೇವಾಲಯಗಳನ್ನು ಸಂದರ್ಶಿಸುವವರಿಗೆ ಇದರಿಂಥ 
ಎರಡು ರೀತಿಯ ಕಲಾತ್ಮಕ ದರ್ಶನ ಮತ್ತು ಅನುಭನ 
ಗಳು ಉಂಟಾಗುವ ಸಾಧ್ಯತೆ ಇದ್ದಿತು. | 


ಹಾಗಿದ್ದ ಪಕ್ಷದಲ್ಲಿ ಗೋವಿಂದನಹಳ್ಳಿಯ ಪಂಚ 
ಲಿಂಗ ಕನಾ ಊ ಶಾ ಅಂದರೆ ಅದರೆ “ೂರಗೋಷೆ 
ಯನ್ನು ವಿಷ್ಣುವಿನ 'ಐತಿಹ್ಯಗಳಿಂದ ಆಲಂಕರಿಸುವ 
ಉದ್ದೇಶನೇನಿತ್ತು ಎಂಬ ಪ್ರಶ್ನೆ ಉದ್ಭವಿಸುತ್ತ ದೆ. 


ಇದಕ್ಕೆ ಉತ್ತ ರವಿಷ್ಟೆ. ಗೋವಿಂದನಹಳ್ಳಿಯ 
ಜೀವಾಲಯನನ್ನು ಬ ಬ" ಫಿಮ್ಮಾಪಕ. 
ಮತ್ತು ಸ್ಥ ಪತಿಗಳು ಸ್ಥಳೀಯ ಅವಶ್ಯಕತೆಗಳನ್ನು 


ಗಮನಕ್ಕೆ ತೆಗೆದುಕೊಂಡು ಅವುಗಳನ್ನು ಕಲಾತ AJ 
ಸಂಪ್ರಜಾಯಡೊಂದಿಗೆ ಹೊಂದಾಣಿಕೆ ನಾಡಿನ] 
ಎಂದು ಹೇಳಬಹುದು. ಇದಲ್ಲದೆ, ಅವರು ದಕ್ಷಿಣ 


ಭಾರತದಲ್ಲಿ ಶೈವ ಪಂಥಕ್ಕೆ ಪರಿಚಯವಿದ್ದ ಪಂಚಾಯತನ" 
ಮಾದರಿಯನ್ನು ದೇವಾಲಯ ನಿರ್ಮಾಣದಲ್ಲಿ ಬಳಸಿ" 
ಕೊಂಡಿರಬೇಕು. ಈ ಸಂಪ್ರದಾಯದ ಪ್ರಕಾರ, ಶಿವ್ಯ' 
ವಿಷ್ಣು, ಸೂರ್ಯ, ಗಣೇಶ ಮತ್ತು ದುರ್ಗಪೊಜಾರ್ಹರು' 
ಮತ್ತು ದೇವರುಗಳು, ವೈವಿಧ್ಯತೆಯ ಸ್ವರೂಸವನ್ನು 
ಸಂಪ್ರದಾಯದಲ್ಲಿ ಪಡೆದುಕೊಂಡರು. 


ಪ್ರಾಯಶಃ ಈ ಸಂಪ್ರದಾಯದ ಪ್ರದರ್ಶನವನ್ನೇ' 
ನಾವು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ 
ಡೇನಾಲಯದ ಗೋಡೆಯ ಮೇಲೆ ಕಾಣಬಹುದಾಗಿದೆ." 
ಒಟ್ಟಿನಲ್ಲಿ, ಹೊಯ್ಸಳರ ಕಾಲದ ಈ ಎರಡು" 
ಪಂಚಲಿಂಗೇಶ್ವರ ದೇವಾಲಯಗಳು ಎರಡು ಪ್ರತ್ಯೇಕ 
ಸ್ಥಳಗಳಲ್ಲಿ ಮತ್ತು ಕಾಲಗಳಲ್ಲಿ ರಚಿಸಲ್ಪಟ್ಟು ಅಂದಂದಿನ 
ಬದುಕಿನ ಸಾಮರಸ್ಯ ಸಹಬಾಳ್ವೆ ಮತ್ತು ಸಹಿಷ್ಣುತೆಯ 
ತತ್ವಗಳನ್ನು ಕಲಾಮಾಧ್ಯಮದ ಮೂಲಕ ಪ್ರಕಟಸು 
ತ್ತಿವೆ, 


ಇತಿಹಾಸ ದರ್ಶನೆ 


ಡಾ|| ಅ. ಸುಂಸರ' 


ಕಳದಿ-ಇಕ್ಕೇರಿ-ಬಿದನೂರು ರಾಜ್ಯ ಕಾಲದ ಅಸರೂಪ ಮಾದರಿಯ 


ಎರಡು 


ದೇವಾಲಯಗಳು ಮತ್ತು ಮೂರ್ತಿ ಶಿಲ್ಪ:ಕೋರನೆ 


ಕೆಳದಿ ಇಕ್ಕೇರಿ ಬಿದನೂರು ರಾಜ್ಯ (ಸು. 
೧೫೦೦-೧೧೬೩) ಕಾಲದ ಈ ಸ್ಥಳಗಳಲ್ಲಿಯ ಕ್ರಮವಾಗಿ 
ಶ್ರೀ ರಾಮೇಶ್ವರ. ಪಾರ್ಪತೀ.ನೀರಭದ್ರ, ಅಘೋರೇಶ್ವರ, 
ನೀಲಕಂಠೇಶ್ವರ, ಹಾಗು ಅಕೆಗೆ, ಕವಲೇದುರ್ಗ, 
ತೀರ್ಥಹಳ್ಳಿ ಮೊದಲಾದ ಇತರಡೆಗಳಲ್ಲಿಯ ದೇವಾಲಯ 
ಗಳ ಅಧ್ಯೈಯನವು ಸ್ವಲ್ಪ 
ರಿಂದ ಆಗಿದೆ. ಇತಿ ಶ್ರೀಮತಿ ಸುಭದ್ರಾ 
ಐತಾಳರವರು *ೆಳೆದಿ ರಾಜ್ಯ ವಾಸ್ತು ಮತ್ತು 
ಮೂರ್ತಿ ಶಿಲ್ಪದ ಮೇಲೆ ಪಿ. ಎಚ್‌. ಡಿ. ಮಹಾ 
ಪ್ರಬಂಭನನ್ನು ಕರ್ನಾಟಕ ನಿಶ್ಚವಿದ್ಯಾಯಕ್ಕೆ ಯಶಸ್ವಿ 
ಯಾಗಿ ಸಾದರಪಡಿಸಿದರು. ಇವರು ತಮ್ಮ ಪ್ರಬಂಧ 


ಕ್ಲೋಸ್ಸರ ಇವೆಲ್ಲ ಸ್ಥಳಗಳಲ್ಲಿ ಅನ್ರೇಷಣೆ ಕಾರ್ಯವನ್ನು 


ಕಃ 
ಕೈಗೊಂಡಿ ದ್ವರು, 


ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಚ್ಯವಸ್ತು 


* ನಿರ್ದೇಶಕರು, ಕರ್ನಾಟಕ ವಿಶ್ವವಿದ್ಯಾಲಯ ಸ್ರಾ 


1 ಕರ್ನಾಟಕ ರಾಜ ಸರ್ಕಾರದ ಪ್ರಾಚ್ಯವಸ್ತು ಮುತ್ತು 
ಕಿ ಆ 


)) ಮಟ್ಟಿ ಗೆ ಅಲ್ಲಲ್ಲಿ! ೧೯೦೪ : 


ಸಂಗ್ರಹಾಲಯ ನಿರ್ದೇಶನಾಲಯದಲ್ಲಿ ೧೯೮೪-೮೭ ರಲ್ಲಿ 
ನಾನು ನಿರ್ದೇಶಕನಾಗಿದ್ದಾಗ ಶಿವಮೊಗ್ಗದಲ್ಲಿಯ 
ಶಿನಪ್ಪ ನಾಯಕ ಅರಸನೆ ಅರಮನೆಯ ಸಂರಕ್ಷಣೆಯ 
ಕಾರ್ಯವನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ಕೆಳದಿ 
ಅಕಿಸರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪ 
ಎಂಬ ವಿಷಯವನ್ನು ಐದು ಸಂಪುಟಗಳಲ್ಲಿ ಪ್ರಕಟಸುವ 
ಒಂದು. ಯೋಜನೆಯನ್ನು ಹಾಕಿಕೊಂಡು ಒಂದನೇ 
ಸಂಪುಟ ಮತ್ತು ಐದನೇ ಸಂಪುಟದ ಎರಡನೇ ಭಾಗ 
ವನ್ನು3 ಪ ಪ್ರಕಟಿಸಿದನು. ಆಗ ಆರಂಭಿಸಿದ ನನ್ನ ಕ್ಷೇತ್ರ 
ಕಾಥ್ಯವನ್ನು ಸಮಯವಾದಾಗಲ್ಲ ಮುಂಡುವರಿಸಿದ್ದೇಕೆ. 
ದಿನಾಂಕ ೧೪-೫-೯೩ ಮತ್ತು ೩-೭-೯೩ ರಂದು 
ಕ್ರಮನಾಗಿ ಶಿವಮೊಗ್ಗಾ-ಜಿಲ್ಲೆಯ ಲಕ್ಕವಳ್ಳಿ 
(ಭದ್ರಾವತಿ ತಾ.) ಆವಿನ ಹಳ್ಳಿಯ ಹತ್ತಿರ ಗೆಣಸಿನ 
ಕುಣಿ (ಸಾಗರ ತಾ.) ಯಲ್ಲಿಯ ಈ ಕಾಲದ ಎರಡು 


ೋತ್ತರ ಕೇಂದ್ರ, ಬಿಜಾಪುರ 
ಸಂಗ್ರಹಾಲಯ ನಿರ್ದೇಶನಾಲಯ (ಪ್ರಾ. ಸಂ. ನಿ.) ದ ವಾರ್ಷಿಕೆ 


ವರದಿಗಳು, ೧೯೦೪ ಮತ್ತು ೧೯೦೯; ಎಪಿಗ್ರಾಫಿಯ ಕರ್ನಾಟಕ ಸಂಪುಟಿ-8, 
2 ಶ್ರೀನಃತಿ ಸುಭದ್ರಾ ಐತಾಳ, ೧೯೯೨ ; ಕೆಳದಿ ಕಿಂಗಡನರ್‌ ದಿ ಅಬರ್ಸ್ಸಿ ಅಡ್‌ ಅರ್ಟಟಿಕ್ಟೈರ್‌. ಅಪ್ರಕಟಿತ ಪಿಎಚ್‌, ಡಿ. 
ಮಹಾಪ್ರಬಂಧೆ, ಕರ್ನಾಟಕ ವಿಶ್ವವಿದ್ಯಾಲಯ ಢಾರವಾಡ. 


3 ಸುಂದರ. ಅ: ೧೯೮೫, ಕೆಳದಿ ಅರಸರ 


ಕಾಲದ ವಾಸ್ತು ಮುತ್ತು ಮೂರ್ತಿ ಕಲೆ ಸಂಪುಟಿ (ರಾಜಕೀಯ ಮತ್ತು 


ಸಾಂಸ್ಕೃತಿಕ ಹಿನ್ನೆಲೆ), ಪ್ರಾ. ಸಂ. ನಿ, ಮೈಸೂರು, 
ಸಂದರ, ಅ. ೧೯೮೬ : ಕೆಳದಿ ಅರೆಸರ್ಲ್ಲೈಕಲೆ, ಸಂಪುಟಿ-5, ಭಾಗ-2 ; ದಿ ಶಿನಪ್ಪ ನಾಯಕೆ ಸ್ಯಾಲೇ ಸ್‌ ಇನ್‌ ಶಿವಮೊಗ್ಗ 
ಪಾ. ಸಂ. ವಿ. 


ಇತಿಹಾಸ ದರ್ಶನ ೬೯ 


ದೇವಾಲಯಗಳನ್ನು ದಿಆಾಂಕ ೪-೭-೯೩ ರಂದು, 
ಕೆಳದಿ ಇದರ ಸಮೀಸದ ಸಂಗಳದಲ್ಲಿ ಅಸ್ಟಾಗಿ ಬೆಳಕಿಗೆ 
ಬಾರದೆ ಇರದ ಕೆಲವು ಶಿಲ್ಪಗಳನ್ನು ಸರಿಶೀಲಿಸಿದೆನು. 
ತುಲನಾತ್ಮಕವಾಗಿ ಮೊದಲಿನ ಎರಡು ಸ್ಮಳಗಳಲ್ಲಿಯ 
ದೇವಾಲಯಗಳು ಕೊನೆಯ ಎರಡು ಸ್ಥಳಗಳಲ್ಲಿಯ 
ಮೂರ್ತಿ ಶಿಲ್ಪಗಳು ಆಸರೂಸದ ಲಕ್ಷಣಗಳಿಂದ ವಿಶಿಷ್ಟ 
ವಾಗಿಯೂ ಹಾಗೂ ಮನಾದರಿಯದಾಗಿದೆ. ಇವುಗಳನ್ನು 
ಇಲ್ಲಿ ವಿವೇಚಿಸಲಾಗಿದೆ. ದೇವಾಲಯಗಳು ಯಾವುದೇ 
ರೀತಿಯಲ್ಲಿ ಭವ್ಯವಾಗಿರದೆ ತೀರ ಸರಳ ಹಾಗು ಚಿಕ್ಕ 
ನಿರ್ಮಿತಿಗಳು, 


೧. ದೇವಾಲಯಗಳು 


ವೀರಭದ್ರ ದೇವಾಲಯ ಕುವೆಂಪು ವಿಶ್ವ 
ವಿದ್ಯಾಲಯ ಸಮಿಾಪ ಲಕ್ಶವಳ್ಳಿಯ ವೀರಭದ್ರ 
ದೇವಾಲಯವು ಗ್ರಾಮದ ಸಮೀಪ ಭದ್ರಾ ನದಿಯ 
ಸೇತುವೆ ಬಳಿಯಲ್ಲಿ ಒಂದು ಹೊಲದಲ್ಲಿದೆ. ಇದರಲ್ಲಿ 


ಕೇವಲ ಒಂದು _ ಚೌಕೋನ ಗರ್ಭಗೃಹ ಮತ್ತು 
ಮುಂಭಾಗದಲ್ಲಿ ಕಿರುದಾದ ತೆರೆದ. ಮಚಬಂಧ 
ಮಾದರಿಯ ಅಧಿಷ್ಠಾನ, ಯಾವುದೇ ರೀತಿಯ 
ಅಲಂಕರಣವಿಲ್ಲದ ಗೋಡೆ, ಸ ಲ ಇಳಿಜಾರಿನ ಮಾಡ್ಕು 
ಮಾಡಿನ ಮೇಲೆ ಮೂಲೆ ಮತ್ತು ಮಧ್ಯೆ ಭಾಗದಲ್ಲಿ 
ಪುಷ್ಪ ಬೋದಿಗೆಗಳು, ಇವುಗಳ ನಡುವೆ ಚಿತ್ರಪಟ್ಟಿ 
ಮೇಲೆ ತ್ರಿದಳಾಕೃತಿಯ ಕಂಗುರಗಳ ಸಾಲು ಇನಿಷ್ಟು 
ಊರ್ಧ್ವಮುಖವಾಗಿ ದೇವಾಲಯದ ಭಾಗಗಳು; ಗರ್ಭ 
ಗುಡಿಯ ಮೇಲೆ ಶಿಖರವಿಲ್ಲ. 


ಮುಖ ಮಂಟಪದ ಮುಂಭಾಗದಲ್ಲಿ ಸಿಂಹ 
ಕೈನಿಡಿಗಳುಳ್ಳ ಸೋಪಾನ, ಮಂಟಿಸದ ಮುಂಬದಿ 
ಮೂಲೆಗಳಲ್ಲಿ ಒಂದೊಂದು ಕಂಬ; ಮಂಟಪದಿಂದ 
ಗರ್ಭಗುಡಿಗೆ ನೇರ ಪ್ರವೇಶವಿದೆ. ಗರ್ಭಗುಡಿಯ 
ಮಧ್ಯದಲ್ಲಿ ಪೀಠದ ಮೇಲೆ ಬಹುಶಃ ವತೂಲ ಮೂರ್ತಿ 
ಯಲ್ಲದ ಅನಂತರ ಕಾಲದ ಒಂದು ಸಣ್ಣ ವೀರಭದ್ರ 
ಮೂರ್ತಿ ಇದೆ. 


ಅಧಿಸ್ಮಾನದ ಆತ್ಯಂತ ಕೆಳ ಹಂತದಲ್ಲಿ ಮತ್ತು 
ಮೇಲಿನ ಹಂತದಲ್ಲಿ ಉದ್ದಕ್ಕೂ ಕ್ರಮವಾಗಿ ಮೇಲ್ಮುಖ 
ವಾಗಿ ಮತ್ತು ಕೆಳಮುಖವಾಗಿ ಬಿಡಿಸಿರುವ ಸರಳ 


೬0 


ಚೂಪಾದ ಮೊನೆಯುಳ್ಳ ಅರ್ಥೆ ಚಂದ್ರಾ ಕೃತಿ 
ತೆನೆಗಳಿವೆ. ಬುಡದಿಂದ ತುದಿಯವರೆಗೆ ಎಲೆ ಹೂವುಗಳ 
ಚಿತ್ರಗಳು, ಇಲ್ಲವೇ ಅಲಂಕೃತ ಪಟ್ಟಿಕೆ ಮತ್ತು 
ಮೇಲ್ಭಾಗದಲ್ಲಿ ಪುಷ್ಪ ಬೋದಿಗೆಗಳಿಂದ ಕೂಡಿವೆ. 
ಮುಂಭಾಗದ ಎಡಮೂಲೆಯ ಕಂಬದ ಮಧ್ಯಭಾಗದಲ್ಲಿ 
ನೀಠದ ಮೇಲಿರುವ ಪೂರ್ಣ ಕುಂಭ ಮತ್ತು ಮೇಲ್ಭಾಗ 
ದಲ್ಲಿ ಮೇಲ್ಮುಖವಾಗಿ ನಿಮಿರಿ ನಿಂತಿರುವ ಪುಷ್ಪೆ ದಳಗಳು 
ಅಕರ್ಷಕವಾಗಿವೆ ಅದರಂತೆಯೇ ಈ ಮೂಲೆಗಂಬದ 
ಪಕ್ಕದಲ್ಲಿಯ ಅರ್ಥಗಂಬದ ಮೇಲೆ ರೇಖಾ ಚಿತ್ರವು 
ಮತ್ತು ಶ್ರೀ ವಶ್ಸ ಚಿಹ್ನೆಯ ಚಿತ್ರವು ಕೂಡ ವಿಶೇಷ 
ವಾಗಿವೆ. ದೇವಾಲಯದ ಬಲಬದಿಯ ಗೋಡೆಯ 
ಮೇಲೆ ಗಣೇಶನ ರೇಖಾ ಚಿತ್ರವು ಎಡಬದಿಯ 
ಗೋಡೆಯ ಮೇಲೆ ಧೋತ್ರವನ್ನುಟ್ಟಿ ಕೈಗಳಲ್ಲಿ ಅಸೃಷ್ಟ 
ವಾಗಿ ಒಂದು ವಸ್ತುವನ್ನು ಹಿಡಿದುಕೊಂಡು, ಅರಳಿದ 
ಅಗಲವಾದ ಮೂಗು, ದೊಡ್ಡ ದೊಡ್ಡ ಬಿರುಗಣ್ಣು ಗಳು 
ಅತ್ಯಂತ ಕಿರಿದಾದ ಹೆಣೆ, ಬುಡದ ಮೇಲೆ ಇಳಿಬಿಟ್ಟ 
ನೀಳ ಕೇಶರಾಶಿ, ಬಲಿಷ್ಠ ಮೈಕಟ್ಟಿನ ಪುರುಷಾ ಕೃತಿಯ 
ಚಿತ್ರವು ಇವೆ. ಹಿಂಬದಿಯ ಗೋಡೆಯ ಮೇಲ್ಭಾಗ 
ದಲ್ಲಿ ಮಾಡಿನ ಕೆಳಗೆ ಪವಿತ್ರ ಗಂಟನ್ನು ಹಾಕಿಕೊಂಡಿ 
ರುವ ಜೋಡಿ ನಾಗರಗಳ ಉಬ್ಬು ಶಿಲ್ಪಗಳಿವೆ. ಮಾಡಿನೆ 
ಮೇಲಿನ ಫಲಕದ ಮೇಲೆ ವಿವಿಧೆ ಭಂಗಿಗಳಲ್ಲಿರುವ 
ಪುರುಷಾಕೃತಿಗಳ, ಪಕ್ಷಿಗಳ, ಹೂವು ಮೊಗ್ಗಿನ 
ಅಲಂಕರಣವಿಜೆ. ಸೋಪಾನದ ಕೈಸಿಡಿಗಳಲ್ಲಿ ಸಾಮಾನ್ಯ 
ವಾಗಿರುವಂತೆ, ಬಾಲವನ್ನು ಬೆನ್ನಿನ ಮೇಲೆತ್ತಿ ಮುಂದಿನ 
ಬಲಗಾಲನ್ನು ಮೇಲಕ್ಕೆತ್ತಿ ಹಿಂದುರುಗಿ ನೋಡುವಂತಿ 
ರುವ ಸಿಂಹೆ ಶಿಲ್ಪದ ಕೈನಿಡಿ. ಮಂಟಪದ ಮುಂಭಾಗದ 
ಕಂಬಗಳು ಸ್ವಲ್ಪಮಟ್ಟಿಗೆ ವಿಶಿಷ್ಟವಾಗಿವೆ. ಅಧಿಷ್ಠಾನ 
ಮಾದರಿಯ ಪೀಠ, ಉಬ್ಬು ಶಿಲ್ಪ ಸಹಿತ ಕೆಳಭಾಗ 
ಚೌಕೋನ, ಮಧ್ಯಭಾಗ ಅಷ್ಟಕೋನ, ಮೇಲ್ಭಾಗ 
ಚೌಕೋನದ ಕಾಂಡ ಇದರ ಮೇಲೆ ಅಷ್ಟಕೋನದ 
ಕಲಶದ ಮಾದರಿ. ಇದರ ಮೇಲೆ ಅಷ್ಟಕೋನ 
ಫಲಕದಂತಿರುವ ಕುಂಭ, ಇದಜೆ ಮತ್ತು ಫಲಕಗಳಿವೆ. 
ಫಲಕದ ಮೇಲೆ ಪುಷ್ಪ ಬೋದಿಗೆಗಳಿಪೆ. ಕಂಬದ 
ಮುಂಭಾಗದಿಂದ ಚಾಚಿದ ಆದಕ್ಕೆ ಅಂಟಿಕೊಂಡಂತೆ 
ಒಂದು ಸಣ್ಣ ಕಿರುಗಂಬವಿದೆ. ಸ ಲ್ಪ ಮಟ್ಟಿಗೆ ವಿಜಯ 
ನಗರ ಕಾಲದ ಕಂಬ ಸಮುಚ್ಚಯದ ಮಾದರಿಯನ್ನು 


ಇತಿಹಾಸ ದೆರ್ಶನ 


Me a a 


ಹೋಲುತ್ತದೆ. ಮುಖನುಂಟಿಸದ ಛತ್ತಿನ ಕೇಂದ್ರದಲ್ಲಿ 
ಅರಳಿದ ಕಮಲ ಪುಷ್ಪದ ಫಕಲನಿದೆ, ದ್ವಾರಬಂಧೆದಲ್ಲಿ 
ದ್ವಾರಪಾಲಕೋಷ್ಠ, ಅಲಂಕೃತ ಪಟ್ಟಿಕೆಯುಳ್ಳ ಸ್ತಂಭ 
ಶಾಖೆ, ಪುಸ್ಪಶಾಖೆ ಇದರ ಕೆಳಗೆ ಮತ್ತೊಂದು ಚಿಕ್ಕ 
ದ್ವಾರಪಾಲ ಕೋಷ್ಕ, ಲಲಾಟ ಬಿಂಬದಲ್ಲಿ ಗಣೇಶ 
ಹಾಗೂ ಇದರ ಮೇಲಿನ ಉತ್ತರಾಂಗದಲ್ಲಿ ಮಕರ 


ತೋರಣದ ಮಧ್ಯೆದಲ್ಲಿ ಕುಳಿತ ಸಿಂಹದ ಉಬ್ಬು ಶಿಲ್ಪ 


ಬ 
ವಿಜೆ. 


ಗರ್ಭಗುಡಿಯ ಛತ್ತಿನಲ್ಲಿ ಒಂಭತ್ತು ಚೌಕೋನ 
ಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ವಿವಿಧೆ ರೀತಿಯ 
ಅರಳಿದ ಕಮಲ ಪುಸ್ಪ ಫಲಕಗಳಿನೆ. ದೇವಾಲಯದ 


ಮುಂಭಾಗದಲ್ಲಿ ಪ್ರಾಯಶಃ ಕಟ್ಟೆಯ ಮೇಲೆ ಕುಳಿತ . 


ನಂದಿಯ ದುಂಡು ಶಿಲ್ಪವಿದ್ದಿರಬೇಕು. ಅದು ಪೀಠ 
ದಿಂದ ಬೇರ್ಪಟ್ಟು ಅಲ್ಲಿಯೇ ಒಂದೆಡೆಯಲ್ಲಿ ಭಗ್ನವಾಗಿ 
ಬಿದ್ದಿದೆ. 
ಶಿಲ್ಪಗಳು 

ಮುಖಮಂಟಸದ ಬಲಬದಿಯ ಕಂಬದ ಮೇಲೆ 
ಎಡಗೈಯನ್ನು ಮೇಲಕ್ಕೆತ್ತಿ ದ ಬಲಗೈಯನ್ನು ಒಂದು 
ಕಲಶದ ಮೇಲಿಟ್ಟು ನಿಂತ ಒಬ್ಬ ರಾಜಸುರುಷ, 
ಮತ್ತೊಂದು ಬದಿಯಲ್ಲಿ ಕೈಮುಗಿದು ನಿಂತ ರಾಜಪುರುಸ 
ಇನ್ನೊಂದು ಬದಿಯಲ್ಲಿ ರಾಣಿಯನ್ನು ತನ್ನೆ ಬಲ 
ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬಲಗೈಯಿಂದ 
ಅವಳ ಸೊಂಟವನ್ನು ಬಳಸಿ ಕುಳಿತ ರಾಜಪುರುಷ ಪ್ರ 
ರೀತಿ ಸಣ್ಣ ಸಣ್ಣ ಉಬ್ಬಾ ಶಿಲ್ಪಗಳಿವೆ. ಇವೆಲ್ಲವು 
ಸಾಂಪ್ರದಾಯಿಕ ಶೈಲಿಯಲ್ಲಿನೆಯೇ ಹೊರತು ಅಷ್ಟೇನು 
ಜೆಲುವಾಗಿಲ್ಲ. 


ವ್ರ ದೇವಾಲಯಕ್ಕೆ ಸಂಬಂಧಿಸಿದ ಯಾವುದೇ 
ಶಾಸನನಿಲ್ಲ. ಕೇವಲ ಶೈಲಿಯನ್ನವಲಂಬಿಸಿ ಹೇಳುವು 
ದಾದರೆ ಇದು ಬಹುಶಃ ಕೆಳದಿ ರಾಜ್ಯದ ಕೊನೆಯ 


ಹಂತದ ಅಂದರೆ ೧೮ನೇ ಶತಮಾನದ ಆದಿ ಭಾಗದ್ದೆಂದು 
ಹೇಳಬಹುದು. 


ಗೆಣಸಿನ ಕುಣಿಯ ಸಿದ್ದೇಶ್ವಲೆ ದೇವಾಲಯ* 


ಈ ದೇವಾಲಯವು ಗ್ರಾಮದ ಪೂರ್ವಕ್ಕೆ ಸುಮಾರು 
ಅರ್ಧ ಕಿ.ಮೂ. ದೂರದಲ್ಲಿ ಒಂದು ಕೆರೆಯ ದಂಡೆಯ 


ಮೇಲೆ ಪೂರ್ವಾಭಿಮುಖವಾಗಿದೆ- ಇದು ಕೂಡ 


ಒಂದು ಸಾಧಾರಣ ಸಣ್ಣ ದೇವಾಲಯ, ಆದರೆ ಇದರೆ 
ತಳವಿನ್ಯಾಸವು ಮತ್ತು ಇದರ ಶಿಖರದ ಮಾದರಿಯು 
ಇದುವರೆಗೆ ತಿಳಿದಮಟ್ಟಿಗೆ ಕೆಳದಿ ರಾಜ್ಯದ ಉಳಿದೆಲ್ಲ 
ದೇವಾಲಯಗಳಿಗಿಂತ ತೀರಾ ಭಿನ್ನವಾಗಿದೆ. ಆದ್ದರಿಂದ 
ಇದು ಕೆಳದಿ ರಾಜ್ಯ ಕಾಲದ ಒಂದು ಹೊಸ ಮಾದರಿಯ 


'ಜೀವಾಲಯ, ಮುಂಭಾಗ ಮಧ್ಯದಲ್ಲಿ ಸೋಪಾನವುಳ್ಳ 


ಒಂದು ಚೌಕೋನದ ಕಟ್ಟೆಯ ಮೇಲೆ ಸುತ್ತಲೂ 
ಪ್ರದಕ್ಷಿಣೆ ಹಾಕಲು ಸ್ಕಳಾವಕಾಶವಿದ್ದು ಮಧ್ಯದಲ್ಲಿ 
ಚೌಕೋನದ ಒಂದು ಗರ್ಭಗೃಹ. ಗರ್ಭಗೃಹದ 
ಮಾಡಿನ ಮೇಲೆ ಮಧ್ಯದಲ್ಲಿ ಹೊಸ ಮಾದರಿಯ ಶಿಖರ. 


ಕಟ್ಟೆಯ ಅಂಚಿನಲ್ಲಿ ಉದ್ದಕ್ಕೂ ಎಲ್ಲ ಬದಿಗಳಲ್ಲಿ 
ಸಮಾನ ಅಂತರದಲ್ಲಿ ಒಂದೇ ಮಾದರಿಯ ಒಟ್ಟು ೧೭ 
ಸರಳ ಕಂಬಗಳಿನೆ. ಮುಂಬದಿಯ ಪ್ರತಿಯೊಂದು 
ಕಂಬದ ಮೇಲ್ಭಾಗದಿಂದ ಮಾಡಿಗೆ ಸೇರಿಸಲ್ಪಟ್ಟಿ 
ರೋಮನ್‌ ಅಕ್ಸರ "ಎಸ್‌ ಆಕೃತಿಯ ಊರ್ಧ್ವ ಪಟ್ಟಿಕೆ 
ಯಿದೆ. ಗರ್ಭಗುಡಿಯ ಮುಂಬದಿಯ ಎರಡೂ ಮೂಲೆ 
ಗಳಿಂದ ಗೋಡೆಯನ್ನು ಕಟ್ಟಿಯ ಮೇಲೆ ಅಡ್ಡ`ಲಾಗಿ 
ವಿಸ್ತರಿಸಲಾಗಿದೆ. ಹೀಗೆ ಪ್ರತ್ಯೇಕಿಸಲ್ಪಟ್ಟಿ ಮುಂಭಾಗ 
ದಿಂದ ಪ್ರದಕ್ಷಿಣಾ ಪಥಕ್ಕೆ ಹೋಗಲು ಎರಡು ಬದಿಗಳ 
ಅಡ್ಡ ಗೋಡೆಗಳಲ್ಲಿ ಕಮಾನಿನಾಕೃತಿಯ ಪ್ರವೇಶ ದ್ವಾರ 
ವಿದೆ. ಎಲ್ಲೆಡೆಯ ಮಾಡಿನ ಛತ್ತು ಸಮತಲವಾಗಿದೆ. 
ಗರ್ಭಗುಡಿಯ ಮುಂಭಾಗದ ಛತ್ತಿನಲ್ಲಿ ರಂಗೋಲೆ 
ತರಹದ ವಕ್ರ ರೇಖಾಚಿತ್ರನಿದೆ. ಮಧ್ಯದಲ್ಲಿ ವಿಶಿಷ್ಟ 
ಪ್ರಕಾರದ ಅರಳಿದ ಕಮಲ ಪುಷ್ಪ ಫಲಕವಿದೆ. 


೨ ತನ್ಮು ವಿದ್ಯಾರ್ಥಿಗಳಿಂದ ಇಲ್ಲಿ ಈ ದೇವಾಲಯ ನಿದ್ದ ಮತ್ತು ಉಳನಿ ಶಿಲ್ಪಗಳ ಬಗ್ಗೆ ಪಡೆದ ಮಾಹಿತಿಯನ್ನು ಕುವೆಂಪು 
ವಿಶ್ವವಿದ್ಯಾಲಯದ ಶ್ರೀನುತಿ ಸರ್ವನುಂಗಳಾ ಅನರು ನನಗೆ ಒಂದು ವರ್ಷದೆ ಮುಂಚೆ ತಿಳಿಸಿದ್ದರು, ಆ ಮಾಹಿತಿಯ 
ಮೇಲೆ ನಾನು ದೇವಾಲಯನನ್ನು ಶಿಲ್ಪನನ್ನು ಪರಿಶೀಲಿಸಿದೆ, ಮಾಹಿತಿ ಕೊಟ್ಟಿ ಶ್ರೀನುತಿ ಸರ್ವಮಂಗಳಾ ಅವರಿಗೆ ನಾನಕ 


ಕೈತಜ್ಞ. 


ಇತಿಹಾಸ ದರ್ಶನ 


ಗರ್ಭಗುಡಿಯ ದ್ವಾರಬಂಧವು ತೀರ ಸರಳವಾಗಿದ್ದು 
ಕೆಳಭಾಗದಲ್ಲಿ ಶೈವ ದ್ವಾರಪಾಲಕರು, ಲಲಾಟ ಬಿಂಬ 
ದಲ್ಲಿ ಪದ್ಮಾಸನದಲ್ಲಿರುವ ಗಣೇಶ ಬಿಂಬನಿಜೆ. ಪ್ರತಿ 
ಚತುರ್ಭುಜ ದ್ವಾರಪಾಲಕನ ಬದಿಯಲ್ಲಿ ಹಿಂದಿನ 
ಕಾಲುಗಳ ಮೇಲೆ ನಿಂತ ಜಿಂಕೆ (ನಾಯಿ) ಇದೆ. ಹಿಂದಿನ 
ಕೈಗಳಲ್ಲಿ ತ್ರಿಶೂಲ, ಡಮರು ಮುಂದಿನ ಬಲ/ಎಡ 
ಕೈಯಲ್ಲಿ ಗದೆ ಇದೆ. ಒಬ್ಬರು ರುಂಡ ಮಾಲಾಧಾರಿ. 
ಆದ್ದರಿಂದ ಇವು ವೀರಭದ್ರ ಶಿಲ್ಪಗಳು. ಗಣೇಶನ 
ಹಿಂದಿನ ಕೈಗಳಲ್ಲಿರುವುದು ಚಕ್ರ/ಶಂಖಗಳಂದು ತೋರು 
ವುದು. ಈ ಬಿಂಬದ ಮೇಲ್ಭಾಗದ ಉತ್ತಿರಾಂಗದಲ್ಲಿ 
ಪದ್ಮಾಸನದಲ್ಲಿ ಕುಳಿತ ಯೋಗಿಯ ಉಬ್ಬು ಶಿಲ್ಪವಿದೆ. 


ಗರ್ಭಗುಡಿಯೊಳಗೆ ಒಂದು ಚೌಕೋನ ಸ್ಮಂಭ 
ಮಂಟಪವಿದೆ. ಇದರ ಮಧ್ಯದಲ್ಲಿ ಅಷ್ಟಕೋನ ಕಟ್ಟಿ 
ಇದರ ಮೇಲೆ ಶಿವಲಿಂಗ ಪೀಠನಿದೆ. ಮಂಟಿನದ ಕಂಬ 
ಗಳು ಮಾತ್ರ ತುಂಬ ಅಚ್ಚುಕಟ್ಟಾಗಿ ಪ್ರಮಾಣಬದ್ಧ 
ವಾಗಿ ಅಕರ್ಷಕವಾಗಿವೆ.  ಮಂಟಿಸದೊಳಗಿನ ಛತ್ತು 
ನಕ್ಸತ್ರಾಕೃತಿಯಲ್ಲಿದ್ದು ಮಧ್ಯದಲ್ಲಿ ಕಮಲ ಪುಷ್ಪದ 
ಫಲಕನಿಜಿ. ಈ ದೇವಾಲಯದ ಮುಂದಿನ, ಕೈನಿಡಿ 
ಮತ್ತು ಅಧಿಷ್ಕಾನಗಳು ಕ್ರಮವಾಗಿ ಲಕ್ಕವಳ್ಳಿಯ 
ವೀರಭದ್ರ ದೇವಾಲಯವನ್ನು ಹೋಲುತ್ತದೆ. 


ಗರ್ಭಗುಡಿಯ ಮಾಡಿನ ಮೇಲೆ ಜಂಬಿಟ್ಟಿಗೆ 
ಮತ್ತು ವಜ್ರಗಾರೆಯಿಂದ ಕಟ್ಟಿದ ಶಿಖರವಿದೆ. ಒಂದರ 
ಮೇಲೊಂದು ಕೆರಿದಾಗುತ್ತ ಹೋಗಿರುವ. ಆರು ಸವತಿ 
ಚೌಕೋನ ಕಟ್ಟೆಗಳಿದ್ದು ಅತ್ಯಂತ ಮೇಲಿನ ಕಟ್ಟೆಯ 
ಮೇಲೆ ಬುಡದ ಭಾಗದಲ್ಲಿ ಸುತ್ತಲೂ ಪುಷ್ಪ ದಳಾಕೃತಿ 
ಗಳುಳ್ಳ ನೆಲ್ಲಿಕಾಯಿಯಾಕಾರದ ಗುಮ್ಮಟಿವಿದೆ. ಇದರ 
ತುದಿಯಲ್ಲಿ ಕಲಶವನ್ನು ಹೊತ್ತ ಸಣ್ಣ ಸ್ಮಂಭನಿದೆ. 


ಇದೂ ಕಂಬ ಪ್ರಧಾನವಾದ ದೇವಲಯ. 
ದೇವಾಲಯದ ಅಧಿಷ್ಕಾನ, ಕಂಬಗಳು ಕಣ ಶಿಲೆಯ 
ದಾದರೆ, ಗೋಡೆಗಳು ಜಂಬಿಟ್ಟಿಗೆ ಕಲ್ಲಿನೆದು. ತಿಖರವೂ 
ಜಂಬಿಟ್ಟಿಗೆ ಕಲ್ಲಿನೆದು. ಮೇಲೆ ನಜ್ರಗಾರೆಯ ಲೇಪನ 
ವಿಜಿ. ರಚನೆ, ಶೈಲಿ ಹಾಗೂ ವಿನ್ನಾಸದ ಆಧಾರದ 
ಮೇಲೆ, ಇದು ೧೮ನೇ ಶತಮಾನದ್ದೆಂದು ಹೇಳಬಹುದು. 


೬3 


ಈ ದೇವಾಲಯದ ಉತ್ತರಾಂಗದಲ್ಲಿಯ ಯೋಗಿಯ 
ಶಿಲ್ಪವು ಇದಕ್ಕೆ "ಸಿದ್ಧೆಶ್ವರ' ಎಂದು ಹೆಸರು ಬರಲು 
ಕಾರಣವಾಗಿರಬಹುದು. 


ಮೇಲೆ ವಿವೇಚಿಸಿದ ದೇವಾಲಯಗಳಲ್ಲಿ ಒಟ್ಟಾರೆ 
ಮುಖ್ಯವಾಗಿ ಎರಡು ಗಮನಾರ್ಹ ಅಂಶಗಳಿವೆ. 


೧) ಸಿದ್ಧೇಶ್ವರ ದೇವಾಲಯದ ತಳ ವಿನ್ಯಾಸ 
ಮತ್ತು ಶಿಖರವೂ ಕೆಳದಿ ಹಾಗೂ ಹಿಂದಿನ ಕಾಲದ 
ಶಿಷ್ಟಾಚಾರದ ದೇವಾಲಯಗಳಿಗಿಂತ ಸ್ಪಷ್ಟವಾಗಿ ಭಿನ್ನ 
ವಾಗಿ ಹೊಸ ಮಾದರಿಯದಡಾಗಿದೆ. ಇದಕ್ಕೆ ಹೋಲುವ 
ಒಂದೇ ಒಂದು ಕಟ್ಟಡವೆಂದರೆ, ಸಮಕಾಲೀನ ಸೋದೇ 
ರಾಜ್ಯದ ಸೋದೆಯಲ್ಲಿರುವ "ಗದ್ದಿಗೆ ಮಠ'. ಬಿಜಾಪುರ 
ದಲ್ಲಿ ಈ ಪ್ರಕಾರದ "ಆತಿಲ್‌ ಷಾಹಿ' ಕಾಲದ ಕೆಲವು 
ನಿರ್ಮಿತಿಗಳಿವೆ. 


೨) ಇವೆರಡು ದೇವಾಲಯಗಳಲ್ಲಿಯ ಅಧಿ 
ಸ್ಥಾನವು ನೀರಭದ್ರ ದೇವಾಲಯದ ಗೋಡೆಗಳ ಮೂಲೆ 
ಗಂಬಗಳ ಮಾದರಿಗಳು ಮತ್ತು ಅವುಗಳ ಮೇಲಿನ 
ರೇಖಾ ಮತ್ತು ಪುಷ್ಟ ಚಿತ್ರಗಳ ಪಟ್ಟಿಕೆಗಳು, ಮಾಡಿನ 
ಮೇಲಿನ ತ್ರಿದಳ ಕಂಗುರಗಳ ಸಾಲು ಮತ್ತು ಸಿದ್ಧೇಶ್ವರ 
ದೇವಾಲಯದ ವಿನ್ಯಾಸ, ಮುಂಭಾಗದ ಕಂಬಗಳನ್ನು 
ಮಾಡನ್ನು ಜೋಡಿಸಿದ "ಎನ್‌' ಆಕೃತಿಯ ಊರ್ಧ್ವ 
ಪಟ್ಟಿಯು ಬಿಜಾಪುರದ “ಆದಿಲ್‌ ಷಾಹಿ' ಕಾಲದ 
ನಿರ್ಮಿತಿಗಳ ವಿಶಿಷ್ಟ ಲಕ್ಷಣಗಳಾಗಿವೆ. ಆದ್ದರಿಂದ 
ಭಾರತೀಯ ಇಸ್ಲಾಂ ವಾಸ್ತು ಸಂಪ್ರದಾಯದ ಆದಿಲ್‌ 
ಷಾಹಿ ಶೈಲಿಯ ಗಂಭೀರ ಪ್ರಭಾವವನ್ನು ಈ ದೇವಾಲಯ 
ಗಳಲ್ಲಿ ನೋಡುತ್ತೇವೆ. 


ಇಲ್ಲಿ ಸಂಬಂಧಪಟ್ಟಿ ಒಂದು ಅಂಶವನ್ನು ಗಮನಿಸ 
ಬೇಕು. ವಿಶೇಷವಾಗಿ ೧೬೨೧೭ನೇ ಶತಮಾನದ 
ಇಕ್ಕೇರಿ ಅಘೋರೇಶ್ವರ ದೇವಾಲಯ, ಕವಲೆದುರ್ಗ 
ದಲ್ಲಿಯ ಕಾಶಿನಿಶ್ವೇಶ್ವರ, ನಗರದಲ್ಲಿಯ ನೀಲಕಂಠೇಶ್ವರ 
ದೀವಾಲಯಗಳಲ್ಲಿನ ಮೊನೆಚಾದ ತುದಿಯುಳ್ಳ 
ಕಮಾನು, ಮಾಡಿನ ಮುಂದಿನ ಮೂಲೆಗಳಲ್ಲಿಯ ಮಿನ 
ರೆಟ್ಟುಗಳು, ಮಾಡಿನಂಚಿನೆ ಕಂಗುರಸಾಲು, ಒಂದೊಂದು 
ವೇಳೆ ಗುಮ್ಮಟಗಳು ಭಾರತೀಯ ಇಸ್ಲಾಂ ವಾಸ್ತುಶಿಲ್ಪ 


ಇತಿಹಾಸ ದರ್ಶನ 


| ' 
ಸಂಪ್ರದಾಯದ ಪ್ರಭಾವವನ್ನು ಸ್ಪಷ್ಟಪಡಿಸುತ್ತ ವೆ, 
ಇದು ಮೊದಲನೆಯ ಹೆಂತ. 

ಮೇಲೆ ವಿವೇಚಿಸಿದ ದೇವಾಲಯಗಳಲ್ಲಿ ಈ ಸಂಪ್ರ 
ದಾಯ ಪೃಭಾವದ ಎರಡನೇ ಹಂತವನ್ನು 
ತ್ತವೆ, 


ಸೂಚಿಸು 


೨- ಮಿಥುನ ಶಿಲ್ಪಗಳು : 


ಇದುವರೆಗೆ ನಾನು ನೋಡಿದ ಕೆಳದಿ ರಾಜ್ಯ 
ಶಿಲ್ಪಗಳಲ್ಲಿ ೧೯೯೦ರ ಶುರುವಿನಲ್ಲಿ ಇಟ್ಟ ಗೆಹಳ್ಳಿ 
(ಶಿವಮೊಗ್ಗ ತಾ.)ಯಲ್ಲಿ ದಿನಾಂಕ ೪- dh SE 
ಉಳನಿ (ಸೊರಬ ತಾ.) ಯಲ್ಲಿ ಮತ್ತು ದಿನಾಂಕ 
೬೭-೦೭-೧೯೯೩ರಂದು ಸಂಗಳ (ಸಾಗರ ತಾ.) ದಲ್ಲಿ 
ನೋಡಿದ ನ ಮಧ್ಯಮ ಪ್ರಮಾಣದ ಒಂದೊಂದು ಸ್ತ್ರೀ- 
ಪುರುಷ ವಿಗ್ರಹಗಳ ಹೊಂಡ ಜೊತೆ ವ 
ಗ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬೇರೆಡೆ 
ಗಳಲ್ಲಿ ಸರಿಸಾಟಿಯಿಲ್ಲದಾಗಿಯೂ ಇವೆ. ಈ ಮೂರೆಡೆ 
ಗಳಲ್ಲಿಯೂ ಅಲ್ಲಲ್ಲಿಯ ದೊಡ್ಡ ದೊಡ್ಡ ಕೆರೆ ದಂಡೆಯ 
ಮೇಲೆ ಬಯಲಿನಲ್ಲಿ ಒಂದರಸಕ್ಕದಲ್ಲೊ ಂದು ಈ ಜೋಡಿ 
ಶಿಲ್ಪಗಳಿವೆ. ಇವುಗಳು ಯಾವುದೇ ನಿರ್ಮಿತಿಯ ಭಾಗ 
ಗಳಲ್ಲ ಅಥವಾ ಇವುಗಳಿಗೆ ಯಾವುದೇ ನಿರ್ನಿತಿಯಿಲ್ಲದೆ 
ಬಯಲಿನಲ್ಲಿವೆ. ಇವುಗಳಲ್ಲಿ ಬಿಂಬಿಸಿದ ಸ್ತ್ರೀಯ ಮತ್ತು 
ಪುರುಷನ ರೂಪವು ಒಂದೊಂದೆಡೆಯಲ್ಲಿ ಒಂದೊಂದು 
ರೀತಿಯವು. ಇವುಗಳ ಉಡುಪು, ಆಭರಣ, ಕೇಶ 
ವಿನ್ಯಾಸ, ಹೆಣೆಯ ಮೇಲಿನ ತಿಲಕ ತುಂಬ ಅಕರ್ಷಕ 
ವಾಗಿದ್ದು ಇವು ಆಗಿನ ಕಾಲದ ಸಮಾಜದ ಪ್ರತಿಷ್ಠಿತ 
ವ್ಯಕ್ತಿಗಳ ಮಾದರಿಗಳೆಂಬುದು ಸುಸ್ಪಷ್ಟ. ಆದರೆ ನಿಂತ 
ಭಂಗಿಯಲ್ಲಿಯ ಈ ನಗ್ಗ ವ್ಯಕ್ತಿಗಳ ಕಾರ್ಯಾಚರಣೆಯ 
ರೂಪಣ ತುಂಬ ಕುತೂಹಲಕಾರಿಯಾಗಿದೆ. ಪುರುಷನು 


ಊರ್ಧಮುಖವಾಗಿ ಸೆಟೆದು ನಿಂತ ತನ್ನ ಶಿಶ್ನವನ್ನು 


ಎರಡೂ ಕೈಗಳಲ್ಲಿ ಹಿಡಿದುಕೊಂಡಿದ್ದಾನೆ. ಸ್ತ್ರೀಯು 


ತನ್ನ ಮರ್ಮಸ್ಥಾನವನ್ನು ಲಜ್ಜೆ ಯೇ ಇಲ್ಲವೆಂಬಂತೆ ತನ್ನ 


ಎರಡೂ ಕೈಗಳಿಂದ ಬಿಡಿಸಿದ್ದಾಳೆ. ಸಂಭೋಗಕ್ಕೆ 
ಸನ್ನ್ನದ್ಧರಾಗಿರುವ ಭಂಗಿಯಲ್ಲಿ ಇವೆ. ಸಂಗಳದ ಪುರುಷನ 


4 ದೇವಾಂಗನಾ ದೇಸಾಯಿ : 


ಇತಿಹಾಸ ದರ್ಶನ 


ನಿಗ್ರಹವು ಮುಷ್ಟಿ ಮೈಥುನ ಭಂಗಿಯಲ್ಲಿದೆ. ಆದ್ದರಿಂದ 


ಸಾಮಾನ್ಯವಾಗಿ ಈ ಶಿಲ್ಪಗಳನ್ನು ಲೈಂಗಿಕ ಶಿಲ್ಪಗಳೆಂದು 


ಹೇಳಲು ಸಾಧ್ಯ. 


ವಿಶೇಷವಾಗಿ ಮಧ್ಯಕಾಲೀನ ಯುಗದಲ್ಲಿ ಶೈವ, 
ವೈಷ್ಣವ, ಅಪರೂಪವಾಗಿ ಜೈನ, ಬೌದ್ಧ ನಿರ್ನಿತಿಗಳ 
ಹೊರಗೋಡೆಗಳ ಮೇಲೆ, ಕಂಬಗಳ ಮೇಲೆ, ಬೇರೆ ಬೇರೆ 
ಪ್ರಕಾರಗಳ ಶಿಲ್ಪಗಳೊಡನೆ ಸಂಭೋಗಾಸ ಕ್ರಿ ಯನ್ನು 
ಸೂಚಿಸುವ ಇಲ್ಲವೇ ಸಂಭೋಗ ಕ್ರಿಯೆಯಲ್ಲಿ ನಿರತರಾದ 
ಸಣ್ಣ ದೊಡ್ಡ ಪ್ರಮಾಣದ ಶಿಲ್ಪಗಳೂ ಇರುತ್ತವೆ. 
ಧಾರ್ಮಿಕ ನಿರ್ಮಿತಿಗಳಲ್ಲಿ ಇಂಥ ಶಿಲ್ಪಗಳನ್ನು ತೋರಿಸು 
ವುದರ ಟಿಚಿತ್ಯದ ಬಗ್ಗೆ ವಿದ್ವಾಂಸ ಸರಫಿ ಭಿನ್ನಾಭಿಪ್ರಾಯ 
ಗಳಿವೆ.4 ಸಾಮಾಜಿಕೆ, ತೆ ಆಧ್ಯಾತ್ಮಿ' ಕ ಮತ್ತು 
ಪರಂಪರಾನುಗತ ಐತಿಹಾಸಿಕ ಹಿನ್ನೆಲೆಯ ಕಾರಣಗಳನ್ನು 
ಕೊಡಲಾಗಿದೆ. ಈ ವಿಷಯದಲ್ಲಿ ಇನ್ನೂ ಜಿಜ್ಞಾಸೆ ನಡೆ- 
ಯುತ್ತಲಿದೆ. 


ಇದು ಹೇಗೆ ಇರಲಿ, ಪ್ರಸ್ತುತ ಶಿಲ ಗಳು, ಮೇಲೆ 
ಹೇಳಿದಂತೆ ಯಾವುದೇ ಕಟ್ಟಿಡಗಳ ಭಾಗಗಳಲ್ಲ; ಅಥವಾ 
ಪಾನ ಸತಿ ಇವುಗಳ ಸ ಪ್ರತ್ಯೇಕ ಸಣ್ಣ 
ಗುಡಿಯಿಲ್ಲ. ಎಲ್ಲರಿಗೂ ದಿಟ್ಟವಾಗಿ ಕಾಣುವಂತೆ 
ಬಯಲಿನಲ್ಲಿ ಆದರೆ ಎಲ್ಲೆ ಡೆಗಳಲ್ಲಿಯೂ ಕೆಕೆ ದಂಡೆಯ 
ಮೇಲಿರುವುದು ಗಮನಿಸಬೇಕಾದ ವಿಷಯ. ನಮ 
ಸಂಪ್ರದಾಯದಲ್ಲಿ ಸ್ತ್ರೀಯನ್ನು ಪ್ರಕೃತಿದತ್ತವಾದ ಅವಳ 
ತಾಯಿತನನನ್ನು ಗಮನಿಸಿ ಕ್ಷೇತ್ರ ವೆಂದೂ ವರ್ಣಿಸ 
ಲಾಗಿದೆ. ಇದನ್ನು ಅನುಲಕ್ಷಿಸಿ "ಇ ದಂಡೆಯ ಒಂದು 
ಬದಿಯಲ್ಲಿ ನೀರು ಮತ್ತೊಂದು ಬದಿಯಲ್ಲಿ ಕೃಷಿಭೂನಿ 
(ಕ್ಷೇತ್ರ) ಇದ್ದು ಬೇಕಾದಾಗ ಬೆಳೆಯುವ ಪೈರಿಗೆ 
ನೀರನ್ನು ಹಾಯಿಸಿದಾಗ ಉತ್ತಮ ಬೆಳೆ ಆಗುವುದು. 
ಆದ್ದರಿಂದ ಕೆರೆ ತುಂಬ ನೀರು ಇರಬೇಕು ; ಭೂಮಿ 
ಫಲವತ್ಮಾಗಿರಬೇಕು. ಸಮೃದ್ಧಿ ಉತ್ತಮ ಬೆಳೆಯನ್ನು 
ಪಡೆಯಲು ಕ್ರಮವಾಗಿ ಇವೆಲ್ಲವನ್ನು ಸಂಕೇತಿಸುವ 
ಸಾಲಂಕೃತ ಆರೋಗ್ಯವಂತ ಪುರುಷ-ಸ್ತ್ರೀ ನಿಗ್ರಹ 
ಗಳನ್ನು ಕೆರೆಯ ದಂಡೆಯ ಮೇಲಿಟ್ಟು ಮಯೋಚಿತ 


2 (> 


ದಿ ಇರಾಟಿಕ್‌ ಸ [ಲ್‌ ಚರ್‌ ಇನ್‌ ಇಂಡಿಯಾ 


೭೩ 


ವಾಗಿ ಅಂದರೆ ಬಿತ್ತನೆ, ಮೊದಲು ನೀರು ಹಾಯಿಕಿಸುವ 
ಮತ್ತು ಕೊಯ್ಲಿನ ಕಾಲದಲ್ಲಿ ರೈತಾನಿ ಜನರು ಪೂಜೆ 
ಮಾಡುವ ಕಟ್ಟಳೆ ಕೆಳದಿ ರಾಜ್ಯ ಕಾಲದಲ್ಲಿ ಈ ಪ್ರದೇಶ 
ದಲ್ಲೆಲ್ಲ ಇದ್ದಿತೆಂದು ಕಾಣುತ್ತದೆ. ಆದ್ದರಿಂದ ಈ 
ಮೂರ್ತಿಗಳು ಸಮಕಾಲೀನ ಯಾವುದೇ ಗಣ್ಯವ್ಯಕ್ತಿ 


೬೪ 


ಗಳನ್ನು ಸೂಚಿಸದೆ ಭೂಮಿಯ ಫಲವತ್ತತೆ ಮತ್ತು 
ಸಮೃದ್ಧಿ ಬೆಳೆಗೆ ಸಂಬಂಧಿಸಿದ ಕೃಷಿ ಕಟ್ಟಳೆಯ 
ಸಾಂಕೇತಿಕ ಮೂರ್ತಿಗಳೆಂದು ತರ್ಕಿಸಬಹುದು. ಇಂಥ 
ಶಿಲ್ಪಗಳು ಇನ್ನೂ ಬೇರೆಡೆಗಳಲ್ಲಿ ಕೆರೆ ದಂಡೆಗಳ 
ಮೇಲಿರುವ ಸಾಧ್ಯತೆ ಇದೆ. 


ಇಕಹಾಸ ದರ್ಶನ 


ವಿ. ಎಸ್‌. ಬಡಿಗೇರ" 
೦೦ 


ಬಸವನ-ಬಾಗೇವಾಡಿ ತಾರೂಕಿನಲ್ಲಿಯ ಪೃರಾಶತ್ಕ ಅವಶೇಷಗಳು ಒಂದು ನರದಿ 


ವಿಜಾಪೂರ ಜಿಲ್ಲೆಯ ಬಸವನ- ಬಾಗೇವಾಡಿ 
ತಾಲೂಕು ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕ ಸ್ಥಳ 
ವಾಗಿಡೆ. ಕ್ರಿ.ಶ. ೧೩ನೇ ಶತಮಾನದ ಪೂರ್ವಾಧಿಯಲ್ಲಿ 
ಬಸವನ-ಬಾಗೇವಾಡಿಯು ಒಂದು ಮಹಾಗ್ರಹಾರ 
ವಾಗಿತ್ತು. ಕ್ರಿ.ಶ. ೧೨ನೇ ಶತಮಾನದಲ್ಲಿ ಜೀವಿಸಿದ್ದ 
ಬಸವಣ್ಣ ನವರಿಂದ ಇದೊಂದು ವೀರಶೈವ ಧಾರ್ಮಿಕ 
ಕ್ಷೇತ್ರವಾಯಿತು. 


ಈಗಿರುವ ಬಸವನ- ಬಾಗೇವಾಡಿ ತಾಲೂಕವು 
೧೨೦ ಹಳ್ಳಿ ಗಳನ್ನೊಳಗೊಂಡ ನಿಶಾಲವಾದ ಪ್ರದೇಶ. 
ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚುರಿ 
ಗಳು ಮತ್ತು ಯಾದವರ ಕಾಲದಲ್ಲಿ “ತರ್ದವಾಡಿ 
ಸಾಸಿರ”ವೆಂದು ಪ್ರಸಿದ್ಧ ವಾದ ಇಂಡಿ ತಾಲೂಕಿನ ಭೀಮಾ 
ನದಿಯ ದಕ್ಷಿಣ ದಂಡೆಯ ಮೇಲಿರುವ ಇಂದಿನ 
ತದ್ದೇವಾಡಿಯೇ ಅಂದು ಸಾವಿರ ಹೆಳ್ಳಿಗಳನ್ನೊಳಗೊಂಡ 
ಆಡಳಿತದ ಕೇಂದ್ರವಾಗಿತ್ತು. ಹಾಗೂ ಆಡಳಿತದ 
ಅನುಕೂಲಕ್ಕಾಗಿ ೨೧ ಕಂಪಣಗಳನ್ನಾಗಿ ವಿಭಾಗ 
ಮಾಡಲಾಗಿತ್ತು. ಅವುಗಳಲ್ಲಿ ಮುತ್ತಗಿ ಮೂವತ್ತು, 
ಹೆಬ್ಬಾಳು ಹನ್ನೆರೆಡು ಮತ್ತು ತುಂಬದಾರು ಬಾಂಡ, 
ಇವು ಹೆಸರಿಗೆ ತಕ್ಕಂತೆ ಗ್ರಾಮಗಳನ್ನೊಳಗೊಂಡು 


ಇಂದಿನ ಬಾಗೇವಾಡಿ ತಾಲೂಕಿನಲ್ಲಿಯ ಪ್ರಮುಖ 
ಕಂಪಣಗಳಾಗಿದ್ದವು. 


೫ ಎಂ. ಫಿಲ್‌, 
ಧಾರವಾಡ-೫೮೦ ೦೦೩ 


ಇತಿಹಾಸ ದರ್ಶನ 


ವಿದ್ಯಾರ್ಥಿ ಪ್ರಾಚೀನ ಭಾರತೀಯ ಇತಿಹಾಸ ಮಂತ್ತು ಶಾಸನ 


ಈ ಹಿಂದೆ ಶೋಧಿಸಿದ ಹಿಪ್ಪರಗಿ ಮತ್ತು ಕೃಷ್ಣಾ 
ನದಿಯ ದಂಡೆಯ ಮೇಲಿರುವ ಕೊಲ್ಲಾರವು ಅದಿ- 
ಮಧ್ಯ-ಹಳೆಯ ಶಿಲಾಯುಗದ ನೆಲೆಗಳಾಗಿವೆ. ನನ್ನ 
ಶೋಧನೆಯಲ್ಲಿ ಬೆಳಕಿಗೆ ಬಂದ ಡೋಣಿ ನದಿಯ ದಕ್ಷಿಣ 
ದಂಡೆಯ ಮೇಲಿರುವ ಡೋಣೂರು ಬಾಗೇವಾಡಿಯಿಂದ 
ಒಂಬತ್ತು ಕೆ.ನೊ. ಉತ್ತ ರಕ್ಕಿರುವ ಇಂಗಳೇಶ್ವರ 
ಸೂಕ್ಷ ೬ ಶಿಲಾಯುಗದ ನೆಲೆಗಳಾಗಿವೆ. ಇಂಗಳೇಶ್ವರ, 
ಕೊಲ್ಹಾರ, ಚಿಮ್ಮಲಗಿ, ವಡ್ಡವಡಿಗೆ ಮತ್ತು ಹೆಬ್ಬಾಳ 
ಇವು ಇತಿಹಾಸ ಆರಂಭಕಾಲದ ನೆಲೆಗಳಾಗಿನೆ ಮತ್ತು 


ಇನ್ನುಳಿದವು (ಕೆಲವನ್ನು ಬಿಟ್ಟು) ಮಧ್ಯೆಯುಗೀನ 
ಇತಿಹಾಸ ಕಾಲದ ನೆಲೆಗಳಾಗಿವೆ. 


ಈ ತಾಲೂಕಿನಲ್ಲಿ ಈವರೆಗೆ ೨೭ ಹಳ್ಳಿಗಳಲ್ಲಿ ೮೪ 
ಶಾಸನಗಳು ದೊರೆತಿವೆ. ಅವುಗಳಲ್ಲಿ ಎರಡು ಅಪ್ರಕಟಿತ, 
ಪ್ರಕಟಗೊಂಡ ಎಲ್ಲ ಶಾಸನಗಳು ರಾಷ್ಟ್ರಕೂಟ, ಕಲ್ಯಾಣ 
ಚಾಲುಕ್ಯ, ಕಲಚುರಿ, ಮತ್ತು ಯಾದವ ಅರಸರ 
ರಾಣಿಯರ, ರಾಜಕುಮಾರರ, ಅಧಿಕಾರಿಗಳ ಮತ್ತು 
ಪ್ರಮುಖ ವ್ಯಕ್ತಿಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. 
ಧಾರ್ಮಿಕವಾಗಿ. ಇಂಗಳೇಶ್ವರ, ಮನಗೂಳಿ, ಸಾಲ 
ವಾಡಿಗೆ ಪ್ರಮುಖ ಜೈನ ಧರ್ಮದ ಕೇಂದ್ರಗಳಾಗಿದ್ದವು. 
ಮುತ್ತಗಿ, ಇಂಗಳೇಶ್ವರ, ಮನಗೂಳಿ ಮೊದಲಾದವು 
ಗಳು ಶೈವ ಧರ್ಮದ ಕೇಂದ್ರಗಳು. ಪಾಶುಪತ 


ವಿಜಾನ 
> 4 


೭೫ 


ಕಾಳಾಮುಖ ಸಂಥಕ್ಕೆ ಸಂಬಂಧಿಸಿದಂತೆ ಮುತ್ತಗಿಯಲ್ಲಿ 
ಶಕ್ತಿ ಪರ್ಷೆಯ ಮತ್ತು ಮನಗೂಳಿ ಇಂಗಳೇಶ್ರರದಲ್ಲಿ 
ಸಿಂಹ ಪರ್ಷೆಯ ಸ್ಮಾನಾಚಾರ್ಯರ ಗುರು ಪರಂಪರೆ 
ಬೆಳೆದು ಬಂದ ಬಗ್ಗೆ ಅಲ್ಲಿಯ ಶಾಸನಗಳು ಉಲ್ಲೆ (ಖಿಸು 
ತ್ತವೆ. ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದಂತೆ ಹೂನಿನ- 
ಹಿಪ್ಪರಗಿ, ಬಾಗೇವಾಡಿ, ಮನಗೂಳಿ, ಇಂಗಳೇಶ್ವರ 
ಕೊಲ್ಲಾರ ಇವೆಲ್ಲವು ಮಹದಗ್ರಹಾರಗಳಾಗಿದ್ದವು. 
ಅಲ್ಲಿಯ ಮಹಾಜನರು  ಯಜನೆ-ಯಾಜನ, 
ಅಧ್ಯೆ ಯನ-ಅಧ್ಯಾಸನಡೊಂದಿಗೆ ಆಡಳಿತ ನೋಡಿ 
ಕೊಳ್ಳುತ್ತಿದ್ದರು. ಸಾಮಾಜಿಕವಾಗಿ, ಪ್ರಭುನರ್ಗ, 
ಮಹಾಜನರು, ಸ್ಥಾನಾಚಾರ್ಯರು, ಜಿನಮುನಿಗಳು, 
ಶ್ರಮಿಕವರ್ಗದವರು, ಸಮಾಜದಲ್ಲಿ ವಾಸವಾಗಿದ್ದರು. 
ಅಲ್ಲಿಯ ವರ್ತಕರು ಅನರ ಸಂಘ ಸಂಸ್ಥೆಗಳಾದ 
ಐಹೊಳೆಯ ಐನೊರು ಸ್ವಾಮಿಗಳು, ದೇಡರ ಸೆಣಿಗ 
ಕೊತ್ತಳಿಗಳು, ಸಾಲಿನ ಮುನ್ನೂರ್ವರು, ತಂಬುಲಿಗ 
ಸಾಸಿರ್ವರು ಮೊದಲಾದವು ಉತ್ಪಾದನೆ, ವಿತರಣೆಯಲ್ಲಿ 
ತೊಡಗಿದ್ದವು. ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿ 
ದಂತೆ ವಾಸ್ತು-ಮೂರ್ತಿಶಿಲ್ಪಗಳ ನಿರ್ಮಾಣ, ಕನಿ 
ಮತ್ತು ಲಿಪಿಕಾರರಿಂದ ಶಾಸನಗಳ ಪಾಠ ರಚನೆ, ಅಗ್ಗಳ 
ಕನಿಯ ಚಂದ್ರಪ್ರಭ ಪುರಾಣ ಇನೆಲ್ಲ ಪ್ರಮುಖನಾದವು. 


ಹೀಗೆ ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಿದ ಈ 
ಪ್ರದೇಶದಲ್ಲಿ ೧೮ ಹಳ್ಳಿಗಳಲ್ಲಿ ಕ್ಷೇತ್ರ ಕಾರ್ಯ ಕೈಗೊಂಡಿದ್ದು 
ಅವುಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ದೊರೆತ ಪುರಾತತ್ವ 
ಅನಶೇಷಗಳು.. ಈ ರೀತಿಯಾಗಿವೆ : ೧) ಸೂಕ್ಷ್ಮ 
ಶಿಲಾಯುಗದ ನೆಲೆಗಳು, ೨) ಇತಿಹಾಸ ಆರಂಭ 
ಮತ್ತು ಮಧ್ಯಯುಗೀನ ಕಾಲದ ನೆಲೆಗಳು ೩) ಪ್ರಾಚೀನ 
ದೇವಾಲಯಗಳು ಮತ್ತು ೪) ಮೂರ್ತಿ-ಶಿಲ್ಪಗಳು. 


೧. ಸೂಕ್ಷ್ಮ ಶಿಲಾಯಂಗೆದ ನೆಲೆಗಳು : 
ಇಂಗಳೇಶ್ವರ ಗ್ರಾನು (ಬಾಗೇವಾಡಿ ತಾಲೂಕ) 
ದಿಂದ ದಕ್ಷಿಣಕ್ಕೆ ಒಂದು ಕಿ.ವೂ. ದೂರದಲ್ಲಿ ಗುಡ್ಡನಿದೆ. 
ಗುಡ್ಡದ ಈಶಾನ್ಯ ಭಾಗದಲ್ಲಿ ಬೆಣಚುಕಲ್ಲು ಹರಡಿದೆ. 
ಈ ಕಲ್ಲಿನಲ್ಲಿ ತಯಾರಿಸಿದ ಸೂಕ್ಷ್ಮ ಶಿಲಾಯುಗದ 
ಉಪಕರಣಗಳು ಈಗಿರುವ ಇಂಗಳೇಶ್ವರ ಗ್ರಾಮ ಮತ್ತು 
ಗುಡ್ಡದ ಮಧ್ಯದ ಪ್ರದೇಶದಲ್ಲಿ ಹರಡಿವೆ. ಸಪೂರ 
ನೀಳವಾದ ಚಿಕ್ಕೆಗಳು, ಕೆರೆಯುವ ಉಪಕರಣಗಳು, 


೭8 


"ದಿಂದ 


ಮೊನೆಗಳು, ತ್ರಿಕೋನಾಕೃತಿಯ ಬಾಣದ ಮೊನೆಗಳು, 
ಮೊದಲಾದ ವಿವಿಧೆ ಆಯುಧಗಳು ದೊರೆಯುತ್ತವೆ. 
ಈ ಗುಡ್ಡದಲ್ಲಿ ಬೆಣಚುಕಲ್ಲು ಸಹಜವಾಗಿ ದೊರೆಯುವುದ 
ರಿಂದ ಹಾಗೂ ಉಸಕರಣಗಳನ್ನು ತೆಗೆದ ಉಳಿದ ಪಟ್ಟ 
ಪಟ್ಟಿಕೆಯ ಶಿಲೆಗಳು ಬಹಳಷ್ಟು ಹರಡಿರುವುದರಿಂದ 
ಇದೊಂದು ಸೂಕ್ಷ್ಮಶಿಲಾಯುಗದ ಉಪಕರಣಗಳನ್ನು 
ತಯಾರಿಸುವ ಕಾರ್ಯಾಗಾರವಾಗಿತ್ತೆ ದು ಹೇಳಬಹುದು. 
ಈ ಗುಡ್ಡದ ದಕ್ಷಿಣ ಭಾಗದಲ್ಲಿ ಅಂದರೆ ಇಂಗಳೇಶ್ವರ 
ದಕ್ಷಿಣಕ್ಕೆ ಎರಡು ಕಿ.ಮೂ. ದೂರದಲ್ಲಿ 
ಬಾಗೇವಾಡಿಗೆ ಹೋಗುವ ರಸ್ತೆಯ ಎಡ. ಬಲ ಭಾಗಗಳಲ್ಲಿ 
ಸೂಕ್ಷ್ಮಶಿಲಾಯುಗದ ಉಸಕರಣಗಳು ಹರಡಿದ ನೆಲೆ 
ಗಳಿವೆ. ಪ್ರತಿಯೊಂದು ನೆಲೆಯು ಸು. ಎರಡು ಎಕಕೆ 
ಪ್ರವೇಶನಿದ್ದು ಈ ಮೇಲೆ ಹೇಳಿದ ಆಯುಧಗಳು ಕಂಡು 
ಬರುತ್ತವೆ... ಡೋಣಿ ನದಿಯ ದಂಡೆಯಲ್ಲಿರುವ 
ಡೋಣೂರು ಮತ್ತು ಸುತ್ತ ಮುತ್ತ ಸೂಕ್ಷ್ಮ ಶಿಲಾ 
ಯುಗದ ಉಪಕರಣಗಳು ದೊರೆಯುತ್ತವೆ. 


೨. ಆರಂಭ ಮತ್ತು ಮುಧ್ಯಯುಗೀನ ಇತಿಹಾಸ 
ಕಾಲದ ನೆಲೆಗಳು : 


ಈ ತಾಲೂಕಿನ ಇಂಗಳೇಶ್ವರ, ಕೊಲ್ಲಾ ರೈ 
ಚಿಮ್ಮಲಗಿ, ವಡ್ಡವಡಿಗೆ, ಹೆಬ್ಬಾಳ ಗ್ರಾಮಗಳು 
ಆರಂಭ ಮತ್ತು ಮಧ್ಯಯುಗೀನ ಇತಿಹಾಸ ಕಾಲದ 
ನೆಲೆಗಳಾಗಿವೆ. ಬಾಗೇವಾಡಿ, ಮುತ್ತಗಿ, ಮನಗೂಳಿ, 
ವಂದಾಲ, ಹೂನಿನೆ-ಹಿಸ್ಪರಿಗಿ, ಇವು ಮಧ್ಯಯುಗೀನ 
ಕಾಲದ ನೆಲೆಗಳಾಗಿವೆ. ಈ ಎಲ್ಲ ಪ್ರದೇಶಗಳಲ್ಲಿ ಹಾಳು 
ಮಣ್ಣು, ಗೋಡೆಯ ತಳಪಾಯ, ಮಡಿಕೆಯ ಚೂರು, 
ಬಳೆಚೂರು, ಮೊದಲಾದ ಪುರಾತತ್ವ ಅವಶೇಷಗಳು 
ಕಂಡುಬರುತ್ತವೆ. 


೩. ದೇವಾಲಯಗಳು 

ಕೈವ- ವೈಷ್ಣ ವ ದೇವಾಲಯಗಳು ಇಂಗಳೇಶ್ವರ 
ದಲ್ಲಿ ಸೋಭಾನ ದೇವರು, ಸೋಮನಾಥ, ಕಲ್ಮೇಶ್ವರ, 
ನಾರಾಯಣ ; ಬಾಗೇವಾಡಿಯಲ್ಲಿ ಸಂಗಮೇಶ್ವರ, 
ಈಶ್ವರ ; ಮುತ್ತಗಿಯಲ್ಲಿ ಮುಕ್ತೇಶ್ವರ, ಲಕ್ಷ್ಮಿ- 
ನಾರಾಯಣ, ಸಂಗಮೇಶ್ವರ, ಈಶ್ವರ, ಕಲ್ಮೇಶ್ವರ ; 
ಮನೆಗೂಳಿಯಲ್ಲಿ ರಾಮೇಶ್ವರ ; ವಡ್ಡವಡಿಗಿಯಲ್ಲಿ 
ಸಂಗಮೇಶ್ವರ ; ಹೊನಿನೆ-ಹಿಪ್ಪರಗಿಯಲ್ಲಿ ಕಲ್ಮೇಶ್ವರ ; 


ಇತಿಹಾಸ ದೆರ್ಶನ 


| 


ಹೆಬ್ಬಾಳದಲ್ಲಿ ಮಹದೇವ, ರಾಮಲಿಂಗ, ಈಶ್ವರ 
ದೇವಾಲಯಗಳು ಕಂಡು ಬರುತ್ತವೆ. 

ಹೆಬ್ಬಾಳದಲ್ಲಿ ರಾಮಲಿಂಗ ದೇವಾಲಯದ ದಕ್ಷಿಣ 
ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ನಿರ್ಮಿತವಾದ 
ಹಳೆಯ ಕಾಲದ ದೇವಾಲಯವಿದೆ. ಮುಂದಿನೆ ಭಾಗ 
ಹಾಳಾಗಿದ್ದು ಸಭಾ ಮಂಟಪ, ಗರ್ಭಗೃಹ ಮಾತ್ರ 
ಇವೆ. ಸಭಾ ಮಂಟಪದಲ್ಲಿ ಕಲ್ಯಾಣ ಚಾಲುಕ್ಯ ಕಾಲದ 
ಕಂಬಗಳಿವೆ, ಗರ್ಭಗೃಹದಲ್ಲಿ ಯಾವುದೇ ಮೂರ್ತಿ 
ಇರುವುದಿಲ್ಲ. ಇದನ್ನು ಈಗ ಉಗ್ರಾಣ ಮಳಿಗೆ ಎಂದು 
ಸ್ಥಳೀಯ ಜನರು ಕರೆಯುತ್ತಾರೆ. 


೪, ಮೂರ್ತಿ ಶಿಲ್ಪಗಳು 


ಮೇಲೆ ಹೇಳಿದ ಎಲ್ಲ ಗ್ರಾಮಗಳಲ್ಲಿ ಜಿನಮೂರ್ತಿ 
ಗಳು, ಈಶ್ವರ ಲಿಂಗಗಳು, ವೀರಭದ್ರ, ಉಮಾ- 
ಮಹೇಶ್ವರ, ನಂದಿ, ಗಣೇಶ, ಕಾಳಿಕಾ, ಲಕ್ಷ್ಮಿ 
ನಾರಾಯಣ, ಲಕ್ಷಿ ವಿಷ್ಣು R ಅನಂತಶಯನ, 
ನಾರಾಯಣ, ಸಪ್ತಮಾತೃಕೆಯರು, ವೀರಗಲ್ಲುಗಳು, 
ಮಾಸ್ಕಿಕಲ್ಲುಗಳು, ನಿಸದಿಗಲ್ಲುಗಳು ಮೊದಲಾದ 
ಮೂರ್ತಿಶಿಲ್ಪಗಳು ಕಂಡು ಬರುತ್ತವೆ. 


ಉಮಾ-ಮಹೇಶ್ವರ, ಲಕ್ಷ್ಮಿ-ನಿಸ್ಣು ಮೂರ್ತಿಗಳು 


ವಡ್ಡವಡಿಗಿಯ ಸಂಗಮೇಶ್ವರೆ ದೇವಾಲಯದ 
ಗರ್ಭಗೃಹದಲ್ಲಿ ಒಂದು ಅಡಿ ಎತ್ತರದ ಪೀಠದ ಮೇಲೆ 
ಬಲಭಾಗ ಉಮಾ-ಮಹೇಶ್ವರ, ಎಡಭಾಗ ಲಕ್ಷ್ಮಿ 
ನಿಷ್ಣುವಿನ ಮೂರ್ತಿಗಳಿವೆ. ಮಧ್ಯದಲ್ಲಿ ಈಗ 
ಪ್ರತಿಷ್ಠಾಪಿಸಿದ ಒಂದು ಲಿಂಗವಿದೆ. ಈಗ ಲಿಂಗವಿರುವ 
ಸ್ಕೃಳದಲ್ಲಿ ಒಂದೆ ಬ್ರಹ್ಮನ ಮೂರ್ತಿ ಇದ್ದಿರಬಹುದು. 
ಹಾಗಿದ್ದಲ್ಲಿ ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ 


4) 
ತ್ರಿಮೂರ್ತಿಗಳ ದೇವಾಲಯವೆಂದು ಸ್ಪಷ್ಟೆವಾಗುತ್ತದೆ. 


ನೇನಿನಾಥನ ಮೂರ್ತಿ 


ಇಂಗಳೇಶ್ವರದ ಗುಡ್ಡದ ಗವಿಯಲ್ಲಿರುವ ಈ 
ಮೂರ್ತಿಗೆ ರೇವಣಸಿದ್ಧ ಎಂದು ಸ್ಥಳೀಯ ಜನರು 
ಕರೆಯುತ್ತಾರೆ. ನಾಲ್ಕು ಅಡಿ ಎತ್ತರ ಮೇಲೆ ಏಳು 
ಹೆಡೆಗಳುಳ್ಳೆ ಸರ್ಪ, ಜಟಾಮುಕುಟ, ಕೊರಳ, ಕೆವಿ 
NAN, ಪದಾ ಸನ, ಯೋಗ ಮುದ್ರೆ, ಎರಡೂ 
ಕೈಗಳಿಗೆ (EK ಸುತ್ತಿಕೊಂಡಿರುವ ಇ ಜೈನ 
ನೇಮಿನಾಥನ ಮೂರ್ತಿ ನಾಕು ಸ್ಪಷ್ಟ ವಾಗುವುದು.* 


ಆಧಾರ ಗ್ರಂಥಗಳು 


ತ್ಮ 
ಎಸಿಗ್ಗಾಫಿಯ ಇಂಡಿಕಾ ಸಂಪುಳ್ಯತಿ 


ಸೌಥ್‌ ಇಂಡಿಯನ್‌ ಇನ್‌ಸಿ ಸ್ಸ ನ್ಸ್‌: 


ಗುರವ, ಆರ್‌.ಎನ್‌., ತರ್ದವಾಡಿನಾಡು : 


MD OE [14 


ವಿಶ ವಿದ್ಯಾಲಯ ಧಾರವಾಡ 


ನನ್ನ ಕ್ಷೇತ್ರಕಾರ್ಯದಲ್ಲಿ ದೊರೆತ ಪುರಾತತ್ವ ಅವಶೇಷಗಳು 

; ೧೮೯೮-೯೯, ೧೯೬೦. 
ಸಂಪುಟಿ ೧೧, ೧೯೪೦, ಸಂ. ೧೫, ೧೯೬೫. 
ಗೆಜೆಟೀಯರ್‌ ಆಫ್‌ ಇಂಡಿಯಾ ಮೈಸೂರು ಸ್ಟೇಟ್‌ ಬಿಜಾಪೂರ ಡಿಸ್ಟ್ರಿಕ್ಟ್‌ ೧೯೬೬, ಬೆಂಗಳೂರು. 
ಇಂಡಿಯನ್‌ ಅರ್ಕೀಯಾಲಜಿ ರಿವ್ಯೂ ಪು-.೨೩, ೧೯೬೩-೬೪ 
೧೯೭೯ 
ಕೊಪ್ಪಾ ಎಸ್‌. ಕೆ. ತರ್ದವಾಡಿ ನಾಡು ಒಂದು ಅಧ್ಯಯನ ೧೯೯೦ ಹಿಎಚ್‌.ಡಿ. 


ಪ್ರಬಂಧ, ಕರ್ನಾಟಿಕ 


೮. ಶಿರನಟ್ಟ ಲ.ಆ., ಬಸವನ-ಬಾಗೇವಾಡಿಯ ಕ್ಷೇತ್ರ ದರ್ಶನ ೧೯೭೪ 
೯, ಜಸತ ಎಸ್‌., ಶ್ರೀ ಕ್ಷೇತ್ರ ಬಸವನ ಚಾಗ್ಗ ೧೯೮೮ ಬಸವಪಥ ಸಂಪುಟ-೧೦, ಸಂಚಿಕ 


* ಶಈವರ್ಣನೆಯಿಂದ ಇದು ಶೈನ ಧರ್ಮದ ದೇವ 
ನಿರಾಭರಣರು, (ಸಂ). 


ಇತಿಹಾಸ ದರ್ಶನ 


ತಾನೂರ್ತಿ ಎಂಬುದು ಸ್ಪಷ್ಟ, ನೇಮಿನಾಥನದಲ್ಲ, ತೀರ್ಥಂಕರೆರು 


೬& 


-ಡಾ॥ ರು. ಮ ಷಡಕ್ಷರಯ್ಯ"* 


ಧಾರವಾಡ ಜಿಲ್ಲೆಯಲ್ಲಿ ದೊರೆತ ರಾಷ್ಟ್ರಕೂಟರ ಕಾಲದ ಶಿಲ್ಪ-ದೇವಾಲಯಗಳು 


ಧಾರವಾಡ ಜಿಲ್ಲೆಯ ಕ್ರಿ.ಶ. ೧೦ನೇ ಶತಮಾನದ 
ವರೆಗಿನ ದೇವಾಲಯ ಶಿಲ್ಪಗಳ ಅನ್ರೇಷಣೆಯನ್ನು 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನ 
ಸಂಸ್ಥೆಯ ವತಿಯಿಂದ ೧೯೯೧-೯೩ರವರೆಗೆ ಕೈಗೊಂಡಾಗ 
ಈ ಕಾಲದ ಹಲವಾರು ದೇವಾಲಯ-ಶಿಲ್ಪಗಳು ಬೆಳಕಿಗೆ 
ಬಂದವು. ಪ್ರಸ್ತುತ ಲೇಖನದಲ್ಲಿ ಮುಖ್ಯವಾಗಿ 
೧೯೯೩ರಲ್ಲಿ ಕಂಡುಬಂದ ಕೆಲವು ದೇವ- ದೇವತೆಯರ 
ಶಿಲ್ಪ, ಗೋಸಾಸ ಹಾಗೂ ವೀರಗಲ್ಲುಗಳ ಅಧ್ಯಯನ: 
ವನ್ನು ಮಾಡಲಾಗಿದೆ. 


ಗೆಣೇಶ 


ರಾಣಿಬೆನ್ನೂರು ತಾಲ್ಲೂಕಿನ ಇಟಿಗಿ ಗ್ರಾಮದ 
ಬಸವಣ್ಣನೆ ಗುಡಿ ಬದಿಗೆ ಒಂದು ಅಪೂರ್ವ ಗಣೇಶ ಶಿಲ್ಪ 
ದೊರೆತಿದ್ದು ಈಗ ಅದನ್ನು ಕನ್ನಡ ಸಂಶೋಧನ ಸಂಸ್ಥೆಗೆ 
ತರಲಾಗಿದೆ. ಪ್ರಸ್ತುತ ಶಿಲ್ಪದಲ್ಲಿ ಗಣೇಶನ ಉದರದ 
ಮುಂಭಾಗ ಇಡೀ ಮೂರ್ತಿಯ ಹಿಂಭಾಗ ಹಾಗೂ 
ಸೊಂಟದ ಕೆಳಗಿನ ಭಾಗ ಭಗ್ಗವಾಗಿದೆ. ಈ ಬಿಂಬವು 
ಆಸೀನ ಭಂಗಿಯಲ್ಲಿದ್ದು ದ್ವಿಭುಜವುಳ್ಳದ್ದಾಗಿದೆ. ಬಲಗೈ 
ಮುಸ್ಟಿಯಲ್ಲಿ ದಂತ ಮತ್ತು ಎಡಗೈ ಮುಸ್ಟಿಯಲ್ಲಿ ಪದ್ಮ 
ವನ್ನು ಹಿಡಿದಿದೆ. ಎಡಭಾಗಕ್ಕೆ ಬಾಗಿರುವ ಸೊಂಡಿಲು 
ಎಡಗೈ ಯಲ್ಲಿರುವ ಅರಳಿದ ಪದ್ಮವನ್ನು ಸ್ಪರ್ಶಿಸಿದೆ. ಈ 
ಪುಷ್ಪವನ್ನು ಮೋದಕ ಪಾತ್ರೆ ಹಿಡಿದ ರೀತಿಯಲ್ಲಿ ತೋರಿ 
ಸಿರುವುದು ಕುತೂಹಲಕಾರಿಯಾಗಿದೆ. ದಕ್ಷಿಣ ಭಾರತದ 
ಪ್ರಾಚೀನ ಗಣೇಶ ಶಿಲ್ಪಗಳಲ್ಲಿ ಈ ಮಾದರಿ ಪ್ರಥಮ 


ವೆಂದು ತರ್ಕಿಸಬಹುದು. ಜಟಾಮಕುಟಿವಾಗಲೀ. ಕಿರೀಟ 
ಮಕುಟವಾಗಲೀ ಮೂರ್ತಿಗೆ ಇಲ್ಲ. ಅದಕ್ಕೆ ಬದಲಾಗಿ 
ಹೆಣೆಯಸಟ್ಟಿಯಲ್ಲಿ ಮಧ್ಯ ಹೆಡೆ ತೆರೆದಿರುವ ನಾಗಪಟ್ಟ 
ಯಿದೆ. ಕೊರಳಲ್ಲಿ ಉದ್ದನೆಯ ಗಂಟೆಗಳ ಹಾರವನ್ನು 
ಕಟ್ಟಲಾಗಿದೆ. ಉದರಕ್ಕೆ ನಾಗನನ್ನು ಸುತ್ತಲಾಗಿದೆ. 
ಹಾಗೂ ಮೂರು ಎಳೆಗಳ ಯಜ್ಞೋಪವೀತವಿದೆ. 
ಆಭರಣಗಳ ಲಕ್ಷಣಗಳಿಂದ ಈ ಶಿಲ್ಪವನ್ನು ಸುಮಾರು 
ಕ್ರಿ.ಶ. ೮-೯ನೇ ಶತಮಾನಕ್ಕೆ ಸೇರಿಸಬಹುದಾಗಿದೆ. 


ಮಹಿಷಮರ್ಧಿನಿ ಶಿಲ್ಪಗಳು 


ಸಿಡೆನೂರು ಗ್ರಾಮದ ಕಲ್ಲೇಶ್ವರ ಗುಡಿಯಲ್ಲಿ 
ಒಂದು ಮಹಿಷಮರ್ಧಿಸಿ ಶಿಲ್ಪವಿದ್ದು » ಅದನ್ನು ಕನ್ನಡ 
ಸಂಶೋಧನ ಸಂಸ್ಥೆಗೆ ತರಲಾಗಿದೆ... ಚತುರ್ಭುಜ 
ಧಾರಿಯಾದ ದೇವಿಯು ಬಲಗೈಯ ತ್ರಿಶೂಲದ ತುದಿ 
ಯಿಂದ ಕೋಣನ ತಲೆಗೆ ತಿನಿದಿದ್ದು, ಎಡಗೈಯಲ್ಲಿ 
ಮಹಿಷನ ಮೂತಿಯನ್ನು ಹಿಡಿದಿದ್ದಾಳೆ. ಉಳಿದ 
ಕೈಗಳಲ್ಲಿ ಚಕ್ರ, ಶಂಖಗಳಿವೆ. ಎಡಗಾಲನ್ನು ಕೋಣದ 
ಬಾಲದ ಮೇಲೆ ಮೆಟ್ಟಿ ರುವಳು. ತಲೆಗೆ ಕರಂಡ 
ಮಕುಟ, ಕಿವಿಗೆ ಓಲೆ, ಕೊರಳಲ್ಲಿ ಹಾರ, ದೇಹದಲ್ಲಿ 
ಬಲಭುಜದದಿಂದ ಇಳಿಬಿದ್ದ ದಪ್ಪ ಹೆಗ್ಗ, ತೋಳಲ್ಲಿ 
ಸಟ್ಟಿ, ಕೈಗಳಲ್ಲಿ ಬಳೆ, ವಸ್ತ್ರ ಇತ್ಯಾದಿ ಆಭರಣಗಳನ್ನು 
ಧರಿಸಿದ್ದಾಳೆ. ತಲೆಯ ಹಿಂಬದಿಯ ಚಕ್ರದಾಕಾರದಲ್ಲಿ 
ಪದ್ಮ ದಳಗಳ ಪ್ರಭಾಮಂಡಳವಿದೆ. ದುರದೃಷ್ಟವಶಾತ್‌ 


ಗೆ 
ಈ ಶಿಲ್ಪವು ಹೊಟ್ಟಿ ಭಾಗದಲ್ಲಿ ಒಡೆದು ಎರಡು ಭಾಗ 


* ನಿರ್ದೇಶಕರು, ಕನ್ನಡ ಸಂಶೋಧನ ಸಂಸ್ಥೆ, ಕರ್ನಾಟಕ ನಿಶ್ವನಿದ್ಯಾಲಯೆ, ಧಾರವಾಡೆ-೫೮೦ ೦೦೬ 


೬೪ 


ಇತಿಹಾಸ ದರ್ಶನ 


| 


ವಾಗಿಜಿ. ಜೀಹದ ಅಂಗಾಂಗ, ವೇಷಭೂಷಣಗಳ 
ಶೈಲಿಯಿಂದ ಈ ಶಿಲ್ಪವು ಸುಮಾರು ಕ್ರಿ.ಶ. ಎಂಟನೇ 
ಶತಮಾನದ್ದೆಂದು ತರ್ಕಿಸಬಹುದು. 


ಹಾವೇರಿ ತಾಲ್ಲೂಕು ಹಳೇರಿತ್ತಿಯ ಆದಿಶಕ್ತಿ 
ದೇವಾಲಯದಲ್ಲಿ ಒಂದು ಅಸರೂಪದ ಮಹಿಷಮರ್ಧಿನಿ 
ಶಿಲ್ಪವಿದೆ. ದೇನಿಯ ಮುಂದೆ ಕುಳಿತ ಮನುಷ್ಯ ರೂಸದ 
ಅಸುರನ ಭಂಗಿಯು ಆಂಧ್ರಪ್ರದೇಶದ ಚಿತ್ತೂರ ಜಿಲ್ಲೆಯ 
ಗುಡಿಮಲ್ಲಂ ಅಸಸ್ಮಾರನಂತೆ ತೋರಿಸಿರುವುದು ಅಸರೂಸ 
ವೆನಿಸಿದೆ. ದೇನಿಯು ತನ್ನ ಎಡಗಾಲನ್ನು ಕುಳಿತ 
' ಸುರನ ಎಡಭುಜದ ಮೇಲೆ ಮೆಟ್ಟುತ್ತಿ ದ್ಹಾಳೆ. ಮಹಿಷನು 
ತನ್ನ ಬಲಗೈಯಲ್ಲಿ ಖಡ್ಗ ಮತ್ತು ಎಡಗೈಯಲ್ಲಿ 
ದುಂಡಾದ ಗುರಾಣಿಗಳನ್ನು ಹಿಡಿದಿದ್ದಾನೆ. ಇನನ 
ಕಿವಿಗಳಲ್ಲಿ ಓಲೆ, ಕೊರಳಲ್ಲಿ ಮಣಿಸರ, ಹೊಟ್ಟಿ ಮೇಲೆ 
ಪಟ್ಟ, ಸೊಂಟದಲ್ಲಿ ವಸ್ತ್ರ ಮತ್ತು ಕಾಲಲ್ಲಿ ಕಡಗಗಳಿವೆ. 
ಇವನನ್ನು ಪೂರ್ಣವಾಗಿ ಮಾನವನ ಆಕಾರದಲ್ಲಿ ತೋರಿ 
ಸಿದೆ. ಕೋಣನ ಯಾವ ಅಂಗವೂ ಇಲ್ಲ. 


ಚತುರ್ಭುಜಧಾರಿಯಾದ ಈಕೆ ಬಲಗೈಯ 
ತ್ರಿಶೂಲದ ಬುಡದ ತುದಿಯಿಂದ ಮಹಿಷನ ತಲೆಗೆ 
ಚುಚ್ಚಿದ್ದು, ಎಡಗೈ ಯಲ್ಲಿ ಅವನ ತಲೆಕೂದಲನ್ನು ಬಿಗಿ 
ಯಾಗಿ ಹಿಡಿದಿದ್ದಾಳೆ. ಉಳಿದ ಕೈಗಳಲ್ಲಿ ಚಕ್ರ ಮತ್ತು 
ಶಂಖಗಳಿವೆ. *ಕಿರೀಟಿಧಾರಿಯಾದ ಈಕೆಯ ಉದ್ದವಾದ 
ಕಿವಿಗಳಲ್ಲಿ ದುಂಡಾಕಾರದ ಓಲೆಗಳಿವೆ. ಚಿಕ್ಕ ಗಂಟೆಗಳ 
ಸರಮಾಲೆ ಮತ್ತು ಯಜ್ಞೋಸವನೀತವಿದೆ. ಕಡಗಗಳು, 
ನಾಗಮುರಿಗೆ, ಬಿಗಿದು ಕಟ್ಟಿರುವ ವಸ್ತ್ರದಿಂದ ಇಳಿ 
ಬಿದ್ದಿರುವ ಇಳಿಬಟ್ಟಿ ಇದೆ. ಕಾಲುಗಳಲ್ಲಿ ಮಣಿಗಳ 
ಕಡಗವಿದೆ. ತ್ರಿಶೂಲದ ಮೂರು ಕಡ್ಡಿಗಳಲ್ಲಿ ಮಧ್ಯದ 
ತುದಿ ಚೂಪಾಗಿದೆ. ಕುತ್ತಿಗೆಯ ಬದಿಗಳಲ್ಲಿ ಹಾಗೂ 
ಕೆಳಗಿನ ಕೈಗಳ ಕೆಳಗಡೆ ರಂಧ್ರಗಳಿವೆ. ಅರ್ಥವೃತ್ತಾ- 
ಕಾರದ ಪ್ರಭಾಮಂಡಳವಿದ್ದು ಶಿಲ್ಪದ ಹಿಂಭಾಗದಲ್ಲೂ 
ಇದನ್ನು ಬಿಡಿಸಿದ್ದು ಅದರಿಂದ ಕೂದಲು ಕೆಳಗೆ ಇಳಿ 
ಬಿದ್ದಿದೆ. ಶಿಲ್ಪದ ಹಿಂಬದಿಯನ್ನು ವಸ್ತ್ರಾ ಭರಣಗಳಿಂದ 
: ಅಲಂಕರಿಸಿದೆ. ಒಟ್ಟಾರೆ ಪ ಶಿಲ್ಪವನ್ನು ದುಂಡು 
ಶಿಲ್ಪವೆಂದು ಹೇಳಬಹುದು. ಶಿಲ್ಪದ ಲಕ್ಷಣಗಳಿಂದ 
ಇದನ್ನು ಸುಮಾರು ಕ್ರಿ. ಶ. ಎಂಟನೇ ಶತಮಾನದ್ದೆಂದು 
ತರ್ಕಿಸಬಹುದು. 


.. ಇತಿಹಾಸ ದರ್ಶನೆ 


ರಾಣಿಬೆನ್ನೂರ ತಾಲ್ಲೂಕಿನ ಇಟಗಿ ಗ್ರಾಮದ 
ಬಸವಣ್ಣ ಗುಡಿಯಲ್ಲಿರುವ ಮಹಿಷಾಸುರಮರ್ಥಿನಿ 
ಶಿಲ್ಪವು ಮೊದಲು ಅದೇ ಊರಿನ ಕರೆಮ್ಮ ದೇಗುಲ 
ದಲ್ಲಿತ್ತು. ಇದು ಭಿನ್ನೆವಾಗಿರುವುದರಿಂದ ಇದಕ್ಕೆ ಪೂಜೆ 
ಇಲ್ಲ. ಈ ಶಿಲ್ಪದಲ್ಲಿ ದೇನಿಯ ಕಿರೀಟ ಮಕುಟದ 
ಮೇಲಿನ ಭಾಗದಲ್ಲಿ ಬೋರಲಾಗಿ ಕಮಲವನ್ನು ಅಲಂಕ 
ರಿಸಿರುವುದು ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ದೇವಿಯು 
ಕೋಣಮುಖದ ಮನುಷ್ಯ ದೇ ಹಾಂಗದ ಮಹಿಷನನ್ನು 
ಸಂಹಾರ ಮಾಡುತ್ತಿರುವಂತಿದೆ. ದೇನಿಯು ಚತುರ್ಭುಜ 
ಳಾಗಿದ್ದು ಬಲಗೈ ಯಲ್ಲಿ ಹಿಡಿದ ತ್ರಿಶೂಲದ ತುದಿಯಿಂದ 
ಮಹಿಷನ ಕುತ್ತಿಗೆಗೆ ತಿನಿದಿರುತ್ತಾಳೆ. ಮೇಲಿನ ಬಲಗೈ 
ಯಲ್ಲಿ ಚಕ್ರ ಮತ್ತು ಎಡಗೈಯಲ್ಲಿ ಶಂಖ ಹಿಡಿದಿದ್ದಾಳೆ. 
ಮತ್ತು' ಎಡಗೈಯಲ್ಲಿ ಬಿಗಿಯಾಗಿ ಕೋಣನ ಬಲ- 
ಕೋಡನ್ನು ಒತ್ತಿಹಿಡಿದಿರುವಳು. ಉಳಿದ ಕೈಗಳಲ್ಲಿ 
ಶಂಖ ಚಕ್ರಗಳಿವೆ. ಬಲಗಾಲನ್ನು ಸುರನ ತೊಡೆಯ 
ಮೇಲೆ ಮೆಟ್ಟಿರುವಳು. ಉಳಿದ ವಸ್ತ್ರಾಭರಣದ 
ಅಲಂಕಾರಗಳಲ್ಲಿ ಹಳೇ ರಿತ್ತಿಯ ಶಿಲ್ಪವನ್ನು ಹೋಲು 
ತ್ನದೆ. 


ಹಿರೇಕೆರೂರು ತಾಲ್ಲೂಕಿನ ಹಂಸಬಾವಿಯ ಕೆರೆ 
ದಂಡೆಯ ಮೇಲೆ ತುಂಡುತುಂಡಾದ ಮಹಿಷಾಸುರ 
ಮರ್ಧಿನಿ ಶಿಲ್ಪವಿದ್ದು ಇದು ಸುಮಾರು ಕ್ರಿ. ಶ. ಎಂಟು 
ಒಂಭತ್ತನೇ ಶತಮಾನಕ್ಕೆ ಸೇರಿದುದಾಗಿದೆ. 


ನಿಷ್ಣು : 

ಹಿರೇಕೆರೂರು ತಾಲ್ಲೂಕಿನ ಅಬ್ಬಲೂರು ಗ್ರಾಮದ 
ಬಸವಣ್ಣ ದೇನಾಲಯದ ಪಕ್ಕದ ಒಂದು ಚಿಕ್ಕ ಗುಡಿ 
ಯಲ್ಲಿ ಕ್ರಿ. ಶೆ. ನಾಲ್ಕು-ಐದನೇ ಶತಮಾನದ ಒಂದು 
ಪ್ರಾಚೀನ ವಿಷ್ಣು ವಿಗ್ರಹವಿದೆ. ಇದೊಂದು ದುಂಡು- 


೨ 
ಶಿಲ್ಪ. ಈ ಶಿಲ್ಪದಲ್ಲಿ ವಿಷ್ಣು ಸಮಭಂಗದಲ್ಲಿದ್ದು 
ಚತುರ್ಭುಜಧಾರಿಯಾಗಿದ್ದಾನೆ. ಕೆಳಗಿನ ಕೈ ಯಲ್ಲಿ 


ಫಲವಿದೆ. ಬಲಗೈ ಯಲ್ಲಿ ಚಕ) ಮತ್ತು ಎಡಗೈ ಯಲ್ಲಿ 
ಶಂಖವಿದ್ದು, ಮುಂದಿನ ಕೈ ಸೊಂಟದ ಮೇಲಿದೆ. ಅರ್ಧ 
ವೃತ್ತಾಕಾರದ ಶಿರಶ್ಚಕ್ರ, ಕಿರೀಟಿ ಮಕುಟ, ಓಲೆಗಳು, 
ಎರಡು ರೀತಿಯ ಕೊರಳ ಸರಗಳು, ಯಜ್ಞೋಪವೀತ 


ಇತ್ಯಾದಿ ವಸ್ತ್ರಾಭರಣಗಳನ್ನು ಧರಿಸಿರುವನು. ಶಿರ 


೭೯ 


ಪುತ್ತು ಕೆಳಗಿನ ಕೈಗಳ ಬದಿಗೆ ರಂಧ್ರಗಳಿವೆ. ಇದೊಂದು 
ಆದಿ ಕದಂಬರ ಕಾಲದ ವಿಷ್ಣು ಶಿಲ್ಪವೆಂದು ತರ್ಕಿಸ 
ಲಾಗಿದೆ. 
ಶೈವ ದ್ವಾರಪಾಲಕರು : 

ಹಾವೇರಿ ತಾಲ್ಲೂಕಿನ ಕಿತ್ತೂರ ಗ್ರಾಮದ ಸಂಗ 
ಮೇಶ್ವರ ದೇವಾಲಯ ಬದಿಗೆ ಕೈನ ದ್ವಾರಪಾಲಕರ 
ಎರಡು ಶಿಲ್ಪಗಳಿವೆ. ಇವು ಸಮಿಪದ ವರದಾ ನದಿ 
ಯಲ್ಲಿ ಸಿಕ್ಕಿದುದಾಗಿ ಸ್ಥಳೀಯರ ಹೇಳಿಕೆ. ಈ ಬಿಂಬ 
ಗಳಲ್ಲಿ ಒಂದು ತಲೆಯಿಂದ ಹೊಟ್ಟೆ ಯವರೆಗೆ ಒಡೆದು 
ಹೋಗಿದೆ. ಎರಡೂ ಕಾಲುಗಳು ಮತ್ತು ಕೈಗಳು 
ಮುರಿದಿವೆ. ಇನ್ನೊಂದರಲ್ಲಿ ಕಾಲುಗಳು ಮತ್ತು ಕೆಳಗಿನ 
ಎಡಗೈ ಮುರಿದುಹೋಗಿವೆ. ತ್ರಿಭಂಗಿಯಲ್ಲಿರುವ ಈ 


ಶಿಲ್ಪಗಳು ಚತುರ್ಭುಜಗಳನ್ನು ಹೊಂದಿದ್ದು ಗದೆ, 
ಢಮರು, ತ್ರಿಶೂಲಗಳನ್ನು ಹಿಡಿದಿರುತ್ತಾರೆ. ಶೈಲಿಯ 
ದೃಷ್ಟಿಯಿಂದ ಇವು ಸುಮಾರು ಕ್ರಿ. ಶ. ಹತ್ತನೇ 
ಶತಮಾನ. 
ಶೈವದ್ವಾರ : 


ಹಿರೇಕೆರೂರು ತಾಲ್ಲೂಕಿನ ಮತ್ತಿಹಳ್ಳಿ ಗ್ರಾಮದ 
ಸೋಮೇಶ್ವರ ದೇವಾಲಯದ ಈಗಿನ ಮೂಲ ದ್ವಾರ 
ಬದಿಗೆ ಹಾಗೂ ಇದರ ನನರಂಗ ಭಾಗದ ಬಲಗಡೆ 
ಕ್ರಿ.ಶ. ಸುಮಾರು ೧೦ನೆಯ ಶತಮಾನಕ್ಕೆ ಸೇರಿದ 
a ದ್ವ ರವಿಜಿ. ಈ ದ್ವಾರ ಫಲಕಗಳಲ್ಲಿ" ತ್ರಿಭಂಗ 
ದಲ್ಲಿ ನಿಂತ ಡವ ದ್ಯಾರೆಪಾಳಿಕಂದ್ದು ಇವರ ಕೈಗಳಲ್ಲಿ 
ಅಭಯ, ಢಮರು, ಶೂಲ ಮತ್ತು ಗದೆಗಳಿವೆ. ಈ 
ದ್ವಾರಪಾಲಕರನ್ನು ಎರಡು ದುಂಡಾಕಾರದ ಅರ್ಥಗಂಭ 


ಗಳ ಮಧ್ಯ ತೋರಿಸಲಾಗಿದೆ. ಈ ಫಲಕಗಳಲ್ಲಿ ರತ್ನ 


ಶಾಖೆ, ವಲ್ಲೀಶಾಖೆ, ಸ್ಮಂಭಶಾಖೆ ಮತ್ತು ಪತ್ರಶಾಖೆ 
ಗಳಿನೆ.  ಲಲಾಟಸಟ್ಟಿಯಲ್ಲಿ ಗಜಲಕ್ಷ್ಮಿ ಶಿಲ್ಪವಿದೆ. 
ಈ ಭಾಗದಲ್ಲಿ ಶಾಸನವಿದೆ. 
ಯತಿ: 

ಹಿರೇಕೆರೂರು ತಾಲ್ಲೂಕಿನ ಚಿಕ್ಕೇರೂರ ಗ್ರಾಮ 
ಹೊರಗಿನ ಮಾರುತಿ ಮಂದಿರ ಗೋಡೆಯಲ್ಲಿ ಒಂಬತ್ತ 


ನೆಯ ಶತಮಾನಕ್ಕೆ ಸೇರಬಹುದಾದ ಒಬ್ಬ ಯತಿಯ 


| ಈ ಬಗ್ಗೆ ಡಾ| ಪ್ಲೀರ್ಟ, 
ಗಿ ಗಿ 


ಡಾ| ಲಕ್ಷ್ಮೀನಾರಾಯಣರಾವ್‌ 


| 


ಶಿಲ್ಪವಿದೆ. ಈ ಯತಿಯನ್ನು ಒಂದು ಪೀಠದ ಮೇಲಿರುವ. 
ವೃತ್ತಾ ಕಾರ ಪಟ್ಟಿ ಕೆಯಲ್ಲಿ ತೋರಿಸಲಾಗಿದೆ. ಈತನ 
ಸ ಕೂರ ಸಿಂಬೆಯಂತೆ ಸುತ್ತಿದೆ. ಆರಾಮಾ 
ಸಾನದಲ್ಲಿ ಕುಳಿತಿರುವ ಈ ವ್ಯಕ್ತಿಯ ಭಾವವು ಹಟ 
ಯೋಗವನ್ನು ಸೂಚಿಸುವಂತಿದೆ. 
ತೀರ್ಥಂಕರರು : 

ಹಾವೇರಿ ತಾಲ್ಲೂಕಿನೆ ದೇವಗಿರಿಯ ದಕ್ಷಿಣಕ್ಕಿರುವ 
ಹೊಲದಲ್ಲಿ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರ ಶಿಲ್ಪವಿದೆ. 
ಮಕರಗಳಿಂದ ಅಲಂಕೃತವಾದ ಚಾಮಧಾರಿಯರನ್ನು 
ಒಳಗೊಂಡ ಸುಂದರನಾದ ಕಟಾಂಜನದ ಒರಗು ಪೀಠಕ್ಕೆ 


ಒರಗಿ ಕುಳಿತಿರುವಂತೆ ಇದೆ. ಒಂಬತ್ತನೆಯ ಶತಮಾನಕ್ಕೆ 
ಸೇರಬಹುದಾದ ಈ ಬಿಂಬದ ತಲೆಯ ಸುತ್ತ ಅರ್ಧ 


ವೃತ್ತಾಕಾರದ ಪ್ರಭಾಮಂಡಳವಿದೆ. ಚಾಮಧಾರಿಯರು 
ಕಿರೀಟಮಕುಟ್ಕಿ ಕರ್ಣಕುಂಡಲ, ಮಣಿಗಳ ಸರ, 
ಯಜ್ಞೋಪವೀತ, ಬಳೆ, ತೋಳಬಳೆ, ಪಟ್ಟಿ, ಉದರ 
ಬಂಧ ಮತ್ತು ವಸ್ತ್ರಾ ಭರಣಗಳಿಂದ ಭೂಸಿತರಾಗಿದ್ದಾರೆ. 

ಇದೇ ಗ್ರಾಮದ ಮಕರ ತೋರಣ ಕಟ್ಟೆ ಎದುರಿಗೆ 
ಇರುವ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ ಕೈಗಳು 
ಒಡೆದಿವೆ. ದುಂಡಾಕಾರದ ದಿಂಬಿಗೆ ಒರೆಗಿ ಕುಳಿತಂತಿರುವ 
ಈ ಬಿಂಬದ ಅಕ್ಸಪಕ್ಕಗಳಲ್ಲಿ ಚಾಮರಧಾರಿಯರಿದ್ದಾರೆ. 
ಈ ಬಿಂಬಗಳ ಮುಂದೆ ಮಕರ ಪಟ್ಟಿಕೆಯ ಮೇಲೆ 
ಇಬ್ಬರು ಸೇವಕರು ಕುಳಿತ್ತಿ ದ್ದಾರೆ ಮತ್ತು ದಿಂಬಿನ ಬದಿ 
ಗಳಲ್ಲಿ ಮುಂದಿನ ಕಾಲುಗಳನ್ನು ಮೇಲಕ್ಕೆತ್ತಿ ನಿಂತ 
ಸಿಂಹಗಳಿವೆ. . ತಲೆಯ ಸುತ್ತ ಅರ್ಥ ವೃತ್ತಾಕಾರದ 


ಪ್ರ ಭಾಮಂಡಳವಿಜಿ. ತಲೆಯ ಮೇಲೆ ಮುಕ್ಕೊ ಡೆ 
ಹುದ್ದು ಇದರ ಮೇಲೆ ಗಿಡದ ಅಲಂಕಾರವಿದೆ. ಗೂಡು 


ಗಳಲ್ಲಿ ಸಿಂಹಗಳಿವೆ. ಮಧ್ಯದ ಗೂಡಿನಲ್ಲಿ ಮಾತ್ರ 


ಎದುರಿಗೆ ಮುಖಮಾಡಿ ಸಿಂಹೆ ನಿಂತಿರುವುದು. ಇದರ 
ಕಾಲವನ್ನು ಸುಮಾರು ಕ್ರಿ.ಶ. ೧೦ನೆಯ ಶತಮಾನಕ್ಕೆ 


ಸೇರಿಸಬಹುದು. 
ಗೋಸಾಸ ಕಂಬಗಳು' : 

ಗೋಸಾಸ ಕಂಬಗಳು ಹಾವೇರಿ ತಾಲ್ಲೂಕಿನ 
ದೇವೀಹೊಸೂರಿನ ಹಿಟ್ಟಿನ ಗಿರಣಿ ಹತ್ತಿರ ಆರು, ದೇವ 
ಗಿರಿಯಲ್ಲಿ ಎಂಟು, ಹೆಳೆರಿತ್ತಿಯ ಕೆರೆದಂಡೆ ಮೇಲೆ 


ಡಾ| ಚಿದಾನಂದಮೂರ್ತಿ, (ಡಾ! ಎಂ. ಎಂ. ಕಲಬುರ್ಗಿ, 


ಡಾ|! ರೆಫುನಾಥಭಟ್‌, ಡಾ| ಎಲ್‌.ಟಿ, ಶರ್ಮ ಅವರು ಗೋಸಹಸ್ರ್ಪದಾನವೆಂಬ ಅರ್ಥ ನೀಡಿರುತ್ತಾರೆ, 


೪೦ 


ಇತಿಹಾಸ ದರ್ಶನ 


ಕ 
| 


' ಮೊದಲನೇ ಸ್ಕರ 


ಎರಡು ಬ್ಯಾಡಗಿ ತಾಲ್ಲೂಕಿನ ಸೂಡಂಬಿ ಕೆರೆ ದಂಜಿ 


ಮೇಲೆ ಮೂರು, ರಾಣಿಬೆನ್ನೂರು ತಾಲ್ಲೂಕಿನ ಹಳೇ 
ಹೊನ್ನತ್ತಿ ತ್ತಿಯಲ್ಲಿ ಒಂದು ಹೂಳಿಹಳ್ಳಿ ಯ ರಾಮಲಿಂಗ 
ಇರದು ಮುಂದೆ ಹನೆ ರಡು, i 
ಕಲ್ಲೆ (ಶ್ವ ರ ದೇವಾಲಯದ ಎದುರು ಒಂಬತು ಸ್ತು ಹಿರೇ- 
ಕೆರೂರು ತಾಲ್ಲೂಕಿನ ಹಿರೇಕೆರೂರು ಗ್ರಾಮದ ವೀರ 
ಭದ್ರಗುಡಿ ಹಿಂದೆ ಎರಡು, ಸಿರಗುಂಬಿ ಈಶ್ವರ ಗುಡಿ 
ಬಳಿ ಆರು, ಸಾತೇನಹಳ್ಳಿ ಮಾರುತಿ ಮಂದಿರದ ಎದುರಿ 
ಮೂರು, ಶಿಗ್ಗಾ ಂವ Rs beet ಹನುಮನಳ್ಳಿ ಗ್ರಾಮ 
ಮಧ್ಯದಕಟ್ಟಿ ಯಲ್ಲಿ ಮೂರು ಮತ್ತು ಕುಂದಗೋಳ 
ತಾಲ್ಲೂಕಿನ ಗುಡಗೇರಿಯಲ್ಲಿ ಒಂದು RYE: 
ಈ ಗೋಸಾಸಗಳ ಬಳಿ ಮೂರು ಅಪ್ರಕಟಿತ ಶಾಸನೆಗಳು 
ಪತ್ತೆಯಾಗಿವೆ. ಈ ಅಧ್ಯಯನವು ಧಾರವಾಡ ಜಿಲ್ಲೆಗೆ 
ಮಾತ್ರ ಸೀಮಿತವಾಗಿದೆ. 
ಗೊಡಾಸೆ ಲಕ್ಷ್ಮಣ : 
ಗೋಸಾಸಗಳು ಕಂಬಗಳ ಆಅಕಾರದಂತಿರು 
ವುದರಿಂದ ಇವನ್ನು ಕಂಬ, ಮೇಂಟಿ ಎಂದು ಕರೆಯು 
ತ್ತಾರೆ. ಈ ಕಂಬಗಳಿಗೆ ಸಾಮಾನ್ಯ ವಾಗಿ ನಾಲ್ಕು 
ಮೈಗಳಿದ್ದು ಇವುಗಳನ್ನು ನಾಲ್ಕು ಸ್ಥ «ge ನಿಭಾಗಿ 
Sha ಇವುಗಳು ಸುಮಾಗು. ನಾಲ್ಕೂವರೆ ಅಡಿ 
ಯಿಂದ ಐದೂವರೆ ಆಡಿ ಎತ್ತರ ಇವೆ. ಈ ಕಂಬಗಳ 
ಕೆಳಗಿನ ಭಾಗ ನಾಲ್ಕು ಮೈಯುಳ್ಳ ಕಡಿಮೆ ಎತ್ತರದ್ದು 
ಇದರ ಮೇಲೆ ಕಡಿಮೆ ಎತ್ತರದ 
ಅಷ್ಟ ಮೈಗಳುಳ್ಳ ಎರಡನೇ ಸ್ಕರ. ಎರಡನೇ ಸ್ಥರದ 
ನಾಲ್ಕು ಮೈಗಳಲ್ಲಿ ಹೆಚ್ಚಾಗಿ ಅಲಂಕೃತ ಕಲಶ ಅಥವಾ 
ಚೈತ್ಯ ನಮೂನೆಯ ಉಬ್ಬುಶಿಲ್ಪಗಳಿರುತ್ತ ವೆ. ಇದರ 
ಮೂಲೆಯ ನಾಲ್ಕು ಭಾಗಗಳು ಅತಿ ಕಡಿಮೆ ಎತ್ತರ. 
ಸರವು ೪ ಮೈಯುಳ್ಳದ್ದಾಗಿದ್ದು ಈ ಭಾಗದಲ್ಲಿ 
ಇಸನಗಳಿರುತ್ತವೆ, ಕೆಲವೊಮ್ಮೆ ರಂಟಿಯ ಚಿತ್ರವಿರು 
ತ್ತದೆ. ನಾಲ್ಕನೆಯ ಸ್ಕರವು ಸುಮಾರು ಎರಡು 
ಮೂರು ಅಡಿ ಎತ್ತರದ ತ್ರಿಸಟ್ಟಿದಿಂದಿದ್ದು ಅರ್ಥ 
ವರ್ತುಖಾಕೃತಿ ಭಾಗವಿದ್ದು ಇದು ಉಳಿದವುಗಳಿಗಿಂತ 
ಅತ್ಯಂತ ಎತ್ತರದಾಗಿರುತ್ತದೆ. ಅರ್ಥ ವರ್ತುಲದ 
ಭಾಗದ ಉದ್ದ ಭಾಗದಲ್ಲಿ ಎರಡು ಮೈಗಳು ಮಾತ್ರ 
ಹೆಚ್ಚು ಅಗಲ. ಅಲ್ಲಿ ವಿವಿಧ ರೀತಿಯ ಅಲಂಕೃತ 


2 ಕಲ್ಬುರ್ಗಿಯನರು ಗೋಸಾಸವನ್ನು ನೂರು 


ಇತಿಹಾಸ ದೆರ್ಶನೆ 


ವರ್ಗ ಮಾಡಿರುತ್ತಾರೆ. 


ಪೂರ್ಣಕಲಶಗಳ (ಕುಂಬಗಳ)ನ್ನು ಮತ್ತು ಇದರ ಕೆಳಗೆ 
ಅಥವಾ ಮೇಲೆ ರಂಟಿ ಚಿತ್ರನಿರುತ್ತದೆ. ಅಗಲ ಭಾಗ 
ದಲ್ಲಿ ಸಮಾಂತರ ಒಂದೇ ಅಳತೆಯ ಆರು ಮೈಗಳಿರು 
ತ್ತನೆ, ಈ ಮೈಗಳ ನುಧ್ಯದ ಬುಡದಲ್ಲಿ ಚೈತ್ಯದ 
ಮಾದರಿಯ ಚಿತ್ರ ಮತ್ತು ಅದಕ್ಕೆ ಹೂಗೊಂಚಲುಗಳ 
ಅಲಂಕೃತ ಅಥವಾ ಪಂಚತಂತ್ರ ಕಥೆಯ ನಿರೂಪಣೆ, 
ಉದಾಹರಣೆಗೆ ಎರಡು ಮಂಗಗಳು ಮರಹತ್ತಿ ಹಣ್ಣು 
ತಿನ್ನುವ ಚಿತ್ರ ಇರುತ್ತವೆ. 
ನೆಲೆಗಳು : 

ಶಿಗ್ಗಾವಿ. ತಾಲ್ಲೂಕಿನ ಹನುಮನಹಳ್ಳಿ ಗ್ರಾಮ 
ಮಧ್ಯೆ ಒಂದು ಕಟ್ಟಿ ಯಲ್ಲಿ ಸಾಲಾಗಿ ಮೂರು ಗೋಸಾಸ 
ಕಂಬಗಳಿವೆ. ಇವುಗಳ ಬದಿಯಲ್ಲಿ ಒಂದು ಗಜಲಕ್ಷ್ಮಿ ಕ 
ಶಿಲ್ಪ (ಕ್ರಿ.ಶ. ಒಂಬತ್ತನೇ ಶತಮಾನ) ಹಾಗೂ ಕ 
ತ್‌ ಶಿವಲಿಂಗ (ಕ್ರಿ. ಶೆ. ಹನ್ನೆರಡನೆಯ ಶತ 
ಮಾನ)ಗಳಿವೆ. ಒಂದನೆಯ ಗೋಸಾಸ ಕಂಬದಲ್ಲಿ 
ಶಾಸನವಿದೆ. ಇವುಗಳನ್ನು ಕಟ್ಟಿಗೆ ಹೊಂದಿಸಿ ಕಟ್ಟಿರು 
ವುದರಿಂದ ಇವುಗಳ ತಳಭಾಗ ಮುಚ್ಚಿಕೊಂಡಿವೆ. ಈ 


ಕಂಬಗಳಲ್ಲಿ ಈ ಮೇಲೆ ಹೇಳಿದಂತೆ ನಾಲ್ಕು ಸ್ಕರ 
ಗಳುಂಟು. ಎರಡನೇ ಸ ರೆ ಮತ್ತು ನಾಲ್ಕನೇ ಸ್ಮರ 


ಗಳಲ್ಲಿ ಚಿತ್ರಗಳಿವೆ. ಈ ಕಂಬಗಳನ್ನು ಕಟ್ಟೆ ಗೆ ಹೊಂದಿಸಿ 
ಕಟಿ ರುವುದರಿಂದ ಎರಡನೇ ಸ ರ ಚಿತ್ರ aa ನಷ್ಟವಾಗಿ 
ತೀಯುವುಡಿಲ್ಲ, ನಾಲ್ಕ ನೇಸ ದಲ್ಲಿ ಅರ್ಥವ ಕಾ ಕ ತಿಯ 
ಒಂದರ ಉದ್ದ ನೈಬುಲ್ಲಿ' ಕಲಶವಿದೆ. pA ಕಲಶಕ್ಕೆ 
ಅಲಂಕೃತ ಸೀಠನಿದೆ. ಕಲಶದ ಮಧ್ಯಭಾಗವನ್ನು 
ದಾರದಿಂದ ಬಿಗಿಯಲಾಗಿದೆ. ಅದರ ಅಂಚುಗಳು 
ಅಲಂಕೃತಗೊಂಡಿನೆ. ಕಂಠಭಾಗದಲ್ಲಿ ಹಾರವಿದೆ. 
ಕಂಟಿದ ಬಾಯಿಯಲ್ಲಿ ಎರಡು ಅಲಂಕೃತ ಹೂಗೊಂಚಲು 
ಗಳ ಮಧ್ಯೆ ತೆಂಗಿನಕಾಯಿ (?)ಯಿದೆ. ಅರ್ಧ ನರ್ತುಲಾ 
ಕೃತಿಯ ಅಗಲ ಮೈಗಳ ಮಧ್ಯಭಾಗಗಳಲ್ಲಿ ಚೈತ್ಯ 
ನಮೂನೆ ಚಿತ್ರ ಗಳಿವೆ. ಒಂದು ಕಂಬದಲ್ಲಿ ಎರಡನೇ 
ಸ್ಥರದ ಉದ್ದ ಭಾಗದ ಮೈಯಲ್ಲಿ ದುಂಡಾಕೃ ತಿಯ 
ಉಬ್ಬುಶಿಲ್ಪವಿದೆ. ಇಲ್ಲಿ ಒಂದೇ ಸಾಲಿನಲ್ಲಿ ಸುಮಾರು 
ಮೂರು ಅಡಿ ಅಂತರದಲ್ಲಿ ಮೂರು ಗೋಸಾಸಗಲ್ಲು 
ಗಳನ್ನು ನಿಲ್ಲಿಸಿರುವುದು ವಿಶೇಷ ಹಾಗೂ ಇವುಗಳ ಬದಿಗೆ 
ಗಜಲಕ್ಷ್ಮಿ ಶಿಲ್ಪನಿರುವುದು ಗಮನೀಯ. 


ಮಾರ್ಗ 11, ಪು. ೧೧.೨೦ 


[11] 


೪೮೧ 


ಹಾವೇರಿ ತಾಲ್ಲೂಕಿನ ದೇವಗಿರಿಯ ಬನಶಂಕರಿ 
ಗುಡಿ ಪಕ್ಕದಲ್ಲಿ ಗೋಸಾಸ ಕಂಬಗಳನ್ನು ಎರಡು ಸಾಲು 
ಗಳಲ್ಲಿ ಶಿಲ್ಲಿಸಲಾಗಿದೆ. ಇಲ್ಲಿಯ ಕೆಲವು ಗೋಸಾಸ 
ಕಂಬಗಳನ್ನು ಬುಡದವರೆಗೆ ಕಾಣಬಹುದು. ಇದರಿಂದ 
ಇವುಗಳಲ್ಲಿ ನಾಲ್ಕು ಸೆ ಸ್ತರಗಳನ್ನು ಸ್ಪಷ್ಟ ವಾಗಿ ಕಾಣ- 
ಬಹುದಾಗಿದೆ. ಸುಮಾರು ಯ ಆಡಿ ಎತ್ತರ 
ಇರುವ ಇವನ್ನು ಒಂದು ಸಾಲಿನಲ್ಲಿ ಮೂರು ಕಂಬಗಳಂತೆ 
ಸುಮಾರು ನಾಲ್ಕು-ಐದು ಅಡಿ ಅಂತರದಲ್ಲಿ ನಿಲ್ಲಿಸ 
ಲಾಗಿದೆ. ಇವುಗಳ ಮೂಲ ರೊಪ ಒಂದೇ ಆಗಿವೆ. 
ಇಲ್ಲಿನ ಗೋಸಾಸ ಕಲ್ಲುಗಳಲ್ಲಿ ಕೆಲವು ಒಡೆದಿನೆ. 
ಒಂದರ ಶಾಸನದಲ್ಲಿ ತಿವುಳರ ಮಾರಮ್ಮ ಎಂಬಾತ 
ಗೋವಿಂದಬ್ಬೆ ಎಂಬವಳು ದೇವಂಗೇರಿ ಆಳುವಾಗ 
ಗೋಸಾಸಿಮೇಂಟಿ ನಿಲ್ಲಿಸಿದಳೆಂದು ಉಲ್ಲೇಖಿಸಲಾಗಿದೆ. 
ಈ ಗೋಸಾಸ ಕಂಬಗಳ ಬದಿಗಳ ಹತ್ತಿರ ದೇವಿಯ 
ದೇಗುಲ ಮತ್ತು ಕ್ರಿ.ಶ. ಹನ್ನೆರಡನೇ ಶತಮಾನದ 
ನಾಲ್ಕು ಕಂಬಗಳು ಅಲ್ಲಿವೆ. 


ದೇನೀಹೊಸೂರು ಗ್ರಾಮದ ಒಂದು ಹಿಟ್ಟಿನ 
ಗಿರಣಿ ಹತ್ತಿರ ಆರು ಗೋಸಾಸ ಕಂಬಗಳಿದ್ದು ಕೆಲವು 
ಒಡೆದಿವೆ. ಇವು ಮೂಲತಃ ಎಸಿ ದ್ದು ವೆಂದು. ತಿಳಿಯು 
ವುದಿಲ್ಲ... ಇವುಗಳ ಬಲಬದಿಗೆ ಒಂದು ಮನೆಯಿದೆ 
ಹಾಗೂ ಎದುರಿಗೆ ತಿಪ್ಪೆಗುಂಡಿಗಳಿವೆ. ಇವುಗಳಲ್ಲಿ 
ಕೆಲವುಗಳು ಸುಮಾರು ಐದು ಅಡಿಗಿಂತ ಹೆಚ್ಚು ಎತ್ತರ 
ವಿದ್ದು ನಾಲ್ಕು ಸ್ತರಗಳಿವೆ. ಅವುಗಳಲ್ಲಿ ಮೂರು 
ಗೋಸಾಸ ಕಂಬಗಳಲ್ಲಿ ಹೊಸದಾಗಿ ಶಾಸನಗಳು ಸಿಕ್ಕಿವೆ. 


ಒಂದರಲ್ಲಿ ಕಲಶವು ಅಲಂಕೃತ ತ್ರಿಕೋಣದಲ್ಲಿದ್ದರೆ 


ಇನ್ನೊಂದ ರಲ್ಲಿ ಮೇಲಿನ ವರ್ತುಲಾಕಾರ ಭಾಗದಲ್ಲಿ 


ಒಂದು ವೃತ್ತ ದೊಳಗೆ ಕಮಲದ ಹೊನಿನ ಕೆತ್ತನೆ ಇದೆ. 
ಇವುಗಳಲ್ಲಿರುವ ಶಾಸನಗಳಲ್ಲಿ ರಾಷ್ಟ್ರ ಕೂಟಿ ಮೂರನೇ 
ಇಂದ್ರ, ಅಮೋಘವರ್ಷ, ಹರಕ. ಇವರೆ ಆಳ್ವಿಕೆ 
ಯಲ್ಲಿ ಗೋಸಾಸಿ ಮೇಂಟಿ ನಿಲ್ಲಿಸಿದರೆಂದು ಉಕ್ಕವಾಗಿದೆ. 
ಹಾಗೂ ಪೂಸವೂರ ಸಾಸಿರರನ್ನು ಸೂಚಿಸುತ್ತದೆ. 
ಹಿರೇಮಾಗನೂರಿನೆ ರಾಮಲಿಂಗ ದೇವಸ್ಥಾನದ 
ಎದುರಿಗೆ ಬಲಗಡೆ ಒಂದು ಸಾಲಿನಲ್ಲಿ ಮೂರರಂತೆ 
ಮೂರು ಸಾಲುಗಳಲ್ಲಿ ಒಟ್ಟು ಒಂಬತ್ತು ಗೋಸಾಸ 
ಕಂಬಗಳನ್ನು ನೆಡಲಾಗಿದೆ. ಕೆಲವು ಕಂಬಗಳ ಶಿಲ್ಪಗಳು 


೮೨ 


ಶಿಥಿಲಗೊಂಡಿವೆ. ಹೆಚ್ಚಿನ ಭಾಗ ಮಣ್ಣಲ್ಲಿ ಹೂತು 
ಹೋಗಿವೆ. ಒಂದು ಕಲ್ಲಿನಲ್ಲಿ ಅಲಂಕೃತ ಕಲಶ ಅದರ 
ಬಾಯಿಯಲ್ಲಿ ಬೋರಲಾಗಿ ಇಟ್ಟಿ ತೆಂಗಿನ 
ಕಾಯಿಯೂ (?) ಇನ್ನೊಂದೆಡೆ ಅಲಂಕೃತ ಚೈತ್ಯಾಕೃತಿ 
ಯನ್ನು ಬಿಡಿಸಿದೆ. ಇವಲ್ಲದೆ ನೇಗಿಲನ್ನು, ಉಬ್ಬು 
ಶಿಲ್ಪವನ್ನು ಬಿಡಿಸಲಾಗಿದೆ, 


ಹೊಲಿಹೆಳ್ಳಿಯಿಂದ ದಕ್ಷಿಣಕ್ಕೆ ಸುಮಾರು ಅರ್ಧೆ 
ಕಿ. ನೂ. ಅಂತರದಲ್ಲಿ ಕಲ್ಲೇಶ್ವರ ದೇವಾಲಯವಿದೆ. 
ಈ ದೇವಾಲಯ ಎದುರಿಗೆ ಬಲಕ್ಕೆ ಮೂರು ಸಾಲುಗಳಲ್ಲಿ 
ಹನ್ನೆರಡು ಗೋಸಾಸ ಕಂಬಗಳನ್ನು ನೆಡಲಾಗಿದೆ. 
ಎಲ್ಲಾ ಕಂಬಗಳು ಮೇಲಿನ ಟಕ ರಗಳು ಬಿಟ್ಟು 
ಉಳಿದ ಭಾಗ ಮಣ್ಣಲ್ಲಿ ಹೂತಿವೆ. ಅರ್ಥ RE. 
ಕೃತಿಯ ಈ ಕಂಬಗಳಲ್ಲಿ ಕಲಶಗಳಿದ್ದು ಅವುಗಳಿಗೆ ಪೀಠ 
ಗಳು ಇವೆ. ಜೋಡು ದಾರದ ಪಟ್ಟಿಯನ್ನು ಕಲಶದ 
ಹೊಟ್ಟಿಗೆ ಸುತ್ತಲಾಗಿದೆ. ಕಂಠಕ್ಕೆ ಹಾರವಿದೆ. ಕಂಠದ 
ಬಾಯಲ್ಲಿ ವೀಳೆಯದೆಲೆಗಳನ್ನಿಟ್ಟು ಮಧ್ಯೆ ತೆಂಗಿನ 
ಕಾಯಿ (?)ಯನ್ನುು ಇಟ್ಟು ಅಲಂಕರಿಸಲಾಗಿದೆ. 


ಸಾತೇನಹಳ್ಳಿ ' ಮಾರುತಿ ಮಂದಿರದ ಎದುರು 
ಮೂರು ಹಾಗೂ ಹಿರೇಕೆರೂರು ವೀರಭದ್ರ ದೇವಾಲಯ 
ಹಿಂದೆ ಎರಡು ಗೋಸಾಸ ಕಂಬಗಳಿವೆ. ಇದಲ್ಲದೆ ಹಳೇ 
ರಿತ್ತಿಯ ಕೆರಿ ದಂಡೆಯಲ್ಲಿ ಎರಡು ಗೋಸಾಸ ಕಂಬಗಳು 
ಬಿದ್ದಿವೆ. ಹಳೇ ಹೊನ್ನತ್ತಿಯಲ್ಲಿ ಒಡೆದ ಒಂದು 
ಗೋಸಾಸ ಕಂಬದ ಚಕ್ಕೆ ಕಂಡುಬಂದಿದ್ದು ಅದರಲ್ಲಿ 
ಅಲಂಕೃತ ಕಲಶವಿದೆ. 


ಸಿರಗುಂಬಿಯ ಈಶ್ವರನ ಗುಡಿ ಬದಿಗೆ ಆರು 
ಗೋಸಾಸ ಕಂಬಗಳಿವೆ. ಇಲ್ಲಿನ ಒಂದು ಗೋಸಾಸ 
ಕಂಬದ ಅರ್ಥೆ ವರ್ತಲಾಕೃತಿಯ ಮೈಮೇಲೆ ಎರಡು 
ಪೂರ್ಣಕಲಶಗಳನ್ನು ತೋರಿಸಿರುವುದು ವಿಶೇಷೆ ಹಾಗೂ 
ಇನ್ನೊಂದು ಕಂಬದ ಬದಿಗಿನ ಪಟ್ಟಿಕೆಯಲ್ಲಿ ಹೆಣ್ಣನ್ನು 
ತಿನ್ನಲು ಎರಡು ಮಂಗಗಳು ಗಿಡವನ್ನು ಏರುವುದನ್ನು 
ತೋರಿಸಲಾಗಿದೆ. ಇದಲ್ಲದೆ ಒಂದರಲ್ಲಿ ಕಲಶವನ್ನು 
ಬೋರಲಾಗಿಟ್ಟಿರುವುದನ್ನು ತೋರಿಸಲಾಗಿದೆ. ಗೋಸಾಸ 
ಕಲ್ಲುಗಳನ್ನು ಹೆಚ್ಚಾಗಿ ಒಂದು, ಮೂರು, 
ಆರು, ಒಂಬತ್ತು, ಹನ್ನೆರಡು ಈ ರೀತಿ 
ಹೆಚ್ಚಾಗಿ ಬೆಸ ಸಂಖ್ಯೆಯ ಅನುಕ್ರಮದಲ್ಲಿ ನೆಡುವ 


ಬ್ರ 
ಪದ್ಧತಿ ಇದ್ದಿರಬಹುದೆಂಬ ಸಂಶಯ ಬರುತ್ತದೆ. ಕೆಲವು 


ಇತಿಹಾಸ ದಶ೯ನ 


ಕಡೆ ಸರಿ ಸಂಖ್ಯೆಯಲ್ಲಿ ಗೋಸಾಸ ಕಂಬಗಳನ್ನು ನೆಟ್ಟರು ಗೋಸಾಸ ಮಿಳ್ದು' ಎಂಬ ವಿಷಯವನ್ನು ಇಲ್ಲಿ ನಿವೇಚಿಸ 
ವುದು ಕಂಡುಬಂದಿದ್ದರೂ ಆ ಸ್ಥಳಗಳನ್ನು ಕೂಲಂಕಷ ಬಹುದು, ಸಿರಗುಂಬಿಯ ಒಂದು ದೊಡ್ಡ ಫಲಕದಲ್ಲಿ 
ಪರಿಶೀಲನೆ ಮಾಡುವುದು ಅವಶ್ಯಕವೆನಿಸುತ್ತ ದೆ. ದೊಡ್ಡ ಗಾತ್ರದ ಕಲಶ ಮತ್ತು ನೇಗಿಲಿನ ಚಿತ್ರಗಳಿವೆ. 
ಹಾಗೂ ಅದರಲ್ಲಿ “ಸ್ವಸ್ತಿ ಶ್ರೀ ಗೆಣ್ಣಸ್ಮಣರೆ ಶ್ರೀ ನೇಗಿ 

ಹಿರೇಮಾಗನೂರಿನ ಗೋಸಾಸವೊಂದರಲ್ಲಿ "ಚಿತ್ರ ನಿರಿದು ಸುತ್ತುಸು” ಎಂಬ ಶಾಸನವಿರುವುದು. 


ಗೋಸಾಸ ಕಂಬಗಳ ಪಟ್ಟ ಈ ಕೆಳಕಂಡಂತಿನೆ 


ಗೋಸಾಸ | 

ಗ್ರಾಮದ ಕಂಬಗಳ ಅರಸ ಕಾಲಮಾನ ಸ್ಕೂಲ ವಿವರ 

ಹೆಸರು ಸಂಖ್ಯೆ 
೧. ಹನುಮನ ಮೂರು ರಾ. ಕನ್ನರ ದರ ತ್ರಟಿತ, ರೇವಡಿ ಎಂಬ ಉಲ್ಲೇಖ.3 

ಹಳ್ಳಿ 
೨. ಶಿರಗುಂಬಿ ಆರು —— ಸು.ಕ್ರಿ.ಶ. ೯೦೦ ಸ 
೩. ಗುಡಗೇರಿ ಒಂದು ಅಮೋಘವರ್ಷ ಸು.ಕ್ರಿ.ಶ. ೮೦೦ ಅಪೂರ್ಣ, ಗೋಸಾಸ ಹಾಗೂ ಶುಭ 
ಚಂದ್ರ* ಪಂಡಿತರ ಉಲ್ಲೇಖ. 

೪. ದೇವಗಿರಿ ಎಂಟು — ೯೦೦ ತ್ರುಓತ, ಅಮ್ಮಕೀರ್ತಿಯಿಂದ ಗೋಸಾಸ5* 


ದಾನ 
— ೫ ತ್ರುಟತ, ರಾಜಾದಿತ್ಯನ ಉಲ್ಲೆ (ಖ್‌ 
ರಾ. ಅಮೋಘವರ್ಷ?” ? ಗೋವಿಂದಬ್ಬೆಯು ದೇವಂಗೇರಿಯ? 
ನ್ಲಾಳುವಾಗ ತಿವುಳರ ಮಾರಮ್ಮ 
ಗೋಸಾಸಿ ಮೇಂಟಿನಿಲ್ಲಿಸಿದ ಉಲ್ಲೇಖ. 
೫. ಹೇಳೆರಿತ್ತಿ ಎರಡು ರಾ. ನಿರುಪಮ ಕ್ರಿ.ಶ. ೯೨೯ ತ್ರುಟತ, ಮಹಾಸಾಮಂತ ಬಂಕೆಯ8 
ಬನವಾಸಿ ನಾಡನ್ನಾಳುವಾಗ ಗೋಸಹಸ್ರ 


1 ದಾನ ಮಾಡಿದ ಉಲ್ಲೇಖ. 
೬. ಹಿರೆಮಾಗ ಒಂಬತ್ತು ರಾ. ಮೂರನೆ ಇಂದ್ರ ಕ್ರಿ.ಶ. ೯೧೮ ಅಪೊರ್ಣ, ಬಂಕೆಯನು ಬನವಾಸಿ ನಾಡ? 
ನೂರ ನಾಳುವಾಗ ಮಾಗುಂದರದ ಗಾಮುಂಡ 

ನಿಂದ ಚಿತ್ರ ಗೋಸಾಸದಾನ 
ರಾ. ಪ್ರಭೂತವರ್ಷ — ಅತಿ ಅಸ್ಪಷ್ಟ, ದಾನವೊಂದರ ಉಲ್ಲೇಖ! 


I ETT EEE TESTES REESE 


3 ಎಸ್‌. ಐ,ಐ. ೫%, ೧೨ 

4 ಎಆರ್‌ಐಇ ೧೯೩೨-8೩, ನಂ. ೨೨ 
5 ಅದೇ, ನೆಂ. ೨೩ 

6 ಅದೇ, ನಂ. ೨೪ 

1 ಎಆರಐಇ ೧೯೩೩-೩4೪, ನಂ. ೫೭ 
8 ಅದೇ೧೯೩೪-4೫, ನಂ. ೨೨ 

9 ಆದೇ, ನೆಂ. ೨೨ 

10 ಎಆರ"ಐಇ ೧೯೩೪-೩೫, ನಂ. ೯೬ 


ಇತಿಹಾಸ ದರ್ಶನ ಲಿ 


ರಾ 


ಗೋಸಾಸ 
ಗ್ರಾಮದ ಗೋಸಾಸ ಅರಸ 
¥; ಹೂಲಿಹಳ್ಳಿ ಹನ್ನೆರಡು ದರದ 
೮. ಸಾತೇನಹಳ್ಳಿ ಮೂರು — 
೯. ಹಿರೇಕೆರೂರು ಎರಡು ದಾ 


೧೦. ದೇನೀಹೊಸೂರ ಆರು — 


ನೀರಗಲ್ಲುಗಳು 
ಕ್ರಿ. ಶ. ೮-೧೦ ನೇ ಶತಮಾನದನರೆಗಿನ ವೀರ 


ಗಲ್ಲುಗಳು ಈ ಪ್ರದೇಶದಲ್ಲಿ ಕಂಡು ಬಂದಿವೆ. ದೇನೀ 
ಹೊಸೂರಿನಲ್ಲಿ ಕ್ರ. ಶ. ೮ ಮತ್ತು ಕ್ರ. ಶ, ೯೦೭ರ 
ಮತ್ತು ಸು. ೧೦ ನೇ ಶತಮಾನದ ಮೂರು 
ವೀರಗಲ್ಲುಗಳಿವೆ. ಇಲ್ಲಿಯ ಬನಶಂಕರಿ ದೇವಾಲಯದ 
ಬಳಿ ಹಾಗೂ ಕೂಡಲ ಗದಿಗೆಪ್ಪನ ಮನೆಯ 
ಮುಂದೆ ವೀರಗಲ್ಲುಗಳಿದ್ದು ಅವುಗಳಲ್ಲಿ ಮೂರು 
ಭಾಗಗಳಿದ್ದು ಕೆಳಗಿನ ಭಾಗದಲ್ಲಿ ಶತ್ರುಗಳೊಡನೆ 
ವೀರನು ಹೋರಾಡುವ ದೃಶ್ಯದ ಭಾಗ 
ಮಣ್ಣಲ್ಲಿ ಹೂತಿದೆ. ಎರಡನೇ ಫಲಕದಲ್ಲಿ ಶಿಖರ 


ವುಳ್ಳ ದೇವಾಲಯ ಮಾದರಿಯಿದ್ದು ಇದರಲ್ಲಿ ಮಡಿದ 
ವೀರನು ಕಮಲಗಳನ್ನು ಹಿಡಿದು ಸಮಭಂಗದಲ್ಲಿ ನಿಂತಿರು 
ವನು. ಇದರ ಎಡಬದಿಯಲ್ಲಿ ಅಸ್ಸರೆಯರಿಬ್ಬರು 


11 ಅದೇ, ನಂ. ೯೬ 

12 ಅದೇ, ನಂ ೯೭ 

13 ಅದೇ, ನಂ, ೯೮ 

14 ಅದೇ, ೧೯೫೮.೫೯ ನಂ, ೫೫೭ 

15 ಅದ ನಂ. ೧೯೫೧-*೨, ನ೦. «& 


16 ಅದೇ, ೧೯4೨-೩44, ನೆಂ. 4” ಹಾಗೂ ೩೮ 


೪೪ 


ಸು. ೮೨೯ನೇಶ. ಮುಳ್ಳಾಡರ 


ಕಾಲಮಾನ. ಸ್ಕೂಲ ವಿನರ 
— ಪೊನ್ನ ಮಾರನಿಂದ ಗೋಸಾಸದಾನ!! 
— ಮುಳ್ಳಾದರ ಮಾರನಿಂದ ಗೋಸಾಸಃ!2 
ಮತ್ತು ಭೂಮಿ ದಾನ 
ಜಾ ಮಾರಮ್ಮನ ಪುಡಾರ (?) ನಿಂದ 3 
ಮೇಟಿ ಸ್ಥಾಪನೆ 
ಕ್ರಿ.ಶ. ೯೬೦  ಕಹೆರಿ ಮಾರಸಿಂಗನು ಗೋಸಾಸ 


ವನ್ನಿತ್ತು'* ಕಂಬ ನಿಲ್ಲಿಸಿದ ಉಲ್ಲೇಖ. 
9 ತ್ರುಟಿತ, ವ್ಯಕ್ತಿ ಯೊಬ್ಬನು ಗೋಸಾಸ!* 
ದಾನಮಾಡಿದ ಉಲ್ಲೇಖ. 
ಮಾರಪುಲಿ ಭೂಮಿ 
ಮತ್ತು!" ಗೋಸಾಸ ದಾನೆ ಉಲ್ಲೇಖ. 


ಒಂದು ಕೈಯಲ್ಲಿ ಚೌರಿಯನ್ನು ಹಿಡಿದು ಇನ್ನೊಂದು 
ಕೈಯಲ್ಲಿ ಮಡಿದ ವೀರನ ತೋಳನ್ನು ಹಿಡಿದು ದೇವ 
ಲೋಕಕ್ಕೆ ಒಯ್ಯಲು ನಿಂತಿರುವರು. ಇವರ ಎಡಬದಿಗೆ 
ಮತ್ತು ಕೆಳಗಡಿ ಒಟ್ಟು ಏಳು. ಮಂದಿ ವಾದ್ಯ 
ಮೇಳದವರಿದ್ದಾರೆ. ಕೊಳಲು, ತಾಳ ಮೃದಂಗ, 
ಬಾರಿಸುತ್ತ ವಾದ್ಯಮೇಳ ಸಾಗಿರುವ ದೃಶ್ಯವಿದೆ. 
ಮೇಲಿನ ಫಲಕದಲ್ಲಿ ಮಡಿದ ನೀರನು ಕಾಲುಗಳುಳ 
ಮಂಚ ಮೇಲೆ ಪದ್ಮಾಸನದಲ್ಲಿದ್ದು ಕೈಗಳನ್ನು 
ತೊಡೆಯ ಬದಿಯಲ್ಲಿ ಇಟ್ಟಿರುವನು. ದೇವೀ ಹೊಸೂರಿನ 
ಎಲ್ಲಾ ವೀರಗಲ್ಲುಗಳ ಕೆಳಭಾಗ ಮಣ್ಣಿ ನಲ್ಲಿ ಸೇರಿದ್ದು 
ಮೇಲಿನ ಹೆಂತಗಳಲ್ಲಿ ವೀರನು ಸ್ವರ್ಗಕ್ಕೆ ಹೋಗುತ್ತಿ 
ರುವ ಹಾಗೂ ಸ್ವರ್ಗದಲ್ಲಿ ಪದ್ಮಾಸನ ಹಾಕಿಕೊಂಡು 
ನೀಠನೊಂದರ ಮೇಲೆ ಕುಳಿತಿರುವಂತೆ ಬಿಡಿಸಲಾಗಿದೆ. 
ಮಧ್ಯದ ಫಲಕದಲ್ಲಿ ಇಬ್ಬರು ಅಪ್ಸರೆಯರೊಂದಿಗೆ 


ಇತಿಹಾಸ ದರ್ಶನ 


ಬಹುತ 


|: 


' ಮತ್ತಿಬ್ಬರು ನೃತ್ಯ ಗಾತಿಯನ್ನು ಬಿಡಿಸಿದೆ. ವೀರಗಲ್ಲಿನ 


ತುದಿಗಳನ್ನು ದೇವಾಲಯದ ಮಾದರಿಯಲ್ಲಿ ಬಿಡಿಸಿರು 
ವುದು ಇಲ್ಲಿನ ವಿಶೇಷ, 


ಈ ವೀರಗಲ್ಲುಗಳು ಅಕಾಲವರ್ಷನ ಆಳ್ವಿಕೆಯ 
ವಾಗಿದ್ದು ಅವುಗಳಲ್ಲಿ ಒಂದು ಕ್ರಿ. ಶ. ೯೦೭ ಕೈ? 
ಸೇರಿದುದಾಗಿದೆ. 


ಅರಳಿಕಟ್ಟಿ ಗ್ರಾಮದಲ್ಲಿ ಈ ಕಾಲದ ನಾಲ್ಕು 
ವೀರಗಲ್ಲುಗಳಿವೆ. ಕಲ್ಲೇಶ್ವರ ಗುಡಿ ಎದುರಿನ ಒಂದು 
ವೀರಗಲ್ಲು ಕುರುಗಾಳೆಗದ್ದಾಗಿದ್ದು ಮೂರು ಹಂತ 
ಗಳನ್ನು ಹೊಂದಿದೆ! ಕ್ರಿ. ಶ. ೯೩೧ರ ನಾಲ್ಕನೆಯ 
ಗೋವಿಂದನ ಕಾಲದ ಈ ವೀರಗಲ್ಲಿನ ಕೆಳಗಡೆಯ ಫಲಕ 
ದಲ್ಲಿ ಎರಡು ಗುಂಪಿನ ಸೈನ್ಯ ಯುದ್ಧ ಮಾಡುತ್ತಿದ್ದು 
ಬಲಗಡೆಗೆ ಕೆಲವು ಆಕಳುಗಳಿನೆ. ಇಬ್ಬರುಯೋಧರನ್ನು 
ದೊಡ್ಡದಾಗಿ ತೋರಿಸಲಾಗಿದೆ. ಒಬ್ಬನು ಬಿಲ್ಲನ್ನು 
ಎಡಗೈಯಲ್ಲಿ ಹಿಡಿದು ಬಾಣ ಪ್ರಯೋಗ ಮಾಡುತ್ತಿದ್ದರೆ 
ಇನ್ನೊಬ್ಬ ನೀರನು ಎಡಗೈಯಲ್ಲಿ ಉದ್ದವಾದ ಈಟ 
ಯನ್ನು ವೈರಿಗಳ ಕಡೆ ಹಿಡಿದು ನಿಂತಿದ್ದಾನೆ. ಹಲವಾರು 
ಬಾಣಗಳು ಇವನಿಗೆ ನಾಟಿವೆ. ಬಲಗೈಯಲ್ಲಿ ಗುರಾಣಿ 
ಎತ್ತಿ ಹಿಡಿದಿದ್ದಾನೆ. ಇವನೆ ಕಾಲಿನ ಮುಂಡೆ ನಿಂತ 
ಇನ್ನೊಬ್ಬ ಯೋಧನ ಕೈಯಲ್ಲಿ ಉದ್ದವಾದ ಬರ್ಚಿ ಹಿಡಿದು 
ವೈರಿಗಳ ಕಡೆ ಪ್ರಯೋಗಿಸುತ್ತಿರುವನು. ಈ ಮೂವರ 
ಕೆಳಗಡೆ ಮೂವರ ವಾದ್ಯಮೇಳನಿದೆ. ಒಬ್ಬನು ತನ್ನ 
ಕೈಗಳಲ್ಲಿ ಉದ್ದ ಈಟಿ ಹಿಡಿದು ಪ್ರಯೋಗಿಸುತ್ತಿರುವನು. 
ಅವನ ಹಿಂದೆ ಕೆಳಗೆ ಆನೆ, ಕುದರೆ, ಕಾಲ್ಹಳಗಳಿವೆ ಇದರೆ 
ಕಾಲುಗಳ ಬಳಿ ಯುದ್ಧದಲ್ಲಿ ಮಡಿದ ವೀರನು ಬಿದ್ದಿ 
ದ್ಹಾನೆ. ಇದರ ಎರಡನೇ ಫಲಕದಲ್ಲಿ ಮಡಿದ ಮೂನರು 
ಯೋಧರನ್ನು ನಾಲ್ಕು ಮಂದಿ ಅಪ್ಸರೆಯರು ಹೆಗಲ 
ಮೇಲೆ ಕೈಗಳನ್ನು ಹಾಕಿಕೊಂಡು ಸಾಲಾಗಿ ನಿಂತು 
ಹಾರುವ ಭಂಗಿಯಲ್ಲಿರುವರು. ಇವರ ಕೊನೆಯಲ್ಲಿ 
ನಿಂತ ಅಪ್ಸರೆಯರು ಇನ್ನೊಂದು ಕೈಗಳಲ್ಲಿ ಕುಂಭಗಳನ್ನು 
ಹಿಡಿದಿರುವರು. ಇವರ ಮಧ್ಯದ ಪಾದ ಕೆಳಗಡೆ ಒಂದು 


17 ಅದೇ ೧೯೫೨-೫೩, ನಂ. ೫೩೮ 
18 ಅದೇ ೧೯೬೦-೬೧, ನಂ. ೪೪೦ 


ಇತಿಹಾಸ ದರ್ಶನ 


ನೇಗಿಲಿಜಿ. ಇದಲ್ಲದೆ ಇನರಿಲ್ಲರ ತಲೆಯ ಮೇಲೆ ಎಲೆಗಳ 
ಗೊಂಚಲನ್ನು ಧರಿಸಿರುವುದು ಕುತೂಹೆಲ ಸಂಗತಿ. 
ಇಂದಿಗೂ ಮಡಿದವರನ್ನು ಮೆರವಣಿಗೆ ಮಾಡಿಕೊಂಡು 
ಒಯ್ಯುವಾಗ ಎದುರಾಗಿ ಹಲವಾರು ಜನೆ ತಲೆಯಲ್ಲಿ 
ಮಾನಿನ ಎಲೆ ಗೊಂಚಲನ್ನು ಧರಿಸಿ ಶವವನ್ನು ಇಲ್ಲಿ 
ಸ್ವೀಕರಿಸಲು ಬಂದು ವಾದ-ವಿವಾದ ಮಾಡುವುದನ್ನು 
ನೆನೆಯಬಹುದಾಗಿದೆ. ಮೇಲಿನ ಮೂರನೇಯ ಫಲಕದಲ್ಲಿ 
ಮೂವರು ವೀರರಿಗೆ ಮೂರು ಪ್ರತ್ಯೇಕ ಗೂಡುಗಳನ್ನು 
ಒಂದೇ ಸಾಲಾಗಿ ತೋರಿಸಲಾಗಿದೆ. ಮಧ್ಯದ ವೀರನ 
ಪಾದದ ಕೆಳಗಡೆ ಒಂದು ಪ್ರಾಣಿ ಚಿತ್ರ ಇರುವುದು 
ಗಮನೀಯ. 


ಇದೇ ಗ್ರಾಮದ ಮತ್ತೊಂದು ವೀರಗಲ್ಲಿನ 


ನೀರನು ಬಿಲ್ಲು ಹಿಡಿದಿದ್ದು ಬಿಲ್ಲಿನಿಂದ ಬಾಣ ಪ್ರಯೋಗ 


ಮಾಡುತ್ತಿರುವಂತಿದೆ. ಈತನ ಕುತ್ತಿಗೆ, ತಲೆ, ಹೊಟ್ಟಿಗೆ 
ಒಟ್ಟು ನಾಲ್ಕು ಬಾಣಗಳು ನೆಟ್ಟು ಇನ್ನೊಂದು ಕಡೆ 
ಹೊರಬಂದಿವೆ. ಈ ಫಲಕದಲ್ಲಿ ವಾದ್ಯಗಾರರು, 
ಕುದುರೆ ಮೇಲೆ ಕುಳಿತ ಶತ್ರುಗಳನ್ನು ಬಿಡಿಸಿದೆ. ಈ 
ಫಲಕದ ಮೇಲೆ ಒಂದು ನೇಗಿಲ ಶಿಲ್ಪವಿದೆ. ಉಳಿದ 
ಫಲಕಗಳಲ್ಲಿ ಅಪ್ಪಕೆಯರೊಂದಿಗೆ ಸ್ವರ್ಗಾರೋಹಣ 
ಹಾಗೂ ವೀರನು ಸ್ವರ್ಗದಲ್ಲಿರುವ ದೃಶ್ಯಗಳಿವೆ. 


ಅರಳೀಕಟ್ಟೆಯ ಈ ಮೇಲೆ ತಿಳಿಸಿದ ವೀರಗಲ್ಲುಗಳ 
ಹತ್ತಿರದ ಇನ್ನೊಂದು ವೀರಗಲ್ಲಿದ್ದು ಅದರ ಕೆಳಗಿನ 
ಫಲಕವು ಹೆಚ್ಚು ತ್ರುಟಿತವಾಗಿದೆ. ಕೇವಲ ಮಡಿದ 
ನೀರನು ಮಲಗಿರುವ ಚಿತ್ರ ಉಳಿದಿದೆ. ಇನ್ನೊಂದು 
ವೀರಗಲ್ಲಿನ ವೀರನು ಬಲಗೈಯಲ್ಲಿ ಚಕ್ರದಂತೆ ವಸ್ತು 
ಹಿಡಿದಿರುವುದು ನಿಶೇಷವೆನ್ನಬಹುದು. ಚೌರಿ ಹಿಡಿದ 
ಇಬ್ಬರು ಸೇವಕಿಯರು ನಿಂತಿದ್ದಾರೆ. ವೀರನ ಹಾಗೂ 
ಸೇವಕಿಯರ ಈ ಇಬ್ಬರ ತಲೆ ಮಧ್ಯ ಇನ್ನಿಬ್ಬರು ಸೇವಕಿ 
ಯರ ಕೇವಲ ಮುಖಗಳನ್ನು ತೋರಿಸಿದೆ. ಈ ಫಲಕ 
ದಲ್ಲಿ ಮೇಲೆ ಮೂರು ವಿಮಾನ (ದೇವಾಲಯ- ಶಿಖರ) 
ಗಳನ್ನು ಸಾಲಾಗಿ ಚಿತ್ರಿಸಲಾಗಿದೆ. ಮಧ್ಯೆದ ಎಮಾನಕ್ಕೆ 


೮೫ 


ಸ ದ್ವಿತಳಗಳಿವೆ. ಇದೇ ಗ್ರಾಮದ ಇನ್ನೊಂದು ವೀರಗಲ್ಲಿ 
ನಲ್ಲಿ ಶಂಖ, ಸೂರ್ಯ, ಚಂದ್ರ ಹಾಗೂ ಮಂಗಳ ಚಿಹ್ನೆ 
ಗಳಿವೆ. 


ಹೂಲಿಹಳ್ಳಿ ಗ್ರಾಮದ ರಾಮಲಿಂಗ ದೇವಾಲಯದ 
ಹೊರಗಡೆ ಒಂದು ವೀರಗಲ್ಲಿದೆ. ಇದರ ಕೆಳಗಿನ 
ಮೂರನೇ ಫಲಕ ಮಣ್ಣಲ್ಲಿ ಮುಚ್ಚಿದ್ದು ಇದರಲ್ಲೂ 
ನೇಗಿಲನ್ನು ಬಿಡಿಸಿರುತ್ತಾರೆ. 


ಬ್ಯಾಡಗಿ ತಾಲೂಕಿನ ಮಾಸಣಗಿಯ ವೀರಭದ್ರ 
ಗುಡಿ ಹೊರಗಡೆಯಿರುವ ರಾಷ್ಟ್ರಕೂಟ ಅರಸ ಅನೋಫಿ 
ವರ್ಷನ ಕ್ರಿ. ಶ. ೯೩೫! ಒಂದು ವೀರಗಲ್ಲಿನ ಮೂರು 
ಫೆಲಕಗಳಿದ್ದು ಕೆಳಗಿನ ಮೂರನೇ ಫಲಕದ ಕೆಳಗಡೆ 
ನೇಗಿಲ ಚಿತ್ರವಿದೆ. ಮೂರನೇ ಫಲಕದಲ್ಲಿ ಖಡ್ಗಧಾರಿ 
ವೀರನನ್ನು ದೊಡ್ಡದಾಗಿ ಬಿಡಿಸಿದ್ದು, ಮಡಿದಯೋಥಧರ 
ಶಿಲ್ಪಗಳನ್ನು ಬಿಡಿಸಿದೆ. ಆನೆಗಳಿಗೆ ರೂಲನ್ನು ಧರಿಸಿ 
ಅಲಂಕೃತ ಮಾಡಲಾಗಿದೆ. ಕೆಲವು ಆನೆ-ಕುದುರೆ 
ಮೇಲಿನ ಸವಾರರು ಇದ್ದ ಸ್ಥಳದಲ್ಲೇ ಬಿದ್ದಿರುವುದನ್ನು 
ತೋರಿಸಲಾಗಿದೆ. ಉಳಿದ ವಿನರಗಳು 


ಹಿಂದಿನ 
ವೀರಗಲ್ಲುಗಳಂತಿದ್ದು ಈ ಫಲಕದ ಮೇಲೆ ಸೂರ್ಯ 


ಹಾವೇರಿ ತಾಲೂಕು ಕಿತ್ತೂರಿನ ಸಂಗಮೇಶ್ವರ 
ದೇವಾಲಯ ಬದಿಗಿನ ರಾಷ್ಟ್ರಕೂಟ ಖೊಟ್ಟಿಗನ ಕ್ರಿ.ಶ. 
೯೭೩ರ ಒಂದು ಬಹು 'ಉದ್ದವಾದ ತುರುಗಾಳಗದ 
ವೀರಗಲ್ಲಿನೆಲ್ಲಿ ಮೂರು ಫಲಕಗಳಿವೆ. ಕೆಳಗಿನ 
ಮೂರನೇ ಫಲಕದ ಯುದ್ಧ ದೃಶ್ಯದಲ್ಲಿ ಇಬ್ಬರು 
ವೀರರನ್ನು ದೊಡ್ಡದಾಗಿ ಬಿಡಿಸಿದ್ದು ಇವರು ಬಿಲ್ಲು 
ಬಾಣಗಳನ್ನು ಹಿಡಿದು ಎದುರಾಳಿಗಳ ಸಂಗಡ ಯುದ್ಧ 
ಮಾಡುತ್ತಿರುವರು. ಇವರೆ ತೊಡೆಗಳಿಗೆ ಬಾಣಗಳು 
ನೆಟ್ಟಿವೆ. ಇವರ ಎದುರಿಗೆ ಎದುರಾಳಿಗಳು ಬಿಲ್ಲು-ಬಾಣ 
ಹಿಡಿದು ಯುದ್ಧ ಮಾಡುತ್ತಿದ್ದಾರೆ. ಎರಡನೇ ಫಲಕದ 
ಕೆಳಗೆ ಎರಡು ಮೇಳಗಳನ್ನು ತೋರಿಸಲಾಗಿದೆ. ಇದರೆಲ್ಲಿ 
ಇಬ್ಬರು ಮಡಿದ ಯೋಧರನ್ನು ಅಪ್ಸರೆಯರು. ತಲಾ 


19 ಎಸ್‌. ಐ, ಐ, ೫೪111. ನಂ-44 
20 ಅದೇ, ೫x, ನೆಂ. ೪ 


೪೬ 


3 


¥ 


ಇಬ್ಬರು ತೋಳಲ್ಲಿ ಕೈಗಳನ್ನು ಹಾಕಿಕೊಂಡು 
ಒಯ್ಯುತ್ತಿರುವರು. ಇದರ ಮೇಲೆ ಸೂರ್ಯ ಚಂದ್ರರ 
ಚಿನ್ನೆ ಗಳಿವೆ. 


ಸಿಡೆನೂರಿನ ಕಲ್ಲೇಶ್ವರ ಗುಡಿ ಹತ್ತಿರದಲ್ಲಿ ಬಾದಾಮಿ 
ಚಾಲುಕ್ಯ ವಿಕ್ರ ಮಾದಿತ್ಯ (ಇಮ್ಮಡಿ)ನ ಕಾಲದ?! 
ಒಂದು ಬೃಹತ್‌ ವೀರಗಲ್ಲಿದೆ. ಅದರಲ್ಲಿ ಮೂರು 
ಫಲಕಗಳಿದ್ದು, ಕೆಳಗಿನ ಫಲಕದಲ್ಲಿ ಯುದ್ಧದೃಶ್ಯ. ಈ 
ದೃಶ್ಯದಲ್ಲಿ ಯುದ್ಧ ಮಾಡುವ ಎರಡು ಗುಂಪಿನ 
ಯೋಧರನ್ನು (ಸುಮಾರಾಗಿ ಮನುಷ್ಯರ) ಹೆಚ್ಚು 
ಎತ್ತರದಲ್ಲಿ ಚಿತ್ರಿಸಿರುವುದು ವಿಶೇಷ... ಬಲಗಡೆಯ 
ಗುಂಪಿನಲ್ಲಿ ಮೂವರು ಯೋಧರಿದ್ದು ಕೈಗಳಲ್ಲಿ ಖಡ್ಗ 
ಗುರಾಣಿಗಳಿವೆ. ಎರಡನೇಯ ಫಲಕದಲ್ಲಿ ಅಪ್ಸರೆಯರ 
ಜೊತೆಗೆ ಅಲಂಕೃತವಾಗಿರುವ ಎರಡು ದೊಡ್ಡ ಪೂರ್ಣ 
ಕುಂಭಗಳನ್ನು ಬಿಡಿಸಿದೆ. 


ಇದೇ ಗ್ರಾಮದ ಇನ್ನೊಂದು ೧೦ ನೇಯ 
ಶತಮಾನದ ವೀರಗಲ್ಲು ವಿಶೇಷವಾಗಿದೆ. ಇದರಲ್ಲಿ 
ಮೂರು ಫಲಕಗಳಿದ್ದು ತಲಾ ಒಂದು ಫಲಕದಲ್ಲಿ ಅರ್ಧ 
ಗಂಭಗಳನ್ನು ಚಿಕ್ರಿಸಿ ಒಂದೇ ಫಲಕಗಳಲ್ಲಿ ಪ್ರತ್ಯೇಕ 
ಭಾಗಳನ್ನು ವಿಂಗಡಿಸಲಾಗಿದೆ. ಕೆಳಗಿನ ಮೂರನೇಯ 
ಫಲಕದಲ್ಲಿ ಬಲಗಡೆ ಆಕಳುಗಳನ್ನು, ಅವುಗಳ ಎದುರಿಗೆ 
ಅರ್ಧಗಂಬನಿದೆ. ಈ ಕಂಬ ಎಡಭಾಗದಲ್ಲಿ ಇಬ್ಬರು 
ವೀರರು ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿರುವರು, 
ಎಡೆಗಡೆಯ ವೀರನ ಚಿತ್ರ ಒಡೆದಿವೆ. ಎರಡನೇ ಫಲಕದ 
ಮಧ್ಯ ಎರಡು ಅರ್ಥಗಂಬಗಳಿಂದ ಅಲಂಕೃತಗೊಂಡ 
ವಿಮಾನದಲ್ಲಿ ಇಬ್ಬರು ಮಡಿದ ವೀರರು ಕುಳಿತಿರುವರು. 
ಮೂರನೇ ಫಲಕದಲ್ಲಿ ಮೂರು ಪ್ರತ್ಯೇಕ ಭಾಗಗಳಿವೆ. 
ಇದರಲ್ಲಿ ಎರಡು ಅರ್ಧಗಂಬಗಳಿವೆ. ಬಲಗಡೆಯ ಭಾಗ 
ಒಡೆದಿದೆ. ಮಧ್ಯಭಾಗದಲ್ಲಿ ಲಿಂಗ ಹಾಗೂ ಅದರ 
ಎದುರು ಒಬ್ಬ ಯತಿ ಗಂಟಿ ಹಿಡಿದು ನಿಂತಿದ್ದಾನೆ. 


ಬ್ರ 
ಅದರ ಎಡಗಡೆ ಭಾಗದಲ್ಲಿ ನಂದಿ ಶಿಲ್ಪವಿದೆ. 


ನಿಡಗುಂದಿಯ ಒಂದು ಆತ್ಮ ಬಲಿ ವೀರಗಲ್ಲನಲ್ಲಿ 


ಇತಿಹಾಸ ದರ್ಶನ 


4 1 ್ಮ ೯ಚ ಟಲ್‌ 1, 


ಎರಡು ಫಲಕಗಳಿದ್ದು ಕೆಳಗಿನ ಫಲಕದಲ್ಲಿ ಒಬ್ಬ ವ್ಯಕ್ತಿ 
ಬಹುಶಃ ಕುಳಿತು ಬಲಗೈಯಲ್ಲಿ ಖಡ್ಗವಿಡಿದು ಹೊಟ್ಟಿ ಗೆ 
ತಿವಿದುಕೊಳ್ಳುವ ಭಂಗಿಯಲ್ಲಿದ್ದಾನೆ, ಎಡಗೈಯಲ್ಲಿಡಿದ 
ವಸ್ತು ಅಸ್ಪಷ್ಟ. ಮೇಲಿನ ಎರಡನೇ ಫಲಕದಲ್ಲಿ ಒಬ್ಬ 
ವ್ಯಕ್ತಿ ಕುಳಿತಿರುವನು. 


ಮೋಟಳ್ಳಿ, ಹಿರೆಬಿದರಿ ಗ್ರಾಮಗಳಲ್ಲಿ ಕ್ರಿ. ಶ. 
೧೦ನೇ ಶತಮಾನ ಅಂತ್ಯದ ನೀರಗಲ್ಲುಗಳಿದ್ದು ಅವುಗಳ 
ಕೆಳಗಿನ ಭಾಗ ಮಣ್ಣಲ್ಲಿ ಹೂತಿರುವುದರಿಂದ ಹೆಚ್ಚಿನ 
ವಿನರಗಳು ತಿಳಿಯುವುದಿಲ್ಲ. ಮೊರನೇ ಫಲಕದಲ್ಲಿ 
ಲಿಂಗ, ಅರ್ಚಕ, ಮಡಿದನೀರ, ಸೂರ್ಯ, ಚಂದ್ರ, 
ಆಕಳು-ಕರು ಇನೆ. ಇದರ ಮೇಲೆ ಅಲ್ಪ ವಿಮಾನ 
ಚಿತ್ರವಿದೆ. 


ಈ ಮೇಲಿನ ಶಿಲ್ಪಗಳ ಅಧ್ಯಯನದಿಂದ ಕೆಲವು 
ವೈಶಿಷ್ಯ 3 ಗಳನ್ನು ಗಮನಿಸಬಹುದು. 


ಇಟಗಿಯ ಗಣೇಶನ ಕೈಯಲ್ಲಿ ದಂತ, ಮತ್ತು 
ಕಮಲವಿದ್ದು, ಇತಂಹ ವಿಗ್ರಹ ದಕ್ಷಿಣಭಾರತ ಗಣೇಶ 


ಶಿಲ್ಪಗಳಲ್ಲಿ ಅಪೂರ್ವದ್ದು. ಇಲ್ಲಿಯ ಮಹಿಷಾಸುರ 
ಮರ್ದಿನಿಯ ಕಿರೀಟಮಕುಟದಲ್ಲೂ ಕಮಲದ 
ಅಲಂಕಾರ ಹಾಗೂ ಹಳೆರಿತ್ತಿಯ ಮಹಿಷಾಸುರ 
ಮರ್ದಿನಿಯ ಕೈಯಲ್ಲಿಡಿದ ತ್ರಿಶೂಲ ಮತ್ತು 


ಅಸುರನನ್ನು ಗುಡಿಮಲ್ಲಂನ ಶಿವಲಿಂಗದಲ್ಲಿ ತೋರಿಸಿದ 
ಅಸಸಾರನೆಂತೆ ತೋರಿಸಿರುವುದು ವಿಶಿಸ್ಟೃದ್ದಾಗಿವೆ. 
ಅಬ್ಬಲೂರಿನ ನಿಷ್ಣು ವಿಗ್ರಹ ಆದಿಪೂರ್ವ ಕದಂಬರ 
ದ್ಹೆಂಬುದು ಸ್ಪಸ್ಟವಾದರೆ ಈ ನಾಡಿನ ವೈಷ್ಣೃ ವ 
ಧರ್ಮ ಇತಿಹಾಸ ರಚನೆಗೆ ಮಹತ್ವದ ಆಕರ ಆಗುವುದು 
ಮಹಿಷಾಸುರಮರ್ಧಿಫಿ ಶಿಲ್ಪಗಳು ಸು. ಸ್ರಿ. ಶ ಎಂಟು- 
ಹತ್ತನೇ ಶತಮಾನಕ್ಕೆ ಸೇರಿದವು. ಈ ಭಾಗದಲ್ಲಿ 
ಹಲವಾರು ಕಡಿ ದೊರೆತಿರುವುದರಿಂದ. ದೇವೀ 
ಆರಾದನೆಯು ಈ ಕಾಲದಲ್ಲಿ ಖ್ಯಾತಿ ಹೊಂದಿತ್ತೆಂದು 
ತರ್ಕಿಸಬಹುದು. 


ಈ ಅಧ್ಯಯನದಲ್ಲಿ ವೀರಗಲ್ಲುಗಳು ಸುಮಾರು 
ಕ್ರಿ. ಶ. ಎಂಟು-ಹತ್ತ ನೇ ಶತಮಾನದ ಮಧ್ಯಭಾಗಕ್ಕೆ 


ಸೇರಿದ್ದಾಗಿವೆ. ಇವುಗಳಲ್ಲಿ ಕೆಲವು ಲಕ್ಷಣಗಳನ್ನು 
ಗಮನಿಸಬಹುದು. 
| ಇತಿಹಾಸ ದರ್ಶನೆ 


೧. ಸುಮಾರು ಕ್ರಿ,ಶ. ಎಂಟು-ಒಂಬತ್ತುನೇ 
ಶತಮಾನದ ಹೆಚ್ಚಿನ ಸಂಖ್ಯೆಯ ನೀರಗಲ್ಲುಗಳು 
ಗಾತ್ರದಲ್ಲಿ ದೆಣಡ್ಡ ವು. ವೀರಗಲ್ಲಿನಲ್ಲಿ ಮೂರು ಪ್ರತ್ಯೇಕ 
ಫಲಕಗಳಿರುತ್ತವೆ. ಕೆಳಗಿನ ಮೊದಲನೇ ಫಲಕದಲ್ಲೂ 
ಯುದ್ಧ ದೃಶ್ಯ ಜತೆಯಲ್ಲಿ ವಾದ್ಯಮೇಳವಿರುವುದು 
ಗಮನೀಯ (ಅರಳೀಕಟ್ಟೆಯ ವೀರಗಲ್ಲು). ಯುದ್ಧ 
ದೃಶ್ಯದಲ್ಲಿ ಮಡಿದ ವೀರನೆ ಚಿತ್ರದ ಗಾತ್ರ ದೊಡ್ಡದಿರು 
ತ್ತದೆ, ಎರಡನೇಯ ಫಲಕದಲ್ಲಿ ಮಡಿದ ವೀರನನ್ನು 
ಅಪ್ಸರೆಯರು ಹೆಗಲ ಮೇಲೆ ಅಥವಾ ಕೈಗಳನ್ನು ಬಡಿದು 
ಕೊಂಡು ಹಾಗೂ ಅಪ್ಪರೆಯರ ಬದಿಗಳಲ್ಲಿ ಕಲಶ 
ಗಳನ್ನು ಪ್ರತ್ಯೇಕವಾಗಿ ದೊಡ್ಡದಾಗಿ ತೋರಿಸಿರುವುದು 
ನಿಶೇಷ. (ಸಿಡೆನೂರ ವೀರಗಲ್ಲು) ಕ್ರಿ. ಶ. ಒಂಬತ್ತು- 
ಹತ್ತನೇ ಶತಮಾನದ ವೀರಗಲ್ಲುಗಳಲ್ಲಿ ಗೋಗ್ರಹಣ 
ಸನ್ನಿವೇಶದಲ್ಲಿ ವೀರರ ಬದಿಗೆ ಸಾಮಾನ್ಯವಾಗಿ ಆಕಳು 
ಗಳನ್ನು ಚಿತ್ರಿಸಲಾಗಿದೆ. ಮಡಿದ ವೀರನನ್ನು ಒಯ್ಯುವ 
ಕೆಲವು ಕುರುಹುಗಳು ಇನ್ನೊಂದು ರೀತಿಯಲ್ಲಿ ಇಂದಿಗೂ 
ಅಲ್ಲಲ್ಲಿ  ರೊಢಿಯಲ್ಲಿರುವುದನ್ನು ಕಾಣುತ್ತೇವೆ. 
ಕೆಲವೊಮ್ಮೆ ಈ ದೃಶ್ಯದಲ್ಲಿ ಬದಿಗೆ ನಿಮಾನ ಹಾಗೂ 
ಇದರಲ್ಲಿ ಕೈಗಳನ್ನು ಹೆಗಲ ಮೇಲೆ ಹಾಕಿಕೊಂಡ 
ಅಥವಾ ಕೈಗಳನ್ನು ಹಿಡಿದುಕೊಂಡು ಹಾರುವ ದೃಶ್ಯ 
ವಿರುತ್ತದೆ. ಇನ್ನೊಂದು ಕೈಗಳಲ್ಲಿ ಅಪ್ಸರೆಯರು ಕಲಶೆ 
ಗಳನ್ನು ಹಿಡಿದಿರುತ್ತಾರೆ. ಅಪ್ಸರೆಯರ ಬದಿಗೆ ಪ್ರತ್ಯೇಕ 
ಕಲಶಗಳನ್ನು ತೋರಿಸಲಾಗಿದೆ. (ಸಿಡೆನೂರ ವೀರಗಲ್ಲು). 


ಗೋಸಾಸಕಂಬಗಳು ಸು. ಕ್ರಿ. ಶ. ಒಂಬತ್ತು- 
ಹತ್ತನೇ ಶತಮಾನದ ಮಧ್ಯ ಭಾಗಕ್ಕೆ ಸೇರಿದ್ದು ಇವುಗಳು 
ಹೆಚ್ಚಾಗಿ ಗುಂಪಾಗಿ ಕಾಣುವುದನ್ನು ಇಲ್ಲಿ ಚರ್ಚಿಸ 
ಲಾಗಿದೆ. ಇವುಗಳಲ್ಲಿ ಕಾಣುವ ನೇಗಿಲ ಚಿತ್ರವನ್ನು 
ಸಮಕಾಲೀನ ಶಾಸನಗಳ ಹಾಗೂ ವೀರಗಲ್ಲುಗಳಲ್ಲೂ 
ಮತ್ತು, ಸಾಮಾನ್ಯವಾಗಿ ನೇಗಿಲು ಮತ್ತು ಕಲಶಗಳನ್ನು 


ಈ ಕಾಲದ ಶಾಸನಗಳಲ್ಲಿ ಶುಭ ಸಂಕೇತವನ್ನಾಗಿ 
ಬಳಸಲಾಗಿದೆ. ಇದರಿಂದ ಈ ಗೋಸಾಸ ಕಂಬಗಳು 
ಈಗಾಗಲೇ 


ಹಲವಾರು ವಿದ್ವಾಂಸರ ಅಭಿಮತದಂತೆ ಈ 
ಚಿನ್ಹೆಗಳಿಂದ ಗೋಸಹಸ್ತ್ರದಾನನನ್ನು ನಿರೂಪಿಸುತ್ತವೆ 
ಎಂಬುದನ್ನು ಒಪ್ಪಬಹುದಾಗಿದೆ. ಆದರೆ ಒಂದು 


ಸ್ಥಳದಲ್ಲಿ ಈ ಗೋಸಾಸ ಕಂಬಗಳು ಒಂದೇ ಸಮೂಹ 
ದಲ್ಲಿ ಉದ್ದ ಮತ್ತು ಅಡ್ಡವಾಗಿ ಒಂದು, ಎರಡು, 


೮೭ 


ಮೂರು, ಐದು ಸಾಲುಗಳಲ್ಲಿ ಸುಮಾರು ೩ ರಿಂದ ೪ ಗಳಲ್ಲಿ ಕಾಣಿಸುತ್ತವೆ. ಇದರಿಂದ ದೇವಾಲಯಗಳ ' 
ಆಡಿ ಅಂತರದಲ್ಲಿ ನಿಲ್ಲಿಸುವ ವೈತಿಷ್ಟ್ರ್ಯವಿತ್ತೆಂದು ಹತ್ತಿರ. ಗೋಸಾಸ ಕಂಬಗಳನ್ನು ನಿಲ್ಲಿಸುವ ಪದ್ಧ ತ್ರಿ 
ಕಾಣುತ್ತದೆ. ಹಾಗೂ ಇವುಗಳು ಸಮಕಾಲೀನ ಇತ್ತೆಂಬ ಅಭಿಪ್ರಾಯ ಮೂಡುತ್ತದೆ. 

ದೇವಾಲಯಗಳ ಹತ್ತಿರ ನಿಲ್ಲಿಸಿರುವುದು. ಕೆಲವು ಕಡೆ 


ಶಾಸನಗಳು 


೧) ಜಿಕ್ಕೇರೂರು ಗ್ರಾಮ ್ಡಯಹಿರೆಳೆರೂರು ತಾಲೂಕ)ಮಾರುತಿ ಮಂದಿರದ ಪೂರ್ವ ದಿಕ್ಕಿನ ಕಾಲುವೆಯಲ್ಲಿ 
ದೊರೆತ ತೃಟಿತ ಶಾಸನ ಕಾಲ ಕ್ರಿ. ಶ. ಸು. ಎಂಟನೇ ಶತ, 


೧ ...ಪರಿಹೆರಾಸನ.... 

೨ ...ಸದ್ದೊಲ್ಲಟಿಕಾನ್ರದೇವರ.... 

೩ ಜನ್ಮದೊಮೆಕ ಅನಾ... 

«ಷು ಶ್ರಿಮ ಕಾವನಾತಿದಿ ಇದ್ಮೆರಳ.... 
... ಪಡೆ ದೋಷ ಮತಿಲಯರಂ.... 

ig: ಷನಿಸಾಸಿರ್ವ್ಯರುಪೇಸು.... 

ಸೇಕ ಇರ ಳುವ, ತ... 
ಮುನಾದಿ....ನಾ 


GQ, ತ್ಮ ನಿಜ. 


ಈ ಶಾಸನದಲ್ಲಿ ಉನ್ತ ದೇವರ ಉಲ್ಲೇಖವಿದೆ. 
೨ ಹಾನೇರಿ ಶಾಲೂಕಿನೆ ದೇವಿ ಹೊಸೂರ ಗ್ರಾಮದ ಮೆಣಸಿನಕಾಯಿ ಪೇಟೆಯಲ್ಲಿ ಗಿರಣಿ ಹತ್ತಿರದ ಒಂದು 
ಗೋಸಾಸ ಕಂಬದ ಮೇಲಿನ ಶಾಸನ. ನೇಗಿಲ ಚಿತ್ರ ಶಾಸನ ಮೇಲಿದೆ ಕಾಲ ಕ್ರಿ. ಶ. ೯೦೮ ; 
೧-೨೫ ಸ್ತಿ [೧] ಶಕನ್ಸಪಕಾಲಾ 
ತೀತ ಸಂವಛ್ಭರಂ ಎನ್ನುನೂರ ವಂ 
ವತ್ತವರನೆಯ ಭಾವಸಂವಭ್ಛೈರಂ 
ಪ್ರವರ್ತ್ವಿಸೆ ಶ್ರೀಮಾಸನಿನ್ಹರದೇವಂ ಪ್ರ- 
ಥುವೀರಾಜ್ಯಂಗೆಯ್ಯ ದೋರಂ ಬನವಾಸಿ ಅ- 
ಆಅ ಸಾಸಿರವಂ... ಹೊಸವುರಸಾಸಿ- 
ರ್ಬ್ಬರು ರಾಹೊ ಶ್ರೀಮನ್ನ್ನ ಸಂನರಕಕ್ಕವ್ಮುಂಸುಳ 
ಣ್ಣಿ ಗೋಸಾಸಿಯ ಮೇಣ್ಬೈಯಂಗೆಟವ 
ಸ ಮಹೆದೇವಯ್ಯನ 
ಲಿಖಿತಂ 


4% ಆ ೧೮ 8% ಅಆ ಚಿ ಔಿ 


ಇನು, 
೨ 


ಈ ಶಾಸನದಲ್ಲಿ ಕ್ರಿ. ಶ. ೯೦೮ ರಲ್ಲಿ ರಾಷ್ಟ್ರಕೂಟ ಮೇಂಟಿಯನ್ನು ನಿಲ್ಲಿಸಿದರೆಂದು ಕಾಣುತ್ತದೆ. ಈ 
ದೊರೆ ಮುಮ್ಮಡಿ ಇಂದ್ರ ಅರಸನ ಆಳ್ವಿಕೆಯ ಕಾಲದಲ್ಲಿ ಶಾಸನವನ್ನು ಮಹದೇವಯ್ಯನೆಂಬವನು ಬರೆದನೆಂದು | 
ದೋರನು ಬನವಾಸಿಯ ಆರು ಸಾನಿರ ನಾಡನ್ನು ಆಳುತ್ತಿ. ಉಕ್ತವಾಗಿದೆ. ಹೊಸವೂರ ಈಗಿನ ಹೆಸರು ಜೀವಿ 
ದ್ದನು. (ಈ ಶಾಸನದ ಕೆಳಗೆ ಕಮಲ ಚಿತ್ರವಿದೆ)  ಹೊಸೂರೆಂದು ಗುರ್ತಿಸಬಹುದು. 
ಹೊಸವುರ ಸಾಸಿರ್ಬ್ಬರು ಸಂತರ ಕನ್ಹಮ್ಮನು ಗೋಸಾಸಿ | 


ಲಳ ಇತಿಹಾಸ ದರ್ಶನ 


ಕ 
a 


೩) ಅದೇ ಊರಿನ ಅದೇ ಸ್ಥಳದ ಇನ್ನೊಂದು ಕಂಬ 


ಭಾಗ-೧ 
೧ 
೨ 
೩ 
ಲ 
೫ 

ಭಾಗ ೨ 
೧ 
೨ 
೩ 
ಲ 
೫ 
೬ 
೭ 
ಲೆ 
೨ 


ಪಣಕೊಟು ಕೆ ಕೊಣ್ಣಿ 
ಇಳನ ಹಿಟೂ 

ನಲಿ ಯನ 
ರಿಚಿ ಲೋಕ 

... ಮೊಲ 


ಶ್ರೀ ಅಕಾಲವರ್ಷ ಪೃಥಿನೀರಾಜ್ಯಂಗೆಯ್ಯಗ 
ಹಸಾಸಿರ್ವ್ವರು ರಾಹೊ ಶಕಕಾಳಾ ತೀತಸಂ 
ದ ಎಣ ಮೊಲಿ ಮೂನತ್ತೆರಡನೆಯ ಸಂವ 
ತಿಸೆ _ ಣೆಕೆಯಮ್ಮ.. 

...ಮೆಟ್ಬ ಲಾತ 

ಗಂ....ದ ಸುವರ್ಣ ಗೋಸಾನಮೇ 

ಣ್ಛೈ ಪೆಸರು ಸೌಮ್ಯ ಮು... ಲ್ಲಕೆಲ್ಲ 

ರಾಂ ಛಂಗಮ 

ವುಣಿ ಸಾಸಿ ಮಾಡಿದೊ 


ಈ ಶಾಸನದಲ್ಲಿ ಕ್ರಿ, ಶ. ೯೧೪ ರಲ್ಲಿ ರಾಷ್ಟ್ರಕೂಟ ದೊರೆ ಅಕಾಲನರ್ಷನ ಆಳ್ವಿಕೆಯಲ್ಲಿ ಗೋಸಾಸಿಮೇಂಟಿ 
ನಿಲ್ಲಿಸಿದರೆಂದು ಹೇಳಲಾಗಿದೆ. 


೪ ಅದೇ ಸ್ಥಳದಲ್ಲಿ ಮೂರನೆಯ ಶಾಸನ 


ಭಾಗ-೧ 

೧ 
೨ 
೩ 
, 
೫ 
೬ 
೭ 
ಲೆ 
೯ 


೧೦ 
೧೧ 
೧೨ 


ಇತಿಹಾಸ ದರ್ಶನ 


© ಸ್ವಸ್ತಿ ಶ್ರೀ ಅನೋಫಘನರ್ಷ ಪೃತುನೀ- 
ವಲ್ಲಭ ಮಹಾರಾಜಾಧಿರಾಜ 
ಪರಮೇಶ್ವರ ಪರಮಭಟ್ಟಾರಕ-- 
ಪೃಥುವೀರಾಜ್ಯಂಗೆಯ್ಯು ಸ್ವಸ್ತಿ ಸಮ 
ದಿಗತನಳ್ಳ ಮಹಾ ಶಬ್ಧ ಮಹಾ 
ಸಾಮನ್ನಾದಧಿಪತಿ ಪುಸಿ. ನಿಪ್ಪ- 

ಸರಛಲ್ಲ ಟಿನಿಡಿಸಯ್ಯರದಿ 
ಪೊಣನ್ಹತಯ್ಯ ಬನವಾಸಿ 
ಸಾಸಿರಮೆಹಾಚತುರ್ವ್ಯರೆ ಚಳುದಾಗಂ 
9ರೆಗ ಪೊಸವೊರ ಸಾಸಿರ್ಬ್ಬರಾಮು 
.ಲಗಲ ನ ಪಾಲಾನ ಸ್ವರ್ಣ್ಣ 
ಗೋಸಾಸಿಯ ಮೆಣ್ಣಿ 


[12] ೮೯ 


ವಿವರ 


ಈ ಶಾಸನ ಎರಡು ಭಾಗದಲ್ಲಿದೆ. ಮೊದಲ ಭಾಗ 
ದಲ್ಲಿ ರಾಷ್ಟ್ರಕೂಟ ದೊರೆ ಅನೋಫೆ ವರ್ಷನ ಆಳ್ವಿಕೆಯ 
ಕಾಲದಲ್ಲಿ ಮಹಾಸಾಮಾನ್ತ, ಸರೆ ಛಲ್ಲಟಿ, ಇಳಿಸಯ್ಯ 
ವೂಣನ್ಹತಯ್ಯ ಇತ್ಯಾದಿ ಮತ್ತು ಬನವಾಸಿ ಸಾವಿರ 
ನಾಡಿನ ಪೊಸವೂರ ಸಾವಿರ ಮಹಾಜನರು ಸ್ವರ್ಣದಾನ 
ವನ್ನೂ ಹಾಗೂ ಗೋಸಾಸಿ ಮೇಂಟೆಯನ್ನು ನಿಲ್ಲಿಸಿದ 
ಕೆಂದು ಉಕ್ತವಾಗಿದೆ. ಪೂಸವೂರ ಅಂದರೆ ಈಗಿನ ದೇವಿ 
ಹೊಸೂರು ಗ್ರಾಮದ ಹೆಸರಾಗಿದೆ. 


೯೦ 


ಕ 


(ಕನ್ನಡ ಸಂಶೋಧನಾ ಸಂಸ್ಥೆಯ ವತಿಯಿಂದ 
ಪ್ರವಾಸ ಮಾಡಲು ನೆರವು ನೀಡಿದ ಕರ್ನಾಟಕ ವಿಶ್ವ 
ವಿದ್ಯಾಲಯದ ಕುಲಪತಿಗಳಾದ ರಾಮೇಗೌಡರಿಗೆ, 
ಕುಲಸಚಿವ ಕನಿರಾಮ”, ಡಾ|| ಅ. ಸುಂದರ, ಇಟಗಿಯ 
ದೈವಸ್ಥ ರಿಗೆ, ಹಿರೇಕೆರೂರು ತಾಲೂಕಿನ ಮತ್ತಿ ಹಳ್ಳಿಯ 
ಸೋಮೇಶ್ವರ ದೇವಾಲಯದ ಕಮಿಟಯವರಿಗೆ 


ಸ್ಟ್‌ 
ಕೃತಜ್ಞತೆಗಳು ಸಲ್ಲುತ್ತವೆ, 


ಇತಿಹಾಸ ದರ್ಶನ 


[4 
F 


i a 


ಕೃ.ಸು. ಸುಬ್ರಹ್ಮಣ್ಯ" 


ಮೈಸೂರು ಕೋಟಿ-ನಗರ 


ಲ 


ಹಳೆಯ ಮೈಸೂರು ರಾಜ್ಯದ ರಾಜಧಾನಿ 
ಮೈಸೂರಿನ ಕೋಟಿ ಸುಮಾರು ೪೦೦ ವರ್ಷಗಳಿಗಿಂತಲೂ 


| ಪ್ರಾಚೀನವಾದುದು. 


ಪ್ರಾರಂಭದಲ್ಲಿ ಮೈಸೂರಿನ ಕೋಟಿ ಜೇಡೀ 
ಮಣ್ಣು, ಇಟ್ಟಿಗೆ ಮತ್ತು ಕಲ್ಲು ಚೂರುಗಳ ಮಿಶ್ರಣ 
ದಿಂದ ಕಟ್ಟದ ಸಾಧಾರಣ ರಕ್ಷಣಾ ಗೋಡೆಯಂತಿತ್ತು. 
೧೫೭೪ರ ವೇಳೆಗೆ ನಾಲ್ಕನೇಯ ಚಾಮರಾಜರು ನಗರ 
ವನ್ನು ಸುತ್ತುವರಿದಿದ್ದ ಕೋಟಿಗೊಂದು ರೊಪ 
ಕೊಟ್ಟುದಲ್ಲದೆ ಮೈಸೂರಿನ ಕೆರೆಯನ್ನು ("ಜೋಳಕೆರೆ') 
ಬತ್ತಿಸಿದಾಗ ಅಲ್ಲಿ ಸಿಕ್ಕಿದ ಲಿಂಗವನ್ನು ತಂದು 
ತ್ರಿನಯನೇಶ್ವರ ದೇವಾಲಯವನ್ನು ಕಟ್ಟಿಸಿದರು. 


ವಾಸ್ತವವಾಗಿ ಕೋಟಿಯನ್ನು ಬಲಪಡಿಸಿ 
ವಿಸ್ಮರಿಸಿದವರು ರಣಧೀರ ಕಂಠೀರವ ನೆರಸರಾಜರು. 
೧೬೪೨-೪೩ರ ಸುಮಾರಿನಲ್ಲಿ, ನಳಸಂವತ್ಸರದಲ್ಲಿ ಕೋಟಿ 
ಯೊಂದನ್ನೇ ಅಲ್ಲದೆ ಅದರೊಳಗಿದ್ದ ಅರಮನೆಯನ್ನೂ 
ವಿಸ್ತರಿಸಿ, ಜಂತದ ತೊಟ್ಟಿ, ಸಮ್ಮುಖದ ತೊಟ್ಟಿ, 
ಸೌಂದರ್ಯ ವಿಲಾಸ ತೊಟ್ಟಿ, ನಾಮತೀರ್ಥದ ತೊಟ್ಟ 
ಗಳೆಂಬ ಹರವುಗಳನ್ನೂ, ಅರಮನೆಯ ಒಳ ಬಾಗಿಲ ಬಳಿ 
ಸಾಲಗೇರಿಗಳನ್ನೂ ನಿರ್ಮಾಣ ಮಾಡಿಸಿದರು. 


ಅಂದಿನ ಮೈಸೂರು ಕೋಟಿ ಉದ್ದ ಹೆಚ್ಚಿರುವ 
ದೀರ್ಫೆ ಚತುರಸ್ರ ಆಕಾರದಲ್ಲಿ ಪೂರ್ವ-ಪಶ್ಚಿಮ ಮತ್ತು 
ಉತ್ತ ರಗಳಲ್ಲಿ ೧೪೫೦ ಅಡಿಗಳು ಹಾಗೂ ದಕ್ಷಿಣದ ಕಡೆ 


೧೩೦೦ ಅಡಿಗಳಸ್ಟಿತ್ತೆಂದು ರಾಜವಂಶಾನಳಿ ತಿಳಿಸುತ್ತದೆ. 
ಕೋಟಿಯ  ಪೂರ್ವದಿಕ್ಕಿನಲ್ಲಿರು ತ್ರಿನಯನೇಶ್ವರ 
ದೇವಾಲಯ . ಅಂದು ಕೋಟಿಯ ಹೊರಗಿತ್ತು. 
ಕಂಠೀರವ ನರಸರಾಜರು ಕೋಟಿಯನ್ನು ವಿಸ್ತರಿಸಿದಾಗ 
ಈ ದೇವಾಲಯವನ್ನು ಕೋಟಿಯೊಳಗೆ ಸೇರಿಸಿಕೊಂಡು 
ಅದನ್ನು ಮತ್ತೆ ೧೦೦ ಅಡಿಗಳಷ್ಟು ವಿಸ್ತರಿಸಿದರು. 
ಕೋಟಿಯ ಹೊರಾನರಣಕ್ಕೆ ಕಲ್ಲಿನ ಜೋಡಣೆ ಮಾಡಿಸಿ, 
ಅದಕ್ಕೊಂದು ಮೆರುಗು ಕೊಟ್ಟರು. ಕೋಟಿಗೆ ೧೨ 
ಕೊತ್ತಲಗಳನ್ನು ಕಟ್ಟಿಸಿ, ಆ ಪೈಕಿ "೧೦ ಕೊತ್ತಲಗಳ 
ಮೇಲೆ ವಿನಿಧಾಕಾರದ ಫಿರಂಗಿಗಳನ್ನು ಇಡಿಸಿದ್ದ ರು. 


ಕೋಟಿಯ ಪಶ್ಚಿಮದಲ್ಲಿ ದಕ್ಷಿಣೋತ್ತರ ಮಧ್ಯ 
ಬಿಂದುವು ಒಂದು ಸೇರುವ ಕಡೆ ಅರಮನೆಯನ್ನು 
ಪುನಾರಚಿಸಿ ವಿಸ್ತರಿಸಿದರು. ಕೋಟಿಯ ಒಳಭಾಗದಲ್ಲಿ 
ಸುತ್ತಲೂ ರಸ್ತೆ ಮಾಡಿಸಿ ಅಲ್ಲಲ್ಲಿ ಕೋಟಿ ಹತ್ತಲು 
ಮೆಟ್ಟಿಲುಗಳನ್ನು ಕಲ್ಲಿನಲ್ಲಿ ಕಟ್ಟಿಸಿದ್ದರು. ಅರಮನೆಗೆ 
ಎದುರಾಗಿ ಪೂರ್ವ ಪಶ್ಚಿಮವಾಗಿ ಒಂದು ಮಾರ್ಗ 
ಮತ್ತು ಉತ್ತರ ದಕ್ಷಿಣ ಮಹಾ ದ್ವಾರಗಳನ್ನು 
ಸಂಧಿಸುವ ಮಾರ್ಗವನ್ನೂ ಮಾಡಿಸಿದ್ದರು. ಕೋಟಿ 
ಯೊಳಗೆ ಒತ್ತಾಗಿ ಒಂದಕ್ಕೊಂದು ಅಂಟಿಕೊಂಡಂತೆ 
ಮನೆಗಳೂ, ದಕ್ಷಿಣೋತ್ತರವಾಗಿ ಹಬ್ಬಿದ್ದ ಕಿರಿದಾದ 
ದಾರಿಗಳೂ ಇದ್ದವು. ಈಗ ದೊಡ್ಡ ಕೆರೆಯೆಂದು 
ಕರೆಯುವ ದೇವರಾಯನ ಕೆರೆಯ ಕೋಡಿಯ ಬಳಿ 
ಶೃಂಗಾರ ತೋಟನನ್ನೂ ತ್ರಿನಯನೇಶ್ವರ ದೇವಾಲಯಕ್ಕೆ 


* ಕ್ರ.ಸು. ಸುಬ್ರಹ್ಮಣ್ಯ, ನಂ. ೫ ಒಂದುನೆಯ ಅಡ್ಡರಸ್ತೆ, ಶ್ರೀರಾಮಪುರ, ಬೆಂಗಳೂರು-೫೬೦ ೦೨೧ 


ಇತಿಹಾಸ ದರ್ಶನೆ 


೯೧ 


ಸೇರಿದಂತೆ ಈಶಾನ್ಯದಲ್ಲಿ ಕೊಳನನ್ನೂ ನಿರ್ಮಿಸಿದ್ದರು. 
ಕೋಟಿಯೊಳಗಡೆ ಈಗಲೂ ಇರುವ ಪುರಾತನ ಲಕ್ಷ್ಮೀ 
ರಮಣಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿದ್ದಂತೆ 
ಅರ್ಚಕರ. ಮತ್ತಿತರರ ಮನೆಗಳಿದ್ದವು. ಇದೇ 
ದೇವಾಲಯದ ಹಿಂಭಾಗದಲ್ಲಿರುವ ಕಲ್ಯಾಣ ಮಂಟಿನ 
ವನ್ನು ಕಟ್ಟಸಿದವರೂ ಕಂಠೀರವ ಅರಸರೇ. 
ತ್ರಿನೆಯನೇಶ್ವರ ದೇವಾಲಯದಲ್ಲಿರುವ ೨೭ ಅಂಕಣದ 
ಕಲ್ಲು ಮಂಟಿಸ ದೊಡ್ಡ ದೇವರಾಜರ ಕಾಲದ್ದು, 
ನಗರದ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ 
ದಿಂದ ಕಂಠೀರವ ನರಸರಾಜರು ಕಟ್ಟಿಸಿದ ಕೆರೆಯನ್ನೇ 
ವಿಸ್ತರಿಸಿ, ಸೋಪಾನ ಕಟ್ಟಿಯನ್ನು ನಿರ್ಮಿಸಿ ದೊಡ್ಡ 
ಕೆರೆಯನ್ನು ಕಟ್ಟಿಸಿದರು. ನರಸೀಪುರದ ರಸ್ತೆಯ ದಿಬ್ಬ, 
ಚಾಮುಂಡಿ ಬೆಟ್ಟಿದ ಇಳಿಜಾರು, ಬಸವನ ತಿಟ್ಟಿನ 
ಸುತ್ತಮುತ್ತ ಬಿದ್ದ ಮಳೆಯ ನೀರೆಲ್ಲವೂ ವ್ಯವಸ್ಥಿತವಾಗಿ 
ಕಾರಂಜಿ ಕೆಕಿಗೆ ಹರಿಯುವಂತೆ ಮಾಡಿ, ಹೆಚ್ಚಿನ ನೀರು 
ದೊಡ್ಡ ಕೆಕಿಗೂ, ಸುಟಿ , ಮಣ್ಣಿನ ಕೊಳವೆಗಳ ಮೂಲಕ 
ಕೋಟಿಯೊಳಕ್ಕೂ ನೀರು ಬರುವಂತೆಯೂ, ತನ್ಮೂಲಕ 
ಅಂತರ್ಜಲ ಯಥೇಚ್ಛವಾಗಿರುವಂತೆಯೂ ವ್ಯವಸ್ಥೆ 


ಮಾಡಿದರು. ಅಂದವರು ನಾಮಕರಣ ಮಾಡಿದ್ದ 
“ದೇವಾಂಬುಧಿ-' ಇಂದಿನ ದೊಡ್ಡ ಜೆಕಿಯೆಂದೇ 
ನಿರ್ದೇಶಿಸಲಾಗುತ್ತಿದೆ. 

ಪ್ರಾರಂಭದಿಂದಲೂ ಮೈಸೂರಿನ ಕೋಟಿಗೆ 
ಉತ್ತರ-ದಕ್ಷಿಣಗಳಲ್ಲಿ ಎರಡು ಮಹಾದ್ವಾರಗಳೂ, 
ಪೂರ್ವದಲ್ಲಿ ಒಂದು, ಪಶ್ಚಿಮದಲ್ಲಿ ಎರಡುದಿಡ್ಡ್ಮೀ 


ಬಾಗಿಲುಗಳಿದ್ದು ವು. ಕೋಟಿಯ ಸುತ್ತ ಕಂದಕನಿದ್ದು 
ಸದಾ ನೀರಿನಿಂದ ತುಂಬಿರುತ್ತಿತ್ತು. 


ಮೈಸೂರಿನ ಮೂರನೆಯ ಯುದ್ಧಾನಂತರ 
(ಸುಮಾರು ೧೭೯೩-೯೪) ಕೊಯನುತ್ತೂರು ಮತ್ತು 
ಕೊಡಗುಗಳ ಕಡೆಯಿಂದ ಇಂಗ್ಲೀಷರೇನಾದರೂ 
ದಂಡೆತ್ತಿ ಬಂದಲ್ಲಿ ಅವರಿಗೆ ಠಾಣ್ಯ ಹೂಡಲು, ಅಡಗಿ 
ಕೊಳ್ಳಲು ನೆಲೆಸಿಗಬಾರದೆಂದು ; ಟೀಪು ಮೈಸೂರು 
ಕೋಟಿಯನ್ನು ಒಡೆಸಿ ಹಾಕಿದ. ನೀರಿನ ಆಸರೆ 
ಇರಬಾರದೆಂದು ದೇವರಾಯ ಕೆರೆಯನ್ನು ಹಾಳು 
ಗೆಡವಿಸಿದೆ. 


೯೨ 


| 


ಹಳೇಕೋಟಿಗೆ ಪೂರ್ವದಲ್ಲಿ ಬಸವನ ತಿಟ್ಟಿನ 
ಮೇಲೆ ೧೭೯೭ರ ಸುಮಾರಿನಲ್ಲಿ ಚಿಕ್ಕ ಕೋಟೆಯೊಂದನ್ನು 
ಕಟ್ಟಿಸಿ ಅದಕೆ, "ನಜರ್‌ ಬಾದ್‌” ಎಂದು ಹೆಸರಿಟ್ಟ. 
ಮೈಸೂರಿನ ಕೋಟಿಯೊಳಗಿದ್ದ ಅರಮನೆಯನ್ನೂ 
ಪ್ರಮುಖರ ಮನೆಗಳನ್ನೂ ನೆಲಸಮ ಮಾಡಿಸಿದ 
ನಾದರೂ ಕೋಟಿಯ ಒಳಗಿದ್ದ ಲಕ್ಷ್ಮಿ ಒರಮಣಸ್ವಾಮಿ, 
ತ್ರಿನಯನೇಶ್ವರ ಮತ್ತಿತರ ದೇನಾಲಯಗಳನ್ನು ಭಂಗ 
ಗೊಳಿಸಲಿಲ್ಲ. ಹಳೇ ಕೋಟಿಗೆ ಉತ್ತರದಲ್ಲಿ ಸುಮಾರು 
ಎರಡುವರೆ ಮೈಲಿ ದೂರದಲ್ಲಿ ಸುಬೇದಾರ್‌ 


' ವೀರಣ್ಣನ ತೋಟದ ಬಳಿ ಹೊಸ ನೆಗರವನ್ನು ನಿರ್ಮಾಣ 


ಮಾಡಿಸಿದ. 


ಟೀಪುನಿನ ಪತನಾನಂತರ ಸಿದ್ಧಾರ್ಥಿನಾಮ 
ಸಂವತ್ಸರ ಜ್ಯೇಷ್ಠ ಬಹುಳ ತ್ರಯೋದಶಿ, ೧೭೯೯ನೇ 
ರ್ಜೂ ೩೦ ರಂದು ಮುಮ್ಮಡಿ ಕೃಷ್ಣ ರಾಜರ 
ಪಟ್ಟಾಭಿಷೇಕವನ್ನು ಮೈಸೂರು ಅರಸರ ಪ್ರಾಚೀನ 
ರಾಜಧಾನಿಯಲ್ಲಿಯೇ ನಡೆಸಬೇಕೆಂಬ ಮಹಾರಾಣಿ 
ಲಕ್ಷಮ್ಮಣ್ಣಿ ಯವರ ಅಪೇಕ್ಷೆಯಂತೆ ಕೋಟಿಯೊಳಗಿರುವ 
ಲಕ್ಷ್ಮೀರಮಣ ದೇವಾಲಯದ ಮಂಟಿಸವೊಂದರಲ್ಲಿಯೇ 
ವಿಧ್ಯುಕ್ಮವಾಗಿ ಸಟ್ಟಾ ಭೀಷೇಕೋತ್ಸವವನ್ನುು ನೆರವೇರಿಸ 
ಲಾಯಿತು.  ನೆಜರ್‌” ಬಾದಿನಲ್ಲಿ ತಾತ್ಕಾಲಿಕವಾಗಿ 
ನಿರ್ಮಿಸಲಾಗಿದ್ದ ಸಭಾಮುಂಟಿಸದಲ್ಲಿ ರಾಜಸಭೆಯನ್ನು 
ಸಮಾವೇಶಗೊಳಿಸಲಾಯಿತು. 


ಮುಮ್ಮಡಿಯವರು ಪಟ್ಟಾಭಿಸಿಕ್ತ ರಾದ ಎರಡು 
ವರ್ಷಗಳ ಒಳಗಾಗಿ ಮೈಸೂರಿನ ಕೋಟಿಯನ್ನು ಆ 
ಹಿಂದಿನ ಪಾಯದ ಮೇಲೆಯೇ ಪುನಾರಚಿಸಲಾಯಿತು. 
ಅರಮನೆ ಮತ್ತು ಕೋಟಿಯೊಳಗಿನ ನಗರದ ನಿರ್ಮಾಣ 
ಕಾರ್ಯ ತ್ವರಿತ ಗತಿಯಿಂದ ಸಾಗಿತು. ಪ್ರಾಚೀನ 
ಅರಮನೆ ಇದ್ದ ಸ್ಥಳದಲ್ಲಿಯೇ ಹೊಸ ಆರಮನೆಯನ್ನೂ, 
ಅದಕ್ಕೆ ಸಮೂಸವೇ ಅರಮನೆಗೆ ಸೇರಿದಂತೆ ಕಛೇರಿ 
ಗಳನ್ನೂ ನಿರ್ಮಿಸಲಾಯಿತು. ಅರಮನೆಗೆ ದಕ್ಷಿಣದಲ್ಲಿ 
ಒಂದು ಚಿಕ ಉದ್ಯಾನವನವನ್ನೂ ಕೊಳವನ್ನ್ಮೂ 
ನಿರ್ಮಿಸಲಾಯಿತು. ಕೋಟಿಯೊಳಗೆ ಅಳಿದು ಉಳಿದಿದ್ದ 
ಮನೆಗಳ ನವೀಕರಣ, ಹೊಸ ಮನೆಗಳ ನಿರ್ಮಾಣ 
ಕಾರ್ಯ ಪ್ರಾರಂಭವಾಯಿತು. 


ಇತಿಹಾಸ ದರ್ಶೆನ 


ಕೋಟಿಯ ಉತ್ತರದ ಕಡೆ ಇಂದು ಆಂಜನೇಯ 
ದೇವಾಲಯವಿರುವ ಭಾಗದಲ್ಲಿ ಗೋಳಾಕಾರವಾಗಿ 
ಮುಂಚಾಚಿದ್ದ ಪ್ರವೇಶ ದ್ವಾರವಿದ್ದು ಮಕರಾಕಾರ 
ವಾಗಿತ್ತು. ಅಂದರೆ ಕೋಟಿಯ ದ್ವಾರದಿಂದ ಸ್ವಲ್ಪ 
ಬಳಸಿಕೊಂಡು ಒಳ ಪ್ರವೇಶ ಮಾಡಬೇಕಾಗಿತ್ತು. 
ನೇರವಾಗಿ ಪ್ರವೇಶಿಸುವಂತಿರಲಿಲ್ಲ. ದಕ್ಷಿಣಣ ಕೋಟಿಯ 
ಬಾಗಿಲೂ ಬಹುತೇಕ ಉತ್ತರ ಮಹಾದ್ವಾರವನ್ನೇ 
ಹೋಲುತ್ತಿತ್ತು. ಎರಡೂ ಬಾಗಿಲುಗಳ ಇಬ್ಬದಿಗಳಲ್ಲೂ 
ಸುಭದ್ರವಾದ ಕಾವಲು ಗೂಡುಗಳಿದ್ದು ಕೋಟಿಯಕಿ 
ಬಾಗಿಲುಗಳ ಮೇಲೆ ಗಾರೆ ಇಟ್ಟಿಗೆಯಿಂದ ಕಟ್ಟಿದ 
ಗೋಪುರವಿದ್ದು ಕಳಶಗಳಿಂದ ಕೂಡಿತ್ತು. ಪೂರ್ವದ 
ಕಡೆಯೂ ಮುಂಚಾಚಿದ್ದ ಕೋಟಿಯ ಬಹುತೇಕ 
ಭಾಗವನ್ನು ಒಡೆದು ಹಾಕಿ ಇಂದಿನ ನವೀನ ಮಾದರಿಯ 
ಮಹಾದ್ವಾರ ನಿರ್ಮಿಸಿದ್ದಾರೆ. ವಾಸ್ತವವಾಗಿ ಈ 
ಭಾಗದಲ್ಲಿ ಕೋಟಿ ಮುಂಚಾಚಿದ್ದು ಇಂದಿನ ನೀಲಗಿರಿ 
ರಕ್ತೈಯವರೆವಿಗೂ ವಿಸ್ತರಿಸಿಕೊಂಡಿದ್ದು ದಿಡ್ಡೀ ಬಾಗಿಲಿ 
ನಿಂದ ಕೂಡಿತ್ತು. ಅದರ ಎರಡೂ ಕಡೆ ಬಲವಾದ 
ಕಾವಲು ಗೂಡುಗಳು ಉಪ್ಪರಿಗೆಯಿಂದ ಕೂಡಿತ್ತು. 
ಈ ದಿಡ್ಡೀ ಬಾಗಿಲಿಗೆ ಈಶಾನ್ಯದಲ್ಲಿ ದೊಡ್ಡಗರಡೀ 


ಮನೆಯೂ, ನೈರುತ್ಯದಲ್ಲಿ ಅರಮನೆಗೆ ಸನೊಸಪ 
ಮತ್ತೊಂದು ಗರಡೀ ಮನೆಯೂ ಇದ್ದಿತು. ಪೂರ್ವದ 
ದಿಡ್ಡೀ ಬಾಗಿಲನ್ನು ದಾಟುತ್ತಿ ದಂತೆಯೇ ದೊಡ್ಡ 
ಕೆರೆಯ ಸೋಪಾನ ಕಟ್ಟಿ ಸಿಗುತ್ತಿತ್ತು. ಕಟ್ಟೆಯ 


ಆಗ್ನೇಯ ಭಾಗದಲ್ಲಿ ಕೋಟಿಗೆ ಸೇರಿದಂತೆ ಆಂಜನೇಯನ 
ಪುಟ ಶಗುಡಿಯಿತ್ತು ಸ 


ಕೋಜಟಿೆಯೊಳಗಿನ ನಗರ ರಚನೆ 


ಕೋಟಿಯ “ಉತ್ತರ ಮಹಾದ್ವಾ ರದಿಂದ ದಕ್ಷಿಣ 
ದಾ ರಕ್ಸಿದ್ದ ಬೀದಿಯ "ಪ್ರಧಾನ EN. ಟಂ 
ಎರಡೂ ಕಡೆ ಅರ್ಧ ದೂರದವರೆವಿಗೆ ಸುವಾಸನೆಯನ್ನು 
ಬೀರುತ್ತಿದ್ದ ಹೂವಿನ ಮತ್ತು ಸುಗಂಧ ದ್ರವ್ಯಗಳನ್ನು 
ಮಾರುತ್ತಿದ್ದ ಅಂಗಡಿಗಳ ಸಾಲು. ತ್ರಿಣೇಶ್ವರ 
ದೇವಾಲಯದ ಬೀದಿಯ ಪ್ರಾರಂಭದಲ್ಲಿ, ಅರಮಸಿಗೆ 
ಅಭಿಮುಖವಾಗಿ, ಉತ್ತರ ದಕ್ಷಿಣ ರಸ್ತೆ ಸೇರುವ ಕಡೆ 
ಉಪ್ಪರಿಗೆಯ ಕಟ್ಟಿಡವಿದ್ದು ಅದನ್ನು “ನೆಗಾರಿಖಾನೆ” 
ಎಂದು ಕರೆಯುತ್ತಿದ್ದರು. ಪ್ರತೀದಿನ ಪ್ರಾತಃಕಾಲ, 


ಇತಿಹಾಸ ದರ್ಶನ 


ಸಂಜೆ ಮತ್ತು ಕ್ಲುಪ್ತಕಾಲಗಳಲ್ಲಿ ನಗಾರಿಯನ್ನು 
ಬಾರಿಸಲಾಗುತ್ತಿತ್ತು. 
ಈ ನಗಾರಿ ಖಾನೆಗೂ ಪೂರ್ನದ ದಿಡ್ಡೀ 


ಬಾಗಿಲಿಗೂ ಮಧ್ಯೆ ಇದ್ದ ನಗರ ಭಾಗದಲ್ಲಿ ಉತ್ತರದಿಂದ 
ದಕ್ಷಿಣಕೆ ನಾಲ್ಕು ರಸ್ತೈಗಳಿದ್ದು ಎರಡೂ ಕಡೆ 
ಒಂದಕ್ಕೊಂದು ಅಂಟಿಕೊಂಡಂತೆ ಮನೆಗಳಿದ್ದುವು. 
ಕೋಟಿಯ ಸುತ್ತಲೂ ಆಳವಾದ ಕಂದಕವಿದ್ದು ಕೋಟಿ 
ಯೊಳಗೆ ಪ್ರವೇಶಿಸಲು ಸರಪಣಿಗಳಿಂದ ಸೆಳೆದು ಕೊಳ್ಳ 
ಬಹುದಾದ ಮರದ ಸೇತುನೆಗಳಿದ್ದುವು. ಈ ಸೇತುವೆ 
ಗಳ ಮೂಲಕವೇ (Draw Bridges)ನಗರೆ ಪ್ರವೇಶ 
ಮಾಡಬೇಕಾಗಿತ್ತು. 


ಕೋಟಿಯೊಳಗೆ ಚಿಕ್ಕವೂ ದೊಡ್ಡವೂ ಸೇರಿ 
ಸುಮಾರು ೩೦೦೦ ಮನೆಗಳಿದ್ದು ವೆಂದು ಅಂದಾಜು. 
ಅರಮನೆಯ ಭಾಗದಲ್ಲೂ ಉತ್ತರ ದಕ್ಷಿಣಗಳ ಎರಡೂ 
ಕಡೆ ಮನೆಗಳೂ ಕಛೇರಿಗಳೂ ಇದ್ದುವು. ಅರಮನೆಗೆ 
ಸೇರಿದಂತೆ ಖಜಾನೆ, ಅಂಚಿ ಕಛೇರಿ, ಕೊತ್ತಾಲನೆ 
ಕಛೇರಿ, ಗಿಡ ಸಂಗಿ, ಅರಮನೆಗೆ ನೀಸನನ್ನು ಸರಬರಾಜು 
ಮಾಡುತ್ತಿ ದ್ದೆ ಇಂರ್ಜಿ ಹೌಸ್‌" ಮುಂತಾದುವುಗಳಿದ್ದ ವು. 
ಘು ಭಾಗದಲ್ಲಿನ ಬಹುತೇಕ ರಸ್ತೆಗಳು ಕಿರಿದೂ ಅಂಕು 
ಜೊಂಕೂ ಆಗಿದ್ದವು. 

ಕೋಟಿಯೊಳಗೆ ಆಶ್ರಯ ಸಡೆದವರಲ್ಲಿ ಪ್ರಧಾನ 
ವಾಗಿದ್ದ ಮನೆಗಳೆಂದರೆ ತ್ರಿನಯನೇಶ್ವರ ರಸ್ತೆಯ 
ಉತ್ತರದ ಕಡೆ ದೇವ ಪಾರ್ಥಿವರ ಮನೆ, ನಂಜುಂಡ 
ಪಂಡಿತರು, ದೇವರಾಜೀ ಅರಸು, ಕೃಷ್ಣೇ ಅರಸು, 
ನಂಜುಂಡೇ ಅರಸು, ವೀಣೆ ಶೇಷಣ್ಣನವರ ಮನೆಗಳು 
ಕೋಟಿಯ ದಕ್ಷಿಣ ಭಾಗದಲ್ಲಿ ವರಾಹಸ್ವಾಮಿ 
ದೇವಾಲಯಕ್ಕೆ, ತಾಗಿದಂತೆ ಆದರ ಹಿಂಭಾಗದಲ್ಲಿ ಹೊಸ 
ಸಂಡಿತರ ಮನೆ ಎರಡನೆಯ ರಸ್ತೆಯ ಮೂಲೆಯಲ್ಲಿ 
ಪೂರ್ವಾಭಿಮುಖವಾಗಿ ದೇವುಡುನರಸಿಂಹೆ ಶಾಸ್ತ್ರಿಗಳ 
ತಂಜಿ' ಶ್ರೀ ಕೃಷ್ಣಶಾಸ್ತ್ರಿಗಳ ಮನೆ. ಅದರ ಪಕ್ಕದಲ್ಲಿ 
ನನ್ನ ಮಾತಾಮಹರಾದ ಗಂಜಾಂಗುಂಡಪ್ಪನವರ ಮನೆ, 


ಈ ಮನೆಗೆ ಎರಡು ತೊಟ್ಟಿಗಳಿದ್ದುವಂತೆ. ಶ್ರೀ ಕೃಷ್ಣ 
ಶಾಸ್ತ್ರಿಗಳ ಮನೆಯ ಮಹಡಿಯ ಮೇಲೆ ಪ್ರಖ್ಯಾತ 


ವರದಾಚಾರ್ಯರ ನಾಟಕ ಕಂಪೆನಿಯಲ್ಲಿ ಸ್ತ್ರೀಪಾತ್ರ 


೯೩ 


ಮಾಡುತ್ತಿ ದ್ಧ  ಬೋಧರಾಯರು ತಮ್ಮ i 
ನರಸೂಬಾಯಿ, ಸರಸ್ತತೀಬಾಯಿ, ಮಗಳು ಕೃಷ್ಣಾ 
ರೊಡನೆ ವಾಸವಾಗಿದ್ದರು. ಈ ಸಾಲು ಮತ್ತು 
ಮುಂದಲ ಸಾಲುಗಳಲ್ಲಿ ಗರಳಪುರಿ ಶಾಸ್ತ್ರಿಗಳು, ಗುಂಡ್ಲು 
ಪಂಡಿತರು, ವ್ಯಾಸಾಚಾರ್ಯರು, ಗುರುಮೂರ್ತಿ 
ಪಂಡಿತರು ಮತ್ತು ಜಿ.ಎಸ್‌. ಸುಬ್ಬರಾಯರು ವಾಸ 
ಮಾಡುತ್ತಿದ್ದರು. ತ್ರಿನೆಯನೇಶ್ವರ ದೇವಾಲಯಕ್ಕೆ 
ಅಭಿಮುಖವಾಗಿದ್ದ ಎರಡನೆಯ ರಸ್ತೆಯಲ್ಲಿ ಪಂಚಾಂಗ 
ಕರ್ತ ಕ್ಯಾತನಹಳ್ಳಿ ಜೋಯಿಸರು, ಆಸ್ಥಾನ 
ಜೋಯಿಸರಾದ ಕೊರಟಿಗೆರೆ ಕೃಷ್ಣಾ ಜೋಯಿಸರು, 
ಬಕ್ಷಿ ಭೀಮರಾಯರು ಮುಂತಾದವರ ಮನೆಗಳಿದ್ದವು. 

ದೊಡ್ಡ ನೆರೆಯ ನೈಜುತ್ಯಕ್ಕೆ ಮಧುವನದ 
ಸವೂಪದಲ್ಲಿ ಪೂರ್ಣಯ್ಯನವರ ಛೆತ್ರನಿದ್ದು ಅದರ 
ಪಾರುಪತ್ತೆಗಾರರಾ ಗಿದ್ದ ಪಂತೋಜಿ ಲಕ್ಷ ರಾಯರ 
ಮನೆ ಕೋಟಿಯೊಳಗೆ "ಗರಡೀ ಮನೆಗೆ ಸ ಸಮೊಪವಿತ್ತು. 
ಅನಂತರ ಅವರು ಸುಣ್ಣಕಲ ಸೆ ವೇಟೆಯ ಬಳಿ ಹಳೇ 
ಅಗ್ರಹಾರಕ್ಕೆ ಸ್ಮಳಾಂತರವಾದ ರು. 


ಕಾಣೆಯಾದ ನಗರ 


೧೮೯೮ ರಿಂದ ಪ್ಲೇಗ್‌ ಉಪದ್ರವ ಪ್ರಾರಂಭವಾಗಿ 
ಅಪಾರ ಜೀವ ಬಾಯ. ಇದೇ ವೇಳೆ 
೧೮೯೭ನೇ ಫೆಬ್ರು ವರಿ ೨೮ನೇ ಭಾನುವಾರ ಸೆಂಜೆಯ 
ವೇಳೆಗೆ ಮನಯ ನೈಜುತ್ಯ ಭಾಗದಲ್ಲಿ ಬೆಂಕಿ ಕಾಣಿಸಿ 
ಕೊಂಡು ಅರಮನೆಯ ದಕ್ಷಿಣ ಪಾರ್ಶ್ವದ ಬಹುಭಾಗ 
ಭಸ್ಮವಾಗಿ ಜೋಮು. ಮಂಗಳವಾರ ರಾತ್ರಿ 
ಅರಮನೆಯ ಕಳಶವೂ ಉರುಳಿ ಬಿತ್ತು. ಕೂಡಲೇ 
ರಾಜ ಕುಟುಂಬದವರನ್ನು ಜಗನ್ನಮೋಹತ ಅರಮನೆಗೆ 
ಸ್ನ ಳಾಂತರಿಸಲಾಯಿತು. ಈ ಕಾರಣದಿಂದ ಹೆಳೆಯ 
ಅರಮನೆಯನ್ನು ಕೆಡವಲಾಯಿತು. ಈಗಿರುವ ಹೊಸ 
ಅರಮನೆಯನ್ನು ಪ್ರಾಚೀನ ಅರವುನೆಯ ತಳಹದಿಯ 
ಮೇಲೆಯೇ ಕಟ್ಟಿಲಾಗಿದೆಯಾದರೂ ಅರಮನೆ 
ಹಿಂದಿಗಿಂತ ಸುಮಾರು ೧೦೦-೧೫೦ ಅಡಿಗಳಷ್ಟು 
ಮುಂಚಾಚಿ ಕೊಂಡಿದೆ. ಬೊಂಬೆಯ ತೊಟ್ಟಿ ಇರುವ 
ಭಾಗ ಈಗಿರುವಂತೆ ಇರಲಿಲ್ಲ... ನಾನು ೧೯೩೪-೧೯೩೬ 
ರಲ್ಲಿ ಅರಮನೆಯನ್ನು ಕಂಡಾಗಲೂ ಅರಮನೆಯ ಸಜ್ಜೆ 
ಈಗಿರುವಂತೆ ಇರಲಿಲ್ಲ. ಸಜ್ಜೆಯ ಮುಂದೆ ಮುಂಚಾಚಿದ 
ಮಂಟಿಸದಂತಹ ಕಟ್ಟಿಡನಿತ್ತು. ಅದನ್ನೂ ಒಡೆದು 


೯೪ 


ಚಿಕ್ಕಮ್ಮ 


- ಮಾಡುವಂತೆ ಆಜ್ಞಾ ಪಿಸಲಾಯಿತು. 


ಹಾಕಿ ರಾಜಸಭೆ (ದರ್ಬಾರ್‌) ಎಲ್ಲಾ ಕಡೆಯಿಂದಲೂ 
ಪ್ರಶಸ್ತವಾಗಿ ಕಾಣುವಂತಾಗಲು ಈಗಿರುವಂತೆ ಭಾರಿ 
ಭಾರಿ ಕಂಭಗಳನ್ನ್ಯೂ ಕಮಾನುಗಳನ್ನೂ ರಚಿಸಿ, 
ಮಧ್ಯದಲ್ಲಿ ಪಟ್ಟಿದಾನೆಯೂ ನಡೆದು ಹೋಗುವಂತಹ 
ಮಾರ್ಗವನ್ನು ಮಾಡಿಸಲಾಯಿತು. 


೧೯೦೫ರಲ್ಲಿ ಮತ್ತೆ ಪ್ಲೇಗ್‌ ಉಪದ್ರವ ಪ್ರಾರಂಭ 
ವಾದುದರಿಂದ ಅರ ೫ ಬಳಿ ನೆರೆನುನೆಯೇ ಬೇಡ 
ನೆಂದು ಕೋಟಿಯಲ್ಲಿದ್ದವರನ್ನೆಲ್ಲಾ ಜಾಗ ಖಾಲಿ 
ವೀಣೆ ಶೇಷಣ್ಣ 
ಬ ಹಸುವಿನ ಕರುಹಟ್ಟಿಯ ಬಳಿಗೂ, ನಂಜುಂಡೇ 
ರಸರು ನರಸಿಂಹರಾಜಾ ಜೋಡು ರಸ್ತೆಯು ಲಕ್ಷ್ಮೀ 
ಕ್ಕ ತಿರುಗುವ ಮೂಲೆಯ ನಿನೇಕನಕ್ಕೂ, ನಮ್ಮ 
ಮಾತಾಮಹರು ಕೆಂಪು ನೆಂಜಾಂಬಾ ಅಗ್ಗ” a 
ಸ್ಥಳಾಂತರ ಗೊಂಡರು. ಕೋಟಿಯೊಳೆಗಿದ್ದ ಮನೆ 
ಗಳನ್ನೆಲ್ಲಾ ೧೯೧೧-೧೨ರ ವೇಳೆಗೆ ನೆಲಸ ಹ ಮಾಡ 
ಲಾಯಿತು. ಅಲ್ಲಿದ್ದವರೆಲ್ಲಾ ವಿವಿಧ ಅಗ್ರಹಾರಗಳಿಗೆ 
ಚದುರಿದರು. ೧೯೫೧ರಲ್ಲಿ ಭುವನೇಶ್ವರಿ ದೇವಾಲಯ 
ವನ್ನೂ ೧೯೫೩ರಲ್ಲಿ ಗಾಯಿತ್ರಿ ದೇವಾಲಯವನ್ನೂ 
ಕೋಟಿಯೊಳಗೆ ಶ್ರೀ ಜಯಚಾಮರಾಜ ಒಡೆಯರು 
ಕಟ್ಟಿಸಿದರು. ನಾಲ್ವಡಿ ಕೃಷ್ಣ ರಾಜರ ಕಾಲಕ್ಕೇ ಹಿಂದಿದ್ದ 
ಕೋಟಿಯ ಸ್ವರೂಪವೇ ಬದಲಾಗಿ, ಪೂರ್ವದ ಕಡೆ 
ದಿಡ್ಡೀ ಬಾಗಿಲಿದ್ದ ಜಾಗಕ್ಕೂ ತುಂಬಾ ಹಿಂದಕ್ಕೆ 
ಈಗಿರುವ ಜಯಮಾನಾರ್ತಂಡ ದ್ವಾರವನ್ನೂ ಉತ್ತರ 
ದಕ್ಷಿಣಗಳಲ್ಲಿ ಜಯರಾಮ- ಬಲರಾಮ ಮತ್ತು ವರಾಹ 
ಬಾಗಿಲುಗಳನ್ನೂ ಪಶ್ಚಿಮದಲ್ಲಿದ್ದ ದಿಡ್ಡೀ ಬಾಗಿಲುಗಳಿಗೆ 
ಬದಲಾಗಿ ಕರಿಕಲ್ಲು ತೊಟ್ಟಿ "ದ್ವಾರ" ಮತ್ತು ಬ್ರಹ್ಮ 
ಪುರಿ ಬಾಗಿಲುಗಳನ್ನೂ SiN. ಕಂದಕ 
ಗಳನ್ನೆಲ್ಲಾ ಮುಚ್ಚಿಸಿ, ಕೋಟಿಯ ಹೊರಗೆ ತೋಟ 
ವನ್ನೂ ಮಾಡಿಸಲಾಯಿತು. 


ಹಳೇ ಮೈಸೂರಿನ ಹರವುಗಳು 

ಹಿಂದೆ ಇದ್ದ ದೊಡ್ಡ ಪೇಟಿ ರಸ್ತೆ ಇಂದು ಅಶೋಕ 
ರಸ್ತೈಯಾಗಿದೆ.  ದೇವರಾಜಾ ಮಾರ್ಕೆಟ್‌ ರಸ್ತೆ 
ಸಯ್ಯಾಜಿರಾವ್‌ ರಸ್ತೆ ಯಾಗಿದೆ... ಇವೂ ಗುರುತಿಸ 
ಲಾರದಷ್ಟು ಬದಲಾಗಿವೆ. ಹಿಂದೆ ಮೈಸೂರು ಜೈಲಿನಿಂದೆ 
ಪ್ರಾರಂಭವಾಗಿ ಈರನ ಗೆರೆಯನ್ನು ಬಳಸಿ ಸರ್ಕಾರದ 


ಇತಿಹಾಸ ದರ್ಶನ 


ಗೆಸ್ಟ್‌ ಹೌಸ್‌ವರೆನಿಗೂ ಬರುತಿದ್ದ ಕೋಟಿಯ ಹೊರ 
ಪ್ರಾಕಾರದ ಅವಶೇಷಗಳನ್ನು ಇಂದು ಅಶೋಕಾ 
ರಸ್ತೆಗೆ ಬಂದು ಸೇರುವ ಕಡೆ ಜೈಲುಗೋಡೆಗೆ ಸೇರಿದಂತೆ 
ಗುರುತಿಸಬಹುದಾಗಿದೆ.. ಈ ಜಾಗದಲ್ಲಿ, ಜೈಲಿನ 
ಸನೊಸ ನಗರ ಪ್ರವೇಶಕ್ಕೆ ಪ್ರಧಾನ ದ್ವಾರವಿತ್ತು. 
ಇಂದಿನ ದೇವರಾಜ ಮೊಹಲ್ಲಾ » ರಮಾವಿಲಾಸ 
ಅಗ್ರಹಾರ, ಶ್ರೀರಾಮಪೇಟಿ ಕೆಂಪು ನಂಜಾಂಬಾ 
ಅಗ್ರಹಾರ, ರಾಮಾನುಜ ರಸ್ತೆಯ ಸುತ್ತಮುತ್ತಲ 
ಅಗ್ರಹಾರಗಳು ಹಳ್ಳದ ಕೇರಿ, ಹಳೇ ಅಗ್ರಹಾರ, 
ಕೃಷ್ಣ ರಾಜ ಮೊಹಲ್ಲಾ » ಚಾಮರಾಜಪುರ, ಲಕ್ಷ್ಮೀ 
ಪುರಗಳು ತುಂಬಾ ಬದಲಾಗಿವೆ. ಸೀತಾವಿಳಾಸ ಛತ್ರ 
ವಂತೂ ವಿರೂಪಗೊಂಡಿದೆ. ಸೋಪಾನ ಕಟ್ಟೆಯಿಂದ 


ಕಂಗೊಳಿಸುತ್ತ ದ್ದ ಸುಬ್ಬರಾಯನ ಜೆಕೆ ಹಾಳು 
ಸುರಿಯುತ್ತಿದೆ. 


ನಗರಕ್ಕೆ ನೀರಿನ ವ್ಯವಸ್ಥೆ 


ಮೈಸೂರು ನಗರಕ್ಕೆ ನೀರು... ಸರಬರಾಜು 
ಮಾಡಲು ಲೆಕ್ಕವಿಲ್ಲದಷ್ಟು, ಕೆರೆಗಳು ಪ್ರತಿ ಮೂರುಕ್ಸಾಲು 
ಮೈಲಿಗೊಂದರಂತೆ ಇದ್ದವು. ಇವುಗಳಲ್ಲಿ ಪ್ರಮುಖ 
ವಾದುವು ಜೀವನ ರಾಯನ ಕಟ್ಟಿ ಶ್ರೀರಾಮಸೇಟಿ, 
ದೇವರಾಜಾ ಮೊಹೆಲ್ಲಾ ಗಳಿಗೂ, ಕಾರಂಜಿ ಕೆರೆ 
ನೆಜರಬಾದ್‌ ಮತ್ತು ಕೋಟಿಗೂ, ದೊಡ್ಡ ಕೆರೆ ಅಗ್ರಹಾರೆ 
ಗಳಿಗೂ, ಸುಬ್ಬರಾಯನ ಕೆಕೆ ಕೆಂಪು ನಂಜಾಂಬಾ 
ಅಗ್ರಹಾರ ಲಕ್ಷ್ಮೀ ಪುರಗಳಿಗೂ, ಕುಕ್ಕನಹಳ್ಳಿ ಕೆರೆ 


| ಇತಿಹಾಸ ದರ್ಶನ 


ಪಡುವಾರಹಳ್ಳಿ ಸುತ್ತಮುತ್ತಲಿಗೂ, ಇನಲ್ಲಡಿ ಕನ್ನೇ 
ಗೌಡನ ಕೊಪ್ಪಲು, ಸಿದ್ದಲಿಂಗಪುರ, ಈರನಗೆರೆಗಳ 
ಬಳಿ ಇದ್ದ ಕೆರೆಗಳು ಉಳಿದ ಪ್ರದೇಶಗಳಿಗೂ ನೀರುಣಿಸು 
ತ್ತಿದ್ದುವು. ನಾನು ಈ ಶತಮಾನದ ನಾಲ್ಕನೆಯ 
ದಶಕದ ಪ್ರಾರಂಭದಲ್ಲಿ ಮೈಸೂರಿನಲ್ಲಿ ಓದುತ್ತಿ ದಾ ಗ 
ಲಂತೂ ಸ್ವಚ್ಛವಾದ ರಸ್ತೆಗಳು ಮಿರುಗುವಷ್ಟು ಶುಭ್ರ 
ವಾಗಿದ್ದುವು. ರಸ್ತೆಯ ಎರಡೂ ಕಡೆಗಳಲ್ಲೂ ಗಗನ 
ಚುಂಬಿ ಸಾಲು ಮರಗಳಿದ್ದು ಮೈಸೂರಿನ ಯಾವ ದಿಕಿ 
ನಿಂದ ಗಾಳಿ ಬೀಸಿದರೂ ತಂಪಾದ, ಆಹ್ಲಾದಕರವಾದ 
ವಾತಾವರಣನನ್ನುಂಟು ಮಾಡುತ್ತಿತ್ತು. 


ಈ ಲೇಖನಕ್ಕೆ ಆಧಾಗಳು 


ಮೈಸೂರು ಅರಸರ ರಾಜವಂಶಾವಳಿ, ಕಂಠೀರವ 
ನರಸರಾಜ ವಿಜಯ, ಚದುರಿ ಹೋಗಿರುವ ಕೆಲವು 
ಆಂಗ್ಲ ಅಧಿಕಾರಿಗಳ ಲೇಖನಗಳು. 


ಪ್ರಧಾನವಾಗಿ ಈ ಕೋಟಿಯ ಮನೆಯಲ್ಲಿಯೇ 
ಹುಟ್ಟಿ, ಬೆಳೆದು ಇತ್ತೀಚೆಗೆ ನಿಧನರಾದ ನನ್ನೆ ತಾಯಿ 
ಶ್ರೀಮತಿ ಜಯಲಕ್ರಮ್ಮನವರು, ದಿ॥ ದೇವುಡುನರಸಿಂಹೆ 
ಶಾಸ್ತ್ರಿಗಳು, ಪೂಜ್ಯ ಶ್ರೀ ವಿ. ಸೀತಾರಾಮಯ್ಯನವರು 
ಗಳಿಂದ ಕೇಳಿ, ಸಂಗ್ರಹಿಸಿಟ್ಟು ಕೊಂಡ ದಾಖಲೆಗಳು. 
ನಮ್ಮ ಮತಾಮಹರಿಗೆ ಅತ್ಯಂತ ಆಪ್ತರಾಗಿದ್ದ ಸುಪ್ರಸಿದ್ಧ 
ವಾಗ್ಗೇಯಕಾರ ಸಂಗೀತ ರತ್ನ ಕೆ. ವಾಸುದೇವಾ 
ಚಾರ್ಯರ ಲೇಖನಗಳು, ಹೆಯವದನರಾಯರ 
ಮೈಸೂರು ಗೆಜೆಟಿಯರ್‌ ಮತ್ತು ಸ್ವಂತ ಅನುಭವಗಳು. 


೯೫ 


ತುಂಕೂರು ಸುನಂದಾ* 


ತುಮಕೂರು ಜಿಲ್ಲೆಯ ಜನ ದೇವಾಲಯಗಳು 


"ಸುಜನ ಜನಪದ'ವೆಂದು ಖ್ಯಾತಿವೆತ್ತಿ ರುವ 
ತುಮಕೂರು ಜಿಲ್ಲೆಯು ಇತಿಹಾಸದಲ್ಲಿ ನೊಳಂಬರು, 
ಗಂಗರು, ಹೊಯ್ಸಳರು, ನಿಜಯನಗರದ ಅರಸರು, 
ಜೋಳರು, ಮೈಸೂರು ಒಡೆಯರು ಮುಂತಾದವರ 
ಆಡಳಿತ ಮಂಡಲವಾಗಿದ್ದು ಆಯಾಯ ಕಾಲಕೈ ಶೈವ- 
ವೈಷ್ಣ ವ ಧರ್ಮಕ್ಕೆ ಮಾನ್ಯತೆ ನೀಡಿರುವುದರೊಂದಿಗೆ 
ಜೈನಧರ್ಮಕ್ಕೂ ಅಷ್ಟೇ ಮಾನ್ಯತೆ ನೀಡಲಾಗಿ 
ತ್ರೈೆಂಬುದಕ್ಕೆ ಈ ಜಿಲ್ಲೆಯಲ್ಲಿ ಅಲ್ಲಲ್ಲೇ ಕಾಣಬರುವ 
ಜಿನ ದೇವಾಲಯಗಳು ಸಾಕ್ಷಿಯಾಗಿವೆ. ಜೋಳ ಮತ್ತು 
ಹೊಯ್ಸಳರ ಕಾಲಕ್ಕೆ ಇಲ್ಲಿ ಹೆಚ್ಚು ಜಿನ ದೇವಾಲಯ 
ಗಳು ನಿರ್ಮಿತವಾಗಿವೆ ಎನ್ನಬಹುದು. ಈ ಜಿನ ಮಂದಿರ 
ಗಳಲ್ಲಿ ನಿಟ್ಟೂರು ಮಂದಿರ ಹೊಯ್ಸಳ ಕಾಲದಲ್ಲಿ 
ಅಸಿತ ಕ್ಕೆ ಬಂದಿತು. 


ನಿಟ್ಟೂರು - 

ಎಪಿಗ್ರಾಫಿಯಾ ಕರ್ನಾಟಕಾ ಸಂಪುಟ ೧೨ 
ಗುಬ್ಬಿ ೧೧ ಕ್ರಿ. ಶ. ೧೨೨೬ರ ಶಾಸನದ ಪ್ರಕಾರ ಈ 
ಊರನ್ನು ದಕ್ಷಿಣದ ಅಯ್ಯಾವೊಳೆ ಎಂದು ಕರೆಯ 
ಲಾಗಿದೆ. ಇಲ್ಲಿ ಚಿಕ್ಕದಾದ ಗರ್ಭಗುಡಿಯಲ್ಲಿ ಶಾಂತಿೀ- 
ಶ್ವರಜಿನಮೂರ್ತಿ ಬಿಂಬವಿದೆ. ಮುಖನಂಂಟಿಸ, 
ನವರಂಗ, ಸುಖನಾಸಿ, ಗರ್ಭಗೃಹಗಳಿದ್ದು ಕಲಾತ್ಮಕ 
ವಾಗಿದೆ. ಮುಖಮಂಟಸನದ ಕಂಬಗಳು ದುಂಡಾಗಿವೆ. 
ಪಕ್ಕದಲ್ಲಿ ಪದ್ಮಾವತಿ ಗುಡಿ ಮತ್ತು ಅಭಯಪ್ರಧಾಯಕ 


ಳಾದ ಜ್ವಾಲಾಮಾಲಿನಿ ಮೂರ್ತಿಗಳಿವೆ. ಕಂಬ-ತೊಲೆ 
ಗಳಲ್ಲಿ ಎಂಟು, ಹದಿನಾರು-ಮೂವತ್ತೆರಡು ಕೋನಗಳ 
ನಕ್ಷತ್ರಗಳು, ಕಮಲದ ದಳಗಳು, ಗೋಡೆ ಮೇಲಿನ 
ಸಟಕೆಗಳು, ಹೊ-ಬಳ್ಳಿಗಳು, ವಾದ್ಯಗಾರರ, 
ತೀರ್ಥಂಕರರ, ಯಕ್ಷ-ಯಕ್ಷಿಯ ಶಿಲ್ಪಗಳನ್ನು ಶಿಲ್ಪಿಯು 
ಸುಂದರವಾಗಿ ಕುಂಡರಿಸಿದ್ದಾನೆ. ಗುಬ್ಬಿ ಶಾಸನ ರೀತ್ಯಾ 
«ಈ ರೇಖೆಯ ಪ್ರತುಮೆಯ ಕಂಡರಿಸಿದ ಮಳವೆಯ 
ಮಲಯ” (ಮಳೋಸಿ ಮಲ್ಲಯ್ಯ) ಎಂದು ತಿಳಿದು 
ಬರುತ್ತದೆ. ನೆವರೆಂಗದಿಂದ ಮುಂದಕ್ಕೆ ಪದ್ಮಾವತಿ 
ದೇವಿಯ ಗುಡಿ ಇಡೆ. ಕಮಲಾಕಾರ ಪೀಠಸ್ಥಿತಳಾಗಿ 
ರುವಳು, ಈ ಅಂಕಣದಲ್ಲಿ ದುಂಡುಕಂಬಗಳು ಶಿಲ್ಪಗಳ 
ಕೆತ್ತನೆಯಿಂದ ಅಲಂಕೃತವಾಗಿವೆ. ನವರಂಗದಲ್ಲಿ 
ಒಂದು ನಿಶದಿ ಶಾಸನನಿದ್ದು, ಅದರಲ್ಲಿ ಇಬ್ಬರು 
ಸ್ತ್ರೀಯರು ಪದ್ಮಾಸನದಲ್ಲಿ ಕುಳಿತಿರುವ ಚಿತ್ರವಿದೆ. 
ನಿಟೂ ರಿನ ಬಸದಿಯಲ್ಲಿನ ಶಾಸನದರೀತ್ಯಾ ಈ ಬಸದಿಯು 
ಮೂಲಸಂಘೆದೆ ಬಸದಿಯಾಗಿದ್ದು ೧೨೧೯ರಲ್ಲಿ ಮಲಧಾರಿ 
ದೇವರಗುಡ್ಡಿ ಮಾಳವಸೆಟ್ಟಿ ಕಬ್ಬೆಯರ ಮಗ ಮಲ್ಲಸೆಟ್ಟಿ 
ಮ ಚೈತ್ಯಾಲಯದ ಹೊರಬಿತ್ತಿಯ ಸುತ್ತಣ ಪ್ರತಿಮೆ 
ಯನ್ನು ಮಾಡಿಸಿದಂತೆ ಹೇಳಿದೆ. 


ಮಂದರಗಿರಿ (ಬಸದಿಬಿಟ್ಟ) : 
ತುಮಕೂರು ನಗರಕ್ಕೆ ಎಂಟು *ೆ.ಮೂ. ದೂರ 
ವಿರುವ (ಬೆಂಗಳೂರು ರಸ್ತೆಯಲ್ಲಿ) ಮಂದರಗಿರಿ ಮೇಲೆ 


೫ ನಂ,-೬, ೧ನೆಯ ರಸ್ತೆ, ಎಂ. ಸಿ ಕಾಲೋನಿ, ತುಮುಕೂರು-೨ 


೯4 


ಇತಿಹಾಸ ದರ್ಶನ 


ನಾಲ್ಕು ಜಿನ ದೇವಾಲಯಗಳು (ಪಾರ್ಶ್ವನಾಥ, ಅಜಿತ 
ನಾಥ ಮತ್ತು ಬ್ರಹ್ಮದೇವರ ಗುಡಿ ಇವೆ.) ಇವುಗಳನ್ನು 
ಕ್ರಿ.ಶ. ೧೨ನೆಯ ಶತಮಾನದಲ್ಲಿ ಹೊಯ್ಸಳ ನಂಸಿಂಹನ 
ಸೇನಾಧಿಪತಿ ಈಶ್ವರ ಚನೂಪತಿ ತನ್ನೆ ಹೆಂಡತಿ 
ಮಾಚಿಯಕ್ಕಳ ಪ್ರೇರಣೆಯಿಂದ ನಿರ್ಮಿಸಿದನೆಂದು ತಿಳಿದು 
ಬರುತ್ತದೆ. 


ನಿಡುಗೆಲ್‌ : 


ಪಾವಗಡದ ಬೆಟ್ಟಿಗುಡ್ಡಗಳ ನಡುವಿರುವ 
ನಿಡುಗಲ್‌ ಒಂದು ಜೈನ ಕೇಂದ್ರವಾಗಿತ್ತೆಂಬ ಐತಿಹ್ಯ 
ವಿದೆ. ನೇನಿಚಂದ್ರಮಖುನಿ ಅತ್ತ ಬಂದಾಗ ಇರುಂಗೋಳ 
ಚೋಳನ ರಾಣಿಯರಾಗಿದ್ದ ಒಬ್ಬಣಬ್ಬೆ-ಚಂದ್ರವ್ವೆ, 
ಮುನಿಗಳ ಉಪದೇಶದಿಂದ ಪ್ರಭಾವಿತರಾಗಿ ಜೈನಧರ್ಮ 
ವನ್ನು ಸ್ವೀಕರಿಸಿ ಇಲ್ಲಿ ಪಾಶ್ಚನಾಥ ಬಸದಿ ನಿರ್ಮಿಸಲು 
ಪ್ರೇರೇಪಿಸಿದರು. ಈ ಊರ ಉತ್ತರಕ್ಕೆ ಬಾಹುಬಲಿ 
ಮೂರ್ತಿ ಮತ್ತು ಎದುರಿಗೆ ಮಾನಸ್ತಂಭ ಹಾಗೂ 
ಎರಡು ಜೀರ್ಣ ಜಿನ ಮಂದಿರಗಳಿವೆ. ಇದರ ಜೀರ್ಣೋ 
ದ್ಧಾರವಾಗುವ ಅವಶ್ಯಕತೆಯಿದೆ. 


ಹಚ್ಚಣ : 

ತಿಪಟೂರು ತಾಲ್ಲೂಕಿಗೆ ಸೇರಿದ ಹಚ್ಚಣದಲ್ಲಿ 
ತ್ರಿಭುವನಮಲ್ಲ ಎರೆಯಂಗ ಹೊಯ್ಸ ಳದೇವ. ಏಚಲಾ 
ದೇವಿಯರ ಮಗ ಬಲ್ಲಾ ಳನ ಮಂತ್ರಿ ಮರಿಯಾನೆ ದಂಡ 
ನಾಯಕನಿಂದ ನಿರ್ಮಿಸಿದ ಜಿನ ಮಂದಿರವಿದೆ. 


ಇತರ ಸ್ಥಳಗಳಲ್ಲಿರುವ ಜಿನ ಮಂದಿರಗಳು : 


ತುಮಕೂರು ನಗರದಲ್ಲಿ ಇತ್ತೀಚಿಗೆ ಸುಮಾರು 
ಮೂರು ದಶಕಗಳಿಂದ ಶ್ವೇತಾಂಬರ ಸಂಥದನರು ಅಜಿತ 
ನಾಥ ಬಸದಿಯನ್ನು ನಾಗರ ಶೈಲಿಯಲ್ಲಿ ಆಧುನೀಕರಿಸಿ 


ಇತಿಹಾಸ ದರ್ಶನ 


(13) 


ನಿರ್ಮಿಸಿದ್ದಾರೆ ಮತ್ತು ಪಾರ್ಶ್ವನಾಥ ಬಸದಿ ಸಹ 
ಇಲ್ಲಿದೆ. ಸುಂದರನಾದ ಪಂಚಲೋಹಮೂರ್ತಿಗಳು 
ಇಲ್ಲಿವೆ. ಹರಿಯಾಳಾದೇವಿ ವ್ರತಸ್ಥಳಾಗಿ ನಿರ್ವಾಣ 
ಹೊಂದಿದ ಕರಡಾಳಿನಲ್ಲಿ (ತಿಸಟೊರು ತಾಲ್ಲೂಕು)ನಲ್ಲಿ 
ಒಂದು ಜೈನ ಶಾಸನವಿದೆ. ಇದಲ್ಲದೆ ಬಿದರೆ ಮಲ್ಲಿಸು 
ಪಾರ್ಶ್ವನಾಥ ಬಸದಿ, ತೋವಿನಕೆರಕೆಯಲ್ಲಿ ಚಂದ್ರನಾಥ 
ಬಸದಿ, ಅಕ್ಕಿಂರಾಂಪುರದಲ್ಲಿ ಅನಂತನಾಥ ಸ್ವಾಮಿ 
ಬಸದಿ, ಗುಬ್ಬಿಯಲ್ಲಿ ಆದಿನಾಥತೀರ್ಥಸ್ವಾಮಿ,ಮಧುಗಿರಿ 
ಯಲ್ಲಿ ಮಲ್ಲಿನಾಥ ಮತ್ತು ಇತ್ತೀಚೆಗೆ ಅಮೃತಶಿಲೆಯಲ್ಲಿ 
ಮಾಡಿರುವ ಬಾಹುಬಲಿಸ್ವಾಮಿ ಮೂರ್ತಿ ಬಸದಿಗಳಿವೆ. 
ತುಮಕೂರು ನಗರಕ್ಕೆ ಆರು ಕೆ.ಮೂ. ಇರುವ ಕುಪ್ಪಂಗಿ 
ಯಲ್ಲಿ ಪಾರ್ಶ್ವನಾಥ ಬಸದಿ ೧೧೮೦ರಲ್ಲಿ ಕೇಸರಶೆಟ್ಟಿ 
ಎಂಬುವನು ಕಟ್ಟಿದನೆಂದು ತಿಳಿದುಬರುತ್ತದೆ. ಚಿಕ್ಕ 
ನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಕ್ರಿ. ಶ. ೧೧೬೧ರಲ್ಲಿ 
ಹೊಯ್ಸಳ ನರಸಿಂಹದೇನನ ಮಹಾ ಸಾಮಂತ 
ಗೋವಿದೇವನೆಂಬುವನು ಜೆನ್ನಪಾರ್ಶ್ವನಾಥ ಮಂದಿರ 
ವನ್ನು ನಿರ್ಮಿಸಿ ದತ್ತಿ ಬಿಟ್ಟಿ ನೆಂದು ತಿಳಿದಿದೆ. ಮಾಯ 
ಸಂದ್ರದಲ್ಲಿ ಪಾರ್ಶ್ವನಾಥಸ್ವಾಮಿ, ಕಂದಿಕೆರೆ ಶಾಂತಿನಾಥ 
ಸ್ವಾಮಿ, ಕೊತ್ತಿಗೆರೆಯಲ್ಲಿ ವಿಷ್ಣು ವರ್ಧೆನನ ಕಾಲದಲ್ಲಿ 
ನಿರ್ಮಿತವಾದ ಸಂಯುಕ್ತ ಜೈನವಿಗ್ರಹಗಳ ಬಸದಿ, 
ತೋವಿನಕೆರೆ ಸಮೀಪವಿರುವ ಶೀತಘೆಲ್‌ನಲ್ಲು ಒಂದು 
ಬಸದಿ ಇದೆ. 


ತುಮಕೂರು ಜಿಲ್ಲೆ ಯ ಜೈನಮಂದಿರಗಳು ವಾಸ್ತು 
ಶಿಲ್ಪ ವೈಭವ ವೈಶಿಷ್ಟ್ಯತೆಯನ್ನು ಹೊಂದಿಲ್ಲವಾದರೂ, 
ಧಾರ್ಮಿಕ ಹಿನ್ನೆಲೆಯಲ್ಲಿ ಮುಖ್ಯವಾಗಿವೆ. ಬಹು- 
ಮಟ್ಟಿಗೆ ಹೊಯ್ಸಳರ ಆಳ್ವಿಕೆಯಲ್ಲೇ ಜೈನಧರ್ಮ 
ಪ್ರಬಲವಾಗಿದ್ದು ಹೆಚ್ಚು ಜಿನ ಮಂದಿರಗಳು ಆ ಕಾಲದಲ್ಲ 
ನಿರ್ಮಿತವಾಯಿತೆಂಬುದು ಸ್ಪಷ್ಟ. 


ಹೆಚ್‌.ಬಿ. ತಳವಾರ್‌* 


ಸನ್ನತಿಯ ಕೆಲವು ಸುಟ್ಟಿ ಮಸ್ಜಿನ ಗೊಂಜಿಗಳು 


ಕರ್ನಾಟಿಕ ರಾಜ್ಯದ ಗುಲ್ಬರ್ಗ ಜಿಲ್ಲೆ ಯ 
ಚಿತ್ತಾಪುರ ತಾಲ್ಲೂಕಿನ ಗ್ರಾಮವಾದ ಸನ್ನೆತಿಯಲ್ಲಿ 
ಫ್ರಿ. ಶೆ. ೧-೨ನೇ ಶತಮಾನಕ್ಕೆ ಸೇರಿದ ಪ್ರಾಚೀನ 
ಬೌದ್ಧನೆಲೆ ಇರುವುದು ಎಲ್ಲರಿಗೂ ತಿಳಿದ ವಿಷಯ. ಈ 
ಹಳ್ಳಿಯು ಕೃಷ್ಣಾ ನದಿಯ ಉಪನದಿಯಾದ ಭೀಮಾ 
ನದಿಯ ಎಡದಂಡೆಯ ಮೇಲಿದ್ದು, ಯಾದಗಿರಿಯ 
ವಾಯುವ್ಯ ದಿಕ್ಕಿಗೆ ೫೦ ಕ.ಮೊ. ದೂರ ರಾಯಚೂರು 
ವಾಡಿ ಕೈಲುಮಾರ್ಗದ-ನಲ್ವಾರ ರೈಲ್ವೆ ನಿಲ್ದಾಣದಿಂದ 
೪೦ ಕಿ.ಮೂ. ದೂರದಲ್ಲಿದೆ. 


ಈ ಪ್ರದೇಶದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರ- 
ಹಾಲಯಗಳ ನಿರ್ದೇಶನಾಲಯ, ಕರ್ನಾಟಕ ಮತ್ತು 
ಭಾರತದ ಪುರಾತತ್ವ ಇಲಾಖೆ ನಿವೇಶನಾನ್ವೇಷಣೆ 
ನಡೆಸಲಾಗಿ, ಇಲ್ಲಿ ಹಲವಾನು ಶಾಸನಗಳು, ವಿಗ್ರಹಗಳು 
ಮತ್ತು ಸುಟ್ಟಿ ಮಣ್ಣಿನೆಗೊಂಬೆಗಳು ದೊರೆತವು. ಈ 
ದಿಶೆಯಲ್ಲಿ ಭೂಮಿಯ ಮೇಲೆ ದೊರೆತ ಸುಟ್ಟಿ ಮಣ್ಣಿನ 
ಗೊಂಬೆಗಳ ಅವಶೇಷಗಳಲ್ಲಿ ಸ್ತ್ರೀಯರ, ಪುರುಷರ 
ಹಾಗೂ ಪ್ರಾಣಿಗಳ ಗೊಂಬೆಗಳು ಗಮನ ಸೆಳೆಯ 
ನಂತವುಗಳಾಗಿವೆ. 


ಅವುಗಳಲ್ಲಿ ಮನುಷ್ಯನ ಶಿರಸ್ಸು. ಒಂದ 
ದೊರೆತಿದ್ದು, ಅದು ಅಗಲವಾದ ಮುಖ, ಆಗಲವಾದ 
ಕಣ್ಣು, ದಸ್ಪದಾದ ತುಟಿಗಳು, ಚನ್ಪಟಿ ಮೂಗಿನಿಂದ 
ಕೂಡಿದೆ. ಮತ್ತೊಂದು ಸ್ತ್ರೀಯ ಗೊಂಬೆಯು ನಗು 

* ತಾಂತ್ರಿಕ ಸಹಾಯೆಕೆರು, ಪ 
ಮೈಸೂರು-೫೭೦ ೦೦೧ 


೯೮ 


ಮುಖ, ಬೊಗಸೆ ಕಣ್ಣಿ ನ್ಯ ದಪ್ಪದ ತುಟಿಗಳನ್ನು 
ಹೊಂದಿದ್ದು, ಅರ್ಧಭಾಗ ಭಿನ್ನ ವಾಗಿರುವುದು ದುರ- 
ದೃಷ್ಟಕರವಾದ ಸಂಗತಿ. ಯಕ್ಷನಗೊಂಬೆ ಮುಗುಳು 
ನಗೆಯಿಂದ, ಮುದ್ದಾದ ತುಟಿಗಳಿಂದ ಕೂಡಿದ್ದು, 
ವಿಶಿಷ್ಟವಾದ ಮಕುಟ, ಕರ್ಣ ಕುಂಡಲಗಳನ್ನು 
ಹೊಂದಿದ್ದು, ಕೈಬಳೆ, ಬಹು ವಿಶಿಷ್ಟವಾದ ತಾಯತದ 
ತರಹದ ಕಂಠಹಾರ ಹಾಗೂ ಯಜ್ಞೋಪವೀತ ಇವು 
ಗಳಿಂದ ಅಲಂಕೃತವಾಗಿದೆ ಮತ್ತು ಸೊಂಟಿಕ್ಸೆ ಗಂಟು 
ಹಾಕಿ ಕಟ್ಟಿದ ಪಟ್ಟಿಯ ರೀತಿಯೂ ಗಮನಾರ್ಹ. 
ಅಲಂಕರಿಸಿ ನಿಂತ ಕುದುರೆಗೊಂಬೆ, ಕೊಬ್ಬಿನಿಂತ ಗೂಳಿ, 
ಆನೆ, ಕತ್ತು ತಿರುಗಿಸಿ ನಿಂತ ಜಿಂಕೆ, ನಿಂತಿರುವ ಎತ್ತು, 
ಕೊಂಬಿರುವ ಎಮ್ಮೆಯ ತಲೆ, ಕೊಂಬು ಮತ್ತು ಕಣ್ಣು 
ಸುಂದರವಾಗಿ ಮೂಡಿವೆ. ಪ್ರಾಣಿಯ ಬಾಯಿ, ಅಲ್ಲದೆ 
ಮನುಷ್ಯನು ಹಲಗೆ ಬಡಿಯುತ್ತಿರುವ ಗೊಂಬೆ ವಿಶಿಷ್ಟ 
ವಾಗಿದ್ದು ಇಲ್ಲಿ ಹಲಗೆ ಬಾರಿಸುವ ಭಂಗಿಯನ್ನು ಚೆನ್ನಾಗಿ 
ಚಿತ್ರಿಸಿದೆ. ಹೆಲಗೆ ಹಿಡಿಯುವ ಕೈಲಿ ಹಾಗೂ ಹಲಗೆ 
ಬಾರಿಸುವ ಕೋಲುಗಳನ್ನು ನೋಡುವುದು ಹಾಗೂ 
ಎಡಗಡೆ ಸೊಂಟದ ಮೇಲೆ ಇಟ್ಟು ಸೊಗಸಾಗಿ ಬಾರಿಸಲು 
ದಾರದ ವ್ಯವಸ್ಥೆ ಇದೆ. ವೇಷಭೂಷಣಗಳು ಗಮನಾರ್ಹ. 
ಪ್ರಾಚೀನ ಜಾನಪದ ಕಲೆಗೆ ಒಂದು ಒಳ್ಳೆಯ ಕುರು 
ಹಾಗಿದೆ. ಇವುಗಳಲ್ಲದೆ ಧರ್ಮಕ್ಕೆ ಸಂಬಂಧಪಟ್ಟಿ 
ಮಹಿಷಮರ್ಧಿನಿ ಹಾಗೂ ಲಜ್ಜಾ ಗೌರಿಯ ಗೊಂಬೆಗಳು 
ಹೆಸರಿಸುವಂತಹವುಗಳು. 


ಸಂಗ್ರಹಾಲಯ ನಿರ್ದೇಶನಾಲಯ ಅರಮನೆ ಆನರೆಣ, 


ಇತಿಹಾರ ದರ್ಶನ 


| 
| 


; ತಾಂತ್ರಿಕತೆ ; 


ಹೆಚ್ಚಾಗಿ ಎಲ್ಲಾ ಗೊಂಬೆಗಳು ಪೊಳ್ಳಾಗಿದ್ದು, 
ವಿವಿಧ ಭಾಗಗಳಾಗಿ ತಯಾರಿಸಿ ಜೋಡಿಸಲಾಗಿರುವುದು. 
ಕರ್ನಾಟಕದ ಪ್ರಾಚೀನ ಶಿಲ್ಪಿಗಳು ಮೇಲಿನ ರೀತಿಯ 
ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ವಿವಿಧ ಅಂಗಗಳ 
ಅಚ್ಚುಗಳನ್ನು ತಯಾರಿಸಲು ಪ್ರಯತ್ನಿಸಿರುವುದು 
ಮೊದಲ ಬಾರಿಗೆ ಬೆಳಕಿಗೆ ಬಂದಿದೆ. ಎಂದು ಹೇಳ 
ಬಹುದು. ಈ ರೀತಿಯ ಸುಟ್ಟಿ ಮಣ್ಣಿನಿಂದ ತಯಾರಿ 
ಸಲಾದ ಗೊಂಬೆಗಳು ವಡಗಾಂ-ಮಾಧವಪುರ ಹಾಗೂ 


ಇತಿಹಾಸ ದರ್ಶನ 


ಬನವಾಸಿ ಪ್ರದೇಶಗಳಲ್ಲಿ ನಡೆಸಿದ ಉತ್ಪನನದಲ್ಲಿ 
ದೊರೆತಿವೆ. ಸದ್ಯದಲ್ಲೆ ರಾಜ್ಯ ಪುರಾತತ್ವ ಇಲಾಖೆಯು 
ಉತ್ಸನೆನದ ಕಾರ್ಯಕ್ರಮವನ್ನು ಹೆವ್ಮಿಕೊಳ್ಳು ವುದು. 
ಸುಟ್ಟಿ ಮಣ್ಣಿ ನ ಗೊಂಬೆಗಳ ಬಗ್ಗೆ ಇನ್ನೊ ಹೆಚ್ಚಿನೆ 
ವಿಷಯಗಳು ಬೆಳಕಿಗೆ ಬರಬಹುದು. 


ಈ ಪ್ರದೇಶದಲ್ಲಿ ದೊರೆತಿರುವ ಸುಟ್ಟ ಮಣ್ಣಿನ 
ಗೊಂಬೆಗಳು ಶಾತವಾಹನ ಕಾಲದ ಜನರ ಆರ್ಥಿಕ ಸ್ಥಿತಿ, 
ನುರಿತ ಕಲೆಗಾರಿಕೆ ಹಾಗೂ ಸಾಮಾಜಿಕ ಜೀವನದ 
ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತದೆ. 


೯೯ 


ಡಾ|| ಎಸ್‌.ಕೆ. ಕೊಪ್ಪಾ" 


ಒಂದು ಅಶೂರ್ವ ಶಿನಲಿಂಗ 


ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾ ಪುರ ಜಿಲ್ಲೆ 
ಮತ್ತು ತಾಲ್ಲೂಕಿಗೆ ಸೇರಿದ "ಕೂಡಲ', ಸೋಲಾಪುರ- 
ವಿಜಾಪುರ ರಾಷ್ಟ್ರೀಯ ಹೆದ್ದಾರಿ ಮೇಲಿರುವ ಬಾಕಳಿ 
ಯಿಂದ ೧೮ ಕಿ. ಮೂ. ಪೂರ್ವ-ದಕ್ಷಿಣಕ್ಕಿದೆ. 'ಪ್ರ 
ಕೂಡಲ ಗ್ರಾಮದಿಂದ ದಕ್ಷಿಣಕ್ಕೆ ಅರ್ಧ ಕಿ.ವೂ. ದೂರ 
ದಲ್ಲಿ "ಸಿನಾ' ನದಿ ಪೂರ್ವಾಭಿಮುಖವಾಗಿ ಹರಿಯುವ 
ಭೀಮಾ ನದಿಗೆ ಕೂಡುತ್ತದೆ. ಇದರಿಂದಾಗಿಯೇ 
ಅಲ್ಲಿನ ಊರಿಗೆ ಕೂಡಲ ಎಂಬ ಹೆಸರು ಬಂದಿದೆ. ಎರಡು 
ನದಿಗಳು ಕೂಡುವ ಸ್ಥಳ (ಕೂಡಲ)ಗಳು ಇಂದಿಗೂ 
ನಮ್ಮ ಜನರಿಗೆ ಪವಿತ್ರ ಕ್ಷೇತ್ರಗಳೆನಿಸಿನೆ. 
ಕೂಡಲದಲ್ಲಿ ೧೨ನೇ ಶತಮಾನದ ವಾಸ್ತು ಶೈಲಿಯ 
ದೊಡ್ಡ ಗಾತ್ರದ ಸಂಗಮೇಶ್ವರ ದೇವಾಲಯವಿದೆ. 
ಈ ದೇವಾಲಯದ ಪೂರ್ವಭಾಗದಲ್ಲಿ ಸ್ವಲ್ಪ ಕೆಳಗೆ 
ಇದಕ್ಕಿಂತ ಪ್ರಾಚೀನವಾದ ಮತ್ತು ಸುಂದರ ವಾಸ್ತು ಶೈಲಿ 
ಯಿಂಜೊಡಗೂಡಿದ, ಜೀರ್ಣಗೊಂಡ ಇನ್ನೊಂದು 
ದೇವಾಲಯದೆ. ಎರಡು-ಮೂರು ವರ್ಷಗಳ ಹಿಂದೆ 
ಇದರ ಉತ್ತರ ಭಾಗದ ನೆಲವನ್ನು ಅಗೆಯುತ್ತಿರುವಾಗ 
ಸದ್ಯದ ಅಪೂರ್ವ ಶಿವಲಿಂಗ ದೊರಕಿದ್ದು, ಈಗ ಅದನ್ನು 
ಸಂಗಮೇಶ್ನರ ದೇವಾಲಯದ ಉತ್ತರಭಾಗದ ಆವರಣದ 
ಹೊರಗೆ ರಕ್ಷಿಸಿಡಲಾಗಿದೆ. 


ಇಪ 
ಪ್ರಸ್ತುತ 


ಶಿವನನ್ನು ಲಿಂಗರೂಪದಲ್ಲಿ ಆರಾಧಿಸುವ ಪರಂಪರೆ 
ಬಹಳ ಪುರಾತನವಾದುದು. ಲಿಂಗಗಳಲ್ಲಿ ಚಲ, ಅಚಲ, 
ಚಲಾಚಲ ಎಂದು ಭೇದನಿದ್ದುದು ಶಿಲ್ಪಶಾಸ್ತ್ರಗಳಿಂದ 


ತಿಳಿದುಬರುತ್ತದೆ. ಇವುಗಳಲ್ಲಿ ಅಚಲಲಿಂಗ ಅಲ್ಲಾಡ 
ದಂತೆ ಒಂದೆಡೆ ಸ್ಥಾನಿಸುವ ಮೂಲಕ ಸ್ಥಾವರ ಗುಣ 
ವನ್ನು ಪಡೆದಿದೆ. ಅಂತೆಯೇ ಅದಕ್ಕೆ ಸ್ಥಾವರಲಿಂಗ 
ವೆಂಬ ಹೆಸರೂ ಇದೆ. ಪುರಾಣ ಮತ್ತು ಆಗಮಗಳು 
ಸ್ಥಾವರಲಿಂಗದಲ್ಲಿ ಮತ್ತೆ ಭಿನ್ನತೆ ಕಲ್ಪಿಸಿವೆ. ಲಿಂಗ 
ಪುರಾಣ, ವ್ಯಕ್ತ ಎ ಅವ್ಯಕ್ತ ಕ್ಯ ವ್ಯುಕ್ತಾ ವ್ಯಕ್ತ ಎಂದು ತ್ರಿವಿಧ 
ಲಿಂಗವನ್ನು ಹೇಳಿದೆ. ಅಲ್ಲಿಯೇ ವ್ಯಕ್ತವು ಸಕಲಾಕಾರ 
ವೆಂದೂ (ಶಿವಲೀಲಾ ಮೂರ್ತಿಗಳೆಂದೂ), ಅವ್ಯಕ್ತವು 
ಲಿಂಗವೆಂದೂ, ವ್ಯಕ್ತಾವ್ಯಕ್ತವು ಮುಖಲಿಂಗವೆಂದೂ 
ವಿವರಣೆಯಿದೆ (೧,೩). ಸುಪ್ರಭೇದಾಗಮ ಸ್ವಯಂಭುವ, 
ಪೂರ್ವ (ಪುರಾಣ), ದೈವತ, ಗಾಣಪತ್ಯ, ಸುರ, ಆರ್ಷ, 
ರಾಕ್ಷಸ, ಮಾನುಷ, ಬಾಣ ಎಂದು ಒಂಬತ್ತು ಭೇದ 
ಗಳನ್ನು ಹೆಸರಿಸಿದೆ. ಸ್ಥಾವರಲಿಂಗಗಳಲ್ಲಿ ಹೆಚ್ಚಿನವುಗಳು 
ವ್ಯಕ್ತಾವ್ಯಕ್ತ ರೂಪದ ಮಾನುಷ ಲಿಂಗಗಳೇ ಆಗಿದ್ದು, 
ಅವುಗಳಲ್ಲಿ ಅಷ್ಟೋತ್ತರ ಶತಲಿಂಗ, ಸಹಸ್ರಲಿಂಗ, 
ಧಾರಲಿಂಗ, ಕೈವೇಷ್ಟ್ರ್ಯಾಲಿಂಗ, ಮುಖಲಿಂಗ ಎಂಬ 
ಐದು ಪ್ರಭೇದಗಳಿವೆ. ಮುಖಲಿಂಗದಲ್ಲಿ ಮಾನುಷ 
ಮುಖ, ಲಿಂಗದೊಂದಿಗೆ ಹೊಂದಿಕೊಂಡಿರುತ್ತದೆ. 
ಇದು ಮನುಷ್ಯಾಕಾರದ ಶಿವನ ಪ್ರತೀಕ. ಈಗ ದೊರ 
ಕರುವ ಮುಖಲಿಂಗಗಳಲ್ಲಿ ವಿಕಮುಖ, ಚತುರ್ಮುಖ, 
ಮತ್ತು ಪಂಚಮುಖಗಳಿದ್ದು » ಅವು ಶಿವನ ಪಂಚಮುಖ 
ಗಳಾದ ವಾಮದೇವ, ತತ್ಪುರುಷ, ಅಘೋರ, 
ಸದ್ಯೋಜಾತ ಮತ್ತು ಈಶಾನಗಳೆಂದು ಭಾವಿಸಲಾಗು 
ತದೆ, 


* ಉಪನ್ಯಾಸಕರು, ಜಿ.ಆರ್‌.ಜಿ. ಕೆಲಾ ಹುಗೂ ವಾಣಿಜ್ಯ ಕಾಲೇಜು, ಇಂಡಿ-೫೮೬ ೭೦೯ 


೧೦೦ 


ಆದರೆ ಈಜಿಗೆ ಕೂಡಲದಲ್ಲಿ ದೊರಕಿರುವ ಅಪೂರ್ವ 
ಮುಖಲಿಂಗ ಇವೆಲ್ಲಕ್ಕಿಂತ ಭಿನ್ನವಾಗಿ ವಿಶಿಷ್ಟವಾಗಿದೆ. 
ಅಖಂಡ ಕರಿಕಲ್ಲಿನಲ್ಲಿ ಕಡೆದ ಈ ಬೃಹತ್‌ ಲಿಂಗಕ್ಕೆ 
ಪಾಣೀಸೀಠನಿಲ್ಲ. ಇಷ್ಟಲಿಂಗದ ಆಕಾರದಂತಿರುವ ಈ 
ಲಿಂಗದ ತಳಭಾಗ ಸಮತಟ್ಟಾಗಿದೆ. ಸುಮಾರು 
ಎರಡೂವರೆ ಅಡಿ ಎತ್ತರ, ಒಂಬತ್ತು ಅಡಿ ವೃತ್ತಾಕಾರ 
ವಾದ ಈ ಲಿಂಗದ ಸುತ್ತಲೂ ಮಾನುಷಮುಖ ಮತ್ತು 
ಲಿಂಗಗಳು ಹೀಗಿವೆ. ಕೆಳಭಾಗದಲ್ಲಿ ಅಂದರೆ ಬ್ರಹ್ಮ 
ಭಾಗದಲ್ಲಿ ಬಿಡಿಬಿಡಿಯಾಗಿ ಲಿಂಗದ ಸುತ್ತ ಎಂಟು 
ಮಾನುಷ ಮುಖಗಳು. ಆದರ ಮೇಲೆ ನಿಷ್ಣು ಭಾಗದಲ್ಲಿ 


ಒತ್ತಾಗಿ ೪೦ ಮುಖಗಳ ೪ ಸಾಲುಗಳು ; ಇನ್ನೂ 


ಅದರ ಮೇಲೆ ರುದ್ರ ಭಾಗದಲ್ಲಿ ೪೦ ಲಿಂಗಗಳ ೪ ಸಾಲು 
ಗಳಿವೆ. ಕೆಳಗಿನಿಂದ ಮೇಲೆ ಹೋದಂತೆ ಇಲ್ಲಿನ ಮುಖ 
ಮತ್ತು ಲಿಂಗಗಳು ಸಣ್ಣ ವಾಗುತ್ತ ಹೋಗಿವೆ. ಈ 
ವಿಶಿಷ್ಟ ಅಪೂರ್ವ ಲಿಂಗದ ಮೇಲೆ ೧೬೮ ಮುಖಗಳು, 
೧೬೦ ಲಿಂಗಗಳು ಸೇರಿ ಒಟ್ಟು ೩೨೮ ಮುಖಗಳಾಗು 
ತ್ತವೆ. ಇಲ್ಲಿನ ಮುಖಲಿಂಗದ ಮುಖಗಳ ಸಾಂಕೇತಿಕತೆ, 
ಇಲ್ಲವೆ ಪೂರ್ವಾಪರ ಏನು ? ಎಂಬುದು ಗೊತ್ತಾಗು 
ವುದಿಲ್ಲ. ಕೂಡಲದಂಥ ಸನಿತ್ರ ಕ್ಷೇತ್ರದಲ್ಲಿ ದೊರಕಿರುವ 
ಪ್ರಸ್ತುತ ಅಪೂರ್ವ ಮುಖಲಿಂಗದ ಮೇಲೆ ನಮ 
ಇತಿಹಾಸಕಾರರು, ವಾಸ್ತುಶಿಲ್ಪ ಶಾಸ್ತ್ರಜ್ಞರು ಬೆಳಕು 
ಚಿಲ್ಲಬೇಕಾಗಿದೆ. 


ಗ್ರಂಥಯಣ 


] 
2 Jitendranath Banerjea : 


Gopinath Rao, T.A. : Elements of Hindu Iconography Vol. 11, part I, Delhi-1968 
The Development of Hindu Iconography, Delhi-1974 


೩ ರಾನುಚಂದ್ರೆರಾನ್‌, ಎಸ್‌.ಕೆ : ಮೂರ್ತಿಶಿಲ್ಪ ನೆಲೆ-ಹಿನ್ನೆಲೆ ಬೆಂಗಳೊರು-೧೯೭೫ 


ಇತಿಹಾಸ ದರ್ಶನ 


ರುಡ್‌. ಮಹಮದ್‌ ಜಫ್ರಲ್ಲಾ* 


ನಾಯ್ಕನ ಹಕ್ಕಿ ಒಳ ನುಕ-ದೇವಾಲಯಗಳಲ್ಲಿ ಯೂರೋಪಿಯನ್‌ ಗಾರೆ 


ಶಿಲ್ಪಗಳು 


ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ 
ನೈಜುತ್ಯಕ್ಕೆ ೨೨ ಕಿ. ನೂ. ದೂರದಲ್ಲಿ ಇರುವ ಪ್ರಸಿದ್ಧ 
ಐತಿಹಾಸಿಕ ಸ್ಥಳ ನಾಯಕನ ಹಟ್ಟಿ. ಈ ಹೆಟ್ಟಿಯ 
ಮೂಲ ಸ್ಥಾಪಕ ಮಲ್ಲಪ್ಪನಾಯಕ. ಮುಂದೆ ಇದು 


ಚಿತ್ರದುರ್ಗ ಪಾಳೆ ಪಟ್ಟಿ ನೊಡನೆ ನಿಲೀನಗೊಂಡು 
ದುರ್ಗದ ಪತನದವರೆಗೂ ಮುಂದುನರೆಯಿತು, 
ಹೆಟ್ಟಿಯನ್ನು ತರುವಾಯ ನಾಯ್ಕನ ಹೆಟ್ಟಿ 


ಎಂದು ಕರೆದರು. ಈ ಹೆಟ್ಟಿಯು ಪ್ರಸಿದ್ಧ ವಾದ ಒಂದು 
ಪುಣ್ಯಕ್ಷೇತ್ರವೂ ಆಗಿದೆ. ಇದು ಸಂತರಾದ 
ಶ್ರೀ ತಿಪ್ಸೇರುದ್ರ ಸ್ವಾಮಿಯವರು ನೆಲೆಸಿದ ಸ್ಥಳ. ಈ 
ಕ್ಷೇತ್ರಕ್ಕೆ ಜಾತ್ರೆಯ ಸಮಯದಲ್ಲಿ ಕರ್ನಾಟಿಕದಾದ್ಯಂತ 


ಯಾತ್ರಿಕರು ಬಂದು ಹೋಗುತ್ತಾರೆ. ಇಲ್ಲಿ ತಿಪ್ಪೇರುದ್ರ 


ಸ್ವಾಮಿಯವರೆ ಒಳ ಮಠ, ದೇವಾಲಯ ಮತ್ತು 
ಹೊರ ಮಠ ಎಂಬುವುಗಳಿವೆ. ಹೊರ ಮಠವು ಅರ್ಥ 
ಗೋಳಾಕಾರದ ಇಂಡೋ-ಇಸಾ ಮಿಕ್‌ ಶೈಲಿಯ 


ಗುಮ್ಮಟವನ್ನು ಹೊಂದಿದೆ. ಒಳ ಮಠದ ದೇವಾಲಯವು 
ವಿಜಯನಗರ ಶೈಲಿಯಲ್ಲಿ ಸುಮಾರು ಹದಿನೆಂಟನೆಯ 
ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯವು 
ಪೌಳಿ ಗೋಡೆ ಹೊಂದಿದ್ದು ಪೊರ್ವಾಭಿಮುಖವಾಗಿ 
ಮಹಾದ್ದಾರವನ್ನು ಹೊಂದಿದ್ದು ಅದು ಪಾಂಡ್ಯ ಶೈಲಿಯ 
ಗೋಪುರವನ್ನು ಹೊಂದಿದೆ. 


ಈ ಗೋಪುರವು ಸುಮಾರು ೪೦ ಅಡಿ ಎತ್ತರವಿದ್ದು 


ಅನೇಕ ಪೌರಾಣಿಕ ದೃಶ್ಯಗಳನ್ನು ಗಾರೆಯಲ್ಲಿ ಬಿಡಿಸಿ 
ದ್ದಾರೆ. ಈ ಗೋಪುರವನ್ನು ಬಸೆಟ್ಟಿಪ್ಪುನೆಂಬ ಭಕ್ತ 
ನೊಬ್ಬನು ನಿರ್ಮಿಸಿದನು. ದೇವಸ್ಥಾನದ ಒಳಗೆ ಮತ್ತು 
ಮಹಾದ್ವಾರದ ಮೇಲಿರುವ ಅನೇಕ ಶಿಲ್ಪಗಳ ಜೊತೆಗೆ 
ಗೋಪುರದ ಮೊದಲನೆಯ ಪಟ್ಟಿಕೆಯಲ್ಲಿ ಮತ್ತು ಒಳಗೆ 
ಗಾರೆಗಚ್ಚೆ ನಲ್ಲಿ ಯೂರೋಪಿಯನ್ನರ ಕೆಲವು ಶಿಲ್ಪಗಳನ್ನು 
ಮೂಡಿಸಲಾಗಿದೆ. ಮಹಾದ್ವಾರದ ಮುಂಭಾಗದ 
ಎಡದಿಂದ ಮೊದಲನೆಯ ಗಾರೆಯ ಶಿಲ್ಪ ಹೀಗಿದೆ. 


ಕುದುರೆಬಂಡಿಯೊಂದನ್ನು ಎಳೆಯುತ್ತಿರುವ 
ಕುದುರೆಯು ಅಲಂಕರಿಸಲ್ಪಟ್ಟಿದೆ. ಸಾರಥಿಯು 
ಯೂರೋಪಿಯನ್‌ ವ್ಯಕ್ತಿ ಯಾಗಿದ್ದಾನೆ. ಪ ವ್ಯಕ್ತಿ ಯು 
ತನ್ನ ಎಡಗೈಯಲ್ಲಿ ಕುದುರೆಯ ಲಗಾಮವನ್ನು ಬಲಗೈ 
ಯಲ್ಲಿ ಚಾವಟಿಯನ್ನು ಹಿಡಿದಿರುನನು. ಕುದುರೆಯ 
ಕಾಲುಗಳಿಂದ ಈ ಬಂಡಿಯು ಚಲನೆಯಲ್ಲಿರುವುದು 
ವ್ಯಕ್ತವಾಗುವುದು. ಬಂಡಿಗೆ ಕಿಟಿಕಿಯೂ ಇರುವುದು. 
ಅದರ ಒಳಗಿರುವ ಒಬ್ಬ ವ್ಯಕ್ತಿ ಯೂರೋಪಿಯನ್‌ 
ಹ್ಯಾಟ್‌ ಧರಿಸಿರುವುದನ್ನು, ಅವನು ಹಾಕಿಕೊಂಡಿರುವ 
ಅಂಗಿಯು ಕತ್ತಿನವರೆಗೂ ಇದ್ದಂತೆ ಕಾಣುವುದು. ಆತನ 
ಮುಂದೆ ಇನ್ನೊಬ್ಬ ವ್ಯಕ್ತಿ ಯು ಕುಳಿತಿದ್ದು ತಲೆಯ 
ಮೇಲೆ ಯಾವ ತರಹದ ಹ್ಯಾಟ್‌ ಇಲ್ಲದಿದ್ದು ಆ ವ್ಯಕ್ತಿ 
ಸ್ತ್ರೀ ಎನ್ನಬಹುದು. ಬಂಡಿಯ ಚಕ್ರವನ್ನು ಸುಂದರೆ 
ವಾಗಿ ಮೂಡಿಸಿದ್ದಾರೆ. ಬಂಡಿಯ ಮುಂಜಿ ಮೇನೆ 


* ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ-೫೭೭ ೫೦೧ 


ಇತಿಹಾಸ ದರ್ಶನ 


ಟ್ಚ್ರ್ಚಾಕ್‌ಕಕಛಷಕ್‌ 


ಒಂದನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯವೂ 
ಇದೆ. ಮೇನೆಯನ್ನು ಹೊತ್ತಿರುವವರು ಸ್ಥಳೀಯರು 
ಎಂಬುದು ಅವರು ಧರಿಸಿರುವ ಉಡುಪಿನಿಂದ ವ್ಯಕ್ತ 
ವಾಗುತ್ತದೆ. ಮೇನೆಯ ಒಳಗೆ ಇಬ್ಬರು ಇದ್ದು ಗಾತ್ರ 
ದಲ್ಲಿ ಸಣ್ಣದಾಗಿದ್ದು ತಲೆಯ ಮೇಲೆ ಹ್ಯಾಟಿನ್ನು ಧರಿಸಿ 
ರುವುದರಿಂದ ಆ ವ್ಯಕ್ತಿ ಒಬ್ಬ ಚಿಕ ಹುಡುಗ ಇದ್ದಂತೆ 
ಕಾಣುತ್ತದೆ. ಹಾಗೂ ಆ ಬಾಲಕನೊಡನೆ ಇರುವ 
ವ್ಯಕ್ತಿಯೂ ಯೂಕೋಪಿಯನ್‌ ಎಂಬುದಾಗಿ ತಲೆ 
ಕೂದಲಿನಿಂದ ಗುರುತಿಸಬಹುದು. ಪ್ರಾಯಶಃ ಸ್ತ್ರೀ 
ಇದ್ದರೂ ಇರಬಹುದು. 


ಮೂರನೆಯದಾಗಿ ಮೇನೆಯ ಮುಂದೆ ಸುಂದರ 
ವಾಗಿ ಅಲಂಕರಿಸಿರುವ ಕುದುರೆಯೊಂದು ಇದ್ದು ಅದರ 
ಸವಾರನು ಯೂರೋಪಿಯನ್‌ ಎಂಬುದು ಅವನು 
ಧೆರಿಸಿರುವಕೋಟು ಹ್ಯಾಟು ಮತ್ತು ಕೂದಲುಗಳಿಂದ 
ಕಂಡುಬರುವುದು. ಅವನ ಬಲಗೈಯಲ್ಲಿ ಚಾಟ, ಎಡ 
ಕೈ ಯಲ್ಲಿ ಲಗಾಮು ಇರುವುವು ಮತ್ತು ಈ ಕುದುರೆಯ 
ಮುಂಡೆ ಒಂಟಿಯೊಂದು ಸಾಗುತ್ತಿರುವ ದೈ ಶ್ಯ ಪ್ರ ಸುಮುಖ 
ವಾದದ್ದು. ಅಲಂಕರಿಸ ಲ್ಪಟ್ಟ ಒಂಟೆಯ "ಚಿತ್ರಣ 
ಪ್ರಮಾಣಬದ್ಧ ತಲೆಯ ಕೆ ಸವಾರ ಚಪ್ಪಟಿ 
ಯಾದಂತಹ ಟೋಪಿಯನ್ನು ಧರಿಸಿರುವನು. ಒಂಟೆಯ 
ಬಾಯಿ ತೆಗೆದಿದ್ದು ಹಲ್ಲುಗಳು ಸಹ ಕಂಡುಬರುತ್ತದೆ. 


ನಾಲ )ಿನೆಯದಾಗಿ ಮೇಲೆ ಹೇಳಿರುವ ಯೂರೋಪಿ 

ಯನೆ ರನ್ನು ಸ್ವಾಗತಿಸಲು ಬಂದ ಹಾಗೆ ಸ್ಥಳೀಯ 
ವಾದ್ಯಗಾರರು ಇಬ್ಬ ರು ಇರುವರು. ಅವರಲ್ಲಿ ಮಾಸಿ 
ಯಿರುವನು ತಮಟೆಯನ್ನು ಬಾರಿಸುತ್ತಾ, ಹಿಂದೆಯಿರು 
ವವರನ್ನು ಕಹಳೆಯನ್ನು ಊದುತ್ತಿದ್ದಾನೆ. ಇವರೆ 
ಹಿಂದೆ ಅತ್ಯಂತ ಸುಂದರವಾಗಿ ಕುದುರೆಯ ಮೇಲೆ 
ಸ್ಥಳೀಯ ಪ್ರಮುಖನೆನ್ನ, ಬಹುದಾದ ಇಬ್ಬರ ಚಿತ್ರಣ 
ವಜೆ. ಜೊ ಸೊಂಟನ ಟ್ಟಿ ಧರಿಸಿದ್ದಾರೆ. ರ 
ಮೇಲೆ ಅಲಂಕೃತ ಬಟ್ಟೆಯ ತರಹೆದ ವಸ್ತ್ರವಿದೆ, ಪ್ರ 
ವ್ಯಕ್ತಿಯ ಬಲಗ್ಗೆ ತುಂಡಾಗಿದೆ. ಇವನು ಧರಿಸಿರುವ 
ತಲೆಯ ಮೇಲಿನ ಟೋಸಿಯು ಚಸ ಶೈಟಿಯಾಗಿದೆ. ತ್ರ 
ಕುದುರೆ ಸವಾರನೂ ಸಹ ಉದ್ದನೆಯ ಅಂಗಿ ಧರಿಸಿರುವ 
ಹಾಗೆ ಶಿಲ್ಪಿಸಿದ್ದಾರೆ. ಕುದುರೆಯ ಕತ್ತಿನ ಮೇಲಿನ 
ಕೂದಲಿನ ಎಳೆಗಳನ್ನು ಸೂಕ್ಷ್ಮವಾಗಿ ಗಾರೆಯಲ್ಲಿ 


ಇತಿಹಾಸ ದೆರ್ಶನೆ 


ಮೂಡಿಸಿದ್ದಾರೆ. ಈ ಕುದುರೆಯ ಹಿಂಜಿ ಇನ್ನೊಬ್ಬ 
ಕುದುರೆ ಸವಾರನು ಇದ್ದು ಕುಡುರೆಯು ಮಂಂದಿನೆ 
ಎಡಗಾಲನ್ನು ಎತ್ತಿದೆ. ಕುದುರೆ ಸವಾರನ ಬಲಗೈಯು 
ಮುರಿದಿದ್ದು ಸವಾರನ ಸೊಂಟದ ಸಟ್ಟಿಯೊಂದಿಗೆ 
ಕತ್ತಿಯೂ ಸಹ ಕಾಣುತ್ತದೆ. ಬಹುಶಃ ಇವರುಗಳು 
ಸ ಯರು ಹಾಗೂ ಮೇಲೆ ಹೇಳಿರುವ ಯೂರೋಪಿ 
ಯನ ರನ್ನು ಸ್ಟಾ ಗತಿಸಲು ಬಂದವರೆಂದು ಭಾವಿಸ 
ಬಹುದು. ಗೋಪುರದ PANE ಕೆಳಸಟ್ಟಿ ಯಲ್ಲಿ 
ಯೂರೋಪಿಯನ್‌ ಸವಾರನು ಒಬ್ಬನಿದ್ದು ತನ್ನ 
ಬಲಗೈಯಲ್ಲಿ ರಹದಾರಿ ಪತ್ರವೆನ್ನುವ ಆ ಇರುವ 
ವಸ್ತುವೊಂದನ್ನು ಹಿಡಿದು ಮುಂದೆ ಸಾಗುತ್ತಿ ದ್ದಾನೆ. 
ತಲೆಯ ಮೇಲೆ ಯೂರೋಪಿಯನ್‌ ಹ್ಯಾಟ್‌ ಧರಿಸಿರು 
ವನು. ಎಡಗೈ ಯಲ್ಲಿ ಲಗಾಮಿದ್ದು ಕೋಟನ ತರಹದ 
ಬಟ್ಟೆಯನ್ನು ಧರಿಸಿರುವುದು ಕಾಣಬರುತ್ತದೆ. ಇವನ 
ಮುಂದೆ ಇಬ್ಬರೂ ತುತ್ತೂರಿ (ಶಹನಾಯಿ) ಬಾರಿಸುತ್ತಾ 
ನಿಂತಿರುವ 'ವಾದ್ಯಗಾರರಿದ್ದಾಕೆ. ಇವರ ಉಡುಪು 
೧೭ ಅಥವಾ ೧೮ನೇ ಶತಮಾನದ ಯೂರೋನಿಯನ್ನೆರ 
ವಸ್ತ್ರಗಳಂತಿದ್ದು » ಆಗಲವನಾದ ಸೊಂಟಸಟ್ಟಿಗಳನ್ನು 
ಧರಿಸಿದ್ದಾರೆ. ತಲೆಯ ಮೇಲೆ ಯೂರೋಪಿಯನ್‌ 
ಮಾದರಿಯ ಹ್ಯಾ ಟುಗಳು ಇರುವುವು. ಅನರ ಮುಂದೆ 
ವಾದ್ಯಗಳನ್ನು ತ್ತಾ ನಿಂತಿರುವ ಇಬ್ಬ ರೂ ಪುರುಷ 
ರಾಗಿದ್ದು, ಇವರು ಧರಿಸಿರುವ ವಸ್ತ್ರ ಗಳು ಮತ್ತು ಎದೆಯ 
ಮೇಲಿರುವ ಭುಜದಿಂದ ಸೊಂಟದವರೆಗೂ ಇರುವ ಸ 
ಗಳು ಮತ್ತು ನಿಂತಿರುವ ಭಂಗಿಯನ್ನು ಸೂಕ್ಷ್ಮವಾ 

ಅಭ್ಯಾಸಿಸಿದರೆ ಯೂರೋಪಿಯನ್‌ ಶ್ಯ. 
ಎಂಬುದಾಗಿ ಹೇಳಬಹುದು. ಈ ವಾದ್ಯವೃಂದದ 
ಮುಂಡೆ ಯೂರೋಸಿಯನ" ಸೈನ್ಯದ ಪ್ರಮುಖನೆಂದು 
ಹೇಳಬಹುದಾದ ವ್ಯಕ್ತಿಯೊಬ್ಬ ಇಂತಿದ್ದಾನೆ. ಇವನಿಗೆ 
ಭುಜಕೀರ್ತಿಗಳು ಇನೆ. ಎದೆಯ ಭಾಗದಲ್ಲಿ ಎಡಬಲ 
ಭುಜದಿಂದ ಸೊಂಟಿದನರೆಗೂ ಇರುವ ಪಟ್ಟಗಳಿವೆ. 
ಇವನು ಧೆರಿಸಿರುವ ತಲೆಯ ಟೋನಿಯು ಭಿನ್ನವಾಗಿದ್ದು 
ಸ್ವಲ್ಪ ಉದ್ದವಾ ಗಿಜಿ. ಇವನ ಮುಂದೆ ಹತ್ತು ಜನ 
ಸೈನಿಕರು ಪಥ ಸಂಚಲನೆದಲ್ಲಿದ್ದಾರೆ. ಇವರುಗಳು 
ತಮ ಎಡಗೈ ಮತ್ತು ನಡಗಾಲುಗಳನ್ನು ಮುಂದಿಟ್ಟು 
ಸಾಗುತ್ತಿ ರುವ ಹಾಗೆ, ತಮ್ಮ ಬಲಗೈಗಳಲ್ಲಿ ಚಾಕುವನ್ನು 
ಹೊಂದಿರುವಂತಹೆ ಕೋನಿಗಳನ್ನು  ಬಲಭುಜದ 


೧೦4 


ಮೇಲಿಟ್ಟುಕೊಂಡು ಮುಂದೆ ಸಾಗುತ್ತಿ ದ್ದಾರೆ. ಇವರ 
ಸೊಂಟಿಸಟ್ಟಿಯ ಜೊತೆಗೆ ಕೋನಿ ಗುಂಡುಗಳ ಸಣ್ಣ 
ಚೀಲವೊಂದು ಇದ್ದಂತೆ ಇರುವುದು. ಇವರ ಹಿಂಜಿ 
ಯೂರೋಪಿಯನ್‌ ಕುದುರೆ ಸವಾರನು ಇದ್ದು ಸೊಂಟ 
ಪಟ್ಟಿಯೂ ಕಂಡುಬರುತ್ತದೆ. ಇವನೂ ಸಹ ಯೂರೋ 
ಪಿಯನ್‌ ಹ್ಯಾಟನ್ನು ಧರಿಸಿ ಸೈನಿಕರ ಹಿಂದೆ ಸಾಗು 
ತ್ರಿ ರುವನು. 


ಗೋಪುರದ ಹಿಂದಿನ ಭಾಗದ ಕೆಳಸಟ್ಟಿಯಲ್ಲಿ 
ಯೂರೋವಿಯನ್ನರು ಶಿಕಾರಿ ಮಾಡುತ್ತಿರುವ ದೃಶ್ಯವೂ 
ಕೆತ್ತಲ್ಪಟ್ಟಿದೆ. ಒಬ್ಬ ಯೂರೋನಿಯನ್‌ ಕುದುರೆ 
ಸವಾರನು ಕಾಡು ಹಂದಿಯನ್ನು ಶಿಕಾರಿ ಮಾಡುತ್ತಿರುವ 
ಈ ದೃಶ್ಯದಲ್ಲಿ, ಕಾಡು ಹೆಂದಿಯ ಆಯಕಟ್ಟಿನ ಜಾಗ 
ದಲ್ಲಿ ಎರಡು ಬೇಟಿ ನಾಯಿಗಳು ಕಚ್ಚಿ ಹಿಡಿದಿರುವುದು 
ಈ ಕಾಡುಹಂದಿಯ ಮುಂಭಾಗದಲ್ಲಿ ಸ್ಥಳೀಯನ್ನೊಬ್ಬ 
ಅದನ್ನು ಭರ್ಜಿಯಿಂದ ಇರಿಯುತ್ತಿ ದ್ದಾನೆ ಅಥವಾ 
ಆಕ್ರಮಣ ಮಾಡುತ್ತಿದ್ದಾನೆ. ಇಲ್ಲಿ ಯೂರೋಪಿಯನ್‌ 
ಕುದುರಿ ಸವಾರ ಹುಲಿಬೇಟಿಯಾಡುತ್ತಿ ದ್ದು, ಆ 
ಹುಲಿಯು ಒಬ್ಬ ಮನುಷ್ಯನನ್ನು ಬಾಯಲ್ಲಿ ಹಿಡಿದಿದ್ದು, 
ಆ ಹುಲಿಯನ್ನು ಯೂರೋಪಿಯನ್‌ ಸನಾರನು ಕೋವಿ 


ಯಿಂದ ಹೊಡೆಯುತ್ತಿರುವ ದೃಶ್ಯವನ್ನು ರೂಪಿಸ 
ಲಾಗಿದೆ... ಅದರಲ್ಲೇ ಯೂರೋಪಿಯನ್‌ ವ್ಯಕ್ತಿ" 
ಯೊಬ್ಬನಿದ್ದು ಅವನನ್ನು ಸ್ಫಳೀಯ (?) ಸ್ತ್ರೀಯರು 
ಸುತ್ತುವರೆದಿರುವಂತೆ ಹಾಗೂ ಆ ವ್ಯಕ್ತಿ ಆ ಸ್ತ್ರೀಯರ 
ಕೈಗಳನ್ನು ಎಳೆಯುತ್ತಿರುವಂತೆ ಅಶ್ಲಿ (ಲವೆನ್ಸಿಸುವ 
ಗಾರೆಯ ಶಿಲ್ಪವೊಂದಿದೆ. 


ಈ ಮೇಲಿನ ಯೂರೋಪಿಯನ್ನರ ಗಾರೆ ' 


ಶಿಲ್ಪಗಳಿಂದ ಇವರುಗಳು ಫ್ರಂಚರೆಂಬಂತೆ, ೧೮ನೆಯ 


ಶತಮಾನದಲ್ಲಿ ಗಾರೆ ಕೆಲಸದ ಶಿಲ್ಪಿಗಳು ಅವರನ್ನು ಬಿಡಿ 
ಸಿರುವಂತೆ ಕಾಣುತ್ತದೆ ಮತ್ತು ಸ್ಥಳೀಯ ಜನತೆ ಇವರ 
ಪ್ರಭಾವಕ್ಕೆ ಎಷ್ಟರಮಟ್ಟಿಗೆ ಒಳಗಾಗಿದ್ದರು ಮತ್ತು 
ಇವರನ್ನು ಓಲೈಸುತ್ತಿ ದ್ವರು, ಎಂಬುದು ಮತ್ತು 
ದೇಶೀಯರ ಮೇಲೆ ಯೂರೋಪಿಯನ್ನರು ಹೇಗೆ 
ರಾಜಕೀಯ ಪ್ರಭಾವ ಬೀರಿದ್ದರು ಎಂಬುದು ಈ 
ಶಿಲ್ಪಗಳಿಂದ ವ್ಯಕ್ತವಾಗುತ್ತದೆ. ಇದಲ್ಲದೆ ಬೇಟಿ 
ಯಂತಹ ಕ್ರೀಡೆಗಳಲ್ಲೂ ಸಹ ಯೂರೋವಪಿಯನ್ನರೂ 
ದೇಶೀಯರೊಟ್ಟಿಗೆ ಹೇಗೆ ತೊಡಗುತ್ತಿದ್ದರು ಎಂಬ 
ಶಿಲ್ಪವೂ ಸಹ ಇಲ್ಲಿ ಕಾಣಬರುತ್ತದೆ. 


[ಈ ನಿಷಯದ ಅಧ್ಯಯನದ ಸಂದರ್ಭದಲ್ಲಿ ಸಹಕರಿಸಿದ ಚಿತ್ರದುರ್ಗದ ಗೆಳೆಯರಾದ ಸರ್ವಶ್ರೀ ಎಂ. ಅಬರ್ಹಿ ಲ್‌ ರಜಾಕ್‌, 
ಬಿ. ರಾಜಶೇಖರಪ್ಪ, ರಾಮರೆಡ್ಡಿ ಮತ್ತು ನದೀನು್‌ ಜಫರ್‌ ಅನರಿಗೆ ಕೃತಜ್ಞತೆಗಳು ಸಲ್ಲುತ್ತವೆ.] 


ಇತಿಹಾಸ ದರ್ಶನ 


ಶ್ರೀ ಕೆ. ಜಿ. ಭಟ್‌ಸೂರಿ" 


ಉತ್ತರ ಕನ್ನಡ ಶೆಲ್ಲೆಯ ಕಾಶ ಶಿಲ್ಪಕನೆ-ಒಂರು ನಿಪೈಿ 


ಕರ್ನಾಟಕ, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ 
ಹಲವು ತೆರನಾದ ಕಲೆಗಳ ತವರೂರು. ರೂವಾರಿ 
ತನ್ನ ಕಲೆಯ ನಿರ್ಮಾಣಕ್ಕೆ ಮರವನ್ನಾಗಲಿೀ, 
ಕಲ್ಲನ್ನಾಗಲೀ ಅಥವಾ ಮಣ್ಣನ್ನಾಗಲೀ ಬಳಸಿ 
ಒಂದು ಆಕೃತಿಯನ್ನೊ ಅಥವಾ ಒಂದು 
ಸಾಂಕೇತಿಕ ಮೂರ್ತಿಯನ್ನೋ ನಿರ್ಮಿಸುತ್ತಾನೆ. 
ಹೀಗೆ ನಿರ್ಮಿಸುವ “ಶಿಲ್ಪಕಲೆ ಬರೀ ಪ್ರತಿಮೆ 
ಅಥವಾ ದೇವತೆಯ ವಿಗ್ರಹವನ್ನು ರೂಪಿಸುವ ಕಲೆಗೆ? 
ಸೀಮಿತವಾಗಿಲ್ಲ. ತನ್ನ ಮನಸ್ಸಿನ ಭಾವನೆಗಳನ್ನು 
ಒಂದು ಸ್ಥಿರ ಮಾಧ್ಯಮದ ಮೂಲಕ ತೋರಿಸುವು 
ದುಂಟು.! ಒಂದಲ್ಲ ಒಂದು ರೀತಿಯಿಂದ ಸೌಂದರ್ಯ 
ಪ್ರಜ್ಞೆ ಉಪಯುಕ್ತ ತೆ. ಮತ್ತು ಆಧ್ಯಾತ್ಮಿಕತೆಯ 
ಸಮನ್ವಯ ಧರ್ಮವು ಕಲೆಯಲ್ಲಿ ಕಾಣುವ ವೈಶಿಷ್ಟ್ಯ. 
ಇಲ್ಲಿ ಗುಡಿಗಾರಿಕೆ ಅಥವಾ ಗುಡಿಗಾರರ ಕಲೆಯನ್ನು 
ಪ್ರಧಾನವಾಗಿರಿಸಿಕೊಂಡು ಆವರ ಕಲಾ ಸಂಪ್ರದಾಯ 
ವನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತ ಮಾಡಿ, 
ಒಂದು ಪರಿಚಯವನ್ನು ಮಾತ್ರ ಇಲ್ಲಿ ಮಾಡುತ್ತಿ 
ಜ್ಹೀನೆ. 


ಗಂಧದ ಕೆತ್ತನೆ, ಬೆಂಡಿನಹಾರ, ತುರಾಯಿ 
(ಸುಗ್ಗಿ ಕುಣಿತದಲ್ಲಿ ಬಳಸುವ ಬೆಂಡಿನ ತುರಾಯಿ) 
ಗುಡಿಗೋಪುರದ ಮರದ ವಿನ್ಯಾಸ, ಶಿಲ್ಪಕಲೆ, ಸ್ಕಂಬಗಳ 


ತಾತ 


ನಿರ್ಮಾಣ, ಕೆಲವು ಅಲಂಕೃತ ಗೃಹೋಪಯೋಗಿ 
ಪೀಠೋಪಕರಣ ಜಭಿತ್ತಿಫಲಕ ಮುಂತಾದವುಗಳಲ್ಲಿ 


ಈ ಗುಡಿಗಾರ ಕಲಾಕಾಶಲ್ಯ ಎದ್ದು ಕಾಣುತ್ತದೆ. 


ಮರದ ಕೆತ್ತನೆಕಲೆಯ ಸಂಪ್ರದಾಯ ಹೆಚ್ಚಿನ 
ಮಟ್ಟಿಗೆ. ದೇವಾಲಯ ರಥಗಳಲ್ಲಿ ಕಾಣಬಹುದು. 
ರಥಗಳ ಸಟ್ಟಿಕೆಯಲ್ಲ ರಾಮಾಯಣ, ಮಹಾಭಾರತ 
ಹಾಗೂ ಪೌರಾಣಿಕ ವಿಷಯಕ್ಕೆ ಸಂಬಂಧಪಟ್ಟಿ 
ಕಥಾನಕಗಳು, ಯಾಳ್ಕಿ ಶಾರ್ದೂಲ, ಗಜ ಮತ್ತು 
ಹೆಂಸಗಳ ಕಲಾತ್ಮಕ ನಿರೂಪಣೆ ಕಂಡು ಬರುತ್ತದೆ. 
ಉದಾಹರಣೆಗಾಗಿ ಕುಮಟಾ ತಾಲ್ಲೂಕಿನ ಧಾರೇಶ್ವರ 
ದೇವಾಲಯ, ಶಿರಸಿ ತಾಲ್ಲೂಕಿನ ಬನವಾಸಿ, ಹೊನ್ನಾ 
ವರದ ರಾಮಮಂದಿರದ ಹೊರಾವರಣದಲ್ಲಿ ನಿಲ್ಲಿಸಿರುವ 
ರಥ್ಕ ಇವುಗಳಲ್ಲಿ ಇಂಥ ಕೆಲವು ಅಪೂರ್ವ ಕಲಾಕೃತಿ 
ಗಳು ಪ್ರತಿಬಿಂಬಿತವಾಗಿವೆ. ಹಿಂದಿನ ಸೂಪಾ 
ತಾಲ್ಲೂಕಿನ (ಇಂದಿನ ಜೋಯಡಾ) ದೂಧಗಾಳಿಯಲ್ಲಿ 
ರಾಮೇಶ್ವರ ದೇವಾಲಯಗಳ ಸ್ತಂಬದ ಮೇಲೆ 
ದಶಾವತಾರ ಮತ್ತು ಕಾಮಸೂತ್ರದ ಸ್ವಾರಸ್ಯಕರ 
ಪಟ್ಟಿಕೆ ಇದೆ. ಕುಮಟಾದ ಮಹಾಲಸ ನಾರಾಯಣ 


ದೇವಾಲಯದ ಭುವನೇಶ್ವರಿಯು ಸುಂದರ ಕೆತ್ತನೆ 
ಯಿಂಂದೊಡಗೂಡದೆ. 
ಮುರುಡೇಶ್ವರದಿಂದ ಒಂದೂವರೆ ಕ. ಮೀ. 


* ಶಾಸನ ತಜ್ಞ ಪ್ರಾಚ್ಯವಸ್ತು ಮುತ್ತು ಸಂಗಹ್ರಾಲಯ ನಿರ್ದೇಶನಾಲಯ, ಅರಮನೆ ಆವರಣ, ಮೈಸೂರು-೫೭೦ ೦೦೧ 
1 ಶಿವರಾಮ ಕಾರಂತ, ಕೆ. ೧೯೭೫ : ಭಾರತೇಯ ಶಿಲ್ಪ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ಪುಟ-೧ 


“ಇತಿಹಾಸ ದರ್ಶನ 


೧೦೪೫ 


ಅಂತರದಲ್ಲಿ ತೂದಳವೇ ನೆದಿಯ ದಂಡೆಯ ಮೇಲೆ 
ಮರದಿಂದ ಕೆತ್ತ ಲ್ಪಟ್ಟ ಹೆದಿನಾರು ಮೂರ್ತಿಗಳು 
ದೊರಿತಿವೆ.? ಇವುಗಳಲ್ಲಿ ಮುಖ್ಯವಾದುದು ನೇತ್ರಾಣಿ 
ಜಟಕ, ನೇತ್ರಾಣಿ ಬಹುಶ: ಸಮೀಸದ ಗುಡ್ಡದ 
ಹೆಸರಿರಬೇಕು. ನೇತ್ರಾಣಿ ಜಟಕ ಎನ್ನುನ ಮಾತು 
ನೇತ್ರಾಣಿ ಗುಡ್ಡ ದ ಪಾಲಕನಿರಬೇಕು. ನೇತ್ರಾಣಿ 
ಜಟಿಕ ೧೨೦ ಸೆಂ. ಮೀ. ಎತ್ತರವಿದ್ದು, ನಿಂತಭಂಗಿ 
ಯಲ್ಲಿದ್ದು, ತಲೆಯ ಮೇಲೆ ಹಾವಿನ ಹೆಡೆಯಿಜೆ. 
ಕೈಯಲ್ಲಿ ದಾಂಡು ಹಿಡಿದಿದೆ. ಗಡ್ಡ, ಮೀಸೆ ಎದ್ದು 
ಕಾಣುತ್ತದೆ. ವೀರಮಾಸ್ತಿ, ಮಲ್ಲಿಮಾಸ್ತಿ ಮತ್ತು 
ಮಾಮಾಸ್ತಿ ನೇತ್ರಾಣಿ ಜಟಕನ ಸತ್ಲಿಯರು. ಐದನೆ 
ಯದು ಬಾಳಬಂಟಿ, ಆರನೆಯದು ಕುದುರೆ ವೀರಪ್ಪ 
ನೆಂದು, ಲೋಕಾರೂಢಿಯಲ್ಲಿರುವ ಮಾತು. ಕುದುರೆ 
ವೀರಪ್ಪ ಹೆಸರಿಗೆ ತಕ್ಕಂತೆ ಕುದುರೆಯ ಮೇಲೆ ಕುಳಿತು 
ಸವಾರಿ ಮಾಡುತ್ತಿರುವ ದೈವವಾಗಿದ್ದು, ನಿಜಕ್ಕೂ 
ಸುಂದರವಾಗಿದೆ. ಈತ ಉದ್ದನೆಯ ನಿಲುವಂಗಿ 
ಧರಿಸಿದ್ದಾನೆ. ಟೋಪಿಯನ್ನು ಧರಿಸಿದ ರೀತಿ ಇಂಗ್ಲೀಷ್‌ 
"ಹ್ಯಾಟ್‌' ಮಾದರಿಯದು. ಏಳನೆಯದು ಯಕ್ಷಿಕಂಬ 
ಈ ಕಂಬದ ಸುತ್ತಲೂ ಹಾವಿನ ಹೆಡೆಯ ಲಾಂಛನನಿದೆ. 
ಇದರ ಹೊರತಾಗಿ ಮಾಸ್ತಿ ಮನೆಯಲ್ಲಿ ಇನ್ನೂ 
ಮೂವತ್ತು ಮರದ ಮೂರ್ತಿಗಳಿವೆ. ಇವುಗಳ ಕಾಲ 
ವನ್ನು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಹಾಗೇ 
ಕಲಾತ್ಮಕತೆಯ ದೃಷ್ಟಿಯಿಂದ ಮತ್ತು ಪ್ರಾದೇಶಿಕ 


ಜಾನಸದದ ಐತಿಹ್ಯದ ದೃಷ್ಟಿಯಿಂದ ಮಹೆತ್ವ 
ದ್ಲಾಗಿದೆ. 

೦ 

ಕರ್ನಾಟಿಕ ವಿಶ್ವವಿದ್ಯಾನಿಲಯದ ವಸ್ತು 


ಸಂಗ್ರಹಾಲಯದಲ್ಲಿ ೧೬-೧೭ನೇ ಶತಮಾನಕ್ಕೆ ಸೇರಿದ 
ಕಿನ್ನರಿ, ಮೂಲತ : ಹೊನ್ನಾವರ ತಾಲ್ಲೂಕಿನ ಔಂಸ 
ಹಳ್ಳಿ ಗ್ರಾಮಕ್ಕೆ ಸೇರಿದೆ. ಇದು ೪೦ ಸೆಂ. ಮೀ. 
ಎತ್ತರವಿದ್ದು, ಕೈಬಳೆ, ತೋಳಬಂದಿ, ಕಿರೀಟಿ ಮತ್ತು 
ಆಭರಣಗಳಿಂದ ಅಲಂಕರಿಸಲ್ಪಟ್ಟಿವೆ. ಮೇಲ್ಭಾಗ 


ನ್ಯ 


2 Panchamukhi, R.S. 1941 : Annual 


ಮತ್ತಿತರ ಟೊಂಕದ 


Report 


ಹೆಂಗಸಿನ ರೂಪ, ಕೆಳಭಾಗ ಒಂದು ಪಕ್ಷಿಯ ಬಾಲ 
ದಂತಿದ್ದು ಮೇಲಕ್ಕೇರಿ ನಿಂತಿದ್ದು, ನೃತ್ಯ ಭಂಗಿಯಲ್ಲಿದೆ. ' 
ಕಿನ್ನರಿ ಧರಿಸಿದ ಕಿನಿಯೋಲೆಯ ಮೇಲ್ಭಾಗದಲ್ಲಿ 
ಬುಗುಡಿಯಾಕಾರ ಮತ್ತು ಎರಡು ಕಿವಿಗೂ ಲೋಲಕ 
ಮತ್ತು ಕೆಳಭಾಗದಲ್ಲಿ ಬೆಂಡೋಲೆ ಧರಿಸಿದೆ. ಕೊರಳಲ್ಲಿ 
ಹೆಲವಾರು ಪದಕಗಳಿವೆ. ಎಡಗೈಯಲ್ಲಿ ಉದ್ದ ದಂಟಿನ" 
ಮೊಗ್ಗನ್ನು ಹಿಡಿದಿದೆ. ಎಡಕ್ಕೆ ತುಸು ವಾಲಿವಂತಿಜೆ, 
ಬಲಗೈ ಮುಂದಿದೆ. ಕೆಳಭಾಗದಲ್ಲಿ ಕಟಬಂಧ 
ಅಭರಣಗಳಿವೆ. ಹಣೆಯಲ್ಲಿ 
ನಾಮದ ಲಂಬಾಕಾರದ ಗುರುತಿದೆ. 


ಉತ್ತರ ಕನ್ನಡ ಜಿಲ್ಲೆ ಯಲ್ಲಿ ಗ್ರಾಮದೇವಿ 
ಪೂಜೆ ಹೆಚ್ಚು ಪ್ರಚಲಿತವಿದೆ. ಉದಾಹರಣೆಗಾಗಿ 
ಶಿರಸಿ ಮಾರಿಕಾಂಬೆ. ಮರಗೆತ್ತನೆಯ ಕಲಾಕೌಶಲ್ಯಕ್ಕೆ 
ಇದೊಂದು ಉತ್ತಮ ನಿದರ್ಶನ. ಸುಮಾರು 
ನಾಲ್ಕು ಮೀ. ಎತ್ತರದ ಈ ಮೂರ್ತಿ ನಿಂತ 
ಭಂಗಿಯಲ್ಲಿದ್ದು ಅಸ್ಪಭುಜಳಾಗಿ ಆಯುಧಗಳನ್ನು 
ಹಿಡಿದಿದ್ದಾಳೆ. ಈಕೆ ಸಿಂಹೆ ವಾಹನೆ, ಈ ಸುಂದರ 
ಮೂರ್ತಿಯ ಮುಖ ಭಾವದಲ್ಲಿ ಶಕ್ತಿ ಸ್ವರೂಪ 
ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ. ಮಾರೆಮ್ಮ 
ಮೂಲತಃ ಈ ಭಾಗದ ಜನಪ್ರಿಯ ಗ್ರಾಮು 


ದೇವತೆ.3 


ಒಟ್ಟಿನಲ್ಲಿ ಮರದ ಕೆತ್ತನೆಯ ಈ ಕಲಾತ್ಮಕ 
ಕೃತಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು 
ಬರುತ್ತವೆ. ಇದು ವಾಸ್ತವವಾಗಿ ಉತ್ತರ ಕನ್ನಡದ 
ಗುಡಿಗಾರರ ಶೀಮಂತ ಕಲಾಸರಂಪರೆಯನ್ನು ಪ್ರತಿನಿಧಿಸು 
ತ್ತದೆ. ಇಲ್ಲಿ ಕೆಲವು ಮೂರ್ತಿಗಳ ಕಾಲವನ್ನು ನಿರ್ದಿಷ್ಟ 
ವಾಗಿ ಹೇಳಲಾಗದಿದ್ದರೂ ಕಲಾತ್ಮಕ ಕೆತ್ತನೆಯ ದೃಷ್ಟಿ 
ಯಿಂದ ಉತ್ತರ ಕನ್ನಡ ಜಿಲ್ಲೆ ತನ್ನದೇ ಆದ ವಿಶಿಷ್ಟ 
ಸ್ಥಾನವನ್ನು ಪಡೆದಿದೆ. ಎಂಬುದು ಸ್ಪಷ್ಟವಾಗುತ್ತದೆ. 
ಸ್ಥಳೀಯವಾಗಿ ಲಭ್ಯವಿರುವ ಮರಮಟ್ಟಿಗಳು ಮ 


on Kannada Research in Bombay 


Province for the year 1939-40, Dharwar, P. 28. 


3 Bhat 5001, K. G 1987: Art 


and Architecture of North Kanara (Early Medieval 


Phase) (Unpublished Ph. D., Thesis) University of Mysore, PP. 301-303. 


ಇತಿಹಾಸ ದರ್ಶನ 


ಬಗೆಯ ಕಲೆಗಾರಿಕೆ ಬೆಳೆದು ಬರಲು ಪೂರಕವಾಗಿರ ವುದಿಲ್ಲ. ಅಂತೆಯೇ ಇವುಗಳನ್ನು ಆಯಾ ಪ್ರದೇಶದ 
ಬಹುದು. ಇಷ್ಟಾದರೂ ಈ ಕಲಾಪರಂಪರೆಯಲ್ಲಿ ವಿಶಿಷ್ಠ ಕಲೆಯಾಗಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡು 


ಆಗಮೋಕ್ತ ಪ್ರತಿಮಾ ಲಕ್ಷಣದ ಎಲ್ಲ ವಿವರಗಳು ವುದು ಅಗತ್ಯ ಎಂದು ಕೋರಿಸುವುದಷ್ಟೆ ಈ ಪ್ರಬಂಧೆದ 
ಶಾಸ್ತ್ರ ಬದ್ಧವಾಗಿ ಸಡೆದಿದೆ. ಎಂದು ಹೇಳಲಾಗು ಉದ್ದೇಶ. 


22 ರಾರಾ 


ಈ ಲೇಖನವನ್ನು ಬರೆಯುವಾಗ ಸಲಹೆ ನೀಡಿದ ಡೌ: ಹೆಚ್‌. ರಘುನಾಥ್‌ ಭರ್‌ರನರಿಗೆ ನನ್ನ ಕೃತಜ್ಞತೆಗಳು. 


ಇತಿಹಾಸ ದರ್ಶನ 


ಡಾ|| ಚನ್ನಬಸಪ್ಪ ಎಸ್‌. ಪಾಟೀಲ" 


ಬಳ್ಳಿಗಾವೆಯಲ್ಲಿ ಪಂಚತಂತ್ರದ ಮೂರು ಕಥಾ ಶಿಲ್ಪಗಳ ಶೋಧ 


ಶಿವಮೊಗ್ಗ ಜಿಲ್ಲೆ ಯ ಶಿಕಾರಿಪುರ ತಾಲೂಕಿನ 
ಬಳ್ಳಿಗಾವೆಯ ತಿಪುರಾಂತಕೇಶ್ವರ ದೇವಾಲಯದಲ್ಲಿ 
ಪಂಚತಂತ್ರ ಕಥೆಗಳ ಶಿಲ್ಪಗಳಿರುವುದು ಈಗಾಗಲೇ 
ತಿಳಿದಿರುವ ವಿಷಯ. ಹನ್ನೊಂದನೇ ಶತಮಾನದ ಈ 
ದೇವಾಲಯದಲ್ಲಿ ಡಾ|| ಎಂ.ಎಚ್‌. ಕೃಷ್ಣರು ಕೆಳಗಿನ 
ಮೂರು ಕಥೆಗಳ ಶಿಲ್ಪಗಳನ್ನು ಮೈಸೂರು ಪುರಾತತ್ವ 
ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಪ್ರಕಟಿಸಿದ್ದಾರೆ. 
೧. ಟಗರುಗಳ ಹೋರಾಟಿದಲ್ಲಿ ನರಿ ೨. ಹಂಸಗಳು 
ಮತ್ತು ಆಮೆ ಮತ್ತು ೩. ಮಂಗ ಮತ್ತು ಮೊಸಳೆ. 
ಡಾ|| ಎಂ. ಶೇಷಾದ್ರಿಯವರು ಈ ಮೂರು ಕಥೆಗಳಲ್ಲದೆ 
ಇನ್ನೂ ಎರಡು ಕಥೆಗಳನ್ನು ಗುರುತಿಸಿ ಅವರ ಲೇಖನ 
ದಲ್ಲಿ ಪ್ರಕಟಿಸಿದ್ದಾರೆ? ಅನು ೧. ಕೇಲನುರ್ಚಿದ 
ಕೋಡಗ ಮತ್ತು ೨. ಬ್ರಾಹ್ಮಣಿಯು ಮುಂಗುಸಿ 
ಯನ್ನು ಕೊಂದದ್ದು. ಡಾ|| ಹೆಚ್‌.ಆರ್‌. ರಘುನಾಥ 
ಭಟ್ಟರು ಡಾ|| ಕೃಷ್ಣರು ಗುರುತಿಸಿದ ಮೂರು ಕಥೆ 
ಗಳನ್ನು ಮಾತ್ರ ತಮ್ಮ ಪೌಢ ಪ್ರಬಂಧದಲ್ಲಿ ಉಲ್ಲೇಖಿಸಿ 
ದ್ದಾರಿ3 ಈ ಐದು ಕಥೆಗಳಲ್ಲದೆ ಇನ್ನೂ ಮೂರು 


ಕಥೆಗಳ ಶಿಲ್ಪಗಳು ಈ ದೇವಾಲಯದಲ್ಲಿರುವುದು ನನ್ನ 
ಗಮನಕ್ಕೆ ಬಂದಿರುವುದರಿಂದ ಅವುಗಳನ್ನು ಇಲ್ಲಿ 
ವಿವರಿಸುತ್ತಿ ದ್ವೇನೆ. 


ಅತಿ ಲೋಭಿಯಾದ ನರಿ : 

ದುರ್ಗಸಿಂಹನೆ ಸಂಚತಂತ್ರದಲ್ಲಿ ಈ ಕಥೆಯು 
ಕೆಳಗಿನಂತಿದೆ 4 ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ 
ಬೇಟಿಗಾರನು ಆನೆಯನ್ನು ಕೊಂದು ನಿಂತಿರುತ್ತಾನೆ. 
ಆಗ ಇದ್ದಕ್ಸಿದ್ದಂತೆ ಒಂದು ಹೆಬ್ಬಾವು ಬರುತ್ತದೆ. ಬೇಟಿ 
ಗಾರನಿಗೆ ಅದರಿಂದ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ 
ದಂತಾಗಿ ವಿಷಪೂರಿತ ಬಾಣವನ್ನು ಅದರ ಮೇಲೆ 
ಪ್ರಯೋಗಿಸುತ್ತಾ ನೆ. ಹೆಬ್ಬಾವು ತಾನು ಸಾಯುವ 
ಮುನ್ನ ಬೇಟಿಗಾರನನ್ನು ಕೊಲ್ಲುತ್ತದೆ. ಬಹಳ ದಿನ 
ಗಳಿಂದ ಆಹಾರವನ್ನೇ ಕಾಣದ ನರಿಯೊಂದು ಅಲ್ಲಿಗೆ 
ಆಹಾರ ಹುಡುಕುತ್ತಾ ಬಂದು ಮೂರು ಶವಗಳು 
ಬಿದ್ದಿರುವುದನ್ನು ಕಂಡು ಸಂತೋಷಗೊಂಡು ಆನೆಯ 
ಮಾಂಸವನ್ನು ಆರು ತಿಂಗಳವರೆಗೆ, ಹೆಬ್ಬಾವಿನ ಮಾಂಸ 


* ಉಪನಿರ್ದೇಶಕರು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಅರಮನೆ ಅವರಣ, ಮೈಸೂರು-೫೭೦ ೦೦೧. 
1 ಕೃಷ್ಣ ಎಂ,ಹೆಚ್‌., ೧೯೩೫, ಅ್ಯನುವಲ್‌ ರಿಪೋರ್ಟ್‌ ಅಫ್‌ ದಿ ಮೈಸರು ಅರ್ಕಿಯಾಲಜಿಕಲ್‌ ಡಿಪಾರ್ಟಮೆಂಟ್‌ ಫಾರ್‌ 


೪ 
ದಿ ಇಯೆರ್‌ ೧೯೩೧, ಪು. ೫೮. ೬೨, 


2 ಶೇಷಾದ್ರಿ ಎಂ, ೧೯೭೦, “ಕರ್ನಾಟಕ ಶಿಲ್ಪದಲ್ಲಿ ಪಂಚತಂತ್ರದ ಕಥೆಗಳು” ಸವಿನೆನಪು; ದಿನಂಗತ ಪ್ರೊ. ಓಎಸ್‌, 
ವೆಂಕಣ್ಣಯ್ಯನವರೆ ಸ್ಮಾರಕ ಗ್ರಂಥ, ಸಂ. ಕುವೆಂಪು, ತ.ನೆಂ. ಸ್ಮಾರಕ ಗ್ರಂಥಮಾಲ್ಕೆ ಮೈಸೂರು, ಪು. ೫೮೧-೫೮೪, 

3 ರಘುನಾಥ ಭಟ್‌ ಹೆರ್ಚ,ಆರ್‌, ಬಳ್ಳಿಗಾನೆ-ಇಟ್ಸ್‌ ಹಿಸ್ಟರಿ ಅಂಡ" ೃಂಟಿಕ್ಕಿಟೀಸ್‌, ಮೈಸೂರು ವಿಶ್ವವಿದ್ಯಾಲಯಕ್ಕೆ 
ಸಲ್ಲಿಸಿದೆ ಪ್ರೌಡ ಪ್ರಬಂಧ, ಪು. ೫೪೧-೫೪೨, (ಅಪ್ರಕಟತ) 

4 ಅನಂತರೆಂಗಾಚಾರ್‌ ಎನ್‌., (೯೭4, ದುರ್ಗಸಿಂಹ ನಿರೆಚಿತ ಕರ್ಣಾಟಕ ಪಂಚತಂತ್ರಂ, ಶಾರದಾ ಮಂದಿರ, ಮೈಸೂರು, 


ಪು. 3೨೧-೨೨೨, 


೧೦೮ 


ಇತಿಹಾಸ ದರ್ಶನ 


ವನ್ನು ನಾಲ್ಕು ತಿಂಗಳವರೆಗೆ ಮತ್ತು ಮನುಷ್ಯನ 
ಮಾಂಸವನ್ನು ಮೂರು ತಿಂಗಳವರೆಗೆ ತಿಂದು ತನ್ನ 
ಆಹಾರ ಸಮಸ್ಯೆಯನ್ನು ಬಗೆಹೆರಿಸಿಕೊಳ್ಳ ಬಹುದೆಂದು 
ಯೋಚಿಸಿ ಆ ಕ್ಷಣಕ್ಕೆ ಬಿಲ್ಲಿಗೆ ಕಟ್ಟಿದ ಸ್ನಾಯುವಿನ 
(ಚರ್ನುದ) ದಾರವನ್ನು ತಿಂದರೆ ಸಾಕೆಂದು, ಬಿಲ್ಲಿನ 
ತುದಿಗೆ ಕಟ್ಟಿದ ದಾರನನ್ನು ತುಂಡರಿಸುತ್ತದೆ. ತಕ್ಷಣ 
ಬಾಗಿದ ಬಿಲ್ಲು ನೆಟ್ಟಗಾಗಿ ನರಿಯ ಬಾಯಿಯೊಳಗಿನಿಂದ 
ತಲೆಬುರುಡೆಯನ್ನು ಭೇದಿಸಿಕೊಂಡು ಹೊರಬರುತ್ತದೆ. 
ನರಿಯು ನೋವಿನಿಂದ ಸಾಯುತ್ತ ದೆ. 


ಈ ಕಥೆಯನ್ನು ಸೂಚಿಸುವ ಶಿಲ್ಪದ ಹಿನ್ನೆಲೆಯಲ್ಲಿ 
ಬೇಟಿಗಾರನು ಕಾಡಿನಲ್ಲಿ ಸುತ್ತುತ್ತಿರುವ ಮೂರು ದೃಶ್ಯ 
ಗಳಿವೆ. ಒಂದರಲ್ಲಿ ಅವನು ಹೆಗಲಮೇಲೆ ಕೋಲನ್ಸಿಟ್ಟು 
ಕೊಂಡು ಹೋಗುತ್ತಿ ದ್ದಾನೆ. ಅವನು ಕೊಂದ ಮೊಲ 
ವೊಂದನ್ನು ಕೋಲಿನ ತುದಿಗೆ ನೇತು ಹಾಕಿಕೊಂಡಿದ್ದಾ ನೆ. 
ಎರಡನೇ ದೃಶ್ಯದಲ್ಲಿ ಅವನು ಕೊಳಲನ್ನು ನುಡಿಸುತ್ತಿದ್ದು 
ಮೂರನೇ ದೃಶ್ಯದಲ್ಲಿ ಆಯುಧವೊಂದನ್ನು ಹಿಡಿದು 
ಕೊಂಡು ನಿಂತಿದ್ದಾನೆ. ಶಿಲ್ಪದ ಬಲಭಾಗದಲ್ಲಿ ಸತ್ತ 
ಆನೆಯಿದೆ. ಮಧ್ಯದಲ್ಲಿ ಬೇಟಿಗಾರ ಮತ್ತು ಹೆಬ್ಬಾವು 
ಸತ್ತುಬಿದ್ದಿವೆ. ಎಡಭಾಗದಲ್ಲಿದ್ದ ನರಿಯು ಬಿಲ್ಲಿನ 
ಒಂದು ತುದಿಗೆ ಕಟ್ಟಿದ ದಾರವನ್ನು ತುಂಡರಿಸುತ್ತಿದೆ. 


ಆಂಧ್ರೆ ಪ್ರದೇಶದ ಮಹಬೂಬನಗರ ಜಿಲ್ಲೆಯ 
ಅಲಂಪುರದ ವಸ್ತು ಸಂಗ್ರಹಾಲಯದಲ್ಲಿಯ ಇಂತಹದೇ 
ಒಂದು ಶಿಲ್ಪದ ಮೇಲೆ ಒಂದು ಶಾಸನವಿದೆ. ಶಾಸನದ 
ಪಾಠ ಹೀಗಿದೆ. 


ಅತಿ ಲೋಭೋ ನ ಕರ್ತವ್ಯಃ ಕರ್ತವ್ಯಾ 
ಪ್ರಣಾಣತಃ | 

ಅತಿ ಲೋಭೇನ ದೋಷೇಣ ಜಂಬುಕೋ 
ಧನ್ವಾಪಾದಿತಃ | 

ಈ ಕಥೆಯ ನೀತಿಯನ್ನು ಬೋಧಿಸುವ ಈ 
ಶ್ಲೋಕದ ಅರ್ಥ : ಅತಿ ಆಸೆ ಪಡಬಾರದು. ಆಸೆಗೆ 


ಮಿತಿಯಿರಬೇಕು. ಅತಿ ಆಸೆಯ ದೋಷದಿಂದ ನರಿಯು 
ಬಿಲ್ಲಿನಿಂದ ಸತ್ತಿತು. 


ಈ ಶ್ಲೋಕವು ಸಂಸ್ಕೃತ ತಂತ್ರೋಪಾಖ್ಯಾನೆ 
ದಲ್ಲಿರುವ ಶ್ಲೋಕವನ್ನು ಹೋಲುತ್ತದೆ. 


ಬ್ರಾಹ್ಮಣ, ಏಡಿ ಮತ್ತು ಕಾಗೆ: 


ದುರ್ಗಸಿಂಹನ ಪಂಚತಂತ್ರದಲ್ಲಿ ಈ ಕಥೆಯು 
ಹೀಗಿದೆ.? ಬ್ರಾ ಹ್ಮಣನೊಬ್ಬನು ಒಮ್ಮೆ ತೀರ್ಥಯಾತ್ರೆಗೆ 
ಹೊರಡುತ್ತಾನೆ. ದಾರಿಯ ಮಧ್ಯದಲ್ಲಿ ಬತ್ತಿದ 
ಸರೋವರವೊಂದರಲ್ಲಿ ಒದ್ದಾಡುತ್ತಿ ದ್ದ ಎಡಿಯೊಂದನ್ನಿ 
ಕಂಡು, ಅದರ ಮೇಲೆ ಕನಿಕರಸಟ್ಟು ಅದರ ಜೀವವನ್ನು 
ಉಳಿಸಲು ಅದನ್ನು ತನ್ನೆ ನೀರಿನ ಪಾತ್ರೆಯಲ್ಲಿ ಹಾಕಿ 
ಕೊಂಡು ಮುಂಜಿ ಹೋಗುತ್ತಾನೆ. ದಾರಿ ಮಧ್ಯದಲ್ಲಿ 
ಆಯಾಸಗೊಂಡು ಒಂದು ಮರದ ಕೆಳಗೆ ಮಲಗುತ್ತಾನೆ. 
ಆ ಮರದ ಮೇಲೆ ಒಂದು ಕಾಗೆ ಮತ್ತು ಕೆಳಗೆ ಪೊಟರೆ 
ಯಲ್ಲಿ ಒಂದು ಹಾವು ವಾಸವಾಗಿರುತ್ತವೆ. ಕಾಗೆಯು 
ಬ್ರಾಹ್ಮಣನ ಕಣ್ಣು ಗಳನ್ನು ತಿನ್ನಬೇಕೆಂದು ಆಸೆಸಟ್ಟು 
ಅದನ್ನು ಹಾವಿಗೆ ತಿಳಿಸುತ್ತದೆ. ಕಾಗೆಗೆ ಸಹಾಯ 
ಮಾಡುವ ಉದ್ದೇಶದಿಂದ ಹಾವು ಬ್ರಾಹ್ಮಣನನ್ನು ಕಚ್ಚಿ 
ಸಾಯಿಸುತ್ತದೆ. ಮರದ ಮೇಲಿನಿಂದ ಹಾರಿದ ಕಾಗೆಯು 
ಕಣ್ಣುಗಳನ್ನು ತಿನ್ನುವುದಕ್ಕಿಂತ ಮೊದಲು ನೀರನ್ನು 
ಕುಡಿಯಲು ಪಾತ್ರೆಯ ಮೇಲೆ ಕುಳಿತು ತನ್ನ ಕತ್ತನ್ನು 
ಒಳಗೆ ಹಾಕುತ್ತದೆ. ಬ್ರಾಹ್ಮಣನ ಸಾವಿನಿಂದ ದುಃಖಿ 
ಯಾದ ಏಡಿಯು ಕಾಗೆಯ ಕತ್ತನ್ನು ತನ್ನೆ ಕೊಂಡಿ 
ಗಳಿಂದ ಬಲವಾಗಿ ಒತ್ತಿ ಹಿಡಿಯುತ್ತದೆ. ವಿಡಿಯ 
ಹಡಿತದಿಂದ ತಪ್ಪಿಸಿಕೊಳ್ಳಲಾಗದ ಕಾಗೆಯು 
ಕೂಗಲಾರಂಭಿಸತ್ತದೆ. ಕಾಗೆಯ ಕೂಗನ್ನು ಕೇಳಿದ 
ಹಾವು ಹತ್ತಿರ ಬಂದು ನಿನು ನಡೆಯುತ್ತಿದೆ ಎಂದು 
ಕೇಳಿದಾಗ ಏಡಿಯು ಹಾವು ಬ್ರಾಹ್ಮಣನನ್ನು 
ಕೊಂದಿರುವುದರಿಂದ ತಾನು ಕಾಗೆಯನ್ನು ಕೊಲ್ಲುವುದಾಗಿ 
ಹೇಳಿ, ಒಂದು ವೇಳೆ ಹಾವು ತನ್ನ ವಿಷವನ್ನು ಹಿಂದಕ್ಕೆ 


5. ಅಬ್ದುಲ್‌ ವಹೀದ್‌ ಖಾನ್‌, ೧೯೭4 ಸ್ಟೋನ್‌ ಸ್ವಲ್ಪಚರ್ಸ್ಸ್‌ ಇನ್‌ ದಿ ಅಲಂಪುರ್‌ ಮ್ಯೂಸಿಯಂ, ಹೈದರಾಬಾದ, 


ಪು. ೧೧೦ ೧೧೨. 


ಸಾಂಬಶಿನ ಶಾಸ್ತ್ರಿ ಕೆ. ೧೯೩೮, ತಂತ್ರೋಪಾಖ್ಯಾನನು್‌, ತ್ರಿವೇಂದ್ರನು್‌, ಪು, ೬೮ 


7 ಅನಂತರೆಂಗಾಜಾರ್‌, ಅದೇ, ಪು. ೨೧೯೨೨೦, 


ಇತಿಹಾಸ ದರ್ಶನ 


ಪಡೆದು ಬ್ರಾಹ್ಮಣನನ್ನು ಬದುಕಿಸಿದರೆ ತಾನು ಕಾಗೆ 
ಯನ್ನು ಬಿಡುವುದಾಗಿ ಹೇಳುತ್ತದೆ. ತಕ್ಷಣ ಹಾವು 
ಬ್ರಾಹ್ಮಣನ ದೇಹದಿಂದ ವಿಷವನ್ನು ಹೀರಿಕೊಂಡಾಗ 
ಬ್ರಾಹ್ಮಣನು ಜೀವವನ್ನು ಮರಳಿ ಪಡೆಯುತ್ತಾನೆ. 
ಏಡಿಯು ಕಾಗೆಯ ಕತ್ತನ್ನು ಬಿಡುತ್ತದೆ. 


ಈ ಕಥೆಯನ್ನು ನಿರೂಪಿಸುವ ಶಿಲ್ಪದಲ್ಲಿ ಒಂದು 
ದೊಡ್ಡ ಮರವಿದೆ. ಮರದ ಕಾಂಡದ ಪೊಟರೆಯಲ್ಲಿ 
ಹಾವು ಹೆಡೆಯನ್ನು ಅಗಲ ಮಾಡಿಕೊಂಡು ಕುಳಿತಿದೆ. 
ಬ್ರಾಹ್ಮಣನು ತನ್ನ ಕೊಡೆಯನ್ನು ಮರಕ್ಕೆ ಒರಗಿಸಿಟು ಕೆ 
ಮರದ ಕೆಳಗೆ ಮಲಗಿದ್ದಾನೆ. ಅನನ ಪಕ್ಕದಲ್ಲಿ ಪಾತ್ರೆ 
ಯೊಳಗಿರುವ ವಿಡಿಯು ಕಾಗೆಯ ಕತ್ತನ್ನು ಹಿಡಿದಿದೆ. 
ಏಡಿಯು ಪಾತ್ರೆಯೊಳಗಿರುವುದರಿಂದ ಅದರ ಕೊಂಡಿಗಳು 
ಮಾತ್ರ ಮೇಲೆ ಕಾಣುತ್ತಿವೆ. 


ಗುಲ್ಬರ್ಗ ಜಿಲ್ಲೆಯ ಶಹೆಪೂರ ತಾಲ್ಲೂಕಿನ 
ಸಿರಿವಾಳದಲ್ಲಿರುವ ಈಶ್ನರ ದೇವಾಲಯದ ಮೇಲಿರುವ 
ಇಂತಹ ಶಿಲ್ಪದೊಂದಿಗೆ ಇದೇ ಕಥೆಯ ಇನ್ನೊಂದು 
ದೃಶ್ಯವನ್ನು ಚಿತ್ರಿಸಲಾಗಿದೆ. ಅಲ್ಲಿ ನೆಲದ ಮೇಲಿರುವ 
ಐಡಿಯನ್ನು ಬ್ರಾಹ್ಮಣನು ಅದರ ಪಕ್ಕದಲ್ಲಿ ಕುಳಿತ: 
ಅದರ ಪರಿಸ್ಥಿತಿಯನ್ನು ನೋಡುತ್ತಿ ದ್ದಾನೆ. ಅಲಂಪುರ 
ವಸ್ತು ಸಂಗ್ರಹಾಲಯದಲ್ಲಿರುವ ಶಿಲ್ಪವು ಬಳ್ಳಿಗಾವೆಯ 
ಶಿಲ್ಪದಂತೆಯೇ ಇದೆ. ಆದರೆ ಈ ಶಿಲ್ಪದ ಮೇಲ್ಭಾಗ 
ದಲ್ಲಿ “ಮನುಷ್ಯನ ಕರ್ತವ್ಯ” ಎಂದು ಬರೆದ ಶಾಸನವಿದೆ." 
ಕಷ ದಲ್ಲಿರುವವರಿಗೆ ಸಹಾಯ ಮಾಡುವುದು ಮನುಷ್ಯನ 
ಕರ್ತವ್ಯವೆಂಬ ನೀತಿಯನ್ನು ಬೋಧಿಸುವುದು ಈ ಶಿಲ್ಪ 
ಮತ್ತು ಶಾಸನದ ಉದ್ದೇಶ. 


ಬ್ರಾಹ್ಮಣ, ಕಳ್ಳ ಮತ್ತು ಬ್ರಹ್ಮ ರಾಕ್ಷಸ : 
ವಿಷ್ಣುಶರ್ಮನ ನಂಚತಂತ್ರದಲ್ಲಿ ಈ ಕಥೆಯು 
ಹೀಗಿದೆ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. 
ಅವನು ಬೇರೆಯವರು ಕೊಡುವ ದಕ್ಷಿಣೆಯಿಂದ ಜೀವನ 
ಸಾಗಿಸುತ್ತಿದ್ದನು. ಒಮ್ಮೆ ಯಾರೋ ಒಬ್ಬರು ಅವನಿಗೆ 
ಎರಡು ಹಸುವಿನ ಕರುಗಳನ್ನು ಕೊಟಿ ರು. ಬ್ರಾಹ್ಮಣನು 
ಅವುಗಳಿಗೆ ಭಿಕ್ಷೆಯಲ್ಲಿ ಸಿಗುವ ತುಪ್ಪ ಬೆಣ್ಣೆ ಮುಂತಾದವು 


1 ಅಬ್ದೂಲ್‌ನಹೀದ್‌ ಖಾನ್‌, ಅದೆ, ಪ್ಲ ೧೧೬ 


ಗಳನ್ನು ತಿನ್ಸಿಸಿ ಚೆನ್ನಾಗಿ ಬೆಳೆಸಿದನು. ಅವು ಬೆಳೆದು 
ದೊಡ್ಡವಾಗಿ ದಷ್ಟಪುಷ್ಟವಾದ ಹಸುಗಳಾದವು. ಒಂದು 
ದಿನ ಕಳ್ಳ ನೊಬ್ಬನು ಆ ಹಸುಗಳನ್ನು ಕದಿಯಬೇಕೆಂದು 
ಯೋಚಿಸಿ, ಹೆಗ್ಗವನ್ನು ತೆಗೆದುಕೊಂಡು ರಾತ್ರಿ ವೇಳೆ 
ಯಲ್ಲಿ ಬ್ರಾಹ್ಮಣನ ಮನೆಯ ಕಡೆಗೆ ಹೊರಟನು. 
ದಾರಿಯಲ್ಲಿ ಒಬ್ಬ ಬ್ರಹ್ಮರಾಕ್ಷಸನು ಅವನನ್ನು ನೋಡಿ 
ಎಲ್ಲಿಗೆ ಹೋಗುತ್ತಿದ್ದಾನೆಂದು ವಿಚಾರಿಸಿದ. ಕಳ್ಳನು 
ತಾನು ಬ್ರಾಹ್ಮಣನ ಹಸುಗಳನ್ನು ಕದಿಯಲು 
ಹೊರಟಿರುವುದನ್ನು ಹೇಳಿದ. ಆಗ ಬ್ರಹ್ಮರಾಕ್ಷಸನು 
ತಾನೂ ಸಹ ಅದೇ ಬ್ರಾಹ್ಮಣನನ್ನು ತಿನ್ನಲು 
ಹೊರಟಿರುವುದಾಗಿ ಹೇಳಿದ. ಇಬ್ಬರೂ ಒಂದೇ ಸ್ಥಳಕ್ಕೆ 
ಹೊರಟರುವುದರಿಂದ ಜೊತೆಯಲ್ಲಿಯೇ ಹೋಗಿ 
ಮನೆಯಲ್ಲಿ ಸುರಕ್ಷಿತವಾದ ಸ್ಥಳದಲ್ಲಿ ಬಚ್ಚಿಟ್ಟುಕೊಳ್ಳು 
ತ್ತಾರೆ. ಒಳ್ಳೆಯ ಅವಕಾಶ ಸಿಕ್ಳಾಗ ಬ್ರಹ್ಮರಾಕ್ಷಸನು 
ಬ್ರಾಹ್ಮಣನನ್ನು ತಿನ್ನಲು ಹೋಗುತ್ತಾನೆ. ಆಗ ಕಳ್ಳನು 
ತನಗೆ ಅದರಿಂದ ತೊಂದರೆಯಾಗುತ್ತದೆ, ತಾನು ಹಸು 
ಗಳನ್ನು ಕದ್ದು ಕೊಂಡು ಹೋಗುವವರಿಗೆ ಸುಮ್ಮನಿರ 
ಬೇಕೆಂದು ಹೇಳುತ್ತಾನೆ. ಹೆಸುಗಳ ಶಬ್ದದಿಂದ 
ಬ್ರಾಹ್ಮಣನಿಗೆ ಎಚ್ಚರವಾಗಬಹುದು. ಆದುದರಿಂದ 
ಅವನು ಏಳುವ ಮೊದಲೇ ಅವನನ್ನು ತಾನು ತಿನ್ನುವು 
ದಾಗಿ ಬ್ರಹ್ಮರಾಕ್ಷಸ ಹೇಳುತ್ತಾನೆ. ಹೀಗೆ ಇಬ್ಬರೂ 
ಜಗಳವಾಡುತ್ತಿದಾಗ ಬ್ರಾಹ್ಮಣನು ಎಚ್ಚರಗೊಂಡು 
ಇವರನ್ನು ನೋಡುತ್ತಾನೆ. ಆಗ ಕಳ್ಳನು ಬ್ರಹ್ಮ 
ರಾಕ್ಷಸನು ಬ್ರಾಹ್ಮಣನನ್ನು ತಿನ್ನಲು ಬಂದಿರುವನೆಂದು 
ಹೇಳುತ್ತಾನೆ. ಬ್ರಹ್ಮರಾಕ್ಷಸನು ಕಳ್ಳನು ಬ್ರಾಹ್ಮಣನ 
ಹೆಸುಗಳನ್ನು ಕದಿಯಲು ಬಂದಿ ರುವನೆಂದು ಹೇಳುತ್ತಾನೆ. 
ಆಗ ಬ್ರಾಹ್ಮಣನು ತನ್ನ ಇಷ್ಟದೇವತೆಯನ್ನು ಪ್ರಾರ್ಥಿಸಿ 
ಬ್ರಹ್ಮರಾಕ್ಷಸನಿಂದ ತನ್ನೆ ಪ್ರಾಣವನ್ನು ಉಳಿಸಿಕೊಂಡು 
ಕಳ್ಳನನ್ನು ದೊಣ್ಣೆಯಿಂದ ಓಡಿಸಿ ಹೆಸುಗಳನ್ನು ಕಾಪಾಡಿ 
ಕೊಳ್ಳುತ್ತಾನೆ. 


| ಕಥೆಯನ್ನು ನಿರೂಪಿಸುವ ಶಿಲ್ಪದ ಎಡಭಾಗದಲ್ಲಿ 
ಬ್ರಾಹ್ಮಣ ಮತ್ತು ಅವನ ಹೆಂಡತಿಯು ಮಂಚದ ಮೇಲೆ 
ಮಲಗಿದ್ದಾರೆ. ಬ್ರಾಹ್ಮಣನ ಹೆಂಡತಿಯು ತನ್ನ 


9 ನರಸಿಂಹಶಾಸ್ತ್ರಿ ೧೫೭೪, ಕನ್ನಡ ಪಂಚತಂತ್ರ, ಕಾನ್ಯಾಲಯಂ, ಮೈಸೂರು, ಪು. ೨೧೫-೨೧೬. 


ಇತಿಹಾಸ ದರ್ಶನ 


ಬಲಗೈಯನ್ನು ತಲೆಗೆ ಆಸರೆಯಾಗಿಟ್ಟುಕೊಂಡು ತಲೆ 
ಯನ್ನು ಸ್ವಲ್ಪ ಮೇಲಕ್ಕೆತ್ತಿದ್ದಾಳೆ. ಬ್ರಾಹ್ಮಣನು 
ತನ್ನೆ ಬಲಗೈಯನ್ನು ಹಾಸಿಗೆಯ ಮೇಲಿಟ್ಟು ಮೇಲೆ 
ಏಳುತ್ತಿದ್ದಾನೆ. ಅನನ ಎಡಗೈ ಬಾಯಿಯ ಹತ್ತಿರ 
ವಿದ್ದು ಕಳ್ಳ ಮತ್ತು ಬ್ರಹ್ಮರಾಕ್ಷಸ ಒಳಗೆ ನುಗ್ಗಿದ್ದನ್ನು 
ನೋಡಿ ಭಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ದಂಪತಿ 
ಗಳಿಬ್ಬರೂ ಆಗಂತುಕರೆಡೆಗೆ ನೋಡುತ್ತಿ ದ್ಹಾರೆ, ಬ್ರಹ 


ಶ್ರಿ 


ರಾಕ್ಷಸನು ಎಡಗೈಯಲ್ಲಿ ಖಡ್ಗ ಮತ್ತು ಮೇಲಕ್ಕೆತ್ತಿ ರುವ 
ಬಲಗೈಯಲ್ಲಿ ಇನ್ನೊಂದು ಆಯುಧನನ್ನು ಹಿಡಿದು 
ದಂಪತಿಗಳ ಕಡೆಗೆ ನುಗ್ಗುತ್ತಿ ದ್ಹಾನೆ. ಕಳ್ಳನು ಹಸುವಿನ 
ಹತ್ತಿರ ನಿಂತಿದ್ದು ಎಡಗೈಯಲ್ಲಿ ಕೋಲನ್ನು ಹಿಡಿದು, 
ಬಲಗೈಯನ್ನು ಮೇಲಕ್ಕೆತಿ ಬ್ರಹ್ಮರಾಕ್ಷಸನಿಗೆ ಮುಂದೆ 
ಹೋಗಬೇಡನೆಂದು ಹೇಳುತ್ತಿ ದ್ದಾನೆ. 


10 ಕರ್ನಾಟಿಕದೆಲ್ಲಿ ಪಂಚತಂತ್ರದ ೨೬ ಕತೆಗಳನ್ನು ನಿರೂಪಿಸುವ ಸುನಾರು ೧೦೦ ಶಿಲ್ಪಗಳು ಪತ್ತೆಯಾಗಿವೆ. 


ಈ ಶಿಲ್ಪವು ಬೋಧಿಸುವ ನೀತಿ; ಶತ್ಯುಗಳು 
ಸರಸ್ಪರೆ ಜಗಳವಾಡಿದಕೆ. ನಮಗೇ ಹಿತ, ಕಳ್ಳನು 
ಪ್ರಾಣನನ್ನು ಉಳಿಸಿದ. ರಾಕ್ಷಸನು ಗೋವುಗಳನ್ನು 
ಉಳಿಸಿದ. 


[ಶಾಸನಗಳ ಪಡಿಯಚ್ಚುಗಳನ್ನು ನೀಡಿ ಅವುಗಳ 
ಪಾಠವನ್ನು ಓದಲು ನೆರವು ನೀಡಿದ ಭಾರತೀಯ 
ಪುರಾತತ್ವ ಸರ್ವೇಕ್ಷಣೆಯ ಶಾಸನ ವಿಭಾಗದ ನಿರ್ದೇಶಕ 
ರಾದ ಶ್ರೀ ಎವರ್‌. ಎನ್‌. ಕಟ್ಟಿಯವರಿಗೆ ನನ್ನ 
ಕೃತಜ್ಞ ತೆಗಳು.] 


ಇವುಗಳ 


ಸಮಗ್ರೆ ವಿನರಣೆಗಳನ್ನೊಳಗೊಂಡೆ ಗ್ರಂಥವನ್ನು ಅಚ್ಚೈಗಾಗಿ ಸಿದ್ಧ ಪಡಿಸುತ್ತಿದ್ದೇನೆ. 


| ಇತಿಹಾಸ ದರ್ಶನ 


೧೧೧ 


ಡಾ|| ಶ್ರೀಮತಿ ರಾಧಾ ಕೃಷ್ಣಮೂರ್ತಿ" 


ಪ್ರಾಜೀನ ಭಾರತದ ಆಯುಧಗಳು 


ಶಸ್ತ್ರವಿಜ್ಞಾನ ಅಥವಾ ಆಯುಧ ವಿಜ್ಞಾನವು 
ರಾಜರೆ, ರಾಜಕುಮಾರರ ಮತ್ತು ಯೋಧರ ಅಧ್ಯ- 
ಯನೆದ ಒಂದು ಕಡ್ಡಾಯ ವಿಷಯನಾಗಿತ್ತೆಂದು ಬೇರೆ 
ಹೇಳಬೇಕಾಗಿಲ್ಲ. ಪ್ರಾಚೀನೆ ಮತ್ತು ಮಧ್ಯಕಾಲೀನ 
ಭಾರತದಲ್ಲಿ, ಧನುಸ್ಸು ಎಲ್ಲ ವರ್ಗದ ಜನರಿಂದಲೂ, 
ತಮ್ಮನ್ನು ರಕ್ಷಿಸಿಕೊಳ್ಳಲೂ, ಯುದ್ಧದಲ್ಲಿ ಶತ್ರುಗಳನ್ನು 
ಸಂಹರಿಸಲೂ ಮತ್ತು ಬೇಟಿಗಾಗಿಯೂ ಉಸಯೋಗಿಸ 
ಲಾಗುತ್ತಿತ್ತು. ಆದ್ದರಿಂದ, ಪ್ರಾಚೀನ ಭಾರತದ 
ಸಮಗ್ರ ಸೇನಾ ಕೌಶಲ್ಯ ಮತ್ತು ವಿಜ್ಞಾನವು, 
"ಧನುರ್ನಿದ್ಯೆ' ಅಥವಾ "ಧನುರ್ವೇದ' ಎಂಬ ಸಾಧಾರಣ 
ಪದದಿಂದಲೇ ತಿಳಿದುಬರುತ್ತದೆ. "ಧೆನು' ಎಂಬುದು 
ಸಮಗ್ರ ಆಯುಧಗಳ ಮತ್ತು ಯುದ್ಧ ಕೌಶಲಗಳ 
ಪ್ರತೀಕ ಎಂದು ಪರಿಗಣಿಸಲ್ಪಡುತ್ತಿತ್ತು. "ಧನುರ್ನಿಧೈ'ಗೆ 
ಅಥವಾ ಆಯುಧ ವಿಜ್ಞಾ ನಕ್ಕೆ ಅಧಿಕ ಮಹತ್ವ ಕೊಡ 
ಲಾಗಿತ್ತು. 


"ಧನುರ್ವಿದ್ಯೆ' ಎಂಬ ಪದವು "ಆಯುಧ ವಿಜ್ಞಾನ 
ವೆಂಬರ್ಥವನ್ನು ಸೂಚಿಸುವುದರಿಂದ, ಈ ವಿಜ್ಞಾನವನ್ನು 
ಕ್ರಮಬದ್ಧ ರೀತಿಯಲ್ಲಿ ಕಲಿಸಬೇಕು ಮತ್ತು ಕಲಿಯ 
ಬೇಕು. ಧನುರ್ವೇದ ಸಂಹಿತೆ, ಅಗ್ಲಿಪುರಾಣ ಹಾಗೂ 
ಮತ್ತಿತರ ಗ್ರಂಥಗಳು ಈ ವಿಜ್ಞಾನಕ್ಕೆ ಸಂಬಂಧಿಸಿದ 
ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರುಗಳ ಯೋಗ್ಯತೆ 
ಗಳನ್ನು ವಿಶಿಷ್ಟೀಕರಿಸಿವೆ. ಸಮಾಜ ಹಾಗೂ ದೇಶ- 
ಕಲ್ಯಾಣಕ್ಕಾಗಿ ಮೀಸಲಾಗಿರುವ ಈ ಪವಿತ್ರ ವಿಜ್ಞಾನ 

* *“ಶುಭೋದಯೆ' ೩೮, ೧೧ನೆಯ ಮುಖ್ಯರಸ 


ಇಸಿ) 


೧7೧3೨ 


ವನ್ನು ಲೋಭಿ, ದುಷ್ಟ, ಕೃತಫ್ಸ ಹಾಗೂ ಮೂರ್ಯರಿಗೆ 
ಕಲಿಸಬಾರದು. ಸೈನಿಕ ವಿದ್ಯಾರ್ಥಿಗೆ ಉಪನಯನ 
ಮಹೋತ್ಸ ವವನ್ನೇರ್ಪಡಿಸಿದಾಗ, ಗುರುವು ಬ್ರಾಹ್ಮಣ 
ವಿದ್ಯಾರ್ಥಿಗೆ ಧನುಸ್ಸನ್ನೂ, ಕ್ಷತಿಯನಿಗೆ ಖಡ್ಲವನ್ನೂ 
ವೈಶ್ಯನಿಗೆ ಭಲ್ಲೆ ಯನ್ನೂ ಮತ್ತು ಶೂದ್ರನಿಗೆ ಗದೆಯನ್ನೂ 
(ದಂಡ) ಕೊಡುತ್ತಾನೆಂದು ಹೇಳಲಾಗಿದೆ. 
ಆಯುಧಗಳ ವರ್ಗೀಕರಣ 

ಸಾಮಾನ್ಯವಾಗಿ ಈ ಗ್ರಂಥಗಳಲ್ಲಿ ಆರು ಆಯುಧ 
ಗಳನ್ನು ಹೆಸರಿಸಲಾಗಿದೆ : ಉದಾಹರಣೆಗೆ, ಧನುಸ್ಸು, 
ಚಕ್ರ, ಭಲ್ಲೆ, ಖಡ್ಗ (ಕತ್ತಿ), ಚೂರಿ ಮತ್ತು ಗದೆ 
(ದಂಡ). ಎಳು ಪ್ರಕಾರದ ಯುದ್ಧಗಳನ್ನೊ ತಿಳಿಸ 
ಲಾಗಿದ್ದು, ಮೊದಲ ಆರು ಯುದ್ಧಗಳಲ್ಲಿ, ಶತ್ರುಗಳ 
ವಿರುದ್ಧ ಆಕ್ರಮಣ ಮಾಡಲು, ಮೇಲ್ಕಂಡ ಆರು 
ಆಯುಧಗಳ ಉಪಯೋಗವೂ ಮತ್ತು ಏಳನೆಯದರಲ್ಲಿ 
ಬಾಹುಬಲದ ಉಪಯೋಗವೂ ಆಗುತ್ತಿತ್ತು. 
ಆಚಾರ್ಯ ಅಥವಾ ಯುದ್ಧ ಕಾಶಲ ಪ್ರಾಚಾರ್ಯನೂ 


'ಈ ಏಳೂ ವಿಧದ ಸಂಗ್ರಾಮ(ಕದನೆ)ಗಳಲ್ಲಿ ಪ್ರಾವೀಣ್ಯತೆ 


ಪಡೆದಿರಬೇಕು. ಈ ಆಯುಧಗಳನ್ನು ಬಳಸುವಲ್ಲಿನ 
ಪ್ರಾವೀಣ್ಯತೆ ಹಾಗೂ ಕಾಶಲ್ಯಕ್ಸನುಸಾರವಾಗಿ, 
ಯುದ್ಧ ಕೌಶಲ್ಯ ಪ್ರಾಚಾರ್ಯರನ್ನು ಭಾರ್ಗವ (೪ರಲ್ಲಿ 
ಪ್ರಾವೀಣ್ಯತೆ ಗಳಿಸಿದನು), ಯೋಧ (೨ರಲ್ಲಿ 
ಪ್ರಾನೀಣ್ಯತೆ ಗಳಿಸಿದವನು) ಮತ್ತು ಒಂದು ಸಂಗ್ರಾಮ 


ದಲ್ಲಿ ಪ್ರಾವೀಣ್ಯತೆ ಪಡೆದವನನ್ನು ಗುಣಕನೆಂದೂ 
ಣು ಆ ಶಿ ಗ" 
ವರ್ಗೀಕರಿಸಲಾಗಿದೆ. 


ಮಲ್ಲೇಶ್ವರ ಪಶ್ಚಿಮ, ಬೆಂಗಳೂರತಿ-೫೬೦ ೦೫೫ 
೨ ಬ 


ಇತಿಹಾಸ ದರ್ಶನ 


ಆಯುಧಗಳನ್ನೂ ಸಹ ಐದು ಗುಂಪುಗಳಾಗಿ 
ವರ್ಗೀಕರಿಸಲಾಗಿದೆ. ಅಗ್ನಿಪುರಾಣವು ಐದು ಪ್ರಕಾರದ 
ಆಯುಧಗಳನ್ನು ಉಲ್ಲೇಖಿಸಿದೆ ; ಉದಾಹರಣೆಗೆ 
ಯಂತ್ರಮುುಕ್ತ (ಎಸೆಯಲಾಗುವ ಅಥವಾ ಯಂತ್ರದಿಂದ 
ಎಸೆಯಲಾಗುವ), ಮುಕ್ತಾ ಮುಕ್ತ (ಹಸ್ತಗಳಿಂದ 
ಉಪಯೋಗಿಸಿ, ಉಪಯೋಗಾನಂತರ ಹೆಸ್ಮಗಳಿಂದಲೇ 
ಪಡೆಯುವ), ಅಮುಕ್ತ ಮತ್ತು ನಿಯುದ್ಧ ಅಥವಾ 
ಬಾಹುಯುದ್ಧ (ಮಲ್ಲಯುದ್ಧದಲ್ಲಿನ-ಹಸ್ತದ ಉಸ- 
ಯೋಗದಂತೆ) ಎಂಬುವೇ ಅವು. ಶುಕ್ರಾಚಾರ್ಯರು, 
ಶಸ್ತ್ರ ಆಸ 
ಹೆಸರಿಸಿದ್ದಾರೆ. ಮೊದಲನೆಯದನ್ನು ಖಡ್ಗದಂತೆ ಬಳ 
ಸಲಾಗುವುದಿಲ್ಲ ; ಆದರೆ ಅಸ್ತ್ರಗಳನ್ನು ಮಂತ, ಯಂತ್ರ 
ಅಥವಾ ಅಗ್ಲಿಗಳ ಮೂಲಕ ಎಸೆಯಲಾಗುತ್ತದೆ. "ನೀತಿ 
ಪ್ರಕಾಶಿಕೆ'ಯು ವಿವಿಧ ಪ್ರಕಾರದ ಆಯುಧಗಳನ್ನು 
ಮುಕ್ಕ, ಅಮುಕ್ತ, ಮುಕ್ತಾಮುಕ್ತ, ಮಂತ್ರಮುಕ್ತ 
ಎಂದು ನಾಲ್ಕು ವರ್ಗಗಳಲ್ಲಿ ವಿಭಾಗಿಸಿ ಅಸಂಖ್ಯ 
ಆಯುಧಗಳ ವಿವರಣೆಯನ್ನು ನೀಡಿದೆ. 


ಧನುಸ್ಸು ಅಥವಾ ಬಿಲ್ಲು 


ಧನುಸ್ಸು ಅಥವಾ ಬಿಲ್ಲು ವೇದಕಾಲೀನ ಯುಗ 
ದಿಂದಲೂ ಯುದ್ಧದಲ್ಲಿ ಅಧಿಕವಾಗಿ ಬಳಸಲಾಗಿರುವ 
ಆಯುಧೆ. ಅನೇಕ ಪ್ರಾಚೀನ ಗ್ರಂಥಗಳು ಈ 
ಆಯುಧೆದ ಉಪಯೋಗವನ್ನು ತಿಳಿಸುತ್ತವೆ. ಪ್ರಾಚೀನ 
ಭಾರತದ ಆಯುಧೆ ಮತ್ತು ಯುದ್ಧ ನಿಜ್ಞಾನೆದಲ್ಲಿ' 
ವಿಭಿನ್ನ ಪ್ರಕಾರದ ಧನುಸ್ಸುಗಳ ಬಗ್ಗೆ ತಿಳಿಸಿ, ವಿವರಣೆ 
ನೀಡಲಾಗಿದೆ. ಸಾಮಾನ್ಯವಾಗಿ ಯೋಧರಿಗೆ ನಾಲ್ಕು 
ಹೆಸ್ತ್ರ ಉದ್ದದ ಧನುಸ್ಸುಗಳನ್ನು ಆದೇಶಿಸಲಾಗಿದೆ. 
ಆದರೆ, ಮತ್ತಿತರ ಅಳತೆಯ ಧನುಸ್ಸುಗಳ ವಿವರಣೆ 
ಯನ್ನೂ ನೀಡಲಾಗಿದೆ. ಅತ್ಯುತ್ತಮ ದರ್ಜೆಯ 
ಧನುಸ್ಸು ಐದೂವರೆ ಹಸ್ತ ಉದ್ದವುಳ್ಳದ್ಧಾಗಿದ್ದು, 
"ದಿವ್ಯ' ಎಂದು ಕರೆಯಲ್ಪಡುತ್ತ ದೆ ಮತ್ತು ಇದು 
ಪ್ರಪ್ರಥಮವಾಗಿ ಪರಮೇಶ್ವರನ ಬಳಿ ಇತ್ತೆಂದು ಹೇಳ 
ಲಾಗಿದೆ. ನೆಂತರ ಇದು ಅವರಿಂದ ಪರಶುರಾಮರಿಗೂ, 
ತದನಂತರ, ಡ್ರೋಣರಿಗೂ ಹಸ್ತಾ ಂತರವಾಯಿತು. 
ದ್ರೋಣರಿಂದ ಈ ದಿವ್ಯಾಸ್ತ್ರವನ್ನು ಅರ್ಜುನನು ಪಡೆದ 


' ಇತಿಹಾಸ ದರ್ಶನ 


ಎಂಬ ಎರಡು ವಿಶೇಷ ಆಯುಧಗಳನ್ನು . 


ನೆಂದೂ, ಅರ್ಜುನನಿಂದ ಸಾತ್ಯಕಿಯು ಇದನ್ನು ಸ್ವೀಕರಿ 
ಸಿದನೆಂದೂ ಹೇಳಲಾಗಿದೆ. 


ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮಕೃತ 
ಸಾರಂಗವು ಏಳು ಅಳತೆಯುಳ್ಳದ್ದಾಗಿದ್ದು ಭಗವಾನ್‌ 
ವಿಷ್ಣುನಿನೆ ಅತ್ಯುತ್ತಮ ಶಕ್ತಾ ಕಿಯುಧವಾಗಿದೆ. 
ಸಾಮಾನ್ಯ ಮಾನವನ ಸಾರಂಗವು ಆರೂವರೆ ಹಸ್ತ 
ಉದ್ದವುಳ್ಳದ್ದಾಗಿದ್ದು » ಅತ್ಯಂತ ಶಕ್ತಿಯುತವಾಗಿದ್ದು 
ಅಶ್ವಾರೋಹಿ, ಗಜಾರೋಹಿ ಹಾಗೂ ರಥಾರೋಹಿಗಳ 
ಬಳಕೆಗೆ ಉಪಯುಕ್ತವಾಗಿದೆ. ಪದಾತಿಗಳಿಗೆ ಬಿದಿರಿನ 
ಧನುಸ್ಸುಗಳನ್ನು ಸೂಚಿಸಲಾಗಿದೆ. ಪರ್ನಗಳ ಸಂಖ್ಯೆ 
ಗಳಿಗನುಗುಣವಾಗಿ ಧನುಸ್ಸುಗಳನ್ನು ವರ್ಗೀಕರಿಸ 
ಲಾಗಿದೆ. ಕೋದಂಡವು ಒಂಭತ್ತು ಪರ್ವವುಳ್ಳದಾಗಿದ್ದು 
ಭಾಗ್ಯದಾಯಕನೆಂದು ನೆಂಬಲಾಗಿದೆ. ಸಾಮಾನ್ಯವಾಗಿ, 
ಧನುಸ್ಸುಗಳು ಬಿದಿರಿನಿಂದ ಮಾಡಲಾಗುತ್ತವೆಯಾದರೂ 
ತಾಳೆ, ಛಾಸ ದಾರು (ಒಂದು ಬಗೆಯ ಮರ) ಮತ್ತು 
ಶೈಂಗ (ಶೈಂಗ) ದಿಂದ ಮಾಡಲ್ಪಟ್ಟ ಉಲ್ಲೇಖವಿದ್ದು ; 
ಕ್ರಮಶಃ ಅವುಗಳನ್ನು ಕಾವರ್ಣಕ, ಕೋದಂಡ, ದೃಣ 
ಮತ್ತು ಧನುಸ್ಸುಗಳೆಂದು ಕರೆಯಲಾಗಿವೆ. ಧನುಸ್ಸಿನ 
ಉದ್ದ ಕೃನುಗುಣವಾಗಿ ಅವುಗಳನ್ನು ಪುರಾಣಗಳು 
ಸರ್ವೋತ್ತಮ, ಮಧ್ಯಮ ಮತ್ತು ಸಾಧಾರೆಣ ಎಂದು 
ವರ್ಗೀಕರಿಸಿವೆ. ಧೆನುರ್ಧಾರಿಯ ಶರೀರ ತೂಕಕ್ಕಿಂತ 
ಧನುಸ್ಸಿನೆ ತೂಕವು ಮೀರದಂತೆ ರೂಪಿಸಬೇಕೆಂದೂ 
ಹೇಳಲಾಗಿದೆ. ಏಕೆಂದರೆ, ಅದನ್ನು ಎತ್ತುವಾಗ 
ಧನುರ್ಧಾರಿಗೆ ಯಾವ ರೀತಿಯ ತೊಂದರೆಯೂ ಇರ 
ಬಾರದು. 


ಧನುಸ್ಸಿನ ಹುರಿ 
ರೇಷ್ಮೆದಾರಗಳಿಂದ, ಕಿರುಬೆರಳಿನ ದಪ್ಪದ, 
ಗಂಟಾಗಲೀ, ಬೆಸುಗೆಯಾಗಲೀ ಇಲ್ಲದ ಧನುಸ್ಸಿನ 


ಉದ್ದವನ್ನುಳ್ಳ ಮೂರು ನಿರ್ದಿಷ್ಟ ಅಳತೆಯ ದಾರಗಳಿಂದ 
ಧನುಸ್ಸಿನ ಹೆರಿಗಳನ್ನು ಮಾಡಬೇಕು. ಧನುಸ್ಸಿನ 
ದಾರಗಳನ್ನು (ಬಲಿತ) ಬಿದಿರಿನ ತೊಗಟಿ, ಮುರವ, 
ಅಡಿಕೆ, ಸಾನ, ಗವೇಧು, ಬಿದಿರಿನ ತೊಗಟಿ ಅಥವಾ 
ಸ್ಥಾಯುವಿನಿಂದಲೂ ಮಾಡಬಹುದು. ಪ್ರಾಚೀನ 
ಕಾಲದಲ್ಲಿ, ಯೋಧನ ಹಸ್ತದಲ್ಲಿ ಧನುಸ್ಸಿನ 


೧೮ತ್ಲಿ 


ದಾರಗಳೀದಾದ ಗುರುತುಗಳಿಂದ ಅನನ ಮಹತ್ವವನ್ನು 
ನಿರ್ಧರಿಸಲಾಗುತ್ತಿತ್ತು. ಧನುಸ್ಸಿನ ದಾರಗಳು ಮೃದು 
ವಾಗಿರಬೇಕು, ಆದರೆ ಎಲ್ಲ ರೀತಿಯ ಹಿಗ್ಗುವಿಕೆಯನ್ನೂ 
ತಡೆಯಬಲ್ಲ ಕಠೋರತೆಯನ್ನು ಪಡೆದಿರಬೇಕು. 


ಬಾಣಗಳು : 

ಲಕ್ಷ್ಯನನ್ನು ಬೇಧಿಸಲು ಬಾಣಗಳೇ ನೈಜ 
ಆಯುಧಗಳು. ಬಾಣಗಳನ್ನು ವಿವಿಧ ಆಕಾರಗಳಲ್ಲಿ 
ಮಾಡಿ ಅವುಗಳನ್ನು ಮಾಡಲು ಉಪಯೋಗಿಸ 
ತಕ್ಕಂತಹ ವಸ್ತುವಿಗೂ ಅಧಿಕ ಮಹತ್ವವನ್ನು 


ಕೊಡಲಾಗುತ್ತಿತ್ತಲ್ಲದೆ, ನ್ಯೂನತೆಯುಳ್ಳ ಬಾಣಗಳ 
ಉಪಯೋಗವನ್ನು ತಪ್ಪಿಸಲಾಗುತ್ತಿ ತ್ತು. ಬಾಣಗಳು 


ಅತಿ ದಪ್ಪವಾಗಿಯಾಗಲೀ, ಅತಿ ತೆಳುವಾಗಿಯಾಗಲೀ 


ಇರದೆ, ಅಸಕ್ವ ವಸ್ತುವಿನಿಂದ. ಮಾಡಿದುದಾಗಿರದೆ, . 


ಅನುಚಿತ ಭೂಮಿಯಲ್ಲಿ ಬೆಳೆದ ವಸ್ತುವಿನಿಂದಲೂ 
ಮಾಡಿದುದಾಗಿರಬಾರದು. ಮುರಿದ ಮತ್ತು ಸೀಳಿದ 
ಬಾಣಗಳನ್ನೆಂದೂ ಉಪಯೋಗಿಸಬಾರದು. ಯೋಗ್ಯ 
ಖುತುವಿನಲ್ಲಿ ಸಂಗ್ರಹಿಸಿದ ಮತ್ತು ಯೋಗ್ಯ ಭೂಮಿ 
ಯಲ್ಲಿ, ಚೆನ್ನಾಗಿ ಬೆಳೆದ ಶ್ವೇತ, ಗಡುಸಾದ ದುಂಡು 
ಬೆತ್ತದಿಂದ ಮಾಡಿದೆ ಬಾಣಗಳನ್ನೇ ಉಪಯೋಗಿಸ 
ಬೇಕು. 


ಬಾಣಗಳನ್ನು ಮೂರು ಪ್ರಕಾರವಾಗಿ ವಿಂಗಡಿಸ 
ಲಾಗಿದೆ.ಸ್ರ್ರೀ ಬಾಣದ ಮುಂಭಾಗವು ದಪ್ಪವಾಗಿದ್ದು 
ಅತಿ ದೂರದವರೆಗೂ ಎಸೆಯಲ್ಪಡ. ತ್ತದೆ. ಪುರುಷ 
ಬಾಣದ ಹಿಂಭಾಗವು ದಪ್ಪವಾಗಿದ್ದು ತೀಕ್ಷವಾಗಿ 
ಬೇಧಿಸುತ್ತದೆ. ನಪುಂಸಕಬಾಣವು ಸುಮಾರು ದಸ 
ವಾಗಿದ್ದು, ವಿಶೇಷವಾಗಿ ಲಕ್ಷ್ಯವನ್ನು ಬೇಧಿಸಲು 
ಉಪಯುಕ್ತವಾಗಿರುತ್ತದೆ. ವಿವಿಧ ಪ್ರಕಾರದ ಹಕ್ಕಿ 
ಪುಕ್ಕಗಳನ್ನು ಬಾಣಗಳ ತುದಿಗೆ ಜೋಡಿಸಲಾಗುತ್ತಿತ್ತು. 
ನವಿಲು, ಕಂಕ ಮೊದಲಾದ. ಪಕ್ಷಿಗಳ ಪುಕ್ಕಗಳನ್ನು 
ಲಗ್ಗತ್ತಿ ಸಿದ ಬಾಣಗಳ ಬಗ್ಗೆ ಉಲ್ಲೆ (ಖಗಳನ್ನೊಳಗೊಂಡ 
ಸಾಹಿತ್ಯ ಹೇರಳವಾಗಿದೆ 


ಬಾಣಗೆಳ ಮೊನೆ : 
ಬಾಣದಿಂದ ಗುರಿಯಿಟ್ಟಾಗ ಲಕ್ಷ ಕಿನನ್ನ್ನು 
ಕತ್ತರಿಸುವುದು ಅಥವಾ ಬೇಧಿಸುವುದು ಅದರ 


೧೧೪ 


| 


ಮೊನೆಯೇ ಆಗಿದೆ. ಕಬ್ಬಿಣ, ಮೂಳೆ (ಎಲುಬು) 
ಅಥವಾ ಮರದಿಂದ ಮಾಡಿದ ತೀಕ್ಷ್ಮ ಮೊನೆಗಳನ್ನು 
ಬಾಣಗಳಿಗೆ ಜೋಡಿಸಬೇಕು. ಮೊನೆಗಳ ತುದಿಯನ್ನು 
ಕಬ್ಬಿಣದ ಚಾಕು, ಕೌರಿಕನ ಕತ್ತಿ, ಹೆಸುವಿನ ಬಾಲ, 
ಅರ್ಧ ಚಂದ್ರ, ಸೂಚಿಯ ಮೊನೆ, ವೃದ್ಧಿಸುವ ಚಂದ್ರ 
ಕರುವಿನ ಹುಲ್ಲು, ಬಿದಿಗೆಯ ಚಂದ್ರ, ಕಾಗೆಯ ಕೊಕ್ಕು, 
ಮುಂತಾದ ಅನೇಕ ಆಕಾರಗಳಲ್ಲಿ ರೂಪಿಸಬೇಕು. 
ಅರಮುಖದಿಂದ (ಚಾಕುವಿನ ಅಲಗಿನಿಂದ) ಚರ್ಮ 


ವನ್ನೂ ಬೇಧಿಸಬಹುದು. ಕ್ಲಾರಿಕನ ಕತ್ತಿಯ ಅಲಗುಳ್ಳ 


ಕಬ್ಬಿಣದ ತುದಿಯಿಂದಲೂ ಕಾರ್ಮುಕ (ಧನಸ್ಸು) 
ವನ್ನು ಬೇಧಿಸಬಹುದು. ಸೂಜಿಯಾಕಾರದ ಮೊನೆ 
ಯಿಂದ  ಕವಚಗಳಸ್ಸು ಬೇಧಿಸಬಹುದು. ಅರ್ಥ 
ಚಂದ್ರಾಕಾರದ ಲೋಹ ಮೊನೆಯಿಂದ ಮಾನವನ 
ಶಿರವನ್ನೂ ಬೇಧಿಸಬಹುದು. ಶುದ್ಧ ಲೋಹೆದಿಂದ 
ಮಾಡಿದ, ಅತಿ ತೀಕ್ಷ್ಣ ಅಲಗುಳ್ಳ ಲೋಹದ ಮೊನೆ 
ಗಳನ್ನು ವಜ್ರಲೇಸದಿಂದ ಬಾಣಗಳಿಗೆ ಆಳವಡಿಸ 
ಲಾಗುತ್ತಿತ್ತು. 


ಬಾಣಗಳ ನಮೂನೆಗಳು : 


ವಿವಿಧ ಗ್ರಂಥಗಳಲ್ಲಿ ಅನೇಕ ಬಗೆಯ ಬಾಣಗಳ 
ಬಗ್ಗೆ ವಿವರಣೆ ಇದೆ. ಸಂಪೂರ್ಣ ಲೋಹ ಮತ್ತು 
ಪಂಚ ಪ್ರಬಲ ಪುಕ್ಕಳಿಂದೊಡಗೂಡಿದ ಬಾಣವೇ 
"ನೆರಕ'. ಯಂತ್ರ ಸಹಾಯದಿಂದ ತಳ್ಳಲ್ಪಡುವ 
ನಳಿಕೆಯಾಕಾರದ ಬಾಣನೇ “ನೆಳಿಕ'. ಇಂತಹ ಬಾಣ 
ಗಳು ಅತಿ ದೊರ ಕ್ರಮಿಸುವುದರಿಂದ ಇದನ್ನು 


ಕೋಟಿಯ ಕಾಳಗಗಳಿಗೆ ಯೋಗ್ಯವೆಂದು ತಿಳಿಸಲಾಗಿದೆ. 


ವಿವಿಧೆ ಲಕ್ಷಗಳನ್ನು ಬೇಧಿಸ ತಕ್ಕಂತಹ ವಿವಿಧ ಬಾಣ 


ಗಳ ಬಗ್ಗೆ 'ಶುಕ್ರನೀತಿ'ಯಂತಹ ಗ್ರಂಥಗಳಲ್ಲಿ ಉಲ್ಲೇಖ 
ಗಳಿವೆ. 


ರಾಜಕುಮಾರರು ಮತ್ತು ಸೈನಿಕರು ತಮ್ಮ- 
ತಮ್ಮ ಹೆಸರುಗಳನ್ನು ತಮ್ಮ ತಮ್ಮ ಬಾಣಗಳ ಮೇಲೆ 
ಕೆತ್ತುತ್ತಿದ್ದೆರೆಂಬುದು ರೋಚಕ ವಿಷಯ. ಮಾನ 
ಸೋಲ್ಲಾ ಸದಲ್ಲಿ, ಮನೋರಂಜನೆಗಾಗಿ ರಾಜರಿಂದ 
ಉಪಯೋಗಿಸಲ್ಪಡಬಹುದಾದ ಧನಸ್ಸು ಮತ್ತು ಬಾಣದ 
ವರ್ಣನೆ ಸಿಗುತ್ತದೆ. 


ಇತಿಹಾಸ ದರ್ಶನ 


ಧನುರ್ಧಾರಿಯ ಅಂಗನಿನ್ಯಾಸ : 


| 


| 


ಇ 


ವಿನಿಧ ದಿಕ್ಕುಗಳಿಂದ, ವಿವಿಧ ಲಕ್ಷಗಳನ್ನು 
ವಿವಿಧ ದೊರಗಳಿಂದ ಬೇಧಿಸಲು ಧನುರ್ಧಾರಿಯ 
ವಿನಿಧ ಪ್ರಕಾರದ ಅಂಗ ವಿನ್ಯಾಸಗಳನ್ನು ಅಂಗೀಕರಿಸು 


ಬೇಕಾಗುತ್ತದೆ. ಬಾಣವನ್ನು ಗುರಿಯಿಡುವಾಗ 
ಧೆನುರ್ಧಾರಿಯ ವಿವಿಧ ಅಂಗ ವಿನ್ಯಾಸ, ಅನನು 
ಧನುಸ್ಸು ಮತ್ತ್ತು ಬಾಣವನ್ನು ಹಿಡಿದುಕೊಳ್ಳುವ 


ಮುಷ್ಠಿ, ದಾರವನ್ನು ಹಿಗ್ಗಿಸುವ ವ್ಯಾಯ ಮುಂತಾದುವು 
ಬಾಣದ ಎಸೆತದಲ್ಲಿ ಮುಖ್ಯ ಪಾತ್ರವನ್ನು ವಹಿಸು 
ತ್ತವೆ. ಧನುರ್ವೇದದಲ್ಲಿ, ಈ ಎಲ್ಲಾ ತಾಂತ್ರಿಕ ಅಂಶಗಳ 
ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಅಷ್ಟ ಅಂಗ ವಿನ್ಯಾಸ 
ಗಳು ಅಥವಾ ಸ್ಥಾನಕಗಳು ಯಾವುವೆಂದರೆ, ಅಲೀಧೆ, 
ಪ್ರತ್ಯಾಲೀಧ, ವಿಶಾಖ, ಸಂಪದ, ಅಸಂಸದ, ದಾರ್ದುರ, 
ಗರುಡ ಮತ್ತು ಪದ್ಮಾಸನ, ಅಗ್ಲಿ ಪುರಾಣದಲ್ಲಿ, 
ಮಂಡಲ, ಸ್ಥಾ ನಮ”, ನಿಷ್ಕಲ, ವಿಖಾತ, ಸಂಪುಟ 
ಸ ಎಸ್ಮಿಕ, ಅಲಿಧ, ಪ್ರತ್ಯಾಲೀಧ, ಸಾಮ ಮತ್ತು ವೈಶಾಖ 
ಗಳ ಬಗ್ಗೆ ಹೇಳಲಾಗಿದೆ. 


ಮುಷ್ಮಿ ವ್ಯಾಯ ಮತ್ತು ಸಂಧಾನ : 

ಪಠಾಕ್ಕ ವಜ್ರ, ಸಿಂಹೆಕರ್ಣಿಕ, ಮತ್ಸೋರಿ, 
ಮತ್ತು ಕಾಕತುಂಡಿ ಎಂಬ ಐದು ವಿಧದ ಮುಷ್ಮಿಗಳ 
ಬಗ್ಗೆ ತಿಳಿಸಲಾಗಿದೆ. ವಿವಿಧೆ ರೀತಿಯ ಲಕ್ಷ್ಯಬೇಧ 
ಗಳಿಗೆ ವಿವಿಧೆ ರೀತಿಯ ಮುಷ್ಮಿಗಳನ್ನು ಉಪಯೋಗಿಸ 
ಬೇಕಾಗುವುದು. ಕೈಶಿಕ, ಸಾತ್ತಿಕ, ವತ್ಸಕರ್ಣ, 
ಭರತ ಮತ್ತು ಸ್ಫಂಧೆ ಎಂಬ (ನಿರ್ದಿಷ್ಠ ರೀತಿಯಲ್ಲಿ ದಾರ 
ವನ್ನು ಎಳೆಯುವಿಕೆ) ಐದು ವ್ಯಾಯಗಳನ್ನು ವರ್ಣಿಸ 
ಇಗಿದೆ. ದಾರದ ಮೇಲೆ (ಹುರಿಯ ಮೇಲೆ) ಬಾಣ 
ವನ್ನು ಎಸೆತದ ಮೊದಲು ಅಳವಡಿಸುವುದೇ ಸಂಧಾನ 


ಸಾಮಾನ್ಯವಾಗಿ ಲಕ್ಷ 3ದ ದೂರಕ್ಕನುಗುಣವಾಗಿ 
ಮೂರು ರೀತಿಯ ಸಂಧಾನಗಳಿವೆ. ಅಧಃ ಸಂಧಾನ 
(ನಿಮ್ಮ) ಲಕ್ಷ್ಯವು ಅತಿ ದೂರದ ವಸ್ತುವಾಗಿದ್ದರೆ 


ಅಧಃ ಸಂಧಾನ ಮಾಡಲಾಗುವುದು. ಸಮಸಂಧಾನವು 
ವಸ್ತುವು ಸವತಾನ ಸ್ಮ ರದಲ್ಲಿದ್ದಾಗ ಸಮಸಂಧಾನ 
ಮಾಡಲಾಗುವುದು. ಊರ್ಧ್ವ ಸಂಧಾನವು ಬಾಣವು 
ಅತಿ ಕರ್ಕಶ ಧ್ವನಿಯಿಂದ ಸಾಗಬೇಕಾದಾಗ ಊರ್ಧ್ವ 
ಸಂಧಾನೆ ಮಾಡಬೇಕಾಗುತ್ತದೆ. 


ಇತಿಹಾಸ ದರ್ಶನ 


ಲಕ್ಷ ಗಳು 

ಲಕ್ಷ್ಯವನ್ನು ಬೇಧಿಸುವುದಕ್ಕೆ ವೇಧನಂ 
(ಭೇಧನಂ) ಎಂದು ಹೇಳುತ್ತಾರೆ ಹಾಗೂ ಇವುಗಳ 
ಕೆಲವು ಪ್ರಕಾರಗಳನ್ನು ವರ್ಣಿಸಲಾಗಿದೆ. ಸ್ಥಿರಲಕ್ಷ ೆ 
ಬೇಧ (ಸ್ಥಿರ ಧನುರ್ಧಾರಿ ಮತ್ತು ಸ್ಕಿರಲಕ್ಷ ೨)» ಚಲಾ 
ಚಲ ಲಕ್ಷ ಕಿಬೇಧ (ಲಕ್ಷ್ಯವು ಸ್ಥಿರವಾಗಿದ್ದು ಧನುರ್ಧಾ 
ರಿಯಾ ಚಲ್ಲಿಸುತ್ತಿದ್ದಾಗ), ಮತ್ತು ಧನುರ್ಧಾರಿ ಹಾಗೂ 
ವಸ್ತು ಇಬ್ಬರೂ ಚಲಿಸುತ್ತಿದ್ದಾಗ ಅದು "ದ್ವಿ ಕಲ್ಪ ಬೇಧೆ' 
ವೆನಿಸುತ್ತದೆ. 


ಇದೇ ರೀತಿಯಲ್ಲಿ ಲಕ್ಷ್ಯದ ವರ್ಗೀಕರಣವು, 
ದೂರ, ಆಕಾರ ಮತ್ತು ವಸ್ತುಗಳಿಗನುಸಾರವಾಗಿರು 
ತ್ತದೆ. ವಿಭಿನ್ನ ಸಂದರ್ಭಗಳಿಗನುಗುಣವಾಗಿ 
ಧನುರ್ವಿದ್ಯೆಯ ವಿದ್ಯಾರ್ಥಿಯು, ವಿವಿಧ ರೀತಿಯ 
ತಂತ್ರಗಳನ್ನು ಉಪಯೋಗಿಸುವ ಬಗ್ಗೆ, ಹೇಗೆ ಶಿಕ್ಷಣ 
ವನ್ನು ಪಡೆಯಬೇಕೆಂಬ ವಿಸ್ತೃತ ವಿನರಣೆಗಳ ಬಗ್ಗೆ, 
ಹಾಗೂ ಧನುರ್ಧಾರಿಯ ಕಾಶಲ್ಯವನ್ನು ನಿರ್ಣಯಿಸುವ 
ನಾನಾ ರೀತಿಯ ನಿಜ ಪರೀಕ್ಷೆಗಳ ಬಗ್ಗೆ ಅನೇಕ 
ಪ್ರಾಚೀನ ಗ್ರಂಥಗಳಲ್ಲಿ ವಿಸ್ತೃತ ನಿವರಣೆ ಇದೆ. ಶಬ್ದ 
ಬೇಧನ (ಶಬ್ದದ ಸಹಾಯದಿಂದ ಲಕ್ಷ್ಯವನ್ನು ಬೇಧಿಸು 
ವಿಕೆ), ಯಮುಲಾರ್ಜುನಬೇಧ, ರಾಧಾಬೇಧೆ 
ಮುಂತಾದುವುಗಳ ಅಭ್ಯಾಸಗಳ ಬಗ್ಗೆಯೂ ವಿವರಣೆ 
ಇದೆ. 


ಕಕ) (ಚಕ) ?), ಕುಂತ ಮತ್ತು ಗದೆ ಮುಂತಾದ 
ಅನ್ಯ ಅಯುಧಗಳ ಉಪಯೋಗ ಸಂಬಂಧೀ ತಂತ್ರ 
ಗಳೂ ಸಹ ಈ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿವೆ. ಕಕ್ರವು 
(discuss) ಕೇಂದ್ರದಲ್ಲಿ ಎಂಟು ಕಡಿಹೆಲ್ಲುಗಳಿಂದ 
ಕೂಡಿದೆ, ಕುಂತವು ಕಾಸ್ಮದ ಕೋಲ್ಕು ಗದೆ ಅಥವಾ 
ದಂಡವು ಲೋಹ ಅಥವಾ ದಾರುಶರ (ಕಾಷ್ಕ) ದಿಂದ 
ಮಾಡಲಾಗಿರುತ್ತದೆ. 


ಖಡ್ಗಗಳು 

ಪ್ರಾಚೀನ ಗ್ರಂಥಗಳಲ್ಲಿ ಖಡ್ಗಗಳ ಬಗ್ಗೆ ಕುತೂಹಲ 
ವನ್ನು ಕೆರಳಿಸತಕ್ಕಂತಹೆ ಕೆಲವು ಮುಖ್ಯಾಂಶಗಳನ್ನೊಳ 
ಗೊಂಡ ಹಲವು ಅಧ್ಯಾಯಗಳಿವೆ. ಖಡ್ಸಯುದ್ಧದಲ್ಲಿ 
ನಿಪುಣತೆಯನ್ನು ಪಡೆದಿದ್ದ ಆನೇಕ ಯೋಧರ ಬಗ್ಗೆ, 


೧೧೫ 


ಇತಿಹಾಸದಲ್ಲಿ ಸಾಕ್ಷಿ ಇದೆ. ಕೆಳದಿಯ ಸಂಕಣ್ಣ- 
ನಾಯಕನು ಪ್ರಮುಖ ಕುಶಲ ಬಡ್ಸಯೋಧನಾಗಿದ್ದು, 
ದಿಲ್ಲಿಯ ಸುಲ್ತಾನ ಅರಿಕುಶಾಖಾನನನ್ನು ಸೋಲಿಸಿದ 
ನೆಂಬುದನ್ನ್ನು ಉಲ್ಲೇಖಿಸಬಹುದು. "ಬ್ರಹ್ಮ ಸಂಹಿತೆ', 
"ಶಿವತತ್ವ ರತ್ನಾಕರ' ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ 
ವಿಭಿನ್ನ ರೀತಿಯ ಖಡ್ಗಗಳು, ನಿರ್ದಿಷ ಸೆ ಮಾನದ ಖಡ್ಗಗಳ 
ಅಳತೆ, ಅವುಗಳ ಹರಿತ, ಖಡ್ಗಗಳ ಮೇಲಿನ ಮಂಗಲಕರ 
ಚಿಹ್ನೆಗಳು, ಖಡ್ಗ ನಿರ್ಮಾಣಕ್ಕೆ ಯೋಗ್ಯ ಲೋಹ 
ಪ್ರಕಾರಗಳು-ಮುಂತಾದವುಗಳನ್ನು ವರ್ಣಿಸಲಾಗಿದೆ. 
ಇದೇ ಸಂದರ್ಭದಲ್ಲಿ ವಿವಿಧ ಪ್ರದೇಶಗಳಲ್ಲಿ ದೊರೆಯುವ 
ವಿವಿಧ ಲೋಹಗಳ ಸೂಚಿಯು ನಮಗೆ ದೊರಕುತ್ತದೆ. 
ಇವು ಖಡ್ಗವನ್ನು ತಯಾರಿಸಲು ಅತ್ಯುತ್ತ ಮವೆಂದು 
ಪರಿಗಣಿಸಲಾಗಿದೆ ಶುಷ್ಕ ಶಿಲಾಪ್ರದೇಶಗಳಲ್ಲಿ ದೊರಕುವ 
ಪಂಜರ ಲೋಹವು ಹರಳು ಬೀಜ ಬಣ್ಣ ದ್ಹಾಗಿರುತ್ತ ದೆ. 
ಅದರ ರಚನಾತ್ಮಕ ಕಣಗಳು ಸೈಶಾಚಿ ಲಿಪಿಯನ್ನು 
ಹೋಲುವುದು ಅಥವಾ ಕೇತಕೀ ಫಲದಂತಿರುವುದು 
ಅಥವಾ ಕನ್ನಿಕೆಯ ಕೇಶದ ಸಣ್ಣ ಸಣ್ಣ ಗುಂಗುರು 
ಕೂದಲುಗಳನ್ನು ಹೋಲುವುದು. ಇದೇ ರೀತಿಯಲ್ಲಿ 
ಕೃಷ್ಣ ಸಂಜರಲೋಹ, ಸುವರ್ಣಪಂಜರಲೋಹೆ, 
ಕಾಂಭೋಜಲೋಹ, ನಿರಾಶರಲೋಹೆ, ಕೃತ್ಸರಲೋಹೆ 
ಮತ್ತು ಮಹಾರಾಷ್ಟ್ರ ಲೋಹಗಳ ಬಗ್ಗೆ ವಿವರಣೆ ಇದೆ. 
ಮೇದಿಕ-ಎಂಬ ಕರ್ನಾಟಕದ ಲೋಹವು ಸ್ಪಷ್ಟ, ಶ್ವೇತ, 
ವೃತ್ತಾಕಾರ ಚಿಹ್ನೆಯ ಕಣವಿನಾ ಸಗಳನ್ನು ಹೊಂದಿದೆ 
ವಿಶಿಷ್ಟ ಗುಣಗಳುಳ್ಳ ವಿವಿಧ ರೀತಿಯ ಈ ಲೋಹಗಳ 
ವಿವರಗಳಿಂದ ನಮ್ಮ ಪೂರ್ವಜರು ಧಾತುಶೋಧನೆ 
ವಿದ್ಯೆಗೆ ತಮ್ಮ ಕಾಣಿಕೆಯನ್ನು ಅರ್ಪಿಸಿದ್ದಾರೆಂಬುದು 
ಸ್ಪಷ್ಟವಾಗುತ್ತದೆ. 


ವಿವಿಧೆ ದೇವತೆಗಳ ಅಧಿಕಾರ ಪದ ಹಾಗೂ ಉದ್ದ 
ಕ.ನುಸಾರವಾಗಿ ಖಡ್ಗಗಳು ಉಪಯೋಗಿಸಲ್ಪಡುತ್ತಿದ್ದು 
ವೆಂದು ನಂಬಲಾಗಿದೆ. ಅಧಿಕಾರ ಸೀಠದ ದೇವತೆಗಳು 
ಮಹಾಲಕ್ಷ್ಮಿ, ಮಹೇಶ್ವರಿ, ಅಂಬಿಕಾ ಅಥವಾ ವೈಷ್ಣನಿಯ 
ರಾಗಿದ್ದರೆ, ಖಡ್ಗಗಳು ಮಂಗಳಕತವೆಂದು ಪರಿಗಣಿಸ 
ಲಾಗುತ್ತದೆ. ವರಾಹಿ, ಶೂಲಿನಿ, ಚಂಡಿಕೆಯರು 


ಖಡ್ಗಧಾರಿಣಿಯರಾಗಿದ್ದರೆ ಅಮಂಗಳಕರವೆಂದೂ ಪರಿಗಣಿ 


ಸಲಾಗುತ ದೆ. 
~~ 


೧೧೬ 


ಅನ್ಯ ಆಯುಧಗಳು 

ಧನುಸ್ಸು, ಚಕ್ಕ, ಕುಂತ, ಖಡ್ಗ, ಶೊಲ 
ಮತ್ತು ಗಡೆ ಎಂಬೀ ಆರು ಆಯುಧಗಳಲ್ಲದೇ ಅನ್ಯ 
ಅಸಂಖ್ಯಾತ ಆಯುಧಗಳ ಉಲ್ಲೇಖಗಳಿಂದ ನಮ್ಮ 
ಸಾಹಿತ್ಯಿಕ ಗ್ರಂಥಗಳು ತುಂಬಿಹೋಗಿವೆ. ಸಾಮ್ರಾಜ್ಯ 
ಲಕ್ಷಿ Ny ಪೀಠಿಕೆಯು ಮೂವತ್ತೆರಡು ಆಯುಧಗಳನ್ನು 
ಪ್ರಸ್ತಾಪಿಸುತ್ತ ದೆ. ಇವುಗಳಲ್ಲಿ ಕೆಲವನ್ನು ಇಲ್ಲಿ 
ನಮೂದಿಸಬಹುದು : ಕಸ, ಸರ್ತ, ಅಸ್ಕಿ ಕ್ಸೂರಿಕ 


' (ಚೂರಿಕ?), ಪರಶು, ಚಕ್ರ, ಶೂಲ, ಶಕ್ತಿ, ಭಿಂದಿ 


ವಾಲಕಂ, ಪರಿಫಘೈ, ವಜ್ರಂ, ಲಂಗುದ, ಗದೆ, ಖೇಟಿಕ, 
ಭಲ್ಲೆ | ಶಲ್ಲೆ » ಉದ್ಗಾರ, ಕುಂತ, ಕುಠಾರ, ಮೂಸಲ, 
ಯಾಸ್ಲಿ, ನಲಿಕ, ಕಾಸ, ಸ್ವಸ್ತಿಕ, ಟಿಂಕ, ಹಾಲ, 
ವೇತ್ರ, ಪ್ರಾಸ, ತೋಮರ, ಕಂಸನ, ಕುಟಿ .... 
ಇತ್ಯಾದಿ. ಪುರಾಣ ಹಾಗೂ ಮಹಾಗ್ರಂಥಗಳಲ್ಲಿ ಖಂಡ 
ಪರಶು, ಕುಲಿಶ, ಪರಾಸವ, ಪತ್ತೀಸ, ಭೂಸುಂಡಿ, 
ದಂಡ ಇತ್ಯಾದಿ... ದಿವ್ಯಾಸ್ತ್ರಗಳೂ ಪ್ರಸ್ತಾ Bs 
ನಾ 

ಇನಲ್ಲದೆ, ಇಂದ್ರವಜ್ರ, ಬ್ರಹ್ಮಾಸ್ತ್ರ, ನಾಗಾಸ್ತ್ರ, 
ಮದನಾಸ್ತ್ರ, ಪಾಶ, ಆಗ್ಫೇಯಾಸ್ತ್ರ ಮುಂತಾದ 
ದಿವ್ಯಾ ಸ್ತ್ರಗಳೂ ಪ್ರಸ್ತಾಪಿಸಲ್ಪಟ್ಟಿವೆ. ಅಂಗುಲಿತ್ರಾಣ, 
ಅಪಿದ, ಕವಕ, ಕಾರ್ಮ, ತನುತ್ರಾಣ, ವರ್ಮ, 
ಸನ್ನಾಹೆ, ಶಿರಸ್ತ್ರಾಣ ಮೊದಲಾದ ರಕ್ತಾನಸ್ತುಗಳ 
ಬಗ್ಗೆಯೂ ಉಲ್ಲೇಖವಿದೆ. 


ಮೇಲೆ ಹೆಸರಿಸಿದ ಹಲವು ಆಯುಧಗಳ ಉಪ... 
ಯೋಗದ ಬಗ್ಗೆ ಖುಗ್ವೇದದಲ್ಲಿ ಉಲ್ಲೇಖವಿದ್ದು ಇವು 
ಗಳಲ್ಲಿ ಕೆಲವನ್ನು ಇಂದ್ರ ಮತ್ತು ಯವಮರಿಗೆ ಸಂಬಂಧೆ 
ಪಟ್ಟಂತೆ ತಿಳಿಸಲಾಗಿದೆ. ಸಿಂಧೂ ಕಣಿವೆಯ ಜನರೂ 
ಸಹ ಬಿಲ್ಲು ಮತ್ತು ಬಾಣ, ಪರಶು, ಗದೆ ಮುಂತಾದ 
ವುಗಳನ್ನು ಉಪಯೋಗಿಸುತ್ತಿ ದ್ವರೆಂಬುದಕ್ಕೆ ಪುರಾವೆ 
ಇದೆ. 


ಆಯುಧ ಸಂಬಂಧೀ ದೇವತೆಗಳು 

ಧನುಸ್ಸು ವೇದಕಾಲೀನ ಯುದ್ಧಗಳಲ್ಲಿ ನಿಖರ 
ವಾದ ಪಾತ್ರ ವಹಿಸಿದ್ದೇ ಅಲ್ಲದೆ, ಪುರಾಣ ಮತ್ತು 
ಮಹಾಕಾವ್ಯಗಳಲ್ಲಿ ಸದೀ ಪದೇ ಹೇಳಲ್ಪಟ್ಟ ಆಯುಧ 
ವಾಗಿದೆ. ಆದಿಕಾಲೀನ ರಾಜಾ ಸೃಢನು ಧನುಸ್ಸು, 


ಇತಿಹಾಸ ದರ್ಶನ 


ಬಾಣ ಮತ್ತು ಕವಚಗಳ ಸಮೇತ ಜನ್ಮ ತಾಳಿದ್ದ ನೆಂದು 
ಹೇಳಲಾಗಿದೆ. ವಿಷ್ಣುವಿನ ಅನತಾರಗಳಲ್ಲೊಂದಾದ 
ರಾಮನೂ ಸಹೆ ಸದಾ ಬಿಲ್ಲು ಮತ್ತು ಬತ್ತಳಿಕೆಯನ್ನು 
ಇಟ್ಟುಕೊಂಡಿರುತ್ತಿದ್ದನು. ಪೌರಾಣಿಕ ಸನ್ನಿವೇಶಗಳಲ್ಲಿ 
ಶಿವ ಮತ್ತು ಭೂತಗಳ ಸಂಬಂಧೆನಾಗಿ ಅಸಿ ಮತ್ತು 
ಖಡ್ಗಗಳ ಬಗ್ಗೆ ಹೇಳಲಾಗಿದೆ. ಪರಶುವು ಶಿವನಿಗೇ 
ಸಂಬಂಧಿಸುದುದಾಗಿ ವಾಯುಪುರಾಣವು ತಿಳಿಸುತ್ತದೆ. 
ಚಕ್ರವು ಇಂದ್ರನಿಗೆ ಸಂಬಂಧಪಟ್ಟಿ ಆಯುಧವೆಂದು 
ತಿಳಿಸಲಾಗಿದೆ. 
ಚಕ್ರವು ಗತಿಶೀಲ ಯಂತ್ರ (ಕಾಲಯಂತ್ರ) 
ವೆಂದು ಕೌಟಲ್ಯನಿಂದ ವರ್ಣಿಸಲಾಗಿದೆ ಮತ್ತು ಲೋಹ 
ದಿಂದ ಮಾಡಿದ ತೀಕ್ಷ್ಣ ಅಲಗುಳ್ಳ ಚಕ್ರಾಕಾರವಾಗಿ 
ತಿರುಗುವ ಆಯುಧವೆಂದು ಮಹಾಭಾರತದಲ್ಲಿ ಹೇಳ 
ಲಾಗಿದೆ. ಪುರಾಣಗಳು ಚಕ್ರದ ಸಂಬಂಧವನ್ನು ವಿಷ್ಣು 
ವಿನೊಡನೆ ಜೋಡಿಸುತ್ತವೆ. 
ಮಹಾಭಾರತದಲ್ಲಿ ಗಡಿ ಅಥವಾ ದಂಡವು 
ಧನುಸ್ಸಿನ ನಂತರದ ಎಂದರೆ ಎರಡನೆಯ ಸ್ಥಾನವನ್ನು 
ಪಡೆಯುತ್ತದೆ. ಇದು ಮುಖ್ಯವಾಗಿ, ಶಿವ ಮತ್ತು 
ವಿಷ್ಣು ವಿನ ಸಂಬಂಧವನ್ನೂ ಮತ್ತು ಮುದ್ಧರವು ಶಿನ 
ಮತ್ತು ಭೂತಗಣಗಳ ಸಂಬಂಧವನ್ನೂ ಹೊಂದಿದೆ. ಭಠರ್ಹಿ 
ಅಥವಾ ಶೂಲವೂ ಸಹ ಯುದ್ಧದಲ್ಲಿ ಆಯುಧವಾಗಿ 
ಉಪಯೋಗಿಸಲಾಗುತ್ತಿತ್ತು ; ಪ್ರಾಚೀನ ಭಾರತದಲ್ಲಿನ 
ನಾಣ್ಯಗಳಲ್ಲಿ ಇದು ಶಿವನಿಗೇ ಸಂಬಂಧಸಟ್ಟಿದುದಾಗಿದೆ. 
"ಶಕ್ತಿ'ಯೂ ಒಂದು ರೀತಿಯ ಭರ್ಜಿ ಅಥವಾ ಭಲ್ಲೆ 
ಹಾಗೂ ಇದು ಕಾರ್ತಿಕೇಯನಿಗೆ ಸಂಬಂಧಿಸಿದುದು. 
ನೇಗಿಲು ಬಲರಾಮನಿಗೆ ಮತ್ತು ಕೆಲವು ವೇಳೆ ಶಿವನಿಗೆ 
ಸಂಬಂಧಿಸಿದೆಂದೂ ಸಹ ಹೇಳಲಾಗಿದೆ. ಮೊದಲು 
ಕಲ್ಲಿನಿಂದ ಮಾಡಲಾಗಿದ್ದು, ನಂತರ ಅಸ್ಥಿ ಯಿಂದ 
ಮಾಡಲಾದ ಆಯುಧವೇ ಇಂದ್ರನ ನಜ್ರಾಯುಧ. 
ಅಂಕುಶವು ಯುದ್ಧದ ಆಯುಧವಲ್ಲವಾದರೂ ಗಣೇಶನಿಗೆ 
ಸಂಬಂಧಿಸಿದೆಂದತಿ ಹೇಳಲಾಗಿದೆ. ಇದೇ ರೀತಿಯಲ್ಲಿ 
ಇನ್ನೂ ಅನೇಕ ಅನ್ಯ ಆಯುಧೆಗಳೂ ಸಹ ದೇವತೆಗಳು, 
ನವಗ್ರಹಗಳು, ಅಷ್ಟದಿಕ್ಪಾಲಕರು ಹಾಗೂ ಅನ್ಯ ಸ್ವರ್ಗ 
ವಾಸಿಗಳ ಸಂಬಂಧವನ್ನು ಹೊಂದಿವೆ. ಕಾಮದೇವ 
ಮನ್ಮಥನೂ ಸಹ ಪ್ರೇಮಿಗಳನ್ನು ಆಕರ್ಹಿಸಲು ಸಂಚ 
ಬಾಣ-ಹೂವಿನ ಪಂಚಬಾಣಗಳೊಂದೊಡಗೂಡಿದೆ 


ಇತಿಹಾಸ ದರ್ಶನ 


ಆಯುಧವನ್ನು ಹೊಂದಿದ್ದನೆಂಬುದು ಕುತೂಹಲಕಾರೀ 
ನಿಸಯವಾಗಿದೆ. 


ಆಯುಧಗಳ ಉಪಾಸನೆ 


ವೇದಕಾಲೀನ ಯುಗದಿಂದಲೂ ಪ್ರಕೃತಿಯ ಶಕ್ತಿ 
ಗಳನ್ನೂ ಮತ್ತು ಧರ್ಮ ಮತ್ತು ಅಧರ್ಮದಂಕಹೆ 
ಅಮೂರ್ತ ವಸ್ತುಗಳನ್ನು ದೈವೀಕರಿಸುವ ಪದ್ಧತಿ 
ಭಾರತದಲ್ಲಿತ್ತು. ಇದೇ ಅಲ್ಲದೆ ಭಾರತದಲ್ಲಿ ಮೂರ್ತಿ 
ಪೂಜೆಗೆ ಅಧಿಕ ಮಹತ್ವ ಕೊಡಲಾಗಿತ್ತು. ಇದರ ಫಲ 
ವಾಗಿ ಮೂರ್ತಿಕಲೆ ಅಥವಾ ವಾಸ್ತುಶಿಲ್ಪದ ಅಭಿವೃದ್ಧಿ 
ಯುಂಟಾಯಿತು. ಧಾರ್ಮಿಕ ಮೌಲ್ಯಗಳಿಗನುಗುಣ 
ವಾಗಿಯೇ ಪ್ರಾಚೀನೆ ಭಾರತದಲ್ಲಿ ಮೂರ್ತಿಗಳನ್ನು 
ರೂಪಿಸಿ ರಚಿಸಲಾಯಿತು. ಭಕ್ತಿಮಾರ್ಗದ ಎಲ್ಲಾ 
ಸಂಪ್ರದಾಯಗಳಲ್ಲೂ ಸಹೆ ದೇವಾನುದೇವತೆಗಳ ಪಾತ್ರ 
ಹಿರಿದಾಗಿದೆ. ಹಲವು ನಿಶ್ಚಿತ ಮೂರ್ತಿಯ ಪ್ರಾತಿನಿಧ್ಯ 
ಹಾಗೂ ಸಂಕೇತಗಳ ಮೂಲಕ ಜನಸಾಮಾನ್ಯನು 
ಸ್ಫೂರ್ತಿ ಹೊಂದಿ ಪೂಜೆ ಸಲ್ಲಿಸುವಂತೆ. ಮಾಡಲು 
ದೈವತ್ವವನ್ನು ಪ್ರಸ್ತುತೀಕರಿಸಬಹುದು. ಮೂರೂ 
ಸಂಪ್ರದಾಯಗಳ (ವೈಷ್ಣವ, ಶೈವ ಮತ್ತು ಶಾಕ್ತ) 
ಆಗಮದ ಕ್ರಿಯಾ ಪಾದಗಳು ಕಲೆಯ, ಅದರಲ್ಲೂ 
ಪ್ರಮುಖವಾಗಿ, ದೇವತೆಗಳ ಮೂರ್ತಿಪೂಜೆಯ 
ಪ್ರಾತಿನಿಧೀಕರಣ ಕಲೆಯ ಶಿಲಾಭಾರನನ್ನು ಹಾಕಿವೆ. 
ದೇವತೆಗಳ ಜೊತೆಗೆ ಆಯಾ ನಿರ್ದಿಷ್ಟ ದೇವತೆಗೆ 
ಸಂಬಂಧಿಸಿದೆ ಆಯುಧ ಹಾಗೂ ಅಲಂಕಾರಿಕ ವಸ್ತು 
ಗಳೂ ಪೂಜಿತವಾದವು. ಹೀಗೆ ಆಯುಧಗಳ ಉಪಾ 
ಸನೆಯು ರೂಢಿಗೆ ಬಂದಿತು. ಸಾಮಾನ್ಯವಾಗಿ, ವಿವಿಧ 
ದೇವತಾ ಮೂರ್ತಿಗಳು ಅನೇಕ ಕೈಗಳನ್ನು ಹೊಂದಿದ್ದು 
ಅವುಗಳಲ್ಲಿ ವಿಧನಿಧದ ಆಯುಧಗಳು, ಜಸಮಾಲ್ಕೆ 
ಹೂವು, ಹೆಣ್ಣು ಮತ್ತಿತರ ವಸ್ತುಗಳು ಇರುತ್ತವೆ. 
ಪ್ರತಿಮಾ ಲಕ್ಷಣ ವಿಜ್ಞಾನದ ಮೇರೆಗೆ ದೇವತೆಯ ಗುಣ 
ಲಕ್ಷಣ ಹಾಗೂ ಆಭಿಲಕ್ಷಣಗಳು, ಕೈಗಳ ಸಂಖ್ಯೆ ಮತ್ತು 
ಹಿಡಿದಿರುವ ಆಯುಧಗಳಿಂದ ಪ್ರತಿಪಾದಿಸಲಾಗುತ್ತದೆ. 
ಆಯುಧಗಳು ದೈವೀಶಕ್ತಿಯ ಮತ್ತು ಬಲದ ನೆಲೆಯಾಗಿ 
ರುವುದರಿಂದ, ವಿಶೇಷ ದಿನಗಳಲ್ಲಿ, ಅವುಗಳನ್ನು ಪೂಜಿಸ 
ಲಾಗುತ್ತಿದ್ದು ವು. ಕಾಲಕ್ರಮೇಣ ಚಕ್ರ, ಶಕ್ತಿ, ಶೂಲ 
ಮೊದಲಾದ ಕೆಲವು ಪ್ರಮುಖ ಆಯುಧಗಳು, 


೧೧೭ 


ಮಾನವೀಕರಣಗೊಂಡವು ಮತ್ತು ಅವುಗಳ ಪ್ರತಿಬಿಂಬ 
ಗಳನ್ನು ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಲಾಯಿತು. 
ಆಗಮ ಗ್ರಂಥಗಳು, ಅದರಲ್ಲೂ ನಿರ್ದಿಷ್ಟವಾಗಿ ವೈಷ್ಣವ 
ಆಗಮಗಳಲ್ಲಿ, ಜೀವತೆಗಳಿಗೆ ಸಂಬಂಧಪಟ್ಟಿ ಆಯುಧಗಳ 
ಬಗ್ಗೆಯೂ, ಪ್ರತಿಮಾ ಲಕ್ಷಣ ವೈಜ್ಞ್ಯಾನಿಕ ವಿವರಣೆಗಳ 
ಬಗ್ಗೆಯೂ ಅಮೂಲ್ಯ ವೃತ್ತಾ ಂತ ದೊರೆಯುತ್ತವೆ. 
ಭಾರತೀಯ ಯುಗಪರಂಪರೆಯ ಕಲೆಯ ಅಧ್ಯಯನವು 
ಅದರಲ್ಲಿಯೂ ಹಿಂದೂ ಸಂಪ್ರದಾಯದ ಕಲೆ ಮತ್ತು 
ಶಿಲ್ಪಕಲಾ ಅಧ್ಯಯನವು ಆಗಮಗಳ ಅಧ್ಯಾಯದಲ್ಲಿನ 
ಪ್ರತಿಮೆ ಹಾಗೂ ಆಯುಧ ಸಂಬಂಧೀ ಅಧ್ಯ್ಯಯನವಿಲ್ಲದೆ 
ಪೂರ್ಣಗೊಳ್ಳು ವುದಿಲ್ಲ. 


ಆಯುಧಗಳು ಹಾಗೂ ಪ್ರತಿಮಾ ಲಕ್ಷಣ ವಿಜ್ಞಾನ 


ಕಿರೀಟ್ಕ ಆಭರಣ ಮತ್ತು ಆಯುಧಗಳಂತಹ 
ಕೆಲವು ನಿಶ್ಚಿತ ಆಲಂಕಾರಿಕಗಳಲ್ಲದೆ, ಯಾವ 
ಪ್ರತಿಮೆಯೂ ಪೂರ್ಣವೆನಿಸುವುದಿಲ್ಲ. ವಿವಿಧ ದೇವತಾ 
ಸಂಬಂಧೀ ಪ್ರತಿಮಾ ಲಕ್ಷಣ ವೈಜ್ಞಾನಿಕ ವಿವರಣೆಗಳಲ್ಲಿ 
ವಿಷ್ಣು ಮತ್ತು ಶಿವನ ವಿವಿಧ ರೂಪಗಳನ್ನು ನಿರ್ಧರಿಸುವ 
ಆಲಂಕಾರಿಕ ವಸ್ತುಗಳಲ್ಲಿ ಆಯುಧಗಳಿಗೆ ಅತ್ಯಂಶ 
ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ವಿಭಿನ್ನ ಕಾಲ, 
ಸ್ಥಳಗಳಲ್ಲಿ ಸೃಷ್ಟಿ, ಸಂರಕ್ಷಣೆ ಮತ್ತು ಸಂಹಾರದಂತಹೆ 
ವಿಭಿನ್ನ ಕ್ರಿಯಾಕಲಾಷಗಳನ್ನು ಕೈಗೊಳ್ಳಲು ವ್ಯೂಹ 
ಗಳು ಅಥವಾ ವಿಷ್ಣುವಿನ ನಾಲ್ಕು ವಿಧಿಗಳಿಗೆ, ಬಣ್ಣ 
ಮತ್ತು ಹೊಂದಿರುವ ಆಯುಧಗಳಲ್ಲಿ ಒಂದರಿಂದ 
ಮತ್ತೊಂದು ಭಿನ್ನವಾಗಿರುವಂತೆ ಪ್ರತಿಮಾ ವೈಜ್ಞಾನಿಕ 
ರೂಪಗಳನ್ನು ಕೊಡಲಾಗಿದೆ. ನಾಲ್ಕು ವ್ಯೂಹ ರೂಪೆ 
ಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನು ಮತ್ತು 
ಅನಿರುದ್ಧ ಗಳಲ್ಲಿ ಚಿತ್ರಿಸಬೀಕಾದ ಆಯುಧೆಗಳ ಬಗ್ಗೆ 
ವೈಷ್ಣವ ಗ್ರಂಥಗಳಲ್ಲಿ ವಿಶಿಸ್ಟ್ರೀಕರಿಸಲಾಗಿದೆ. ಇದೇ 
ರೀತಿಯಲ್ಲಿ, ವಿಷ್ಣುನಿನ ಅನತಾರಗಳ ಚಿತ್ರಣದಲ್ಲ 
ಮತ್ತು ಭಗವಂತನ ಹನ್ನೆರಡು ಮೂರ್ತಿರೂಪಗಳಲ್ಲಿ 
ಚಿತ್ರೀಕರಿಸಬೇಕಾದ ಆಯುಧಗಳನ್ನು ತಿಳಿಸಲಾಗಿದೆ. 
(ಭಕ್ತರ ನೆರನಿಗೆ ಭಗವಂತನು ಧರಿಸುವ ಸಂರಕ್ಷಣೆಯ 
ಅಮೂರ್ತ ಶಕ್ತಿಗಳು) ಕೇಶವ, ನಾರಾಯಣ, ಮಾಧವ, 
ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, 
ವಾಮನ, ಶ್ರೀಧರ, ಖುಹೀಕೇಶ, ಸದ್ಮನಾಭ ಮತ್ತು 


€ ೧೮ 


ದಾಮೋದರ--ಈ ಮೂರ್ತಿರೂಪಗಳನ್ನು ಶರೀರದ ೧೨ 
ಭಿನ್ನ ಭಿನ್ನ ಅಂಗಗಳಲ್ಲಿ ಆಹ್ಲಾನ ಮಾಡಲಾಗಿದೆ. 
ಹಲವು ಅವರಣ ದೇವತೆಗಳು ಕೆಲವು ನಿರ್ದಿಷ್ಟೆ ಆಯುಧೆ 
ಗಳ ಮೂರ್ತಿಮಾನ ರೂಪಗಳಾಗಿದ್ದು, ಆ ಧ್ಯಾನ 
ಮೂರ್ತಿಗಳ ಪ್ರತಿಮಾ ವೈಜ್ಞಾನಿಕ ವಿವರಣೆಗಳು ಈ 
ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುತ್ತ ವೆ. ಇದಲ್ಲದೆ, 
ಇನ್ನೂ ಅನೇಕ ದೇವತೆಗಳ ತತ್ಸಂಬಂಧೀ ಆಯುಧೆಗಳೂ 
ಮಾನವೀಕೃತಗೊಂಡಿವೆ ಮತ್ತು ಅವುಗಳ ವಿವರಣೆ 
ಯನ್ನೂ ನೀಡಲಾಗಿದೆ. 


ಸುದರ್ಶನವೆಂಬ ವಿಷ್ಣುವಿನ ಚಕ್ರವು ಪ್ರತ್ಯೇಕ 
ವಾಗಿಯೇ ಆತನ ದೇವಾಲಯದಲ್ಲಿ ಪೂಜೆಗೊಳ್ಳಲು 
ಅರ್ಹವಾಗಿದೆ. ದಕ್ಷಿಣ ಭಾರತದ ಕೆಲವು ದೇವಾಲಯ 
ಗಳಲ್ಲಿ, ಸುದರ್ಶನ ಚಕ್ರನನ್ನೇ ಪ್ರಧಾನ ದೇವತೆಯಂತೆ 
ಪೂಜಿಸಲಾಗುತ್ತದೆ. ಹೊಂಬಣ್ಣ ದ ಚಕ್ರವೃತ್ತ 
ದೊಳಗೆ, ಪ್ರತಿಮಾಲಕ್ಷಣ ವಿಜ್ಞಾನಕ ನುಗುಣವಾಗಿ 
ಸುದರ್ಶನ ಚಕ್ರದಾಕೃತಿಯನ್ನುು ಪ್ರಸ್ತುತಪಡಿಸಲಾಗಿದೆ. 
ನಾಲ್ಕು, ಆರು, ಎಂಟು ಅಥವಾ ಹದಿನಾರು ಅಥವಾ 
ಮೂವತ್ತೆರಡು ಹೆಸ್ತಗಳುಳ್ಳವನಾಗಿ ಚಿತ್ರೀಕರಿಸಿ, ಪ್ರತಿ 
ಹಸ್ತ ಆಯುಧನನ್ನೂ ನಿರ್ದಿಷ್ಟಪಡಿಸಲಾಗಿದೆ. ನವ 
ತಾಲದಳತೆಯಲ್ಲಿ ಆತನನ್ನು ಚಿತ್ರೀಕರಿಸಬೇಕು. ಒಂದು 
ನರ್ತನಗೈಯುತ್ತಿ ರುವಂತೆಯೂ, ಮತ್ತೊಂದು ಬದಿ 
ಯಲ್ಲಿ ನಾಲ್ಕೂ ಕೈಗಳಲ್ಲಿ ಚಕ್ರಹಿಡಿದ ನರಸಿಂಹನ 
ಸಂಯೋಜನೆಯೊಡನೆಯೂ ಇರುವ ಎರೆಡು ವಿವರಣೆ 
ಗಳು ದೊರಕಿವೆ. ಮಂದಿರದಲ್ಲಿನೆ ಸುದರ್ಶನ ಬಿಂಬವು 
ಹೊಂದಿರುವ ಹೆದಿನಾರು ಅಥವಾ ಮೂವತ್ತೆರಡು 
ಆಯುಧಗಳನ್ನು ಸಟ್ಕೋಣ (ಸಟ್ಟೋಣದ ತ್ರಿಭುಜಾ 
ಕೃತಿ)ದಲ್ಲಿ ಗಣೀಕರಿಸಲಾಗಿದೆ. 


ಶೈವಾಗಮಗಳಲ್ಲಿಯೂ ಸಹ ವೀರಭದ್ರ, 
ಅಘೋರಮೂರ್ತಿ, ಶಕ್ತಿ ದೇವತೆಗಳೂ ಹಾಗೂ ಮತ್ತಿತರ 
ಜೀವತೆಗಳ ವಿಭಿನ್ನ ಲಕ್ಷಣಗಳನ್ನು ಪ್ರತಿಪಾದಿಸುವ 
ಆಯುಧಗಳನ್ನು ಹಿಡಿದುಕೊಂಡಂತೆ ಚಿತ್ರೀಕರಿಸಲಾಗಿದೆ. 
ದೇಶದಾದ್ಯಂತ ಆಯುಧ ಪೂಜೆಯು ವೈಭವೋಪೇತ 
ವಾಗಿ ಆಚರಿಸಲಾಗುವುದೆಂಬುದು ಸರ್ವವಿದಿತ ವಿಷಯ 
ವಾಗಿದ್ದು, ವಿಜಯನಗರ ಕಾಲದ ಕೃತಿ, "ಸಾಮ್ರಾಜ್ಯ 


ಇತಿಹಾಸ ದರ್ಶನ 


ಲಕ್ಷಿ ್ರ ನೀಠಿಕೆ'ಯಲ್ಲಿಯು ಇದರ ಬಗ್ಗೆ ವಿಸ್ಮ ಫತೆ ವರ್ಣನೆ 
ನೀಡಲಾಗಿದೆ. ಇಡೀ ಸಂದರ್ಭದಲ್ಲಿ ಮೂವತ್ತೆರಡು 
ಆಯುಧಗಳ ಬಗ್ಗೆಯೂ ಚರ್ಚಿಸಲಾಗಿದೆ. 


ಅಂತಿಮವಾಗಿ, ಮೇಲೆ ಹೇಳಿದ ವಿಷಯಗಳು 


ಸ 
. 


ಇತಿಹಾಸ ದರ್ಶನೆ 


ಸಂಕ್ಸಿಸ್ತವಾಗಿದ್ದರೂ ಪ್ರಾಚೀನ ಭಾರತದಲ್ಲಿ ಆಯುಧೆ 
ವಿಜ್ಞಾ ನಕ್ಕೆ ನೀಡಿದ್ದ ಪ್ರಾಮುಖ್ಯತೆಯ ಬಗ್ಗೆ ಹಾಗೂ 
ಹಿಂದೂಗಳ ಮೂರ್ತಿಪೂಜೆಯಲ್ಲಿ ಆಯುಧಗಳ ಪಾತ್ರವೇ 
ಅಲ್ಲದೆ ಮೂರ್ತಿಕಲೆ ಮತ್ತು ಶಿಲ್ಪವಿದ್ಯೆಯ ಮೇಲೂ 
ಬೆಳಕನ್ನು ಬೀರುತ್ತದೆ. 


ವಿ. ಓಟ. ಎಸ್‌. ರಾವ್‌* 


ತಾಳ ಸಕ್ರಗಳಲ್ಲಿ ಚಿತ್ರ ನಿನ್ಯಾಸ 


(ಮೂಡಬಿದ್ರೆಯ ಹೊಯ್ಸಳರ ಕಾಲದ ತಾಳ ಪತ್ರ ಚಿತ್ರಗಳ ವಿಶೇಷ ಉಲ್ಲೇಖದೊಂದಿಗೆ) 


ಒಂದು ದೇಶದ ಪ್ರಾಗೈತಿಹಾಸಿಕ ಸಂಸ್ಕ್ರತಿಯ 
ಇತಿಹಾಸವನ್ನು ಬರೆಯುವಾಗ ಆದೇಶದ ಕಲಾ 
ಅವಶೇಷಗಳ ಅವಲೋಕನೆ ಅತಿ ಪ್ರಾಮುಖ್ಯತೆಯನ್ನು 
ಪಡೆಯುತ್ತದೆ. ಅವುಗಳಲ್ಲಿ ಸಚಿತ್ರ ಸಾಹಿತ್ಯ 
ಭೆಂಡಾರವೂ ಒಂದು ನಮ್ಮ ದೇಶದ ಪುರಾತನ ಲೇಖನ 
ಸಾಮಗ್ರಿಯಾದ ತಾಳೆಯಗರಿಗಳ ಮೇಲೆ ಸಾಹಿತ್ಯದ 
ಸಾಮರಸ್ಯವಾಗಿ ಚಿತ್ರಿತವಾಗಿರುವ ಚಿತ್ರಗಳು ನಮ್ಮ 
ಸಾಂಸ್ಕೃತಿಕ ಪರಂಪರೆಗೆ ಭವ್ಯ ನಿದರ್ಶನಗಳಾಗಿವೆ. 
ತಾಳೆಯ ಮರಗಳಲ್ಲಿ ವೈವಿಧ್ಯನುಯ ತಳಿಗಳಿವೆ 
ಯಾದರೂ ಪ್ರತ್ಯೇಕವಾಗಿ ಲೇಖನ ಹಾಗೂ ಚಿತ್ರ 
ಲೇಖನಗಳಿಗೆ ಬಳಸಲ್ಪಡುತ್ತಿದ್ದುವು ಕೇವಲ ಎರಡು 
ಜಾತಿಯ ತಳಿಗಳ ಎಲೆಗಳು ಮಾತ್ರ ಅವೆಂದರೆ ಸೈಲ್‌ 
ಮೈರ ಅಥವ ಬೊರಾಸಸ್‌ ಫ್ಲಾಬೆಲಿಫೆರ ಮತ್ತು 
ಬ್ಯಾಲಿಪಾಟ್‌ ಅಥವ ಕೋರಿಫ ಅಂಬ್ರಾಕ್ಯುಲಿಫೆರ. 
ಮೊದಲನೆಯ ತಳಿ ಭಾರತ ಮತ್ತು ಸಿಂಹಳಗಳಲ್ಲಿ 
ಕಾಣಬರುವ ಒಂದು ಜಾತಿಯ ತಾಳೆಯಮುರ, 
ಎರಡನೆಯದು ಬೀಸಣಿಗೆಯಾಕಾರದ ಗರಿಗಳುಳ್ಳ 
ಸಾಮಾನ್ಯವಾಗಿ ಏಷ್ಯಾದಲ್ಲೆಲ್ಲಾ ಬೆಳೆಯುವ ನಿಶಿಷ್ಟ 
ಜಾತಿಯ ತಾಳೆಮರ. 


ಅತಿಪ್ರಾ ಚೀನ ತಾಳೆಗರಿಯ ಹಸ್ತಪ್ರತಿಗಳು 
ಟ್ಯಾಲಿಪಾಟ್‌ ತಳಿಯ ಗರಿಗಳ ಮೇಲೆ ಬರೆದ ಗ್ರಂಥ 
ಗಳಾಗಿವೆ. ಕಬ್ಬಿಣದ ಚೂಪಾದ ಕೂರ್ಚಿಕೆ ಅಥವ 


ಕಂಠದ ಸಹಾಯದಿಂದ ಬರವಣಿಗೆ ಹಾಗೂ ಸಚಿತ್ರ 
ಗಳನ್ನು ತಾಳ ಪತ್ರಗಳ ಮೇಲೆ ನಯವಾಗಿ ಕೊರೆದು 
ರಚಿಸುತ್ತಿದ್ದರು. ಆನಂತರ ಸ್ಥಳೀಯವಾಗಿ ಸಿಗುವ 
ಕಾಡಿಗೆ ಕಪ್ಪನ್ನು ಎಣ್ಣೆ ಯೊಂದಿಗೆ ಬೆರೆಸಿ ವಿಶೇಷ 
ರೀತಿಯ ಕಪ್ಪು ಬಣ್ಣವನ್ನು ತಯಾರಿಸಿಕೊಂಡು, ಆ 
ಬಣ್ಣ ವನ್ನು ನಯವಾಗಿ ತಾಳೆಗರಿಗಳ ಮೇಲೆ ಕೊರೆಯ 
ಲಾದ ಬರವಣಿಗೆ ಹಾಗೂ ಸೆಚಿತ್ರಗಳ ಮೇಲೆ ತೆಳುವಾಗಿ 
ಲೇಪಿಸುತ್ತಿ ದ್ವರು. ನಂತರೆ ಒಂದು ಬಟ್ಟೆಯಿಂದ ಆ 
ಕಪ್ಪು ಬಣ್ಣವನ್ನು ಒರೆಸಿದಾಗ, ಕಪ್ಪು ಬಣ್ಣವು ಕಂಠ 
ದಿಂದ ಕೊರೆದ ರೇಖೆಗಳಲ್ಲಿ ಸಂಗ್ರಹವಾಗಿ ಉಳಿದ 
ಬಣ್ಣವು ಬಟ್ಟಿ ಯೊಂದಿಗೆ ತೆಗೆಯಲ್ಪಟ್ಟ್ರಾಗ ಕಪ್ಪು ರೇಖೆ 
ಗಳು ಸ್ಫುಟವಾಗಿ ತಾಳೆಗರಿಗಳ ಮೇಲೆ ರೂಪಿತ 
ವಾಗುತ್ತಿ ದ್ಹುವು. 


ಹೀಗೆ ರೂಪಿತವಾದ ಚಿತ್ರಗಳಿಗೆ ತುಂಬಾ 
ನಾಜೂಕಿನ ತೂಲಿಕೆ ಅಥವಾ ಬ್ರಷ್‌ನಿಂದ ಬೇಕಾದ 
ವರ್ಣಗಳನ್ನು ಹದವಾಗಿ ಲೇಪಿಸಿ ಚಿತ್ರವನ್ನು ಅಂದ 
ಗೊಳಿಸುತ್ತಿದ್ದರು ಆಭರಣಗಳು, ಆಸನಗಳು, 
ಪ್ರಭಾವಲಯಗಳು ಇಂಥವುಗಳನ್ನು ಉಜ್ವಲಗೊಳಿಸಲು 
ಬೆಳ್ಳಿ ಹಾಗೂ ಬಂಗಾರದ ದ್ರವಗಳನ್ನು ಲೇಪಿಸಿ ಚಿತ್ರದ 
ಸೌಂದರ್ಯವನ್ನು ಇವ್ಮುಡಿಗೊಳಿಸುತ್ತಿ ದ್ದರು. 


ರಾಜ ಲೇಖಕರು ತಮ್ಮ ಕುಶಲ ಕಲೆಯಲ್ಲಿ 


* ನಂ. 3೪, ಅರನೆಯೆ ಮುಖ್ಯರಸ್ತೆ, "ಎನ್‌'ಬ್ಲಾಕ್‌, ರವೀಂದ್ರ ನಾಥ ಕಾಗೋರ್‌ನಗೆರೆ, ಬೆಂಗಳೂರು-೫೬೦ ೦43 
ಎಸಿ © ನ್‌ 


ಇತಿಹಾಸ ದರ್ಶನ 


ನಿಷ್ಣಾತರು ಕೇವಲ ಅಲಂಕಾರಾಕ್ಷರ ಲಿಪಿಕರಲ್ಲದೆ ಚಿತ್ರ 
ರೇಖಾ ಲೇಖನ, ವರ್ಣಲೇಪನೆಗಳಲ್ಲಿಯೂ, ಪರಿಣತರು. 
ಅನರು ರಾಜಾಶ್ರಯದ ಛತ್ರಿಗಳಿಡಿಯಲ್ಲಿ ಸನ್ಮಾನಿತ 
ರಾಗಿದ್ದು ತಮ್ಮ ಹೆಸರುಗಳನ್ನೂ ಬಿರುದುಗಳನ್ನೂ 
ತಮ್ಮ್ಮ ಹಸ್ತಪ್ರತಿಗಳಲ್ಲಿ ಉಲ್ಲೇಖಿಸಿರುವರು, ಉದಾ 
ಹರಣೆಗೆ ಸೇನ ದೊರೆ ಅದಿತ್ಯಸೇನನ ಆಶ್ರಯದಲ್ಲಿದ್ದ 
ರಾಜಲೇಖಕ ಸೂಕ್ಷ್ಮಶಿವನು ತನ್ನನ್ನು ಸೌಂದರ್ಯ 
ಜನಕನೆಂದು ವರ್ಣಿಸಿಕೊಂಡಿರುನನು. ಮತ್ತೊ ಬ್ಬ 
ರಾಜಲಿನಿಕ ಮಹೀಧರನು ತನ್ನ ಸುಂದರ ಚಿತ್ರಗಳನ್ನು 
ಮತ್ತು ಸುಂದರ ಲೆನಿಯನ್ನ್ನು ಆಕಾಶದಲ್ಲಿನ ತಾರಾ 
ಚಂದ್ರರಿಗೆ ಹೋಲಿಸಿರುವನು, ಹನ್ನೆರಡನೆಯ ಶತಮಾನದ 
ಚಾಲುಕ್ಯ ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನ 
ಆಸ್ಥಾನ ಲೇಖಕ ಸೋವರನಿಯು ಪ್ರಾಣಿ ಪಕ್ಷಿ ಚಿತ್ರಗಳ 
ರಚನೆಯಲ್ಲಿ ತಾನು ಅಸಮಾನನೆಂದೂ ತನ್ನನ್ನು 
ವೂರಿಸುವ, ಲಿಪಿಕನು ಇನ್ನೂ ಹುಟ್ಟಿಲ್ಲವೆಂದು ತನ್ನನ್ನು 
ಹೊಗಳಿಕೊಂಡಿರುವನು, ಪೂರ್ವ ಚಾಲುಕ್ಯ ದೊರೆ 
ನರೇಂದ್ರ ಮೃಗರಾಜನ ರಾಜ ಲೇಖಕನಿಗೆ “ಅಕ್ಬರ 
ಲಾಲಿತಾ ಚಾರ್ಯ” ಎಂಬ ಬಿರುದಿದ್ದು ದಾಗಿ 
ಆದೊರೆಯ ರಾಜಪತ್ರ ಒಂದರಲ್ಲಿ ಬರೆದಿದೆ. 
ಸೋಮೆಶ್ವರನೆಂಬ ಮತ್ತೊ ಬ್ಬ ಲಿನಿಕನು ತನ್ನನ್ನು ಚಿತ್ರ 


ಪ್ರಿಯನೆಂದೂ, ವರ್ಣವೈವಿಧ್ಯದಲ್ಲಿ ನಿಪುಣನೆಂದೂ 
ನಿರೂಪಿಸಿಕೊಂಡಿರುವನು. 
ಲಭ್ಯವಿರುವ ಪ್ರಾಚೀನ ತಾಳ ಪತ್ರಗ್ರಂಥ 


ಎರಡನೆಯ ಶತವತಾನದ ಅಶ್ವಘೋಷ ಕವಿಯ ನಾಟಕ. 
ಅದಕ್ಕೂ ಪ್ರಾಚೀನೆ ಗ್ರಂಥಗಳು ಪಾಲರ ಕಾಲದವು 
ಆ ಗ್ರಂಥಗಳಲ್ಲಿ ರಚಿತವಾದ ಚಿತ್ರಗಳ ರೇಖಾ 
ಚಾತುರ್ಯವು ಪಾಲರ ಶ್ರೇಷ್ಠಮಟ್ಟಿದ ಕಲೆಯ 
ಸ್ವರೂಪವನ್ನು ಬಿಂಬಿಸುತ್ತವೆ. ಈ ಚಿತ್ರಗಳಲ್ಲಿ ರೇಖೆ 
ಗಳು ಅತ್ಯಂತ ನಿರ್ಣಾಯಕವಾಗಿ, ಶಕ್ತಿಯುತವಾಗಿ 
ಲಾವಣ್ಯ ಪೂರ್ಣವಾಗಿ ಗ್ರಂಥಗಳ ಕೇಂದ್ರ ಭಾಗದಲ್ಲಿ 
ಚಿತ್ರಿತವಾಗಿವೆ. ಇಕ್ಕೆಲಗಳಲ್ಲಿಯೂ ಗ್ರಂಥದ ಸಾಹಿತ್ಯ 
ವನ್ನು ಕೊರೆಯಲಾಗಿದೆ. ಬೌದ್ಧ ಜಾತಕಗಳನ್ನು 


| ವಸ್ತುವಾಗುಳ್ಳ ಈ ಅನುಪಮ ಗ್ರಂಥಗಳಲ್ಲಿ ಚಿತ್ರಗಳು 


ವಿಪುಲವಾಗಿವೆ. ಇವುಗಳಲ್ಲಿ ಪ್ರಮುಖ ಗ್ರಂಥಗಳೆಂದರೆ 
“ಪ್ರಜ್ಞಾಪರಿಮಿತ” “ಗ್ರಂಥವ್ಯೂಹ” ಮತ್ತು “ಸಾಧನ 


' ಮಾಲಾ” ಗ್ರಂಥಗಳು. ಕೊನೆಯ ಎರಡರಲ್ಲಿರುವ ಚಿತ್ರ 


| ಇತಿಹಾಸ ದರ್ಶನ 


[16] 


ಗಳು “ಅತ್ಯಂತ ಸುಂದರವಾಗಿವೆ... ಈ ಗ್ರಂಥಗಳು 
ಪಾಲ ಅರಸು ಮಹೀ ಪಾಲನ ಕಾಲಕ್ಕೆ ಸೇರಿದವು. 


ಇದರಂತೆಯೇ ಪಶ್ಚಿಮ ಭಾರತದ ಪ್ರಥಮ 
ತಾಳೆಗರಿ ಹಸ್ತ ಪ್ರತಿಗಳು ಹನ್ನೊಂದನೆಯ ಶತಮಾನದವು 
ಜೈನ ಧಾರ್ಮಿಕ ವಸ್ತುವನ್ನು ನಿಷಯವಾಗುಳ್ಳ 
ಇವುಗಳಲ್ಲಿರುವ ಪ್ರಖರ ವರ್ಣಗಳ ಸುಂದರೆ ಚಿತ್ರಗಳನ್ನು 
ಚಿನ್ನ ಮತ್ತು ಬೆಳ್ಳಿಯ ಲೇಪಡೊಂದಿಗೆ ಶೃಂಗರಿಸಿರುವರು. 
ಕೇವಲ ಚಿತ್ರಗಳಷ್ಟೇ ಅಲ್ಲದೆ ಲಿಪಿಯನ್ನು . ಚಿನ್ನದ 
ದ್ರಾವಣದಿಂದ. ತುಂಬಿರುವರು ಈ ಗ್ರಂಥಗಳೆಂದರೆ 
“ಕಲ್ಪ ಸೂತ್ರ” “ಸಿದ್ಧ ಹೇಮ ಲಘುವೃತ್ತಿ » «ಕುವತಾರ 
ಪಾಲಚರಿತ” "ಕಾಲಕಾಚಾರ್ಯ ಚರಿತ'ಮುಂತಾದುವು. 
ಇನ್ನಿತರ ಸಚಿತ್ರ ಹಸ್ತ ಪ್ರತಿಗಳೆಂದರೆ ವಸಂತವಿಲಾಸ, 
ಬಾಲಗೋಪಾಲಸ್ತುತಿ, ಸಾಲಿಭದ್ರಚರಿತ ಮುಂತಾದ 
ಗ್ರಂಥಗಳು, ಇವುಗಳಲ್ಲಿರುವ ಚಿತ್ರಗಳು ನಿರಾಡಂಬರ 
ವರ್ಣಗಳಿಂದ ನಿಯಮಬದ್ಧ ಧೃಢರೇಖೆಗಳಿಂದ ಚಿತ್ರಿತ 
ವಾಗಿವೆ. 


ಈ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಮುಖ ಭಂಗಿಯ 
ಮೂರು ಪಾರ್ಶ್ವಗಳನ್ನು ತೋರಿಸುವುದರೆ ಜೊತೆಗೆ 
ಕೋನಾಕಾರದ ಮೂಗು, ದೊಡ್ಡ ಬೊಗಸೆ ಕಣ್ಣುಗಳು- 
ಚಿತ್ರಗಳ ವಿಶೇಷಣಗಳಾಗಿನೆ. ಈ ಗ್ರಂಥದಲಿನಿಯೂ 
ಕುತೂಹಲಕಾರಿಯಾಗಿದೆ. ಈ ಚಿತ್ರಗಳ ಪರಂಪರೆಯೇ 
ಮುಂದೆ ಪರಿಣಾಮಕಾರಿಯಾದ ರಾಜಾಸ್ಥಾನೀ ಚಿಕಣಿ 
ಚಿತ್ರ ಶೈಲಿಯಾಗಿ ಇಂದಿಗೂ ಮುಂದುವರೆಯುತ್ತಿದೆ. 


ದಕ್ಷಿಣದಲ್ಲಿ ಜೈನಕಾಶಿ ಎಂದು ಪ್ರಸಿದ್ಧವಾಗಿರುವ 
ಮೂಡಬಿದ್ರಿಯ ಜೈನ ಮಠ ಸಿದ್ಧಾಂತ ಬಸದಿಯಲ್ಲಿ 
ಸುಸ್ಥಿತಿಯಲ್ಲಿ ಪೂಜೆಗೊಳ್ಳುತ್ತಿರುವ ಜೈನ ಧಾರ್ಮಿಕ 
ತಾಳೆಗರಿ ಹಸ್ತ ಪ್ರತಿಗಳು ಗಮನಾರ್ಹವಾದವು. ಇವು 
ಕ್ರಿಸ್ತ ಪೂರ್ವ ಒಂದನೆಯ ಶತಮಾನದವರಾದ ಗುಣಧರ 
ಮತ್ತು ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿದ್ದ ಧರಸೇನ 


ರೆಂಬ ಮಹಾನ್‌. ಆಚಾರ್ಯರ ಬೋಧನೆಗಳನ್ನು 
ಶೇಖರಿಸಿ ಸಂಗ್ರಹಿಸಿದ ಜೈನತತ್ವ ಶಾಸ್ತ್ರಗಳಾದ 
*“ಕಸಾಯ ಪಾಹುಡ'” “ಶ್ರುತಸ್ಕಂದಾಗಮ”ಗಳಿಗೆ 


ಬರೆದಿರುವ ಭಾಷ್ಯಗಳು, ಇವುಗಳ ಕರ್ತ ನೀರಸೇನರೆಂಬ 
ಜೈನೆಯತಿಗಳು ಇವೇ ಧವಳ, ಜಯಧವಳ ಮಹಾಧೆವಳ 


೧೨೧ 


ಗ್ರಂಥಗಳು ಮೂಲ ದಿಗಂಬರ ಸಂಪ್ರದಾಯದ ೧೨ 
ಆಂಗಗಳ ನಿರೂಪಣೆ ಇಲ್ಲಿದೆ... ಈ ಗ್ರಂಥಗಳಲ್ಲಿ 
ಉಪಯೋಗಿಸಿರುವ ಬಣ್ಣ ಗಳು ವನಸ್ಪತಿ ಮತ್ತು ಧಾತು 
ಮೂಲದವು. ಪ್ರಖರತೆಗಾಗಿ ಧಾತುನರ್ಣಗಳನ್ನು 
ಬಳಸಲಾಗಿದೆ. ಮೂಲವರ್ಣಗಳಾದ ಗೈರಿಕ (ಕೆಂಪು), 
ನೀಲ, ಶುದ್ಧ (ಬಿಳುಪು,) ಹರಿದಳ (ಹಳದಿ), ಕಜ್ಜಲ 
(ಕಪ್ಪು) ಇವುಗಳನ್ನು ಪ್ರಮಾಣ ಬದ್ಧವಾಗಿ ಮಿಶ್ರಣ 
ಮಾಡಿ ಭಾವಾಭಿಜ್ಞ ತೆಗೆ ತಕ್ಕಂತೆ ತ್ಯಾಗದ ಸಂಕೇತಕ್ಕೆ 
ಫೆಂಪು ಕಾನಿಯನ್ನೂ, ಸರ್ವವ್ಯಾಪಕತೆಯ ಸಂಕೇತಕ್ಕೆ 
ನೀಲಿಯನ್ನೊ, ಸಂಪತ್ತಿನ ಸೂಚನೆಗೆ ಹೆಸಿರುವರ್ಣ 
ವನ್ನೂ ರೂಪಭೇದ, ಭಾವ ಲಾವಣ್ಯಗಳಿಗೆ ಅನುಗುಣ 
ವಾಗಿ ಲೇಪಿಸಿ ಸೀಮಿತ ಮಿತಿಯಾದ ತಾಳೆಗರಿಗಳ ಚಿಕ್ಕ 
ಅಂಕಣಗಳಲ್ಲಿ ಸುಂದರೆ ಚಿತ್ರಗಳನ್ನು ಬಿಡಿಸಿರುವರು 


ಚಿತ್ರಗಳ ಅಂಚುಗಳಲ್ಲಿ ಬಿಡಿಸಿರುವ ವಿನ್ಯಾಸ 
ಮತ್ತು ರೇಖೆಗಳ ಲಾಸ್ಯ ಲಾಲಿತ್ಯಗಳು ಬೇಲೂರು 
ದೇವಾಲಯದಲ್ಲಿರುವ ತಾಮ್ರ ಶಾಸನಗಳ ವಿನ್ಯಾಸ 
ಗಳನ್ನೂ ಬಹುವಾಗಿ ಹೋಲುವುದರಿಂದಲೂ ಈ ತಾಮ್ರ 
ಶಾಸನಗಳ ಬರವಣಿಗೆಯೂ ತಾಳ ಪತ್ರಗಳ ಮೇಲಿನ 
ಬರವಣಿಗೆಯೂ ಏಕರೊಪವಾಗಿರುವುದರಿಂದಲೂ, ಈ 


ತಾಳ ಸತ್ರ ಚಿತ್ರಗಳು ಹೊಯ್ಸಳ ಚಕ್ರವರ್ತಿ 
ವಿಷ್ಣುವರ್ಧನನ. ಕಾಲದವೆಂದು ಧೃಢವಾಗಿ ಹೇಳ 
ಬಹುದು. 


ನಿರಾಡಂಬರ, ನಿರಾಲಂಕೃತ, ನಗ್ನ ಮೂರ್ತಿ 
ಗಳಾದ ಜಿನ ಬಿಂಬಗಳನ್ನು ಕಲಾವಿದನು ಚಾತುರ್ಯ 
ದಿಂದ ವಸ್ತುವಿನ ಗಾಂಭೀರ್ಯಕ್ಕೆ ಭಂಗ ಭಾರದಂತೆ 
ಮನೋಹರವಾಗಿ ಚಿತ್ರಿಸಿರುವನು, ಒಂದು ಚಿತ್ರದಲ್ಲಿ 
ಮಕರ ಪೀಠದ ಮೇಲೆ ಘರ್ಜಿಸುವ ಸಿಂಹಗಳ ಹಿನ್ನೆಲೆ 
ಯಲ್ಲಿ ಇಕ್ಕೆಲಗಳಲ್ಲಿ ಚೌರಿ ಬೀಸುವವರ ಸುಂದರ 
ಸಂಯೋಜನೆಯಿಂದ ನಿಸ್ಕರ್ಷಿತ ಪ್ರಮಾಣದಲ್ಲಿ 
ತೀರ್ಥಂಕರರ ಮತ್ತು ಚಾಮರ ಧಾರಿಗಳಾದ ಬುಧೆ 
ಮತ್ತು ನಾಗರಾಜರ ಚಿತ್ತಗಳು ಅತ್ಯಂತ ಸತ್ವ ಶಾಲಿ 
ಯಾಗಿ ಮೂಡಿಬಂದಿವೆ. ಈ ಚಿತ್ರದ ಕೆಳ ಅಂಕಣದಲ್ಲಿ 
ಪಾರ್ಶ್ವನಾಥಸ್ವಾಮಿಯ ನಿರಾಡಂಬರ ವೈರಾಗ್ಯಮೂರ್ತಿ 
ಯನ್ನು ಸೌಂದರ್ಯಕ್ಕೆ ಭಂಗ ಬಾರದ ರೀತಿಯಲ್ಲಿ 
ಚಿತ್ರಿಸಲಾಗಿದೆ. 


೧೨೨ 


` ರೇಖಾನೈಪುಣ್ಯ ಮತ್ತು 


ಮತ್ತೊಂದು ಚಿತ್ರದಲ್ಲಿ ಬಾಹುಬಲಿಯು ಲೌಕಿಕ 
ವ್ಯವಹಾರಗಳನ್ನು ತೊರೆದು ಸರ್ವ ಸಂಗ ತ್ಯಾಗ ಮಾಡಿ 
ತಸಸ್ಸಿಗೆ ಹೊರಟುನಿಂತಾಗ ಆತನೆ ಇಬ್ಬರು 
ಸಹೋದರಿಯರು ತಡೆಯಲು ಬರುತ್ತಿರುವ ದೃಶ್ಯ ಇದೇ 
ವಸ್ತುನನ್ನೊಳಗೊಂಡ ಎಲ್ಲೋರ ಗುಹಾದೇವಾಲಯದ 
ಭಿತ್ತಿ ಚಿತ್ರ ಒಂದನ್ನು ನೆನಸಿಗೆ ತರುತ್ತದೆ. ಕೆಳಗಿನ 
ಅಂಕಣದಲ್ಲಿ ಆಸನಾರೂಢಳಾದ ಶ್ರುತದೇವಿಯನ್ನು 
ಇಕೆಲ್ವಗಳಲ್ಲಿ ಚಾಮರ ಧಾರಿ ಕನ್ಯೈಯರನ್ನೂ ಚಿತ್ರಿಸಿರುವ 
ಲಾಲಿತ್ಯಗಳು ಅನುನಸಮ 
ಅವರು ಬಾಗಿ ಬಳುಕಿದಂತೆ ತೋರಿಸುನ ಅವರ 
ಕಾಲಗಳೂ ಪಕ್ಕದ ಮಾವಿನ ಮರಗಳೂ ಅಂಚಿನ 
ವಿನ್ಯಾಸವೂ ಹೊಯ್ಸಳ ಚಿತ್ರಕಾರನಕಲಾಚಾತುರ್ಯಕ್ಕೆ 
ನಿದರ್ಶನಗಳಾಗಿವೆ. 


ಮಗದೊಂದು ಚಿತ್ರದಲ್ಲಿ ಪಾರ್ಶ್ವನಾಥ 
ಸ್ವಾಮಿಯು ನಾಗ ಪೀಠದ ಮೇಲೆ ನಾಗಛತ್ರಿಯ ಕೆಳಗೆ 
ಧ್ಯಾನಮಗ್ನನಾಗಿ ಕುಳಿತಿರುವ ಭಂಗಿಯೂ ಇಕ್ಕೆಲಗಳಲ್ಲಿ 
ಕೈಮುಗಿದು ಕುಳಿತಿರುವ ಶಿಷ್ಯಧ್ವ ಯರ ಮುಖಭಾವ 
ಸಂಯೋಜನೆಗೆ ಉತ್ತಮ ಉದಾಹರಣೆಗಳಾದರೆ, ' 
ಕೆಳಗಣ ಅಂಕಣದಲ್ಲಿ ಮಾತಂಗ ಯಕ್ಷನು ತನ್ನ 
ವಾಹನವಾದ ಆನೆಯೊಂದಿಗೆ ತಲೆ ಎತ್ತಿ ತೊಡೆ ಎತ್ತಿ 
ಕುಳಿತಿರುವ ಭಂಗಿಯ, ಇಕ್ಕೆಲಗಳಲ್ಲಿರುವ ವೃಕ್ಷಗಳ 
ಸಂಯೋಜನೆಯೂ, ಸುಂದರವಾಗಿ ಚಿತ್ರಿತವಾಗಿದೆ. 


ಇನ್ನೊಂದು ಚಿತ್ರದಲ್ಲಿ ಮಹಾಮಾನಸಿ ದೇವಿ 
ಮತ್ತು ಅಜಿತ ಯಕ್ಷರ ಚಿತ್ರಗಳು ಮಕರ ಪೀಠದ 
ಮೇಲೂ, ಹಂಸಪೀಠದ ಮೇಲೂ ಚಿತ್ರಿತವಾಗಿವೆ. ದ 
ರೀತಿಯ ಅನೇಕ ಚಿತ್ರಗಳಲ್ಲಿ ಒಂದು ಚಿತ್ರ ಕಾಳಿ ಮತ್ತು 
ಅವಳ ಭಕ್ತರದಾಗಿದೆ. ಇದರಲ್ಲಿ ರಾಜ ರಾಣಿ ಮತ್ತು 
ಸೇವಕರಿರುವರು. ಈ ಚಿತ್ರದ ಮೇಲು ಭಾಗದ ಮುಖ 
ಗಳು ಕಿತ್ತು ಹೋಗಿರುವುದರಿಂದ ಗುರುತಿಸಲಾಗ 
ದಾಗಿದೆ. ಬಹುಶಃ ಇವು ವಿಷ್ಣುವರ್ಧನ ಮತ್ತು 
ಶಾಂತಲದೇವಿಯ ಚಿತ್ರಗಳೇ ಇರಬಹುದೇನೋ ! 


ಈ ಚಿತ್ರಗಳ ವಿಶಿಷ್ಟ ಅಭಿವ್ಯಕ್ತಿ ಗಳಾದ 
ಸೌಮ್ಯತೆಯ, ಪ್ರಸನ್ನತೆಯ ಕರ ಚರಣ ವಿನ್ಯಾಸಗಳು, 
ಶರೀರ ಭಂಗಿಗಳು ಮುಖಮುದೈೆಗಳು ಭಾವನಾತ್ಮಕತೆ 
ಯಿಂದ ಪಾರಮಾರ್ಥಿಕದೆ ದಿಕ್ಕಿನತ್ತ ಒಯ್ಯುತ್ತವೆ. 


ಇತಿಹಾಸ ದರ್ಶನ 


ಬೇರೆ ಲಿಸಿಕರು ತಮ್ಮ ಹೆಸರುಗಳನ್ನು ತಿಳಿಸಿದಂತೆ ಈ 
ಚಿತ್ರಕಾರರು ತಮ್ಮ ಹೆಸರುಗಳನ್ನು ಬರೆದಿಲ್ಲಾ ಕ ಜೈನ 


ಕಾವ್ಯಗಳಲ್ಲಿ ದೊರೆಯುವ ಒಬ್ಬ ಚಿತ್ರಲಿನಿಕನ ಹೆಸರು 
ಚೀರಘಟ., 


ಹೊಯ್ಸಳ ಚಿತ್ರಕಾರರ ವಿಶಿಷ್ಟ ಶೈಲಿಯಾದ 
ವಿಶಾಲ ಎದೆ ಅಗಲವಾಗಿ ಚಿತ್ರಿಸಿದ ಕಣ್ಣುಗಳು ಎರಡೂ 
ಕಣ್ಣುಗಳನ್ನೂ ಎತ್ತಿ ತೋರಿಸುವ ವೈಶಿಷ್ಟ್ಯ 3 ನಿಂದೆ 
ಬಂದಿರುವ ತ್ರಿಕೋನಾಕಾರದ ಚೂಪು ಮೂಗು ದೀರ್ಫೆ 
ವಾದ ಕಣ್ಣಿನ ಮೂಲೆಗಳು, ಬಿಲ್ಲಿನಾಕಾರದ ಹುಬ್ಬು 


| " ಇತಿಹಾಸ ದರ್ಶನ 


ಗಳು, ಕೋನಯುಕ್ತಮುಖ್ಯ ಸುಂದರ ಗಲ್ಲಗಳು 
ಸಪೂರಾದ ಸೊಂಟ ಹಾಗೂ ಹಿತಮಿತವಾದ ವರ್ಣ 
ಸಂಯೋಜನೆ ಇವುಗಳಿಂದ ಹೊಯ್ಸಳ ರಾಜಲಿಸಿಕರು 
ತಮ್ಮ ತನವನ್ನುಉಳಿಸಿಕೊಂಡು ಮುಂದಿನಕ ಲಾವಿದರಿಗೆ 
ಗುರುಗಳಾಗಿರುವರು, ಇವರ ಪ್ರಭಾವ ವಿಜಯನಗರದ 
ಚಿತ್ರಕಾರರ ಮೇಲೆ ಸ್ಪಷ್ಟವಾಗಿ ಬಿದ್ದಿರುವ ಸಂಗತಿ 
ಲೇಪಾಕ್ಷಿಯ ಪಾಸನಾಶೇಶ್ವರ ದುರ್ಗಾ ದೇವಾಲಯದ 
ಬಿತ್ತಿ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. 


ಡಾ| ಟಿ. ದಯಾನಂದ ಪಟೇಲ್‌ * 


ಹೊಯ್ಸಳರ ಕಾಲದ ಅಳಕೆಗೋಲು-ಕಾಸನ ಹಿನ್ಪಣ 


ಕ್ರಿ. ಶ. ೧೧ನೇ ಶತಮಾನದಿಂದ ಪ್ರಾರಂಭವಾಗಿ 
೧೪ನೇ ಶತಮಾನದ ಮಧ್ಯಭಾಗದನರೆಗಿನ ಹೊಯ್ಸಳರ 
ಕಾಲದ ಭೂಮಾಸನಗಳ ಇತಿಹಾಸವನ್ನು ತಿಳಿಯಲು ಆ 
ಕಾಲದ ಶಾಸನಗಳು ನಮಗೆ ಅನೇಕ ಮಾಹಿತಿಗಳನ್ನು 
ಒದಗಿಸುತ್ತವೆ. ಇವರ ಕಾಲದಲ್ಲೂ ಕೂಡ ಭೂಕಂದಾಯ 
ಅಥವಾ ತೆರಿಗೆಯನ್ನು ಕಟ್ಟಿಲೂ ಅನೇಕ ತರಹದ 
ಭೂಮಾನನಗಳನ್ನು ಉಸಯೋಗಿಸುತ್ತಿದ್ದರೆಂದು 
ಹಲವಾರು ಶಾಸನಗಳು ಉಲ್ಲೇಖಿಸಿವೆ. ಭೂಮಿಯನ್ನು 
ಅಳತೆಮಾಡಿ ಇಷ್ಟು ಕಂಬಗಳಿವೆ ಎಂದು ಭೂಮಾಪನ 
ಮಾಡುತ್ತಿದ್ದರು. ಭೂಮಾಸನನನ್ನು ಮಾಡಲು ಅನೇಕ 
ತರಹದ ಅಳತೆಗೋಲುಗಳನ್ನು ಉಪಯೋಗಿಸುತ್ತಿದ್ದ 
ಕೆಂದು ಮತ್ತು ಭೂಮಿಯನ್ನು ಅಳೆಯಲು ಸ್ವಲ್ಪ ಹಣ 
ವನ್ನು ಕೂಡ ಕಟ್ಟಿಬೇಕಾಗುತ್ತಿ ತ್ತು ಎಂದು ಶಾಸನ 
ಗಳಿಂದ ತಿಳಿದು ಬರುತ್ತದೆ.! ಹೊಯ್ಸಳರ ಕಾಲದಲ್ಲಿ 
ಭೂಮಾಪನ ಲೆಕ್ಕಾ ಚಾರ ಮಾಡಲು ಅವುಗಳನ್ನು 
ಕಂಭ, ನಿವರ್ತನ ಮತ್ತರ್‌ ಎಂಬ ಹೆಸರುಗಳಿಂದ 
ಕರೆಯುತ್ತಿದ್ದರು. ಈ ಭೂಮಾಪನ ಅಳತೆಗೋಲುಗಳ 
ಉದ್ದ ಬೇರೆ ಬೇರೆ ಭಾಗಗಳಲ್ಲಿ ಬೇಕೆ ಬೇರೆಯಾಗಿರು 
ತ್ತಿತ್ತು ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಹದಿನೆಂಟು 
ಮತ್ತು ಇಪ್ಪತ್ತಾರು ಮೆಟ್ಟುಗಳಲ್ಲಿ ಅಳೆಯುತ್ತಿದ್ದರು 


ಎಂಬುದನ್ನು ಕೂಡ ಶಾಸನಗಳು ಉಲ್ಲೇಖಿಸುತ್ತವೆ.? 
ಕೆಲವು ಶಾಸನಗಳಲ್ಲಿ ಭೂಮಿಯ ಅಳತೆಯನ್ನು ಅವು 
ಗಳಲ್ಲಿ ಬೆಳೆಯುವ ಧಾನ್ಯದ ಪ್ರಮಾಣದಲ್ಲಿಯೂ ಕೂಡ 
ಅಂದರೆ ಒಂದು ಕೊಳಗ ಅಥವಾ ಖಂಡುಗ ಬಿತ್ತನೆ 
ಮಾಡುವ ಪ್ರದೇಶವೆಂದು ಕೂಡ ಉಲ್ಲೇಖಿತವಾಗಿವೆ. 


ಹೊಯ್ಸಳರ ಅರಸನಾದ ಸೋಮೇಶ್ವರನ ಕಾಲಕ್ಕೆ 
ಅಂದರೆ ಕ್ರಿ. ಶ. ೧೨೫೦ಕ್ಕೆ ಸೇರಿದ ಇದೊಂದು ವಿಶೇಷ 
ವಾದ ಶಾಸನದಲ್ಲಿ* ಹದಿನಾರು ಮೆಟ್ಟಿನ ಭೂಮಾಪನದೆ 
ಅಳತೆಗೆ ಸಂಬಂಧಪಟ್ಟಿ ವಿಚಾರವನ್ನು ಬೆಳಕಿಗೆ ತರುತ್ತದೆ. 
ಈ ಶಾಸನವು ಅರಕಲಗೂಡು ತಾಲೊ (ಕೆನೆ ರಾಮನಾಥ 


೧ 
ಪುರದ ರಾಮೇಶ್ವರ ದೇವಸ್ಥಾನದ ಗರ್ಭಗೃಹದ ಹೊರ 


ಬಿತ್ತಿ ಯಲ್ಲಿ ದಕ್ಷಿಣಮೂರ್ತಿ ದೇವಸ್ಥಾ ನದ ಹಿಂದಿರುವ 
ನಾಲ್ಕು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಈ ವಿಶೇಷ 
ವಾದ ಹದಿನಾರು ಮೆಟ್ಟಿನ ಭೂಮಾಪದ [ಅಳತೆಗೋಲು 
ಬಗ್ಗೆ ಎಲ್ಲೂ ಕೂಡ ಉಲ್ಲೇಖನಗೊಂಡಿಲ್ಲದಿರುವು 
ದೊಂದು ವಿಶೇಷ ಸಂಗತಿ. 


ಹೊ ಯ್ಸಳರ ರಾಜನಾದ 
ಕಾಲದಲ್ಲಿ ಇವನ ದಂಡನಾಯಕ 
ಬೊಮ್ಮಣ್ಣ ನ ಳಗೆ ಕೆಲಸ 


ಸೋಮೇಶ್ವರನ 
ಸಂಧಿನಿಗ್ರಹಿ 
ಮಾಡುತ್ತಿದ್ದ ಕಶ್ಯಪ 


ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ನಿಭಾಗ್ಯ ಮಾನಸ ಗಂಗೋತ್ರಿ, ಮೈಸೂರು ೫೭೦ ೦೦೬ 


ಎ.ಕೆ. ಸಂ. ೫, ಬೇಲೂರು ೮೬ 
ಅದೇ, ಬೇಲೂರು ೮೬ 


ಮಿ 


ಕೇ 
I 
2 
3 ಅದೇ, ಸಂ. ಕಿ, ಸಿನ್‌? ೨೧ 
4 
5 


ಓಟ, ವಿ. ಮಹಲಿಂಗನಾ್‌ ಸೌತ್‌ ಇಂಡಿಯನ್‌ ಪಾಲಿಟ, ಪು. 


ಎ, ಕೆ, 


Ww 


ಸ ೧ ಹ ನ ರಕೆ ಡಿ) 
ಸಂ, ೪ (ಸರಿಷ್ಕ ಪತೆ ಆನೃತ್ತಿ) ಅರಕೆಲಗೂಡು.೪೬ 


೧೫೩ 


ಇತಿಹಾಸ ದರ್ಶನ 


ಗೋತ್ರಕ್ಕೆ ಸೇರಿದ ವಾಮರಸನ ಮಗ ಕಲ್ಲಯ್ಯ ಕೊಟ , 
ಒಂದು ಹೂದೋಟದ ದಾನನನ್ನು ಈ ಶಾಸನ ಬಹಳ 


ನಿಖರತೆಯಿಂದ ಭೂಮಾಸನನ 


ವಿಶೇಷತೆ ಬಗೆಗೆ 


ಉಲ್ಲೇಖಿಸುತ್ತ ದೆ ಮತ್ತು ಅನೇಕ ವಿಚಾರಗಳನ್ನು 
ಬೆಳಕಿಗೆ ತರುತ್ತದೆ. 


(ಆ) 


4, 


(ಇ) 


ಈ ಶಾಸನದಲ್ಲಿ ಹೊದೋಟನನ್ನು ಅಳೆಯಲು 
ನಿಖರವಾದ ಭೂಮಾಪನ ಅಳತೆಗೋಲಿನ 
ಉಲ್ಲೇಖವಿದೆ. 


ಈ ಭೂಮಾಪನ ಅಳತೆಗೋಲು ಹದಿನಾರು 
ಮೆಟ್ಟಿನ ಅಳತೆಗೋಲಾಗಿವೆ. 


ಈ ಹೂದೋಟವು ' ದೀರ್ಥಚತುರಸ್ರಾಕಾರದ 
ಆಕೃತಿ ಅಂದರೆ ಉತ್ತರ ದಕ್ಷಿಣವಾಗಿ ಉದ್ದ 
ವಾಗಿಯೂ ಮತ್ತು ಪೂರ್ವ, ಪಶ್ಚಿಮ ಅಗಲ 
ವಾಗಿಯೂ ಇರತಕ್ಕಂತಹೆ ಹೊಡೋಟಿ, ಇದರ 


ಇತಿಹಾಸ ದರ್ಶನೆ 


(ಉ) ಇದೇ 


ಒಟು ), ವಿಸ್ತೀರ್ಣ ನೂರಐನತ್ತೆಂಟಿ ಅಳತೆಗೋಲು 
ಉಳ್ಳದ್ದಾಗಿಸೆ, 


(ಈ) ಇದು ಉತ್ತ ರಕ್ಕೆ ಮತ್ತು ದಕ್ಷಿಣಕ್ಕೆ ನಲನತ್ತೆ 4ದು 


ಅಳತೆಗೋಲು ಉಳ್ಳದ್ದಾ ಗಿದೆ ಪೂರ್ವ ಮತ್ತು 


ಸಶ್ಚಿಮಕ್ಕೆ ಮೂನತ್ತಾ ಲು ಅಳತೆಗೋಲು 
ಉಳ್ಳದ್ದಾ ಗಿದೆ. 

೦ಎ 

ಶಾಸನದಲ್ಲಿ ಇದನ್ನು ಕಂಬಗಳಲ್ಲಿ 


ತೊಂಬತೈದು ಕಂಬಗಳ ಭೂಪ್ರದೇಶ ಉಳ್ಳ 
ದ್ಹೆಂದೂ ಉಲ್ಲೆ (ಖಿತನಾಗಿದೆ, 


(ಊ) ಈ ಶಾಸನದ ವಿಶೇಷವೆಂದರೆ ಈ ಹೊದೋಟದ 


ಪ್ರಮಾಣವನ್ನು ಒಂದು ಹೆದಿನಾರು ಮೆಟ್ಟಿನ 
ಅಳತೆಗೋಲಿನಿಂದ ಮತ್ತು ಕಂಬಗಳ 
ಭೂಪ್ರಮಾಣದಲ್ಲಿಯೂ  ಉಲ್ಲೇಖಿತವಾಗಿರು 
ವುದು. ಈ ಮೇಲಿನ ಕಾರಣಗಳಿಂದ ಈ ಶಾಸನವು 
ಭೂಮಾಪನ ಅಳತೆಯಲ್ಲಿ ಒಂದು ವಿಶೇಷತೆಯನ್ನು 
ಪಡೆದಿದೆ ಎಂದು ಉಲ್ಲೇಖಿಸಬಹುದು. 


ನಿಠ್ಮ್ಶಲ ಡಿ. ಪೋತದಾರ" 


ಮೇರೆಗಲ್ಲುಗಳು 


ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ 
ಭೂ ನಿರ್ವಹಣೆ ಪದ್ಧತಿ ಅಸ್ತಿತ್ವದಲ್ಲಿದ್ದುದು ಕಂಡುಬರು 
ತ್ಮಡೆ. ಒಕ್ಕಲುತನದ ಭೂಮಿಯನ್ನು ಕ್ರಮಬದ್ಧ 
ವಾಗಿ ಅಳತೆಮಾಡಿ, ಭೂಮಿಯ ಫಲವತ್ತತೆಗೆ ಅನು- 
ಗುಣವಾಗಿ ಅದನ್ನು ವರ್ಗೀಕರಿಸಿ ಭೂಕಂದಾಯವನ್ನು 
ವಸೂಲಿ ಮಾಡಲಾಗುತ್ತಿತ್ತು. 


ವೇದಕಾಲದಿಂದಲೂ ಭೂಮಿಯನ್ನು ವ್ಯವಸ್ಥಿತ 
ವಾಗಿ ಅಳತೆ ಮಾಡುವ ಪದ್ಧತಿ ಇತ್ತೆಂಬುದು ನಮಗೆ 
ಕಂಡುಬರುತ್ತದೆ.! ಆದರೆ ಮೊಟ್ಟ ಮೊದಲಿಗೆ ಕಾಟಲ್ಯನು 
ಭೂ ನಿರ್ವಹಣೆಯ ಪರಿಪೂರ್ಣ ಕಲ್ಪನೆಯನ್ನು ನಮಗೆ 
ಕೊಟ್ಟನು. "ಅರ್ಥಶಾಸ್ತ್ರದಲ್ಲಿ ವಿನಿಧ ಪ್ರಕಾರದ 
ಭೂಮಿಗಳ ಅಳಕೆ ಮಾಡಿದ ಬಗ್ಗೆ ವಿವರಣೆಗಳು ದೊರೆ 
ಯುತ್ತವೆ.? ಭೂಮಿಯನ್ನು ಅಳೆದ ಮೇಲೆ ಪ್ರತಿ- 
ಯೊಂದು ಭೂಕ್ಷೇತ್ರದ ಮೇರೆಗಳನ್ನು ಗುರುತಿಸಲಾಗು 
ತ್ತಿತ್ತು. ಆಯಾ ಕಾಲದ ಇತರ ರಾಜಕೀಯ ಶಾಸ್ಪಜ 


ಆಇ 
ರಾದ ಮನು, ಯಜ್ಞ ವಲ್ಯ ಸ ಮುಂತಾದವರೂ ಕೂಡ 


೫ ಸಂಶೋಧನ ವಿದ್ಯಾರ್ಥಿ, ಪ 


ನ 
ಆ 


ಧಾರೆವಾಡೆ-೫೮೦ ೦೦೩ 


ಪ್ರ ಪದ್ಧ ತಿಯ ಬಗ್ಗೆ ತಮ್ಮದೇ ಆದ ವ್ಯಾಖ್ಯೆಯನ್ನು 
ನೀಡಿದ್ದಾರೆ.3 


ಭೂಮಿಯನ್ನು ಅಳೆದು ನಿಶ್ಚಿತ ಅಳತೆಗಳ 
ಪ್ರಮಾಣದಲ್ಲಿ ವಿಭಾಗಿಸಲಾಗುತ್ತಿತ್ತು. ಈ ರೀಕಿ 
ಅಳತೆ ಮಾಡಿದ ಭೂಪ್ರದೇಶದ ಮೇರೆಗಳನ್ನು ಗುರುತಿ 
ಸುವ ಸಲುವಾಗಿ ಕಲ್ಲುಗಳನ್ನು ನೆಡಲಾಗುತ್ತಿತ್ತು. 
ಭೂಮೇರೆಗಳನ್ನು ಸಮೀಪದಲ್ಲಿ ಹರಿಯುವ ನೆದಿ, ಹಳ್ಳ, 
ಬೆಟ್ಟಿ ಪ್ರದೇಶ, ಕಾಡು, ಕಲ್ಲುಗುಡ್ಡೆ ಗಳು ಮುಂತಾದವು 
ಗಳನ್ನು ಹೆಸರಿಸುವ ಮೂಲಕ ಕೂಡ ಗುರುತಿಸಲಾಗು 
ತ್ರಿತ್ತಲ್ಲದೆ ಹೊಲದ ಮೇಕೆಗಳಲ್ಲಿ ದೀರ್ಫೆಕಾಲ ಬಾಳಿಕೆ 
ಬರುವಂತಹೆ ವಸ್ತುಗಳನ್ನು ಇರಿಸಬೇಕೆಂದು 
"ಮನುಸ್ಮ್ಮೃತಿ'ಯಲ್ಲಿ ಹೇಳಲಾಗಿದೆ." ಇದೇ ಪದ್ಧತಿ 
ಯನ್ನು ಅನುಮೋದಿಸುತ್ತ ಬೃಹಸ್ಪತಿಯು ಈ ವಸ್ತು 
ಗಳನ್ನು ಪಾತ್ರೆ ಇಲ್ಲವೆ ಹೂಜಿಗಳಲ್ಲಿ ಇರಿಸಿ ಮೇರೆಗಳ 
ಒಳಗೆ ಇಡಲು ತಿಳಿಸಿದ್ದಾನೆ.5 ಇದೇ ರೀತಿಯಾಗಿ 
ತಮ್ಮ ಮಾಲೀಕತ್ವದ ಭೂಮಿಯನ್ನು ಗುರುತಿಸುವ 
ಸಲುವಾಗಿ ಭೂಮಾಲೀಕರು ಬಿದಿರಿನ ಇಲ್ಲವೆ ಮರದ 


ಚೀನ ಭಾರತೀಯ ಇತಿಹಾಸ ಮುತ್ತು ಶಾಸನಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ್ಕ 


] ನೋಡಿ N.N. Kher-‘Agrarian and Fiscal Economy’, 110111೩1 Banarsidass, New 


Delhi, 1973 P. 46 


೬” : 
ಬೃಹಸ್ಪತಿ ಸ್ಮೃತಿ: XIX ೨೦-೧ 


2 ಅರ್ಥಶಾಸ್ತ್ರ: 11 ೩೫ 

3 ಮುನುಸ್ಮ ತಿ: VIII ೨೪೬-೮ ; 
4 ಮೆನುಸ್ಮೃತಿ; %111 ೨೫೦-೧ 
5 


pA ಆ ದಾ . 
ಯಜ್ಞವಲ್ಪ ಸ್ಮತಿ 11 ೧೫೧ 


ಇತಿಹಾಸ ದರ್ಶನ 


ಬೊಂಗೆಗಳಿಂದ ಬೇಲಿಯನ್ನು ನೆಡುತ್ತಿದ್ದರು, 
ಭೂಪ್ರದೇಶದ ಸುತ್ತಲೂ ನೀರಾವರಿಗಾಗಿ ಕಾಲುವೆ 
ಗಳನ್ನು ಕೂಡ ನಿರ್ಮಿಸುತ್ತಿದ್ದರು. ಪ್ರತಿಯೊಂದು 
ಭೂಮೇರೆಯನ್ನು ಪ್ರತಿಯೊಬ್ಬರೂ ಗೌರವಿಸುವುದಲ್ಲಜಿ 
ಇದರ ಉಲ್ಲಂಘನೆಯಾದರೆ ದಂಡವನ್ನು ತೆರೆಬೇಕಾ 
ಗುತ್ತಿತ್ತು. ಕೌಟಿಲ್ಯನು ಭೂಮೇರೆಯ ಉಲ್ಲಂಘೆನೆಗಾಗಿ 
ದಂಡವನ್ನು ವಿಧಿಸಿದ್ದಾನೆ.6 


ಭೂಮಿಯನ್ನು ಅಳೆಯಲು ಬಹು ಪಾಚೀನ 
ಕಾಲದಲ್ಲಿ ಹಗ್ಗವನ್ನು ಬಳಸುತ್ತಿ ದ್ವರೆಂದೂ ಹೇಳಲು 
ಆಧಾರಗಳಿವೆ. ಕೌಟಲ್ಯನು “ರಜ್ಜುಗ್ರಾಹಕ” ಎಂಬ 
ಅಧಿಕಾರಿಯನ್ನು ಹೆಸರಿಸುತ್ತಾನೆ. ಇನನು ಭೂಮಿ 
ಯನ್ನು ಹಗ್ಗದಿಂದ ಅಳೆಯುವ "ಭೂಮಾಪನ ಅಧಿಕಾರಿ” 
ಎಂದು ಅರ್ಥೈಸಲಾಗಿದೆ. ಮುಂಜಿ ಕಾಲಾನುಕ್ರಮ 
ದಲ್ಲಿ "ಕಾಲು' ಅಥವಾ "ಪಾದ', "ಗೇಣು', “ಮಾರು? 
ಇತ್ಯಾದಿಗಳಲ್ಲದೆ ನಿರ್ದಿಷ್ಟ ಅಳತೆಯ ಅಂದರೆ ನಿರ್ದಿಷ್ಟ 
ಸಂಖ್ಯೆಯ “ಗೇಣು” ಅಥವಾ "ಮಾರು' ಉದ್ದದ 
ಕೋಲುಗಳನ್ನು ಬಳಸುತ್ತಿ ದ್ವರೆಂಬುದಕ್ಕೆ ಕನ್ನಡ ಶಾಸನ 
ಗಳಲ್ಲಿ ಬಹಳಷ್ಟು ಉಲ್ಲೇಖಗಳು ದೊರೆಯುತ್ತವೆ. 
(ಹದಿನೆಂಟು ಗೇಣ ಕೋಲು, ಮಾರಗೋಲು ಇತ್ಯಾದಿ). 
ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇಕಿ ಅಳತೆಯ ಕೋಲು 
ಗಳನ್ನು ಬಳಸಲಾಗುತ್ತಿತ್ತೆಂದು ಕಾಣುತ್ತ ದೆ ಮತ್ತು 
ಇಂತಹೆ ಕೋಲುಗಳು ಅವು ಪ್ರಚಲಿತನಿದ್ದ ಊರಿನ 
ಅಥವಾ ಒಂದು ಪ್ರದೇಶದ ಅಧಿಕಾರಿಯ ಹೆಸರನ್ನೂ 
ಸಹ ಹೊಂದಿರುತ್ತಿದ್ದವು ಎಂದು ಕಂಡುಬರುತ್ತದೆ. 
(ನವಿಲುಗುಂದದ ಕೋಲು, ಬೆಂಕೊಳ್ಳನ ಕೋಲು 
ಇತ್ಯಾದಿ.) ಇಂತಹ ನಿಶ್ಚಿತ ಪ್ರಮಾಣವನ್ನು 
ಮತ್ತರು, ಕಂಬ, ನಿವರ್ತನ ಇತ್ಯಾದಿಯಾಗಿ ಗುರುತಿಸ 
ಲಾಗುತ್ತಿತ್ತು. 


ಭೂಮಿಯನ್ನು ವಿವಿಧ ಅಳತೆಗಳಲ್ಲಿ ನಿರ್ಧರಿಸಿ 
ಅವುಗಳಿಗೆ ಮೇರೆಗಲ್ಲುಗಳನ್ನು ಹಾಕಲಾಗುತ್ತಿತ್ತು. ಇವು 
ಬಹಳಷ್ಟು ಸಲ ಹೊಲಗಳ ಮೇರೆಗಳನ್ನು ಗುರುತಿಸುವ 


6 ಅರ್ಥಶಾಸ್ತ್ರ : 111 ೯ 
7 ೫8011 (RE} Ch. 302 
8 . ೫೮1111 (old), Tl. 133 


ಇತಿಹಾಸ ದರ್ಶೆನ 


ಮೇರೆಗಲ್ಲುಗಳಾಗಿರುವ ಜೊತೆಗೆ ಕೆಲ ಧಾರ್ಮಿಕ ಚಿಹ್ನೆ 
ಗಳನ್ನೂ ಹೊಂದಿರುತ್ತಿದ್ದವೆಂಬ ಬಗ್ಗೆ ಉಲ್ಲೇಖಗಳು 
ದೊರೆಯುತ್ತವೆ. ವಿಶೇಷವಾಗಿ ದೇವಾಲಯಗಳು 
ಅಥವಾ ಮಠಗಳು, ಧರ್ಮಗುರುಗಳು, ಯತಿಗಳು 
ಮುಂತಾದವರಿಗೆ ದಾನವಾಗಿ ಕೊಟ್ಟಿ ಭೂಮಿಯ ಮೇರೆ 
ಗಳನ್ನು ಇಂತಹ ಚಿಹ್ನೆಗಳುಳ್ಳ ಕಲ್ಲುಗಳಿಂದ ಗುರುತಿಸ 
ಲಾಗುತ್ತಿತ್ತು. ಹೀಗಾಗಿ ಇಂತಹ ಕಲ್ಲುಗಳು ಮೇರೆ 
ಗಳನ್ನು ಸೂಚಿಸುವ ಜೊತೆಗೆ ಆಯಾ ಕಾಲದ ಆಯಾ 
ಪ್ರದೇಶಗಳ ಧಾರ್ಮಿಕ ಸ್ಥಿತಿ-ಗತಿಗಳ ಸೂಚಕಗಳೂ 
ಕೂಡ ಆಗಿರುತ್ತಿದ್ದ ವು. ಕನ್ನಡ ಶಾಸನಗಳಲ್ಲಿ ಕಂಡು 
ಬರುವ ಇಂತಹೆ ವಿವಿಧ ಉಲ್ಲೇಖಗಳನ್ನು ಇಲ್ಲಿ ಪರಿ 
ಶೀಲಿಸಲಾಗಿದೆ. 


ಎಲ್ಲೆ ಗಳು 


ಇವು ಸಾಮಾನ್ಯವಾಗಿ ಸೀಮೆಯ ಮೇರೆಗಳನ್ನು 
ಗುರುತಿಸುವ ಸಲುವಾಗಿ ನಿಲ್ಲಿಸಿದ ಕಲ್ಲುಗಳು. ಇಂತಹೆ 
ಕಲ್ಲುಗಳನ್ನು ಶಾಸನಗಳಲ್ಲಿ "ಎಲ್ಲೆ ಗಲ್ಲು” ಎಂದು ಕರೆಯ 
ಲಾಗಿದೆ. ಇದಲ್ಲದೆ ಈ ಕಲ್ಲುಗಳನ್ನು ನಿಲ್ಲಿಸಿದ ಮೇಲೆ 
ಅವು ಸೂಚಿಸುತ್ತಿದ್ದ ಮೇರೆಗಳ ವಿನರಗಳೂ ದೊರೆಯು 
ತ್ತವೆ. ಉದಾಹರಣೆಗೆ, ಕ್ರಿ.ಶ. ೧೫೩೬ರ ಶಾಸನದಲ್ಲಿ 
ವಿವರಿಸಲಾದ ಚತುಸ್ಸೀಮೆಯ "ಎಲ್ಲೆ ಗಲ್ಲು'ಗಳು 
ನಿಜಯನಗರದ ದೊರೆಯಾದ ಅಚ್ಯುತರಾಯನು 
ತಿರುಮಲದೇವರಿಗೆ ಸರ್ವಮಾನ್ಯವಾಗಿ ಕೊಟ್ಟಿ ಗ್ರಾಮದ 
ಸೀಮೆಯ ಮೇರೆಗಳನ್ನು ಸೂಚಿಸುತ್ತಿದ್ದವು. 


ಗಡಿಯ ಕಲ್ಲು 

ಎಲ್ಲೆ ಗಲ್ಲುಗಳಂತೆ ಹೊಲದೆ ಗಡಿ, ಊರಿನ ಗಡಿ, 
ದಾನವಾಗಿ ನೀಡಿದ ಭೂಮಿಯ ಮೇರೆಗಳನ್ನು 
ಗುರುತಿಸಲು ನಿಲ್ಲಿಸಿದ ಕಲ್ಲುಗಳನ್ನು "ಗಡಿಯ ಕಲ್ಲು'ಗಳು 
ಎಂದು ಕರೆಯಲಾಗಿದೆ.8 
ಚಕ್ರಕಲ್ಲು 

ಈ ಮೇರೆಗಬ್ಲುಗಳು ಚಕ್ರದ ಚಿಹ್ನೆಯನ್ನು 


ಒಳಗೊಂಡಿರುತ್ತಿದ್ದವು. ಚಕ್ರದ ಚಿಹ್ನೆಯ ಮೇರೆಗಲ್ಲು 
ಗಳುಳ್ಳ ಭೂಮಿಗಳು ವಿಶೇಷವಾಗಿ ವೈಷ್ಣವ ಸಂಪ್ರ- 
ದಾಯಕ್ಕೆ ಸೇರಿದ ದೇವಾಲಯ, ಮಠ ಇಲ್ಲವೆ ಈ 
ಪಂಥಕ್ಕೆ ಸೇರಿದ ವ್ಯಕ್ತಿಗಳಿಗೆ, ಧರ್ಮಗುರುಗಳಿಗೆ 
ಕೊಡುಗೆಯಾಗಿ ನೀಡಿದ  ಭೂಮಿಗಳಾಗಿದ್ದವು. 
ಉದಾಹರಣೆಗೆ, ಕ್ರಿ. ಶೆ. ೧೩೦೯ರ ಮೂರನೆಯ 
ಹೊಯ್ಸಳ ನರಸಿಂಹನ ಶಾಸನವು ಶ್ರೀ ಪ್ರಸನ್ನ 
ಮಾಧವ ದೇವರಿಗೆ ದತ್ತಿಯಾಗಿ ನೀಡಿದ ಕ್ಷೇತ್ರದ ಮೇರೆ 
ಗಳಿಗೆ ಚಕ್ರದ ಕಲ್ಲುಗಳನ್ನು ನಿಲ್ಲಿಸಿ ಆ ಕ್ಷೇತ್ರವು ದೇವರ 
ಅಂಗಭೋಗಾದಿ ಸೀಮೆಗಳಿಗೆ ಸಲ್ಲುವದು ಎಂದು 
ತಿಳಿಸುತ್ತದೆ.3 ಇದೇ ರೀತಿ ಮತ್ತೊಂದು ವಿಜಯನಗರ 
ಕಾಲದ ಶಾಸನವು ಶ್ರೀ ನರಸಿಂಹ ದೇವರ ದೀಪಾರಾಧನೆಗೆ 
ಕೊಟ್ಟಿ ಭೂದಾನದ ಮೇರೆಗಳನ್ನು "ಚಕ್ರ ಕಲ್ಲು' ಎಂದು 
ಗುರುತಿಸಿದ ವಿನರ ನೀಡುತ್ತದೆ.!9 


ಶಂಖಚಕ್ರದ ಕಲ್ಲು 

ಇದೇ ರೀತಿಯಾಗಿ ಶಂಖಚಕ್ರ ಕಲ್ಲು ಬರೀ ಒಂದು 
ಮೇರೆಗಲ್ಲಾಗಿರುವ ಜೊತೆಗೆ ಅಂದಿನ ಧಾರ್ಮಿಕ 
ಸ್ಥಿತಿಯ ವಿವರ ನೀಡಲು ಸಹಕಾರಿಯಾಗಿದೆ. 
ಕ್ರಿ. ಶೆ. ೧೪೭೨ರ ಶಾಸನವು ವಿಷ್ಣುಭಕ್ತಿಪರಾಯಣದ 
ಶ್ರೀ ವೈಷ್ಣ ವರಾದ ಕೋನೇರಿ ಅಯ್ಯನವರಿಗೆ ಅವರೆ 
ಗೃಹಸಮಾರಾಧನೆ ಮತ್ತು ಶ್ರೀ ಗೋಪಿನಾಥ ದೇವರ 
ಸೇನೆಗೆ ಗ್ರಾಮದ ಪ್ರಜೆಗಳು ಮತ್ತು ಸೇನಬೋನರು 
ತೋಟ ಮುಂತಾಗಿ ದಾನವಾಗಿ ನೀಡಿ ಅದರ ಮೇರೆ 
ಗಳನ್ನು "ಶಂಖಚಕ್ರ ಕಲ್ಲು'ಗಳಿಂದ ಗುರುತಿಸಿದರು ಎಂದು 
ವಿವರಿಸುತ್ತದೆ.!' ಹೊಯ್ಸಳ ಚಕ್ರವರ್ತಿ ಮೂರನೆಯ 
ನರಸಿಂಹನ ಶಾಸನವು ಶ್ರೀ ಪ್ರಸನ್ನ ಮಾಧವ ದೇನರು, 
ಶ್ರೀ ರಾಮಕೃಷ್ಣ ದೇವರು ಮತ್ತು ಶ್ರೀ ವರದ 
ಅಲ್ಲಾಳನಾಥ ದೇವರ ಅಮೃತಸಡಿ ಮುಂತಾದ ಸೇವೆ 
ಗಾಗಿ ದತ್ತಿಯನ್ನು ನೀಡಿ ಭೂಮಿಯ ಮೇರೆಗಳನ್ನು 
"ಶಂಖಚಕ್ರ ಕಲ್ಲು'ಗಳಿಂದ ಗುರುತಿಸಿರುವುದಾಗಿ ತಿಳಿಸು 


9 EC VII (RE), Ng. 76 

10 SIIIX Pt. 11. No. 533 
11 EC VII (RE). Ng. 157 
12 EC VII (RE), Ng. 73 

13 EC 111 (RE), Gu. 26 

14 KIT, No. 17 


ತ್ರಜಿ!? ಇಂತಹ ಕಲ್ಲುಗಳ ಮೇಲೆ ವಿಷ್ಣುವಿನ 
ಲಾಂಛನಗಳಾದ ಶಂಖ ಮತ್ತು ಚಕ್ರಗಳ ಚಿತ್ರಗಳು 
ಇದ್ದವೆಂದು ತೋರುತ್ತದೆ. 


ವಾಮನ ಮುದ್ರೆಯ ಕಲ್ಲು 

ವಾಮನ ಮುದ್ರೆಯ ಕಲ್ಲು ವಿಷ್ಣು ವಿನ ಅವತಾರ 
ವಾದ ವಾಮನನ ಚಿತ್ರವನ್ನು ಒಳಗೊಂಡಿರುತ್ತದೆ. 
ಕ್ರಿ. ಶ. ೧೫೦೬ರ ಒಂದು ಶಾಸನವು ಈ ಮೇರೆಗಲ್ಲಿನ 
ಬಗ್ಗೆ ಉಲ್ಲೇಖಿಸುತ್ತದೆ.' ಈ ಶಾಸನವು ವಿಜಯ 
ನಗರದ ದೊರೆಯು ರಂಗನಾಥ ಭಟ್ಟಿನೆಂಬ ಪಂಡಿತನಿಗೆ 
ಗ್ರಾಮವೊಂದನ್ನು ದಾನವಾಗಿ ನೀಡಿ ಗ್ರಾಮದ ಮೇರೆ 
ಗಳಿಗೆ "ನಾಮನೆ ಮುದ್ರೆಯ ಕಲ್ಲು'ಗಳನ್ನೆ ನೆಡಿಸಿದ 
ಬಗ್ಗೆ ವಿವರಿಸುತ್ತದೆ. ಇಂತಹೆ ವಾಮನ ಮುದ್ರೆಯ 
ಕಲ್ಲುಗಳು ಈ ಕಾಲಕ್ಕಿಂತ ಹಿಂದೆಯೂ ಬಳಸಲ್ಪಡುತ್ತಿದ್ದ 
ಬಗ್ಗೆ ಉಲ್ಲೆ ೇಖಗಳು ಇವೆ. ಎಷ್ಟೋ ಸಲ ಇಂತಹ 
ಕಲ್ಲುಗಳ ಮೇಲೆ ಕೊಡೆ ಮತ್ತು ಕಮಂಡಲಗಳನ್ನು 
ಹಿಡಿದುಕೊಂಡು ನಿಂತ ಕುಳ್ಳ ವಟುವಿನ ಚಿತ್ರವನ್ನು 
ಕೊರೆಯಲಾಗಿರುತ್ತದೆ. 


ಲಿಂಗಳಲ್ಲು, ಲಿಂಗಮುದ್ರೆಯ ಕಲ್ಲು 

ಈ ಮೇರೆಗಲ್ಲುಗಳು ವಿಶೇಷವಾಗಿ ಶೈವ ಸಂಪ್ರ 
ದಾಯಕ್ಕೆ ಸೇರಿದ ದತ್ತಿಗಳನ್ನು ಸೂಚಿಸುವ ಮೇರೆಗಲ್ಲು 
ಗಳಾಗಿವೆ... ಉದಾಹರಣೆಗೆ, ಕಲ್ಯಾಣ ಚಾಲುಕ್ಯರ 
ದೊರೆಯಾದ ಮೊದಲನೆಯ ಸೋಮೇಶ್ವರನ ಒಂದೆ 
ಶಾಸನವು ಶ್ರೀ ಕದಂಬೇಶ್ವರ ದೇವಾಲಯಕ್ಕೆ, ಸಂಬಂಧಿಸಿ 
ದಂತೆ ಶ್ರೀ ಸೋಮೇಶ್ವರ ಪಂಡಿತ ದೇವರಿಗೆ ದೇವರ 
ನೈವೇದ್ಯಕ್ಕಾಗಿ ನೀಡಿದ ಭೂಮಿಯ ಮೇರೆಗಳನ್ನು 
"ಲಿಂಗದ ಕಲ್ಲು'ಗಳಿಂದ ಗುರುತಿಸಿರುವ ಬಗ್ಗೆ ವಿವರಿಸು 
ತ್ತಜೆ.14 ಅದೇ ರೀತಿಯಾಗಿ ಶ್ರೀ ಗೋಕರ್ಣ ಕ್ಷೇತ್ರದ 
ವಾಹಾಬಲದೇವರಿಗೆ ನಡೆಯುವ ಸೇವೆಗಳಿಗಾಗಿ ದತ್ತಿ 
ನೀಡಿದ ಗ್ರಾಮದ ಮೇರೆಗಳನ್ನು ಲಿಂಗಮುದ್ರೆಯ ಕಲ್ಲು 
ಗಳಿಂದ. ಸೂಚಿಸಲಾಯಿತೆಂದು ಕ್ರಿ. ಶ. ೧೫೫೦ರ 


ಇತಿಹಾಸ ದರ್ಶನ 


ಸದಾಶಿವರಾಯನ ಶಾಸನವು ತಿಳಿಸುತ್ತದೆ.!5 ಸಾಮಾನ್ಯ 
ವಾಗಿ ಇಂತಹ ಕಲ್ಲುಗಳ ಮೇಲೆ ನೀಠದ ಮೇಲಿರುವ 
ಶಿವಲಿಂಗದ ಚಿತ್ರವಿರುತ್ತ ಜಿ. 


ನಂದಿ ಕಲ್ಲು 


ನಂದಿಕಲ್ಲಿನ ಮೇಲೆ ಶಿವನ ವಾಹನವಾದ ನಂದಿಯ 
ಚಿತ್ರವಿರಬೇಕು. ಹೊಯ್ಸಳ ವಿಷ್ಣುವರ್ಧನನ ಶಾಸನವು 
ಮಲ್ಲಿಕಾರ್ಜುನ ದೇವರ ಆಂಗಭೋಗ ರಂಗಭೋಗ 
ಗಳಿಗೆ ನೀಡಿದ ದತ್ತಿಯ ಭೂಮಿಗೆ "ನಂದಿ ಕಲ್ಲು 
ನೆಡೆಸಿದ ಬಗ್ಗೆ ಕಿಳಿಸುತ್ತದೆ.16 ಕ್ರಿ. ಶ. ೧೫೩೪ರ 
ಶಾಸನವು ವಿಜಯನಗರದದೊ ರೆಯಾದ ಅಚ್ಯುತ 
ರಾಯನು ವಿರೂಪಾಕ್ಷ ಗುಡಿಯ ಗೋಪುರದಲ್ಲಿಯ 
ಶ್ರೀ ಬುಕ್ಕೇಶ್ವರ ದೇವರಿಗೆ ನಡೆಯುವ ಸೇವೆಗಳಿಗೆ 
ಕುರುಗೋಡು ಸೀಮೆಯೊಳಗಿನ ದೊಂಡವಡಿ ಗ್ರಾಮ 
ವನ್ನು ದತ್ತಿಯಾಗಿ ನೀಡಿ ಅದರ ಮೇರೆಗಳಿಗೆ "ಲಿಂಗ 
ಮುದ್ರೆಯ ಕಲ್ಲು” ಮತ್ತು "ನಂದಿ ಕಲ್ಲು' ಹಾಕಿಸಿದ 
ಬಗ್ಗೆ ತಿಳಿಸುತ್ತದೆ.!? 


: ಇದೇ ರೀತಿಯಾಗಿ "ಬಸವನೆ ಮುದ್ರೆಯ ಕಲ್ಲು' 


ಮತ್ತು "ಬಸವಂತ ಕಲ್ಲು' ಹೆಸರಿಸಬಹುದು. ಕ್ರಿ. ಶ. 
೧೪೫೦ರ ಶಾಸನವು ಶ್ರೀ ಸೋಮೇಶ್ವರ ದೇವರೆ 


ಶ್ರೀಕಾರ್ಯಕ್ಕೆ ದತ್ತಿಯಾಗಿ ನೀಡಿದ ಸೋಮಲಾಪುರ 
ಗ್ರಾಮದ ಮೇರೆಗಳಿಗೆ "ಬಸವ ಮುದ್ರೆ'ಯ ಕಲ್ಲನ್ನು 


1೨ 
16 
17 
18 
19 


KI VIL, No. 70 

EC VII (RE), Ng. 61 

511 IX Pt. 11, No. 565 
511 IX Pt. 11, No. 457 
70111 (RE), Hg. 133 


ಇತಿಹಾಸ ದರ್ಶನ 


[17] 


ನಿಲ್ಲಿಸಿದ ಬಗ್ಗೆ ತಿಳಿಸುತ್ತದೆ. ವಿಜಯನೆಗರದ ದೊರೆ 
ಯಾದ ಮಲ್ಲಿಕಾರ್ಜುನನ ಶಾಸನವು "ಬಸವಂತ' ಕಲ್ಲಿನ 
ಬಗ್ಗೆ ಉಲ್ಲೇಖಿಸುತ್ತದೆ! 


ತ್ರಿಶೂಲದ ಕಲ್ಲು 


ತ್ರಿಶೂಲವು ಶಿವನು ತನ್ನೊಂದು ಕೈಯಲ್ಲಿ ಧರಿಸಿದ 
ಒಂದು ಆಯುಧ. ತ್ರಿಶೂಲದ ಚಿಹ್ನೆಯ ಮೇರೆಗಲ್ಲು 
ಗಳೂ ಕೂಡ ಮೇಲೆ ವಿವರಿಸಿದ ಮೇರೆಗಲ್ಲುಗಳಂತೆ ಶೈವ 
ದತ್ತಿಯ ವಿವರಗಳನ್ನೇ ಸೂಚಿಸುತ್ತವೆ. ಕ್ರಿ.ಶ. ೧೪೯೭ರ 
ಶಾಸನವು ತಿಪ್ಪರಸರು ಕಿತ್ತುರ ರಾಮಯ ದೇವರಿಗೆ 
ಅಮೃತಪಡಿ, ನಂದಾದೀಪ ಮುಂತಾದ ಸೇವೆಗಳಿಗೆ 
ಹಾಕಿಕೊಟ್ಟ ಭೂಮಿಗೆ "ತ್ರಿಶೂಲದ ಕಲ್ಲು' ನಿಲ್ಲಿಸಿದ 
ಬಗ್ಗೆ ವಿವರಿಸುತ್ತದೆ.1* ಈ ಮೇರೆಗಲ್ಲುಗಳು ತ್ರಿಶೂಲದ 
ಚಿಹ್ನೆಗಳನ್ನೂ ಕೂಡ ಹೊಂದಿರಬಹುದು. 


ಈ ಪ್ರಕಾರವಾಗಿ ಮೇಲೆ ವಿವರಿಸಲಾದ ಮೇರೆ- 
ಗಲ್ಲುಗಳು ಭೂ ಮೇರೆಗಳನ್ನು ಗುರುತಿಸುವುದಲ್ಲಜಿ 
ಧಾರ್ಮಿಕ ಸ್ಥಿತಿಯನ್ನು ವಿವರಿಸುವ ಚಿಹ್ನೆಗಳೂ ಕೂಡ 
ಆಗಿವೆ. ಪ್ರಾಚೀನ ಕರ್ನಾಟಕದಲ್ಲಿ ವೈಷ್ಣವ ಹಾಗೂ 
ಶೈವ ಧರ್ಮಗಳು ಉಚ್ಛಾ ಪ್ರಯ ಸ್ಥಿತಿಯಲ್ಲಿದ್ದವು ಎಂಬ 
ಅಂಶವನ್ನು ಈ ಮೇರೆಗಲ್ಲುಗಳ ಅಧ್ಯಯನದಿಂದ 
ಇನ್ನಷ್ಟು ದೃಢಪಡಿಸಬಹುದು. 


ಹರಿಹರ ಶ್ರೀನಿವಾಸರಾವ್‌" 


ಮಾಗಳದ ಶಾಸನಗಳಲ್ಲಿ "ಯೋಗ-ವೈಜ್ಞಾನಿಕ ನಿಕ್ಲೇಷಣೆ 


ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿ ತಾಲ್ಲೂಕಿನ 
ಮಾಗಳ ಗ್ರಾಮ ಮತ್ತು ಅಲ್ಲಿಂದ ಸುಮಾರು ೨ ಕಿ.ಮೀ. 
ದೂರದಲ್ಲಿರುವ ರಂಗಾಪುರದೆ ಶಾಸನಗಳಲ್ಲಿ ೨೦೦ 
ಪ್ರಮುಖ ಮಹಾಜನರ ಉಲ್ಲೆ (ಖನಿಜೆ. ಇವರು 
ಯಮ ನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ 
ಅನುಷ್ಠಾನ ಜನ ಸಮಾಧಿ ಶೀಲ ನಟ್ಟರ್ಮಕ್ರಿಯಾ 
ಏರತರೂ ವೇದ ವೇದಾಂಗಗಳನ್ನೂ ಅನೇಕ ಶಾಸ್ತ್ರ 
ಗಳನ್ನು ಅರಿತನರೂ ಕಳಂಕ ರಹಿತರೂ ಆಗಿದ್ದರೆಂದು 
ತಿಳಿಸುತ್ತವೆ. ಊರೊಡೆಯರಾದೆ ಹರಿಹರ, ಗೋವಿಂದ, 
ಮಾಧೆವಕೆಂಬ ಬ್ರಾಹ್ಮಣ ಸೈನ್ಯಾಧಿಕಾರಿ ಮತ್ತು 
ಮಂತ್ರಿಯ ಶೌರ್ಯ, ಪರಾಕ್ರಮಗಳನ್ನುು ಉಲ್ಲೇಖಿಸಿವೆ. 
ಅಲ್ಪ ವ್ಯತ್ಯಾಸದೊಂದಿಗೆ ಈ ಶಾಸನೋಕ್ತಿಗಳು 
ಪತಂಜಲಿಯ ಯೋಗ ಸೂತ್ರದಲ್ಲಿ ಹೇಳಿರುವ ಸಾಲು 
ಗಳಂತೆಯೇ ಇದ್ದು ಅವುಗಳ ಪಾರಿಭಾಷಿಕ ಶಬ್ದಗಳ 
ವೈಜ್ಞಾನಿಕ ವಿಶ್ಲೇಷಣೆಯನ್ನು ವಿವರಿಸುವುದು. ಈ 
ಲೇಖನದ ಉದ್ದೇಶವಾಗಿದೆ. "ಯೋಗ' ಎಂದರೆ ದೇಹೆ 
ಮತ್ತು ಮನಸ್ಸುಗಳ ಅತಃಶಕ್ತಿಗಳನ್ನ್ನು ಸಮನ್ವಯ 
ಗೊಳಿಸುವುದು ಎಂದೂ ಅರ್ಥ. 


ರಂಗಾಪುರದ ನರಸಿಂಹಸ್ವಾಮಿ ದೇವಸ್ಥಾನದ 


ಪ್ರವೇಶದಾ ರದ ಬಲಭಾಗಕ್ಕಿರುವ ತ್ರಿಭುವನಮಲ್ಲ 
ಚಾಳುಕ್ಯ ದೊರೆಯ ಕಾಲದ ಕ್ರಿ.ಶ. ೧೧೧೬ರ 
* ೬೫/೧೫, "ಸಮುರ್ಥ' ೨ನೆಯ ಅಡ್ಡರಸ್ತೆ, 


ಚೆಂಗಳೊರು-”೬೦ ೦೮೫, 


೩ನೆಯ ಹಂತ್ಕ, ೫ನೆಯ ಬ್ಲಾಕ್‌, 


ಶಾಸನದಲ್ಲಿ ಯೋಗದ ಬಗೆಗಿನ ಸಾಲುಗಳ ಉಲ್ಲೇಖ 
ಹೀಗಿದೆ. | 

ಸ್ವಸ್ತಿ ಯಮ ನಿಯಮ ಸ್ವಾಧ್ಯಾಯ ಧ್ಯಾನ 
ಧಾರಣಯೋಗಾನುಷ್ಟಾನ ಜಸ ಸಮಾಧಿ ಶೀಲ ಷಟ್ಟರ್ಮ 
ಕ್ರಿಯಾ ನಿರತರನೇಕ ಯಜ್ಞಾ [ವ]ಭ್ರಿ ತಾವಗಾಹನ 
ಪನಿತ್ರೀಕ್ರತ ಶರೀರರ್ವ್ಮೇದ ವೇದಾಂಗನೋಪಾಂಗನೇಕ 
ಶಾಸ್ತ್ರಾ ಅಷ್ಟದಶ ಧರ್ಮ ಸಂಹಿತರು! ಎಂದು 
ಉಲ್ಲೇಖಿಸುತ್ತಿದೆ. 

ಪತಂಜಲಿ ಯೋಗ ಸೂತ್ರದ ಎರಡನೇಯ 
ಸಾಧನ ಪಾದದಲ್ಲಿಯ ೨೯ನೆಯ ಸೂತ್ರವು ಅಷ್ಟ್ರಾಂಗ 
ಯೋಗದ ಬಗ್ಗೆ ಹೀಗೆ ಹೇಳುತ್ತದೆ. 


"ಯಮ ಸಫಿಯಮಾಸನ ಪ್ರಾಣಾಯಾಮ 

ಪ್ರತ್ಯಾಹಾರ 

ಧ್ಯಾನ ಧಾರಣ ಸಮಾಧಯ್ಯೋ ಷ್ಟಾಂಗಾನಿ' 

ಯಮ, ನಿಯಮ, ಆಸನ, ಪ್ರಾಣಾಯಾಮ, 

ಪ್ರತ್ಯಾಹಾರ, ಧ್ಯಾನ, ಧಾರಣ ಸಮಾಧಿ ಇವು ಎಂಟು 

ಪ್ರಕಾರಗಳಾದ ಯೋಗಾಂಗಗಳೆಂದು ಹೆಸರು. 

ಮಾಗಳದ ೩೨೯ನೇ ಶಾಸನ ವಿಷ್ಣುವರ್ಧನ ಬಲ್ಲಾಳ 

11 ನ ಕಾಲ (ಕ್ರಿ. ಶ. ೧೨೦೯೨)ದಲ್ಲಿ ಪ್ರಾಣಾಯಾಮ, 
ಪ್ರತ್ಯಾಹಾರಗಳ ಬಗ್ಗೆಯೂ ಹೇಳುತ್ತದೆ. 


ಬನಶಂಕರಿ ೩ನೇಘಟ್ಕ 


1 SS1. VolIX Part-I] ಪು. ೧೯೦, ಶಾ, ಸಂ. ೧೯೫, 


2 6,9,1, Vol IX Past-I ಬ 44 


೧೩೦ 


ಇತಿಹಾಸ ದರ್ಶನ 


ಪ್ರಾಣಾಯಾಮ ಪ್ರತ್ಯಾಹಾರ ನಿಜಕ್ರಿಯಾ 
ಕರಣಾನುರಕ್ತ ಸ್ವಾತಃ 
ವಿಶೇಷ ಸರಾಕ್ರಿತ 
ಪ್ರತ್ಯವಾಯರುಂ || 


ಕರಣ ಪರಿಣತಿ 


ಹೀಗೆ "ಆಸನ' ಎಂಬ ಪದ ಒಂದನ್ನುಳಿದು ಉಳಿದ 
ಏಳು ಯೋಗಾಂಗಗಳ ನದಗುಚ್ಛವನ್ನು ಪತಂಜಲಿಯ 
ಯೋಗ ಸೂತ್ರದ ರೀತಿಯಲ್ಲಿಯೇ ಕಾಣಬಹುದಾಗಿದೆ. 


ಇನ್ನು ಪತಂಜಲಿಯು ಈ ಅಷ್ಟಾಂಗಗಳನ್ನುು 
ಹೇಗೆ ವಿವರಿಸುತ್ತಾ ನೆಂಬುದನ್ನು ನೋಡೋಣ. 


ಯಮ: 


ಅಹಿಂಸಾ ಸತ್ತಾ ತನ್ನಯ ಬ್ರಹ್ಮೆಚರ್ಯಾಪರಿಗ್ರಾ 
ಹಾಯವತಾಃ [ಪಾಯೋ. ಸೂ. ೩೦] 


ಪ್ರಾಣಿಗಳನ್ನು ಹಿಂಸಿಸದಿರುವುದು, ಮನಃ 
ಪೂರ್ವಕವಾಗಿ ಸತ್ಯವಂತರಾಗಿ ನಡೆಯುವುದು, ಪರರ 
ಸ್ವತ್ತ ನ್ನು ಅಪಹರಿಸದಿರುವುದು, ಬ್ರಹ್ಮಚರ್ಯವನ್ನು 
ಪಾಲಿಸುವುದರಿಂದ ಇಂದ್ರಿಯ ನಿಗ್ರಹೆವೂ, ಭೋಗ 
ಸಾಮಗ್ರಿಗಳನ್ನು ಸ್ವೀಕರಿಸದೇ ಇರುವುದು, ಇವುಗಳೇ 


"ಯಮ'ವೆಂಬ ಯೋಗವು. 


“ಶೀಲ ಷಟ್ಟರ್ಮ ಕ್ರಿಯಾ ನಿರತರೂ, ಸತ್ಯ 
ವಾಕ್ಯುರು [೧೯೫ನೇ ಶಾಸನ, ೧೪ನೇ ಸಾಲಿನಲ್ಲಿ] "ಸತ್ಯ 
ವಾಕ್ಯರು, [೧೬ನೇ ಸಾಲು] "ಸತ್ಯರಾಧೇಯರು,' 
[೩೨೯ನೇ ಶಾಸನದ ೩೦ನೇ ಸಾಲು], ಕಳಂಕ ದೋಷಾ 
ರಹಿತ [೩೮ ಸಾಲು ಅದೇ ಶಾಸನ] ಗ್ರಾಮ ಶೋಭಾ 
ಪ್ರಖ್ಯಃ ಎಂದು ಪ್ರಸಿದ್ಧನಾದ ಕಾಳಿಮಯ್ಯನ ಗುಣ 
ವಿಶೇಷಣಗಳಲ್ಲಿ "ಯಮ' ಎಂಬ ಪದದ ಅರ್ಥವನ್ನು 
ಗುರ್ತಿಸಬಹುದು. ಹೀಗೆ ೫ ಗುಣಗಳನ್ನು ಪಾಲಿಸಿದರೆ 
ಇಂದ್ರಿಯ ನಿಗ್ರಹೆವು ಉಂಟಾಗುತ್ತದೆ. 


ನಿಯಮ : 


ಎಂದರೆ ವಿವಿಧ ಆಸೆಗಳ ವಿಷಯದಲ್ಲಿ ಸಂಯಮ 
ದಿಂದಿರುವುದು. ಯಮನು ನಿಯಮಗಳೆಂಬ ನೈತಿಕ 
ಆಭ್ಯಾಸಗಳಿಲ್ಲದೆ ಮುಂದಿನ ಯೋಗಾಂಗಗಳನ್ನು ಎಷ್ಟೆ ಕ 


ಇತಿಹಾಸ ದರ್ಶನ 


ಅಭ್ಯಾಸ ಮಾಡಿದರೂ "ಯೋಗ'ದ (ಆರು) ಪೂರ್ಣ 
ಫಲವು ದೊರಕುವುದಿಲ್ಲ. 


ಪ್ರಾಣಾಯಾಮ : 


ಈ ಕ್ರಿಯೆಯು ನೇರವಾಗಿ ಪ್ರಾಣವಾಯುವಿನ 
ಉಸಿರಾಟಕ್ಕೆ ಸಂಬಂಧಿಸಿದ್ದು, ಪ್ರಕೃತಿಯ ಅತ್ಯಮೂಲ್ಯ 
ಹಾಗೂ ಉತ್ಸನ್ನ ಕೊಡುಗೆಯಾದ ಮಾನವನ, 
ದೇಹದಲ್ಲಿನ ಚಟುವಟಿಕೆಗಳಿಗೆ ಕಾರಣವಾಗಿದೆ 
ಯೆಂಬುದನ್ಸ್ನೀಗ ಪರಿಶೀಲಿಸೋಣ. ಪ್ರಾಣಾಯಾಮ 
ಕ್ರಿಯೆಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. 
ರೇಚಕ : ಉಸಿರನ್ನು ಹೊರಕ್ಕೆ ಬಿಡುವುದು. 
(ಈ ಮೂಗಿನ ಮುಖಾಂತರ) ; ಪೂರಕ : ಉಸಿರನ್ನು 
ಓಳಕ್ಕೆ ಎಳೆದುಕೊಳ್ಳುವುದು ; ಹಾಗೂ ಕುಂಭಕ : 
ಉಸಿರನ್ನು ತಡೆ ಹಿಡಿದು ಕೊಳ್ಳು ವುದು. 


ಪ್ರಾರಂಭದಲ್ಲಿ ಈ ಮೂರನ್ನೂ ಐದು ಸೆಕೆಂಡುಗಳ 
ಕಾಲ ಅಭ್ಯಸಿಸುತ್ತಾ, ಕ್ರಮೇಣ ೨೦ ಸೆಕೆಂಡುಗಳಿಗೆ 
ಹೆಚ್ಚಿಸಿ ಪರಮಾವಧಿ ೩೦ ಸೆಕೆಂಡಿನನರೆಗೆ ಮಾಡ 
ಬಹುದು. ಹೀಗೆ ಕ್ರಮವಾಗಿ ಅಭ್ಯಾಸ ಮಾಡುತ್ತಾ 
ಹೋದರೆ ಮೂರು ತಿಂಗಳಿನ ಅವಧಿಯಲ್ಲಿ ಪರಮಾವಧಿ 
ಹಂತವನ್ನು ತಲುಪಬಹುದು. ಈ ತೆರನಾದ ಅಭ್ಯಾಸ 
ದಿಂದ ಜೀಹದ ಸ್ವತಂತ್ರ ನರವ್ಯೂಹಗಳ ಮೇಲೆ 
ಸಂಪೂರ್ಣ ಹತೋಟಿಯನ್ನು ಸಡೆಯಬಹುದೆಂದು 
ಡಾ|| ಆನಂದ ಮತ್ತು ಡಾ|| ಚಿನಾ ಎಂಬ ವೈದ್ಯರುಗಳ 
ಅಧ್ಯಯನದಿಂದ ತಿಳಿದು ಬರುತ್ತದೆ. ಅಲ್ಲದೆ ಇದರಿಂದಾಗಿ 
ಅವರು ತಮ್ಮ ಹೃದಯಕ್ಕೆ ಸಂಬಂಧಿಸಿದ ಶ್ವಾಸೋಚ್ವಾಸ 
ಪ್ರಕ್ರಿಯೆಗಳ ಮೇಲೂ ಪ್ರಭುತ್ವವನ್ನು ಪಡೆದು 
ಕೊಳ್ಳುತ್ತಾರೆ. ಡಾ|| ಕೆ. ಎನ್‌. ಉಡುಸ ಅವರ 
ಪ್ರಕಾರ ಪ್ರಾಣಾಯಾಮ ಮಾಡುವುದರಿಂದ ದೇಹೆದ 
ಸಾಮರ್ಥ್ಯದಲ್ಲಿ ಹೆಚ್ಚಳ, ರಕ್ತದಲ್ಲಿನ ಶರ್ಕರ 
ಅಂಶ, ಕೋಲಸ್ಟ್ರಲ್‌ (0010886801) ಮಟ್ಟಿ ಗಳು ಕಡಿಮೆ 
ಯಾಗಿ ಮಿದುಳಿನ ಕಾರ್ಯಾಚರಣೆಯಲ್ಲಿ ಶಾಂತ ಪರಿಸ್ಥಿತಿ 
ಎರ್ಸಡುವುದನ್ನು ಈ ಚಿತ್ರದ ಮೂಲಕ ವ್ಯಕ್ತ 
ಪಡಿಸಿದ್ದಾರೆ. 


೧೩೧ 


ಪ್ರತ್ಯಾಹಾರ : 

ಈ ಕ್ರಿಯೆಯೂ ಮನೋನಿಗ್ರಹಕ್ಕಾಗಿ ಮನಸ್ಸಿಗೆ 
ಸಂಬಂಧಿಸಿದ ವ್ಯಾಯಾನುವಾಗಿದೆ. ಸುಮ್ಮನೆ ಶಾಂತ 
ವಾತಾವರಣದಲ್ಲಿ ಕುಳಿತು ಮನಸ್ಸನ್ನು ತನಗಿಷ್ಟ 
ಬಂದಂತೆ ಹೆರಿಯಬಿಟ್ಟಾಗ, ಅಸಂಖ್ಯ ಹೊಸ 
ಹೊಸ ಆನೆ ಆಲೋಚನೆಗಳತ್ತ ಸಾಗುತ್ತಾ 
ಹೋಗುತ್ತದೆ. ಕೆಲಕಾಲದ ನಂತರ ಮ್ಮ ಸಂಖ್ಯೆ 
ಕುಗ್ಗುತ್ತಾ ಹೋಗಿ ಮನಸ್ಸು ಹಗುರವಾಗಿ ಕೊನೆಗೆ 
ಹತೋಟಿಗೆ ಬರುತ್ತದೆ. ಇದನ್ನು ಸತತ ಅಭ್ಯಾಸ 
ಮತ್ತು ತಪಸ್ಸುಗಳಿಂದ ಮಾತ್ರ ಸಾಧಿಸಲಾಗು 
ತ್ತದೆ. 


ಧ್ಯಾನ : 

ಯಾವುದಾದರೊಂದು ಆಂತರಿಕ ಅಥವಾಬಾಕ್ಕ 
ವಸ್ತು ಅಥವಾ ವಿಚಾರದ ಮೇಲೆ ಮನಸ್ಸನ್ನು ಕೇಂದ್ರೀ 
ಕರಿಸಿದಾಗ, ಅಸಧಾರಣ ಮಾನಸಿಕ, ಜೈತನ್ಯಶಕ್ತಿ 
ವಿದ್ಯುತ್ತಿನಂತೆ ಒದಗಿ ಬರುತ್ತದೆ. ಈ ಹಂತವನ್ನೇ 
"ಧ್ಯಾನ' ಎಂದು ಹೇಳಲಾಗುತ್ತದೆ. ಧ್ಯಾನಾಭ್ಯಾಸ 
ದಿಂದಾಗಿ ಪಾಸ್ಟಾ ಕಾರ್ಟಸಾಲ್‌, ಯೂರಿನರಿ 
ಕಾರ್ಟಕಾಯಿಡ್ಸ್‌ ಮತ್ತು ನೈಟೊ ್ರೀಜನ್‌ಗಳ ಪ್ರಮಾಣ 
ಕಡಿಮೆಯಾಗುವುದರಿಂದ ದೈಹಿಕ ಚುರುಕುತನ 
ಹೆಚ್ಚಾಗುತ್ತ ಡಿ. ಧ್ಯಾನಾಭ್ಯಾಸದಿಂದ ಮನಸ್ಸಿನ 
ಉದ್ವೇಗಕರೆ ಭಾವನೆ ಕಡಿಮೆಯಾಗಿ ಮನಃಶ್ಯಾಂತಿ 
ಹೆಚ್ಚಿಸುವಲ್ಲಿ ಸಹಾಯವಾಗುತ್ತದೆ. ಧ್ಯಾನಕಾಲದಲ್ಲಿ 
ಆಸಿಟ್ಕಿಲ್‌ ಕೋಲಿನ್‌ ಪ್ರಮಾಣವು ರಕ್ತದಲ್ಲಿ ಗಣನೀಯ 
ಪ್ರಮಾಣದಲ್ಲಿ ಹೆಚ್ಚಿ ಉಳಿದ ಬದಲಾವಣೆಗಳು ವಿಶೇಷ 
ವಾಗಿ ಹೆಚ್ಚದೆ ಇರುವುದನ್ನು ಈ ಹಂತದಲ್ಲಿ ಕಾಣಬಹು 
ದಾಗಿದೆ. 


ಧಾರಣ ಅಥವಾ ಏಕಾಗ್ರತೆ : 


ಒಂದೇ ನಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀ 
ಕೃತವಾಗುವಂತೆ ಮಾಡುವುದೇ ಧಾರಣ. ಮೊದಲು 
ಒಂದು ವಿಷಯವನ್ನು ಮನಃ ಪೂರ್ವಕವಾಗಿ ಕೇಳಿ, 
ಅದನ್ನು ಅರ್ಥಮಾಡಿಕೊಂಡು ಬೇರೆ ಎಲ್ಲಾ ಆಕರ್ಷಣೆ 
ಗಳನ್ನು ಸಂಪೂರ್ಣವಾಗಿ ತೊರೆದು ಅಂತರಂಗದಲ್ಲಿರುವ 
ಸತ್ಯವನ್ನು ಬೆಳೆಸಲು ಸರ್ವ ಶಕ್ತಿಯನ್ನೂ ವಿನಿಯೋಗಿಸಿ 


ಗಿಕ೨ 


ದಾಗ ಧಾರಣ ಅಥವಾ "ಏಕಾಗ್ರತೆ'ಯನ್ನು ಸಾಧಿಸುವ 
ಸಾಮರ್ಥ್ಯ ಉಂಟಾಗುತ್ತದೆ, 


ಸಮಾಧಿ : 


ಬಾಹ್ಯ ಪ್ರಪಂಚದ ಪರಿಜ್ಞಾನವನ್ನೆಲ್ಲಾ ದೂರ 
ಮಾಡಿ ಕೇವಲ ಆಂತರಿಕ ಧ್ಯಾನ ಒಂದರಲ್ಲೆ ಗಾಢವಾಗಿ 
ನಿಮಗನಾಗಿ ಬಹುಕಾಲ ಇರುವುದನ್ನೇ “ಸಮಾಧಿ” 
ಎನ್ನುತ್ತಾರೆ. ಇದು ಅತ್ಯುನ್ನತ ಯೋಗ ಸಾಧನೆ 
ಯಾಗಿದೆ. ಇದನ್ನು ಹಂತ ಹಂತವಾಗಿ ಸಾಧಿಸಿಕೊಂಡು 
ಚ ನಿಶ್ಚಿತ ಉದಾತ್ತ ಮಟ್ಟಿವು ಪ್ರಾಪ್ತ್ರವಾಗು 
ತದ. 


ಹೀಗೆ ಯೋಗವನ್ನು ನಿರಂತರ ತಮ್ಮ ಜೀವನ 
ವಿಡೀ ಸ್ವಾಧ್ಯಯಿಸಿ, ಅನುಸ್ಟಾನಗೊಳಿಸಿಕೊಂಡು 
ತಮ್ಮ ಉತ್ತಮ ಚಾರಿತ್ರ್ಯದಿಂದೆ ಊರೊಡೆಯರೆನ್ಸಿಸಿದ್ದ 
ಹರಿಹರ, ಗೋವಿಂದರನ್ನೂ, ಹುಟ್ಟಿನಿಂದ ಬ್ರಾಹ್ಮಣ ; 
ನಾಗಿದ್ದರೂ ಇಂದ ನಂತೆ ಕ್ಲಾತ್ರತೇಜಸ್ಪನ್ನು ಒಳಗೊಂಡು 
ಎರಡನೇ ವಿಷ್ಣು ವರ್ಧನ ಬಲ್ಲಾಳನ ಮಂತ್ರಿಯಾಗಿದ್ದ 
"ಮಾಧವ'ನ ಶೌರ್ಯ ಪರಾಕ್ರಮಗಳನ್ನು ಬಣ್ಣಿ ಸುವ 
ಶಾಸನೋಕ್ತಿಗಳು, ಅವರು ಅಂತರ್‌” ಶಿಸ್ತೀಯ ಕೇತ್ರದಲ್ಲಿ 
ಪರಿಣತೆಯನ್ನು "ಯೋಗ'ದ ಮೂಲಕ ಪಡೆದಿದ್ದರೆಂಬು 
ದನ್ನು ಸೃಷಿ ೀಕರಿಸುತ್ತಿವೆ. 


ಮಾಗಳದ ಇನ್ನೂರು ಮಹಾಜನರಲ್ಲಿ ಹೆಗ್ಗಡೆ 
ಲಿಂಗಯ್ಯ, ಪುಳಿನುಯ್ಯನಾಯಕ[. ಮುಂತಾದ 
ಬ್ರಾಹ್ಮಣೇತರರಾಗಿಯೂ ಸರ್ವಧರ್ಮ ಸಮನ್ವಯಕ್ಕೆ 
ಪ್ರತೀಕಗಳಂತಿದ್ದರೆಂಬುದನ್ನು ತಿಳಿಯಬಹುದಾಗಿದೆ. 
ಇದಲ್ಲಜಿ ಯೋಗ ಪುರುಷ ಹಂಪೆಯ ಪ್ರಖ್ಯಾತ 
ವಿರೂಪಾಕ್ಷೇಶ್ವರ ದೇವಸ್ಥಾನದ ಪ್ರವೇಶದ್ವಾರ ಗೋಪುರ 
ನಿರ್ಮಾತೃ ಭಿಷ್ಟಪ್ಪ್ರಯ್ಯುನವರ ತಪೋಭೂಮಿ ಸಾಧನೆಯ 


ಕೇಂದ್ರಬಿಂದು ಮತ್ತು ಮಹಾ ಸಮಾಧಿ ಸ್ಥಾನ 
ರಂಗಾಪುರವೇ ಆಗಿತ್ತೆನ್ನುವುದಕ್ಕೆ ಐತಿಹ್ಯಗಳಿವೆ. 


ಶಾಸನೋಕ್ತಿಯ ಸತ್ಯತೆಗೆ ಜ್ವಲಂತ ನಿದರ್ಶನವಾಗಿ 
ಇಂದು ಮಾಗಳದಲ್ಲಿಯೇ ನೆಲೆಸಿರುವ ಸರಸ್ವತೀ ಪುತ್ರ, 
ಶತಾಯುಸಿ, ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರ 


ಇತಿಹಾಸ ದರ್ಶನ 


ಗಳು ಮಾಗಳದ ಊರೊಡೆಯ ಪ್ರಮುಖರ, ಮಹಾ 

'ಜನಗಳ ಗುಣ ಲಕ್ಷಣಗಳಿಗೆ ಜೀವಂತ ಸಾಕ್ಷಿಯಾಗಿ 

ದಾಕಿ. a, 5.8.1. Vol IX—part-I 
೧ಎ 


೨. ಯೋಗಾಸನಗಳು-- ಟಿ. ಕೃಷ್ಣ ಮಾಚಾರ್ಯ 


೪. ಪತಂಜಲಿ ಯೋಗ ಸೂತ್ರ 


ಸಹಾಯಕ ಗ್ರಂಥಗಳು : ೫, ಸ್ವಸಮೀಕ್ಷೆ 


೧. ಯೋಗ ವೈಜ್ಞಾನಿಕ ತಾತ್ವಿಕ ಕೈನಿಡಿ-- 
ಡಾ|| ಕೆ. ಎನ್‌. ಉಡುಸ ಮತ್ತು ಪ್ರೊ. ಕೆ.ಆಂ- 
ಉಡುಪ 


ಇತಿಹಾಸ ದರ್ಶನ ೧44 


ಡಾ|| ಎನ್‌. ಎಸ್‌. ರಂಗರಾಜು* 


ಗಂಗರ ಕಾಲದ ಜೈನಧರ್ಮದ ಮೇಲೆ ಹೊಸಲೆಳಕು 


ತಲಕಾಡು ಜಿಲ್ಲಾ ಕೇಂದ್ರವಾದ ಮೈಸೂರಿನಿಂದ 
೫೮ ಕೆ. ಮೊ. ಹಾಗೂ ತಾಲೂಕು ಕೇಂದ್ರವಾದ 
ತಿ. ನರಸೀಪುರದಿಂದ ೨೨ ಕಿ. ಮೂ ದೂರದಲ್ಲಿ ಕಾವೇರಿ 
ನದಿಯ ಎಡದಂಡೆಯಲ್ಲರುವ ಒಂದು ಊರು. ಗಂಗರ 
ಕಾಲದ ರಾಜಧಾನಿಯಾಗಿ ಸುಮಾರು ಕ್ರಿ. ಶ. ಆರನೇ 
ಶತಮಾನದಿಂದಲೂ ಬಹಳ ಪ್ರಸಿದ್ಧ ವಾಡ! ಸೃ ಳ. ಅಂದಿ 
ನಿಂದ ಕೆಲವು ಪ್ರಮುಖ ಯುದ್ಧಗಳು ಈಸ ಸ್ಥಳದಲ್ಲಿ 
ನಡೆದು, ಇಂದು ಒಂದಲ್ಲ ಒಂದು ಕಾರಣಕ್ಕೆ ಪ್ರಸಿದ್ಧ 
ವಾದ ಯಾತ್ರಾಸ್ಥಳವಾಗಿ ಅದು. ಉಳಿದುಕೊಂಡು 
ಬಂದಿದೆ. ಜಾಗ” ಇಲ್ಲಿ ನಡೆದಿರುವ ಉತ್ಕ ಶೃ ನನೆಗಳಿಂದ 
ಇನ್ನೂ ಪ್ರಸಿದ್ಧಿ ಯಾಗಿ ಕರ್ನಾಟಕ ರಾಜ್ಯದನ್ನೇ ಅತ್ಯಂತ 
ಪ್ರಮುಖವಾದ ಸ್ಥಳಗಳಲ್ಲೊ ೦ದಾಗಿ ಪ್ರಸಿದ್ಧಿ ಯಾದರೆ 
ಆ ರ್ಯಪಡಬೇಕಾದ ಸಂಗತಿಯಲ್ಲ. ಅದರಲ್ಲೂ 
ಇತಿ ಪ್ರಾರಂಭಿಕ ಕಾಲದ ನೆಲೆಗಳಲೇ ಪ್ರಮುಖ 
ವಾದ ಸ್ಥಳವಾಗಬಹುದು. 


ತಲಕಾಡು ಎಂಬ ಹೆಸರು ಹೇಗೆ ಬಂತೆಂಬುದರ 
ಬಗ್ಗೆ ವಿದ್ವಾಂಸರಲ್ಲಿ ಅನೇಕ ಅಭಿಪ್ರಾಯಗಳಿವೆ. ಈ 
ಊರನ್ನು ಮೊದಲು “ಗಜಾರಣ್ಯ? ಎಂದು ಕರೆದಿರು 
ವುದು ಕೆಲವು ಗ್ರಂಥಗಳಿಂದ ತಿಳಿದುಬರುತ್ತದೆ. ಸ್ಥಳ 
ಪುರಾಣದ ಪ್ರಕಾರ ಈ ಊರಿನಲ್ಲಿ “ತಲ” ಮತ್ತು 
“ಕಾಡ” ಎಂಬ ಇಬ್ಬರು ಬೇಡರ ಜಾತಿಗೆ ಸೇರಿದ 
ಸಹೋದರರು ಇಲ್ಲಿದ್ದು ಅವರಿಂದ ತಲಕಾಡೆಂಬ ಹೆಸರು 


* ಸಂಶೋಧನಾ ಸಹಾಯಕರು, 
ಮೈಸೂರು-೫೭೦ ೦೦೬ 


ಪ್ರಾಚೀನ 


೧ತ್ಲಿ೪ 


ಬಂದಿತೆಂದು ತಿಳಿಯುತ್ತದೆ. ಇದನ್ನು ಮೊದಲು 
“ತಲವನಪುರ” ಎಂದು ಕರೆಯುತ್ತಿ ದ್ವರೆಂದು ಸುಮಾರು 
ಕ್ರಿ. ಶ. ೫೦೦ರ ಗಂಗರ ರಾಜ ಹರಿವರ್ಮನೆ ಒಂದು 
ಶಾಸನದಿಂದ ತಿಳಿದು ಬರುತ್ತದೆ. ಜೋಳರ ಆಳ್ವಿಕೆಯ 
ಕಾಲದಲ್ಲಿ ಅನರು ಇದನ್ನು “ರಾಜ ರಾಜಪುರ” ಎಂದು 
ಹೆಸರಿಸಿದರು. ಇವರ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ 
ಸ್ಥಳವಾಗಿತ್ತು. ಕ್ರಿ. ಶೆ. ೧೧೧೬ ರಲ್ಲಿ ಹೊಯ್ಸಳ 
ವಿಷ್ಣು ವರ್ಧನನು ಚೋಳರ ರಾಜ್ಯಪಾಲ ಆದಿಯವಮ 
ಎಂಬುವವನನ್ನು ಸೋಲಿಸಿ ತನ್ನ ಆಡಳಿತಕ್ಕೆ ಒಳಪಡಿಸಿ 
ಕೊಂಡನು. ಇದರಿಂದ ಇವನಿಗೆ “ತಲಕಾಡು ಗೊಂಡ” 
ಎಂಬ ಬಿರುದು ಸಹ ಬಂದಿತು. ತನ್ನೆ ವಿಜಯದ ನೆನೆಸಿ 
ಗಾಗಿ ಕ್ರಿ. ಶ. ೧೧೧೬-೧೭ ರಲ್ಲಿ ಗ್ರಾನೈಟ್‌ ಶಿಲೆಯಿಂದ 
ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿಸಿದನು. 
ಅಲ್ಲಿಯ ಜನ ಈ ದೇವಾಲಯವನ್ನು "ನಡುಬೀದಿ 
ನಾರಾಯಣ” ಎಂದು ಕರೆಯುತ್ತಾರೆ. ಈ ಪಟ್ಟಣ 
ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿ 2 
ಯಲ್ಲಿದ್ದು ಎರಡನೇ ರಾಜಧಾನಿಯ ಸ್ಟಾ ತನನ್ನು ಪಡೆದು 
ಕೊಂಡಿತ್ತು. 


ವಿಜಯನಗರ ಸಾಮ್ರಾಜ್ಯ ಪ್ರಾಬಲ್ಯಕ್ಕೆ ಬಂದ 
ಮೇಲೆ ತಲಕಾಡಿನಲ್ಲಿ ದಂಡನಾಯಕನಾಗಿದ್ದ ಮಾಧವ 
ಮಂತ್ರಿಯು ಸುಮಾರು ಕ್ರಿ. ಶೆ. ೧೩೪೨ರಲ್ಲಿ ಈ ಊರಿನ 
ಸಮೀಪದಲ್ಲಿ ಕಾವೇರಿಗೆ ಒಂದು ಅಣೆಕಟ್ಟನ್ನು ಕಟ್ಟಿಸಿದ್ದ 


ಇತಿಹಾಸ ಮತ್ತಾ ಪುರಾತತ್ವ ಇಲಾಖೆ, ಮಾನಸ ಗಂಗೋತ್ರಿ, 


ಇತಿಹಾಸ ದರ್ಶನ 


ಸ 


ಸ 


ಲ್ಲದೆ ಅನೇಕ ಅಭಿನೃದ್ಧಿ ಕಾರ್ಯಗಳನ್ನೂ ಕೈಗೊಂಡನು. 
ಕಾಲಕ್ರಮದಲ್ಲಿ ಇದರ ಅವನತಿ ಪ್ರಾರಂಭವಾಯಿತು. 


ಗಂಗ ಅರಸರ ರಾಜಧಾನಿಯಾಗಿದ್ದ ತಲಕಾಡಿನಲ್ಲಿ 
ಐತಿಹಾಸಿಕ ಮಹತ್ವವುಳ್ಳ ಅನೇಕ ದೇವಾಲಯಗಳಿದ್ದುದು 
ತಿಳಿದುಬಂದರೂ ಹೆಚ್ಚಿನ ದೇವಾಲಯಗಳು ನಾಶ 
ಹೊಂದಿವೆ. ಇವರ ಕಾಲದ ವಾಸ್ತು ಶಿಲ್ಪ ಅವಶೇಷ 
ಗಳಾಗಿ ಮರುಳೇಶ್ವರ, ಪಾತಾಳೇಶ್ವರ, ಅರ್ಕೇಶ್ವರ, 
ಚೌಡೇಶ್ವರಿ ದೇವಾಲಯಗಳು ಉಳಿದುಕೊಂಡಿವೆ. 
ತಲಕಾಡಿನ ಅನೇಕ ಭಾಗಗಳಲ್ಲಿ ಪಾಳುಬಿದ್ದು ಹಾಳಾಗಿ 
ರುವ ಗಂಗರ ಕಾಲದ ಅನೇಕ ದೇವಾಲಯಗಳ ಭಾಗ 
ಗಳು ಇಂದಿಗೂ ಕಂಡುಬರುತ್ತವೆ. ಸಂಪೂರ್ಣವಾಗಿ 
ಮರಳಿನಿಂದ ಅವೃತವಾದ ಈ ತಲಕಾಡಿನಲ್ಲಿ ಉತ್ಪನನ 
ಮಾಡಬೇಕೆಂಬ ಉತ್ಸಾಹದಿಂದ ಅಂದಿನಿಂದ ಪ್ರಾಚ್ಯ 
ವಸ್ತು ಮತ್ತು ವಸ್ತು ಸಂಗ್ರಹಾಲಯದ ನಿರ್ದೇಶಕರಾದ 
ಶ್ರೀ ಚಿರಂಜೀವಿ ಸಿಂಗ್‌ರವರು ಮೈ ಸೂರು ವಿಶ್ವನಿದ್ಯಾ 
ನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ಶಾಸ್ತ್ರ ವಿಭಾಗದ ಸಹೆಯೋಗದೊಂದಿಗೆ ಕೆಲವು ಪರಿ 


ಶೋಧನೆಗೆ ಪ್ರೋತ್ಸಾಹ ನೀಡಿದರು. ಅನಂತರ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ಶಾಸ್ತ್ರದ 
ಹಿರಿಯ ಪ್ರಾಧ್ಯಾಸಕರಾದ ಡಾ| ಎ, ವಿ. 


ನರಸಿಂಹಮೂರ್ತಿ ಮತ್ತು ಈಗಿನ ಪ್ರಾಚ್ಯವಸ್ತು ಮತ್ತು 
ವಸ್ತು ಸಂಗ್ರಹಾಲಯದ ನಿರ್ದೆಶಕರಾದ ಡಾ| ಡಿ. ವಿ. 
ದೇವರಾಜ್‌ರವರ ಮಾರ್ಗದರ್ಶನದಲ್ಲಿ ನಡೆಸಿದ ಉತ್ಪನನ 
ದಲ್ಲಿ ಮರಳುರಾಶಿಯ ಕೆಳಗೆ ಅಡಗಿರುವ, ನಿಖರವಾಗಿ 
ತಲಕಾಡಿನ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಅನೇಕ 
ಅವಶೇಷಗಳು, ಕಟಿ ಡಗಳು ಮತ್ತು ನಾನಾ ಮಾಹಿತಿ 
ಗಳು ಹೊರಬಂದವು. ಹೀಗೆ ಉತ್ಪನನದಲ್ಲಿ ಹೊರತೆಗೆದ 
ಅನೇಕ ಅವಶೇಷಗಳಲ್ಲಿ ಜೈನಬಸದಿಯೂ ಒಂದು. 


ತಲಕಾಡಿನೆ ಗಂಗರು ಜೈನ ಧರ್ಮಕ್ಕೆ ಸಾಕಷ್ಟು 
ಪ್ರೋತ್ಸಾಹ ಕೊಟ್ಟಿದ್ದರು ಮತ್ತು ಹತ್ತಾರು ಜೈನ 
ಬಸದಿಗಳನ್ನು ನಿರ್ಮಾಣ ಮಾಡಿದ್ದರು. ಇತ್ತೀಚಿಗೆ 
ಐ. ಕೆ. ಶರ್ಮಾರವರು ನಡೆಸಿದ ಸಂಶೋಧನೆಯಿಂದಾಗಿ 
ಗಂಗರ ಕಾಲದ ಅನೇಕ ಬಸದಿಗಳು ಬೆಳಕಿಗೆ ಬಂದಿದೆ. 
ಇವರು ಜೈನ ಬಸದಿಗಳನ್ನು ವಿಶೇಷವಾಗಿ 


೧. ಗುಹಾಲಯಗಳು, ೨. ಇಟ್ಟಿಗೆಯ ಕಟ್ಟಿಡಗಳು 


ಇತಿಹಾಸ ದರ್ಶನ 


ಮತ್ತು ಠಿ, ಕಲ್ಲಿನಿಂದ ಕಟ್ಟಲಾದ ಕಟ್ಟಡಗಳು ಎಂದು 
ವಿಂಗಡಿಸಿದ್ದಾರೆ. ಮೊದಲನೆಯ ಗುಂಪಿಗೆ ಉದಾಹರಣೆ 
ಯಾಗಿ ಕೋಲಾರ ಜಿಲ್ಲೆಯ ನಂದಿ, ಮಂಡ್ಯ ಜಿಲ್ಲೆಯ 
ತಿಪ್ಪೊರು ಮುಂತಾದವುಗಳು, ಎರಡನೆಯ ಗುಂಪಿಗೆ 
ಅಂದಕೆ ಇಟ್ಟಿಗೆಯಿಂದ ಕಟ್ಟಿದ ಬಸದಿಗಳಿಗೆ ಉದಾಹರಣೆ 
ಗಳು ಬಹಳ ಕಡಿಮೆ, ಮೂರನೆಯ ಗುಂಪಿಗೆ ಶ್ರವಣ 
ಬೆಳಗೊಳದ ಬಸದಿಗಳು ಸೇರುತ್ತೆವೆ. 


ಈ ದೃಷ್ಟಿಯಿಂದ ತಲಕಾಡಿನ ಇತ್ತೀಚಿನ 
ಉತ್ಕೃನನದಲ್ಲಿ ಪತ್ತೆಹಚ್ಚಲಾದ ಜೈನ ಬಸದಿಯು 
ಅತ್ಯಂತ ಪ್ರಮುಖವೆನಿಸುತ್ತದೆ. ಅಂದರೆ ಅಲ್ಪ ಸ್ವಲ್ಪ 
ಉಳಿದಿರುವ ಗಂಗರ ಕಾಲದ ಇಟ್ಟಿಗೆಯಿಂದ ಕಟ್ಟಿದ 


ಜೈನಬಸದಿ ಇದು ಎಂದು ಹೇಳಿದರೆ ತಪ್ಪಾಗ 
ಲಾರದು. 
ಹೊಯ್ಸಳ ನಿಷ್ಣುವರ್ಧನ ಕಟ್ಟಿಸಿರುವ 


ಕೀರ್ತಿನಾರಾಯಣ ದೇವಾಲಯದ ವಾಯುವ್ಯ ದಿಕ್ಕಿಗೆ 
ಸುಮಾರು ಒಂದು ಕಿ. ಮೂ, ದೂರದಲ್ಲಿ ಒಂದು ಮಣ್ಣಿನ 
ದಿಬ್ಬವಿದ್ದು, ಈ ದಿಬ್ಬವನ್ನು ಸ್ಥಳೀಯ ಜನರು ಬಸದಿ 
ಮಾಳವೆಂದು ಕರೆಯುತ್ತಿದ್ದರು. ಅರಣ್ಯ ಇಲಾಖೆಯ 
ವರು ಈ ದಿಬ್ಬದ ಮಧ್ಯದಲ್ಲಿ ಇದ್ದ ೧.೨೫ ಮೊಟರ್‌ 
ನಷ್ಟು ಉದ್ದವಾಗಿರುವ ಜೈನ ವಿಗ್ರಹವನ್ನು ಪಕ್ಕದಲ್ಲಿ 
ರುವ ಮರದ ಕೆಳಗಡೆಗೆ ಸಾಗಿಸಿದ್ದ ರು. ಸ್ಥಳೀಯರ ದೂ 
ಹೇಳಿಕೆಯಿಂದ ಪ್ರಭಾವಿತರಾದ ನಮ್ಮ ಉತ್ಪನನ ತಂಡ 
ಇಲ್ಲಿ ಜೈನ ಬಸದಿ ಇರಬಹುದೇ ಎಂಬ ಪ್ರಶ್ನೆಯನ್ನು 
ಮುಂದಿಟ್ಟುಕೊಂಡು ಉತ್ಪನನ ಕಾರ್ಯ ಪ್ರಾರಂಭಿಸಿತು. 
ಉತ್ಪನನ ಪೂರ್ಣಗೊಂಡ ಮೇಲೆ ಸ್ಥಳೀಯ ಪರಂಪರೆಯ 
ಮಾಹಿತಿ ಉತ್ಪನನದಲ್ಲಿ ಎಷ್ಟೊಂದು ಮಹತ್ವದ ಪಾತ್ರ 
ವಹಿಸುತ್ತದೆ ಎಂಬುದರ ಅರಿವು ಉಂಟಾಯಿತು. 


ವೆ ಜೈನ ದೇವಾಲಯ ವಿಶಾಲವಾದ ಇಟ್ಟಿಗೆಯ 
ಕಟ್ಟಡವಾಗಿದ್ದು ೨೬ ಮೀ. ಉದ್ದ ೨೧ ಮೀ. ಅಗಲ 
ವಾಗಿದ್ದು ಪೂರ್ವಾಭಿಮುಖನಾಗಿದೆ. ಇದರ ಗರ್ಭ 
ಗೃಹದ ಭಾಗವನ್ನು ಮೂರು ಭಾಗಗಳಾಗಿ ವಿಂಗಡಿಸ 
ಬಹುದು. ಮಧ್ಯದ ಮುಖ್ಯ ಗರ್ಭಗೃಹ, ಇದು 
೩.೨೫ ಮೀ ಅಗಲ, ೩.೫ ಮೀ. ಉದ್ದವಾಗಿದೆ. ಇದರ 
ಎಡ ಮತ್ತು ಬಲ ಭಾಗಗಳಲ್ಲಿ ಇನ್ನೆರಡು ಗರ್ಭಗೃಹೆ 


೧೩೫ 


ಗಳಿವೆ. ಇವುಗಳ ಉದ್ದ ೩.೨೫ ಮೀ. ಇದ್ದು ಅಗಲ 
ಮಾತ್ರ ಚಿಕ್ಕದಾಗಿ ೧.೮೫ ಮೀ. ಇದೆ. ಈ ಗರ್ಭಗೃಹ 
ಗಳ ಮೇಲ್ಭಾವಣಿಗೆ ಆಧಾರವಾಗಿ ಕಟ್ಟಿದ್ದ ಕಂಬಗಳ 
ಕೆಳಭಾಗ ಮಾತ್ರ ಉಳಿದುಕೊಂಡಿವೆ. ಇವು ಪ್ರತಿ 
ಗರ್ಭಗೃಹಗಳಿಗೆ ಆರು ಕಂಬಗಳಂತೆ ಇದ್ದಿರಬಹುದು. 
ಪೂರ್ಣ ದೇವಾಲಯದ ಗೋಡೆಯ ಎತ್ತರ ೧.೨೫ ಮೀ 
ಇದೆ. ಮಧ್ಯದ ಗರ್ಭಗೃಹದ ಮುಂದೆ ಒಂದು ಕಲ್ಲಿನ 
ಪೀಠವಿಜಿ. ಈ ಕಲ್ಲಿನ ಪೀಠದ ಗುಳಿಗೆ ಮರದ ಕೆಳಗೆ 
ಇಟ್ಟಿರುವ ಪಾರ್ಶ್ವನಾಥ ವಿಗ್ರಹದ ಕೆಳಗೆ ಹೊರಚಾಚಿ 
ಕೊಂಡಿರುವ ಭಾಗ ಸರಿಯಾಗಿ ಹೊಂದಿಕೊಳ್ಳುತ್ತದೆ. 
ಅಂದರೆ ನೀಠದ ಕುಳಿ ೧೯ ಸೆಂ. ಮೀ. ಇದ್ದು ವಿಗ್ರಹದ 
ಕೆಳತುದಿ ೧೮ ಸೆಂ.ಮೀ. ನಷ್ಟು ದಪ್ಪವಾಗಿದೆ.. ಮುಖ್ಯ 
ಗರ್ಭಗೃಹದ ಅಕ್ಕಪಕ್ಕಗಳಲ್ಲಿರುವ ಗರ್ಭಗೃಹೆಗಳು ಯಕ್ಷ 
ಮತ್ತು ಯಕ್ಷಿಯರ ಗರ್ಭಗೃಹೆಗಳಾಗಿರಬಹುದು. 
ಡಾ : ಅ. ಸುಂದರರವರ ಪ್ರಕಾರ ಅದು ಜೈನ ಮುನಿ 
ಗಳ . ತಪಸ್ಸಿನ ಸ್ಥ ಳವಾಗಿದ್ದರೂ ಇರಬಹುದು. 


ಇದರ ಮುಂಭಾಗದಲ್ಲಿ ಇನ್ನೊಂದು ಅಂಕಣನಿದೆ. 
ಇದು ಏನು ಮತ್ತು ಇದರ ಉದ್ದೇಶವೇನು ಎಂಬುದು 
ಇನ್ನೂ ತಿಳಿದಿಲ್ಲ. ಇದು ೧.೬೦ ಮಿ ಅಗಲವಾಗಿದ್ದು 
೪.೮೦ ಮೀ ಉದ್ದವಾಗಿದೆ. ಇದರ ಮುಂಭಾಗದಲ್ಲಿ 
ಇದಕ್ಕೆ ಸೇರದೇ ಪ್ರತ್ಯೇಕವಾಗಿರುವ ಚೌಕಾ 
ಕಾರದ ಮಂಬಿಪವಿದೆ. ಇದರ ಆಗಲ ಮತ್ತು ಉದ್ದ 
೩.೯೦ ಮೀ. ಇದೆ. ಈ ಮೂರು ಭಾಗಗಳನ್ನು ಒಂದೇ 
ತರಹದ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಈ ಇಟ್ಟಿಗೆಗಳ 
ಅಳತೆ ಸುವರಾರಾಗಿ ಒಂದೇ ಆಗಿದ್ದು ೧೮ ರಿಂದ ೨೪ ಸೆಂ. 
ಮೀ. ಉದ್ದ ೧೫ ರಿಂದ ೧೮ ಸೆಂ.ಮೀ. ಅಗಲ ಇದ್ದು 
ದಪ್ಪವು ೦೫ ರಿಂದ ೦೭ ಸೆಂ.ಮೀ. ಇದೆ. ಪ್ರತಿಯೊಂದು 
ಇಟ್ಟಿಗೆಯನ್ನು ಚೆನ್ನಾಗಿ ಸುಟ್ಟಿದ್ದಾರೆ. ಮತ್ತು ಇವು 
ಗಳನ್ನು ಸುಡುವುದಕ್ಕೆ ಮೊದಲು ಅವುಗಳ ಮೇಲೆ ಇಟ್ಟಿಗೆ 
ಮಾಡುವವರು ತಮ್ಮ ನಾಲ್ಕು ಬೆರಳುಗಳನ್ನು ಅವುಗಳ 
ಮೇಲೆ ಊರಿ ಸ್ವಲ್ಪ ಬಾಗಿದಂತೆ ಒಂದು ಕೊನೆಯಿಂದ 
ಮತ್ತೊಂದು ಕೊನೆಗೆ ಎಳೆದಿದ್ದಾರೆ. ಬಹುಶಃ ಇವರು 
ಇಟ್ಟಿಗೆಗಳು ಸರಿಯಾದ ಬಿಗಿಯಿಂದ .ಕೂರಿಸಲೆಂದು 
ಹೀಗೆ ಮಾಡಿರಬಹುದು. ಈ ಇಟ್ಟಿಗೆಗಳನ್ನು ಒಂದರೆ 
ಮೇಲೊಂದು ಸೇರಿಸುವಾಗ ಕೇನಲ ಮಣ್ಣನ್ನು ಮಾತ್ರ 
ಉಪಯೋಗಿಸಿರುವುದು ಕಂಡುಬರುತ್ತದೆ. ಈಗಲೂ ಈ 


೧೩೬ 


ಮಣ್ಣಿಗೆ ಸ್ವಲ್ಪ ನೀರು ಸೇರಿಸಿದರೆ ತನ್ನ ಜಿಗುಟುತನವನ್ನು ' 
ತೋರಿಸುತ್ತದೆ. ಇಲ್ಲಿ ಕಟ್ಟಿದ ಗೋಡೆಗಳ ದಪ್ಪ ಒಂದು 
ಮೀಟಿರ್‌ಗಿಂತ ಸ್ವಲ್ಪ ಸಣ್ಣದಾಗಿದೆ (೦.೮೫ ಸೆಂ.ಮೀ). 


ಮೇಲೆ ಹೇಳಿದೆ ಮೂರು ಭಾಗಗಳಿಗೂ ಸೇರಿ 
ದಂತಹ ಹೊರವಲಯದ ಸುಮಾರು ಒಂದು ಮೀಟರ್‌ 
ದಪ್ಪದ ಇನ್ನೊಂದು ಗೋಡೆ ಇದ್ದು ಇದು ಬಸದಿಯ 
ಸುತ್ತಲೂ ಬರುತ್ತದೆ. ಇದರಿಂದಾಗಿ ಗರ್ಭಗೃಹೆ ಮತ್ತು 
ಮಂಟಪದ ಸುತ್ತಲೂ ಒಂದು ಮೀಟಿರ್‌ ಅಗಲದ 
ಪ್ರದಕ್ಷಿಣಾಪಥವೇರ್ಪಟ್ಟಿದೆ. ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ ಇಲ್ಲಿ ಬಳಸಲಾಗಿರುವ ಇಟ್ಟಿಗೆಗಳ ಅಳತೆ 
ಗರ್ಭಗೃಹದಲ್ಲಿ ಬಳಸಲಾಗಿರುವ ಇಟ್ಟಿಗೆಯ ಅಳತೆಗೆ 
ಸರಿಸಮಾನವಾಗಿದ್ದು ಬೆರಳುಗಳ ಗುರುತು ಸಹ ಇದೆ. 
ಆದರೆ ಇಲ್ಲಿ ಕಟ್ಟಿ ಡವನ್ನು ಕಟ್ಟಲು ಸುಣ್ಣದಗಾರೆಯನ್ನು 
ಬಳಸಲಾಗಿದೆ. ಆದುದರಿಂದ ಇದು ನಂತರದ ಗೋಡೆ 
ಇರಬಹುದೆ ? ಎಂಬ ಸಂದೇಹಕ್ಕೆ ದಾರಿ ಮಾಡಿಕೊಡು 
ತ್ತದೆ. ಒಳಗಡೆಯ ಕಟ್ಟಡದ ಕೆಳಭಾಗದಲ್ಲಿ ೩೫ ರಿಂದ 
೪೦ ಸೆಂ. ಮೀ. ದಪ್ಪದಷ್ಟು ನದಿಯ ಮರಳನ್ನು ತಂದು 
ಹಾಕಿ (ತಲಕಾಡಿನ ಮರಳಲ್ಲ) ಅದರೆ ಮೇಲೆ ದಪ್ಪ 
ಹಾಗೂ ಸಣ್ಣ ಕಲ್ಲಿನ ಚಕ್ಕೆಗಳನ್ನು ಹಾಕಿ ಚೆನ್ನಾಗಿ 
ಕುಟ್ಟಿದ್ದಾರೆ. ಆದರೆ ಹೊರಗಡೆಯ ಗೋಡೆಯ ಕೆಳೆಗೆ 
ದೊಡ್ಡ ದೊಡ್ಡ ಕಲ್ಲಿನ ಚಪ್ಪಡಿಗಳನ್ನು ಬುನಾದಿಯಾಗಿ 
ಬಳಸಿದ್ದಾರೆ. ಇದು ಮುಖ್ಯವಾಗಿ ಗಮನಿಸಬೇಕಾದ 
ಅಂಶ. 


ಹೊರಗೋಡೆಯ ಪಕ್ಕದಲ್ಲಿ ಅಲ್ಲಲ್ಲಿ ಕಲ್ಲಿನಲ್ಲಿ ಕೆತ್ತ 
ಲಾದ ಕುಮದಗಳು ಬಿದ್ದಿರುವುದು ಕಂಡುಬರುತ್ತದೆ 
ಇಲ್ಲಿ ಮುಂಭಾಗದಲ್ಲಿ ಬಿದ್ದಿರುವ ಸಿಂಹದ ದೇಹ ಮತ್ತು 
ಕಾಲುಗಳನ್ನು ಹೊಂದಿರುವ ಒಂದು ಉಬ್ಬು ಕೆತ್ತನೆಯ 
ಪಟ್ಟಿಕೆ ಗಂಗರ ಕಾಲದ ಮರಳೇಶ್ವರ ದೇವಾಲಯದ 
ಸಟ್ಟಿಕೆಗಳನ್ನು ಹೋಲುತ್ತದೆ. ಅದುದರಿಂದ ಇವುಗಳು 
ಗಂಗರ ಕಾಲದ್ದೆಂದು ಹೇಳಲು ಯಾವ ಸಂಶಯವೂ 
ಇಲ್ಲ. ಕುಮುದ ಪಟ್ಟಿಕೆಗಳು, ಅಲಂಕಾರ 
ಪಟ್ಟಿಕೆಗಳು ಇಲ್ಲಿ ದಿಕ್ಕಾಪಾಲಾಗಿ ಬಿದ್ದಿರುವು 
ದಕ್ಕೆ ಕಾರಣವೇನು ಎಂಬುದನ್ನು ವಿಮರ್ಶೆ ಮಾಡ 
ಬೇಕಾಗಿದೆ. 


ಇತಿಹಾಸ ದರ್ಶನ 


ಈ ಕಟ್ಟಡದ ಮುಂಭಾಗದಲ್ಲಿರುವ ಕಲ್ಲಿನ ಪಾರ್ಶ್ವ 
ನಾಥನ ವಿಗ್ರಹ ಕಗ್ಗಲ್ಲಿನಿಂದ ಮಾಡಿರುವಂತಹದ್ದು. 
ಇದರ ಎತ್ತರ ೧.೨೫ ಮೀ. ಇದೊಂದು ಉತ್ತಮನಾದ 
ಉಬ್ಬು ಕೆತ್ತನೆಯ ಶಿಲ್ಪ. ಕಾಯೋತ್ಸರ್ಗ ಮುದ್ರೆಯಲ್ಲಿ 
ನಿಂತಿರುವ ಪಾರ್ಶ್ವನಾಥನ ತಲೆಯ ಮೇಲೆ ಐದು ಹೆಡೆ 
ಗಳ ಸರ್ಪವಿದೆ. ಇದರ ಎಡಭಾಗದಲ್ಲಿ ಸುಮಾರು ಅರ್ಧ 
ಪ್ರಮಾಣದ ಯಕ್ಷಿಯ ಉಬ್ಬು ಚಿತ್ರವಿದೆ. ಆಕೆಯ 
ಕೈಯಲ್ಲಿ ಎತ್ತರವಾದ ಛತ್ರಿ ಇದ್ದು ಅದು ಹಾವಿನ ಹೆಡೆ 
ಗಳ ಮೇಲೆ ಇರುವುದು ಗಮನಿಸಬೇಕಾದ ಅಂಶವಾಗಿದೆ. 
ಯಕ್ಷಿಯ ಉಡುಗೆಯನ್ನು ಶಿಲ್ಪಿ ಬಹಳ ಚೆನ್ನಾಗಿ 
ತೋರಿಸಿದ್ದಾನೆ. ಸಾಮಾನ್ಯವಾಗಿ ಇಂತಹ ತೊಡುಗೆ 
ಯನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಾಣುತ್ತೇವೆ. 
ಈ ಆಧಾರದ ಮೇಲೆ ನೋಡುವುದಾದರೆ ಶೈಲಿಯ ದೃಷ್ಟಿ 
ಯಿಂದ ಈ ವಿಗ್ರಹ ಸುಮಾರು ಏಳನೇ ಶತಮಾನವಿರ 
ಬಹುದೆಂದು ಊಹಿಸಬಹುದು. 


ಮಡಕೇರಿ ತಾಮ್ರ ಶಾಸನದ ಪ್ರಕಾರ ಗಂಗರ 
ಅವಿನೀತನು (ಕ್ರಿ. ಶ. ೪೬೯-೫೨೯) ತಲಕಾಡಿನಲ್ಲಿರುವ 
ಶ್ರೀ ವಿಜಯಜಿನಾಲಯಕ್ಕೆ ದತ್ತಿಯನ್ನು ಕೊಟ್ಟನು 
ಎಂದು ತಿಳಿದುಬರುತ್ತದೆ. ಆ ದುದರಿಂದ ಉತ್ಪನನದಿಂದ 
ಸಿಕ್ಕಿರುವ ದ್ರ ಜೈನ ಬಸದಿ ಶಾಸನದಲ್ಲಿ ಹೇಳಿರುವ 
ಜಿನಾಲಯವೇ ಎಂಬುದನ್ನು ಕೂಡ ಸಮರ್ಥಿಸಬೇಕಾಗು 


3 ಇತಿಹಾಸ ದೆಶನ [16] 


ತ್ತದೆ. ಈ ಮೇಲಿನ ಶಾಸನದ ಮಾಹಿತಿಯನ್ನು 
ಒಪ್ಪುವುದಾದರೆ ಅನಿನೀತನ ಕಾಲದಲ್ಲಿಯೇ ಈ ಜಿನಾಲ 
ಯವು ಇದ್ದ ಪಕ್ಷದಲ್ಲಿ ಇದರ ಕಾಲವನ್ನು ಕ್ರಿ. ಶ. 
ಐದನೇ ಶತಮಾನದ ಕೊನೆ ಹಾಗೂ ಆರನೇ ಶತಮಾನ 
ವೆಂದು ಹೇಳಬೇಕಾಗುತ್ತದೆ. ಹಾಗಾದರೆ ನಮಗೆ 


` ತಿಳಿದಿರುವಂತೆ ಇದೇ ಗಂಗರ ಕಾಲದ ಅತ್ಯಂತ ಪ್ರಾಚೀನ 


ವಾದ ಜೈನ ದೇವಾಲಯವಾಗಿ ಪರಿಣಮಿಸುತ್ತ ದೆ. 


ಸಧ್ಯಕ್ಕೆ ಇದರ ಬಗ್ಗೆ ಇನ್ನು ಹೆಚ್ಚಿನ ಸಂಶೋಧನೆ 
ಯನ್ನು ನಡೆಸಬೇಕಾಗಿದೆ. ಕೊನೆಯದಾಗಿ ಹೇಳ 
ಬೇಕೆಂದರೆ ಇದುವರೆವಿಗೂ ಗಂಗರಾಜರ ರಾಜಧಾನಿ 
ಯಾದ ತಲಕಾಡಿನಲ್ಲಿ ಒಂದು ಜೈನ ದೇವಾಲಯ 


ದೊರಕಿರಲಿಲ್ಲ. ಇದೊಂದು ಸೋಜಿಗದ ಸಂಗತಿ 
ಯಾಗಿತ್ತು. ಈ ಉತ್ಪನನ ಇದನ್ನು ಚಿರಕಾಲ 
ನಿವಾರಿಸುತ್ತದೆ. 


ಈ ಲೇಖನ ಬರೆಯಲು ಮತ್ತು ಈ ಉತ್ಪನನ 
ದಲ್ಲಿ ಅತ್ಯಂತ ಅಸಕ್ತಿಯಿಂದ ಭಾಗವಹಿಸಿ ಸಹೆಕರಿಸಿದ 
ರಾಜ್ಯ ಪ್ರಾಚ್ಯವಸ್ತು ವಸ್ತುಸಂಗ್ರಹಾಲಯದ ಶ್ರೀಯುತ 
ಸಾ ಿಮಿರವರಿಗೂ ಹಾಗೂ ಡಾ: ಎಂ. ಎಸ್‌, 
ಕಷ ಮೂರ್ತಿರವರಿಗೂ ಕ.ತಜ್ಞತೆಗಳು ಸಲುತ್ಮವೆ. 
ಲಂ ೪ ಣ್‌ ಬ್‌" 


೧೩೭ 


ಡಾ| ಚೆನ್ನಕೃ ಸಾವಟಿ 


ಬಂಕಾಫುರ ಕದಂಬರು: ನರುಣಶಿನ ಪಂಡಿತ 


ಕದಂಬರರು ಕರ್ನಾಟಕದ ಪ್ರಾಚೀನತಮ ರಾಜ 
ಮನೆತನ. ಹಾನುಗಲ್ಲ ಕದಂಬರನ್ನು ಕುರಿತು ಮೊದಲು 
ಪ್ರಸ್ತಾಸ ಮಾಡಿದವರು ಪ್ಲಿ (ಟ್‌ ಮತ್ತು ಮೊರೇಸ್‌'! 
ಆ ಬಳಿಕ ಅನೇಕ ಕದಂಬ ಕುಟುಂಬಗಳನ್ನು 
ಶೋಧಿಸುತ್ತ, ಇವರು ಕಾಲಕಾಲಕ್ಕೆ ಬೇರೆ ಬೇರೆ 
ಪ್ರದೇಶಗಳಲ್ಲಿ ಗೋವೆಯ ಕದಂಬರು, ಹಾನಗಲ್ಲ 
ಕದಂಬರು, ಬೇಲೂರು ಕದಂಬರು, ಉಚ್ಚಂಗಿ 
ಕದಂಬರು,3 ನಾಗರಖಂಡದ ಕದಂಬರು, ಕಳಿಂಗದ 
ಕದಂಬರು,* . ಬಯಲುನಾಡಿನ ಕದಂಬರು, ಕರಡೀ 
ಕಲ್ಲಿನ ಕದಂಬರು? ಚಂದಾವರದ ಕದಂಬರು, 
ನೂರುಂಬಾಡದ ಕದಂಬರು, ಇತ್ಯಾದಿ ಹೆಸರಿನಿಂದ 
ಇತಿಹಾಸದಲ್ಲಿ ಕಾಣಿಸಿಕೊಂಡಿರುವರು. ಇವರಲ್ಲಿ 
"ಬಂಕಾಪುರ ಕದಂಬರು” ಎಂಬ ಹೊಸ ಮನೆತನವನ್ನು 
ಡಾ| ಬಿ.ಆರ್‌. ಗೋಪಾಲ ಅವರು ಶೋಧಿಸಿ ತಮ್ಮ 
"ಮೈನರ್‌ ಡೈನೆಸ್ಟೀಸ್‌ ಆಫ್‌" ಸಾಥ ಇಂಡಿಯಾ 


2 


] ಕೆದಂಬಕುಲ, ಮೊರೇಸ್‌ ೧೪೩೫. 

2 

3 ಅಜನರ್ಮನು ಈ ಶಾಖೆಯು ಮೊದಲ ದೊರೆ, 

4 ಬಮ್ಮರೆಸ ಕೆದೆಂಬನು ಈ ಶಾಖೆಯ ಮೊದಲ ದೊರೆ, 
5 

6 ಬಯೆಲುನಾಡು ೫4೦೦ರ ಆಡಳಿತ ಶ್ಲೇತ್ರ : 

7 ಮೈನರ್‌ ಡೈನೇಸ್ಟೀಸ್‌-ಕೆರ್ನಾಟಿಕೆ ಫು-"ಂ 

8 ೨ ಅದೇ... ಪು--೭೪ 

9 ಅದೇ. ಪೆ--೬೬ 
10 — ಅದೀ ಪು--8೭ 


೧೩೪ 


(ಪು-೩೭) ಕೃತಿಯಲ್ಲಿ ಅವರ ಬಗ್ಗೆ ಬರೆದಿದ್ದಾರೆ.19 
ನಾನೂ ಒಳಗೊಂಡಂತೆ ಅನೇಕರು ಈ ಅಭಿಪ್ರಾಯ 
ವನ್ನು ಪುನರುಚ್ಚರಿಸುತ್ತ ಬಂದಿದ್ದೇವೆ. ಆದರೆ-ಇದು 
ಎಷ್ಟರಮಟ್ಟಿಗೆ ಸತ್ಯ ? ಎಂಬುದು ಇತ್ತೀಚಿನ ಪ್ರಶ್ನೆ 
ಡಾ|| ಬಿ. ಆರ್‌. ಗೋಪಾಲರು ಮಯೂರವರ್ಮ, 
ಹೆರಿಕೇಸರಿ, ತೋಯಿಮದೇವ ಇವರನ್ನು ಬಂಕಾಪುರದ 
ಕದಂಬರೆಂದು ಕರೆದಿರುನರೇ ಹೊರತು ಅದಕ್ಕೆ ಗಟ್ಟಿ 
ಯಾದ ಆಧಾರಗಳನ್ನು ಕೊಟ್ಟಿಲ್ಲ. 


ನಮಗೆ ಗೊತ್ತಿರುವಂತೆ ಹಾನುಗಲ್ಲ ೫೦೦ರ 
ಪ್ರಾಂತವನ್ನು ಆಳುತ್ತಿ ದವರು ಹಾನಗಲ್ಲ ಕದಂಬರು. 
ಇವರ ಪ್ರದೇಶವ್ಯಾಪ್ತಿಗೆ ಬಂಕಾಪುರವು ಒಳಪಟ್ಟಿದ್ದಿತು. 
ಬಂಕಾಪುರದಿಂದ ಹಾನುಗಲ್ಲ ಸುಮಾರು ೩೫ ರಿಂದ ೪೦ 
ಕಿ.ಮೂ. ಅಂತರದಲ್ಲಿದೆ. ಎಂಬುದನ್ನು ಇಲ್ಲಿ ಗಮನಿಸ 
ಬೇಕು.  ಬಂಕಾಪುರವು ಕದಂಬರ ರಾಜಧಾನಿ 


ಉಪನ್ಯಾಸಕರು, ಕನ್ನಡ ಅಧ್ಯಯನ ಸೀತೆ, ಕರ್ನಾಟಕ ನಿಶ್ವನಿದ್ಯಾಲಯೆ ಧೂರೆವಾಡೆ-೫೮೨ ೦೦, 


ಜರ್ನಲ್‌ ಆಫ್‌ ದಿ ಬಾಂಬೆ ಬ್ರ್ಯಾಂಚ್‌ ರಾಯಲ್‌ ಏಸಿಯಾಟಕ್‌ ಸೊಸೈಟಿ. ಸಂ-೯. 


ಪಂಚನಿಸಯಾಧಿಪತಿ ಮಹಾಮಂಡಲೇಶ್ವರ ರಾಣಕ ಶ್ರೀ ಭಾಮುಖೇಡಿ ಈ ಶಾಖೆಯೆ ಮೊದಲನೆಯ ದೊರೆ. 
ಪುನ್ನಾಟ ಅಥವಾ ಹೆದಿನಾಡು, ಇದರೆ ರಾಜಧಾನಿ ಕೀರ್ತಿಪುರ. 


ಇತಿಹಾಸ ದರ್ಶನ 


ಯಾಗಿದ್ದಿತು ಎಂದು ವಿದ್ವಾಂಸರು ಭಾವಿಸಲು ಇರುವ 
ಒಂದೇ ಒಂದು ಆಧಾರವೆಂದರೆ ಶಾಸನಗಳಲ್ಲಿ ಬರುವ 
"ಹಾನುಂಗಲ್ಲಯಿನೂಜಅ ಸುಂಕದಧಿಕಾರಿ ಲಕ್ಷ್ಮೀ 
ಗಧೀಶ್ವರನಾಗಿ ಶ್ರೀ ರಾಜಧಾನಿ ಪಟ್ಟಣಂ ಬಂಕಾಪುರ,!! 
“ಹಾನುಂಗಲ್ಲ ನಾಡೊಳಗಣ ಶ್ರೀ ಮದಿಂದ್ರವಲ್ಲಭ 
ರಾಜಧಾನಿ ಪಟ್ಟಣಂ ಬಂಕಾಪುರ,!? ಎಂದು ತೋರು 
ತ್ತದೆ. ಇದರ ಅರ್ಥ ರಾಷ್ಟ್ರಕೂಟ ಇಂದ್ರನಿಗೆ ಒಂದು 
ಕಾಲಕ್ಕೆ ಇದು ರಾಜಧಾನಿಯಾಗಿದ್ದಿತೆಂದು ಹೇಳಬಹುದೇ 
ಹೊರತು ಕದಂಬರಿಗೆ ರಾಜಧಾಫಿಯಾಗಿತ್ತೆಂದು ಹೇಳುವ 
ಹಾಗಿಲ್ಲ. ರಾಷ್ಟ್ರಕೂಟ ಇಂದ್ರಫಿಗೂ ಬಂಕಾಪುರಕ್ಕೂ 
ರಾಜಕೀಯ ಸಂಬಂಧವಿದ್ದುದನ್ನು ಮೇಲಿನ ವಾಕ್ಯ 
ತಿಳಿಸುವುದಲ್ಲದೇ ಅಲ್ಲಿರುವ ಇಂದ್ರೇಶ ಸರ ದೇವಸ್ಥಾನವೂ 
ಆತನ ಧಾರ್ಮಿಕ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ. 
ಹೀಗೆ ಬಂಕಾಪುರವು ಹತ್ತನೆಯ ಶತಮಾನದಲ್ಲಿ ರಾಷ್ಟ್ರ 
ಕೂಟ ಇಂದ್ರನ ರಾಜಧಾನಿಯಾಗಿತ್ತು ಎಂದು ಹೇಳ 
ಬಹುದೇ ಹೊರತು ಕದಂಬರ ರಾಜಧಾನಿಯಾಗಿದ್ದಿತೆಂದು 
ಹೇಳಲು ನಮಗೆ ನೇರವಾದ ಆಧಾರಗಳಿಲ್ಲ. 


ಒಂದು ವೇಳೆ ಇದು ಪುಲಿಗೆಅ್‌ ಮುನ್ನೂರು, 
ಬೆಳುವಲ ಮುನ್ನೊರುಗಳಿಗೆ ಒಂದು ಶಾಶ್ವತ ಪ್ರಾಂತ 
ವಾಗಿದ್ದರೆ ಬಂಕಾಪುರದ ಮುಂದೆ ಅಂಕಿಯ ಸೂಚನೆ 
ಯಾಗಲಿ, ಕಂಪಣ ಮಂಡಲವೆಂಬ ವಿಶೇಷಣವಾಗಲಿ 
ಕಾಣಿಸಿಕೊಳ್ಳ ಬೇಕಿತ್ತು. ಅಂಥ ಯಾವ ಉದಾಹರಣೆ 
ಗಳೂ ನಮಗೆ ಸಿಕ್ಸಿಲ್ಲ. ಹೀಗಿದ್ದಾಗ ಬಂಕಾಪುರ 
ಪ್ರದೇಶವನ್ನು ಒಂದು ರಾಜ್ಯವೆಂದೂ, ಅದರ ರಾಜಧಾನಿ 
ಬಂಕಾಪುರವೆಂದೂ, ಅದನ್ನು ಆಳುತ್ತಲಿದ್ದವರು ಕದಂಬ 
ರೆಂದು ಹೇಳುವುದು ದುಸ್ತರವಾಗುತ್ತದೆ. 


ಒಂದು ಮಾತು ನಿಜ; ರಾಷ್ಟ್ರಕೂಟ ಇಂದ್ರನ 
ಹೆಸರಿನಲ್ಲಿ ಸ್ಥಾಪಿತವಾದವು. ಬಂಕಾಪುರದ ಇಂದ್ರೇಶ್ವರ 
ಗೇರಿ.13 ಇಂದ್ರೇಶ್ವರ ಪುರ!* ಹಾಗೂ ಇಂದ್ರೇಶ್ವರ 


ದೇವಸ್ಥಾ ನ,15 ಚಾಲುಕ್ಯ ತ್ರೆ $ಲೋಕ್ಯ್ಕಮಲ್ಲ 
(ಒಂದನೇ ಸೋಮೇಶ್ವರ), ಭುವನೈಕಮಲ್ಲ (ಇಮ್ಮಡಿ 
ಸೋಮೇಶ್ವರ) ಹಾಗೂ ತ್ರಿಭುವನಮಲ್ಲ (ಆರನೇ 
ವಿಕ್ರಮಾದಿತ್ಯ) ಈ ಮೂವರು ದೊರೆಗಳ ಕಾಲದಲ್ಲಿಯೂ 
ಇಂದ್ರೇಶ್ವರ ದೇವಸ್ಥಾನದ ಖ್ಯಾತಿ ಹಬ್ಬಿತ್ತು. 
ಭುವನೈಕಮಲ್ಲನ ರಾಜಗುರುವೆನಿಸಿದ ರಾಜಗುರುದೇವ 
ವರುಣಶಿನಪಂಡಿತ "ಶ್ರೀಮದ್ಭಂಕಾಪುರದಿಂದ್ರೇಶ್ವರ 
ದೇವರ್ಗಾಳ್ವಪನ್ನೆರಡು ಬಾಡಂ' ಅಳುತ್ತಲಿದ್ದ. ಕ್ರಿ.ಶ. 


೧೦೪೫ರ ಕೋಳೂರು ಶಾಸನ ಇವರನ್ನು "ಸ್ನಸ್ತಿ 
ಯಮನಿಯಮ ಸ್ವಾಧ್ಯಾಯಧ್ಯಾನಧಾರಣ ಪ್ರಾಣಾ 


ಯಾವು ಪ್ರತ್ಯಾಹಾರ ಜಪಸಮಾಧಿ ಸಂಪನ್ಸಂ" ಈಶ್ವರ 
ಪಾದ ಕಮಲಭ್ಯಂಗ, ಸಾಹಸೋತ್ತುಂಗಾಶ್ರಿತ ಜನ 
ಕಲ್ಪವ್ರಿಕ್ಷ ಶರಣಾಗತಸುರಕ್ಷ, ನುಡಿದಂತೆ ಮಾರ್ಪ 
ಕುರೆಕೂರ್ಪಂ ಪ್ರತಿಸನ್ನಮೇರುವೇಕಾಂಗವೀರ ಅಸಂದು 
ಧೀರಂ ವೀರಾವತಾರಂ, ವೀರಚೂಡಾಮಣಿ, ಗೋತ್ರ 
ಚಿನ್ನಾಮಣಿ ರೊಡ್ಡ ಕೈವಾರಂ ಶೈವಪ್ರಾಕಾರಂ ಶರಪರಿ 
ಪರಿಣತ ನಿಸ್ಸಂಕವೈರಿವ್ರಿಂದಕ ಶರಸಂಧಾನ ಬಾಣಶಿಕ್ತಾ 
ಗುರು ಕಲಿಯುಗ ದ್ರೋಣಾಚಾರ್ಯ ಸರ್ವಸಸ್ತ್ರಸಾಸ್ತ್ರ 
ವಿಶಾರದಂ ನಾರಾಚ ಪರಶುರಾಮ ಗಿರಿದುರ್ಗಭಂಜ 
ನಾಂಜನೇಯ ತ್ರೆ ಪಲೋಕ್ಯರಂಜನೆಂ ಕಟಿಕಮಾಭೀಶಂ 
ಕೊಂಕಣರಕ್ಷಾಲಂ ಕದಂಬಾನ್ವಯ ಸಮುದ್ಧರಣ 
ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್‌ 
ರಾಜಗುರುಡೇವರ್‌ ಬಂಕಾಪುರ ದಿಂದ್ರೇಶ್ವರದೇವರ್ಗಾಳ್ವ 
ಪನ್ನೆರಡುಂ ಬಾಡಮಂ ಸುಕದಿನಾಳುತ್ತಮಿರೆ!* 
ಎಂದು ವಿವರಿಸಿದೆ. 


ಮೇಲಿನ ಶಾಸನದಲ್ಲಿಯ "ಕೊಂಕಣರಕ್ಕಾಲಂ 
ಕದಂಬಾನ್ರ್ವಯ ಸಮುದ್ಧ ರಣ' ಎಂಬ ವಾಕ್ಯ ಚಿಂತನ 
ಯೋಗ್ಯವಾಗಿದೆ. ಈತ ಹಾನುಗಲ್ಲ ಕದಂಬರನ್ನು 
ಉದ್ಭರಿಸಿದನೋ, ಗೋವೆಯ ಕದಂಬರನ್ನುದ್ಧರಿಸಿದರೋ 


11 ಎಸ್‌.ಆಯ್‌,ಆಯೆತ್‌. ೧೮, ೨೯೧ ಬಂಕಾಪುರ (ತ) ಶಿಗ್ಗಾಂವ 
12 ಬಂಕಾಪುರ ಶೋಧನ: ಚಿನ್ನಕ್ಕೆ ಎಲಿಗಾರೆ : ೧೦ನೆಯ ಶಾಸನ. ಪು-೨೦ 


13 ಎ.ಇ. ೧೬, ೧೧ ಹೊಟ್ಟೊರು. 
14 ಎಸ್‌.ಆಯರ್‌.ಆಯ್‌, ೧೮, ೬೬ ಬಂಕಾಪುರ 


15 ಎ.ಇ. ೧೯-೨೯ (೬) ಕೋಳೂರು (ಕ್ರಿ.ಶ. ೧೦೪೫) 


16 ಎ.ಇ ೧೯, ಪು-೧೮೦-೧೮4, ಕೋಳೂರು, (ಕ್ರಿ.ಶ. ೧೦೪೫) 


" ಇತಿಹಾಸ ದರ್ಶನ 


೧೩೯ 


ಎಂಬುದು. ಸ್ಪಷ್ಟವಿಲ್ಲ. ಹೀಗೆ ಉದ್ಧಾರ ಮಾಡಿದ 
ಸಂದರ್ಭ ಸನ್ನಿವೇಶಗಳೂ . ತಿಳಿದುಬರುವುದಿಲ್ಲ, 
ಬಂಕಾಪುರವನ್ನೊ ಳಗೊಂಡ ಹಾನುಂಗಲ್ಲ ಪ್ರಾಂತ 
ವನ್ನಾಳುತ್ತಿದ್ದ ಹಾನುಗಲ್ಲ ಕದಂಬರನ್ನೇ ಉದ ರಿಸಿರ 
ಬಹುದು, ಈ ಬಗ್ಗೆ ಶೋಧಿಸುವುದು ಅವಶ್ಯನಿದೆ, 


೧೪೦ 


ಒಟ್ಟಿನಲ್ಲಿ ಬಂಕಾಪುರವು ಯಾವುದೋ ಕದಂಬ 
ರಾಜಧಾನಿಯಾಗಿರಲಿಲ್ಲ. ವರುಣಶಿವ ಪಂಡಿತ ಒಂದು 
ಕದಂಬ ಮನೆತನವನ್ನು ಬಹುಶಃ ಹಾನುಗಲ್ಲ ಕಠ | 


ಮತೆತ ತ ಉದ್ಭ ರಿಸಿದ್ದಾ ನೆ, 


ಇತಿಹಾಸ ದರ್ಶನ 


NL 


$ 
« 


ಕ 


| 


ಶಾಂತರಸ 


ನಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ನಿದ್ಯಾರಣ್ಯರಲ್ಲ 


-ಕಾಶಿನಿಲಾಸ ಕ್ರಿಯಾಶಕ್ತಿ ದೇಫರು 


“ವಿಜಯನಗರ ಸ್ಥಾಪನೆಗೆ ಪ್ರೇರಕರು 
ವಿದ್ಯಾರಣ್ಯರು ; ಅವರೇ ರಾಜಗುರುಗಳು. ಅವರ 
ತಪಶ್ಯಕ್ತಿ ಯಿಂದಲೇ ಈ ರಾಜ್ಯ ಸ್ಥಾಪನೆಯಾಯಿತು.” 


ಇದೇ ವಾದವೇ ಅರವತ್ತು, ಎಪ್ಪತ್ತು ವರ್ಷಗಳ 
ಹಿಂದಿನಿಂದ ನಡೆದುಬಂದಿದೆ. ಕಥೆ, ಕಾದಂಬರಿ, ಕಾವ್ಯ, 
'ನಾಟಿಕ, ಲೇಖನಗಳಲ್ಲಿ ನಿರಂತರವಾಗಿ ವಿದ್ಯಾರಣ್ಯರೇ 
ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಎಂದು 
ಬರೆಯುತ್ತ ಬಂದರು. ಆದರೆ ಈ ನೆಡುನೆ ಚರಿತ್ರೆ 
ಕಾರರು ಹೊರಹಾಕಿದ ಸತ್ಯವನ್ನು ನಮ್ಮ ಸಾಹಿತಿಗಳು, 
ಬರೆಹೆಗಾರರು ಬಳಸಿಕೊಳ್ಳದೆ ಹೆಳೆಯ ವಾದವನ್ನೇ 
ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಿಜವಾದ 
ಚರಿತ್ರೆ ನಮ್ಮ ದೇಶದಲ್ಲಿ ರಚಿತವಾಗಿಲ್ಲ, ನಿಜವಾದುದನ್ನು 
ಮರೆಮಾಡಿ, ತಮಗೆ ಬೇಕಾದಂತೆ ಚರಿತ್ರೆಯನ್ನು 
ತಿರುಚಿಕೊಳ್ಳುವ ಮನೋಭಾವ ತಾನೇ ತಾನಾದುದು 
ಎಲ್ಲರಿಗೂ ಗೊತ್ತಿರುವ ವಿಷಯವೇ. 


ವಿದ್ಯಾರಣ್ಯರ ವಿಚಾರಕೆ ಬರೋಣ : 
ವಿದ್ಯಾರಣ್ಯರು ತಸಸಿ ಗಳು - ಮಹಾಜ್ಞಾ ನಿಗಳು. ಈ 
ಮಾತಿಗೆ ಎರಡಿಲ್ಲ. ಆದರೆ ಅವರು ಕ್ರಿ. ಶ. ೧೩೩೬ರಲ್ಲಿ 
ವಿಜಯನಗರ ಸ್ಥಾಪನೆಯಾದಾಗ ಕರ್ನಾಟಕದಲ್ಲಿಯೇ 


ಇರಲಿಲ್ಲ. ಶೃಂಗೇರಿ ಪೀಠದ ಅಧಿಸತಿಗಳೂ ಆಗಿರಲಿಲ್ಲ. 
ಆಗ ಅವರು ಕಾಶಿಯಲ್ಲಿದ್ದರೆಂದು ತಿಳಿದುಬರುತ್ತದೆ. 
ವಿದ್ಯಾರಣ್ಯರಂತೆ ವಿದ್ಯಾತೀರ್ಥರಾಗಲೀ, ಭಾರತೀ 
ತೀರ್ಥರಾಗಲೀ ಸಂಗಮ ವಂಶದ ಅರಸರಿಗೆ ಸಾಮ್ರಾಜ್ಯ 
ಸ್ಥಾಪಿಸು ನೆರವಾಗಿಲ್ಲ. ಇವರೆಲ್ಲರು ನಂತರದಲ್ಲಿ 
ಬಂದವರು. ಶಾಸನೆ, ಕಾವ್ಯ, ಇತಿಹಾಸ, ಪುರಾಣ 
ಯಾವುದರಲ್ಲಿಯೂ ವಿದ್ಯಾರಣ್ಯರು ರಾಜಗುರುವಾಗಿದ್ದು 
ಸಾಮ್ರಾಜ್ಯ ಸ್ಥಾಪನೆಗೆ ನೆರವಾದ ಉಲ್ಲೇಖನಿಲ್ಲ. 


ನಮ್ಮ ದೇಶದ ಇಬ್ಬರು ಪ್ರಸಿದ್ಧ ಚರಿತ್ರೆಕಾರರು 
ಡಾ. ಸಾಲೆತೊಕೆ ಮತ್ತು ಡಾ. ಪಿ. ಬಿ. ದೇಸಾಯಿ- 
ಬರೆದ ಇತಿಹಾಸವನ್ನು ನಮ್ಮ ಕಾದಂಬರಿಕಾರರು, 
ಸಾಹಿತಿಗಳು ನೋಡಲಿಲ್ಲ. ನೋಡಿದರೂ ಅದನ್ನು 
ಉಪೇಕ್ಷಿಸಿ ತಮಗೆ ಬೇಕಾದಂತೆ ಇತಿಹಾಸ ತಿರುಚಿ 
ಕೊಂಡರು. ಮತ್ತೆ ಮತ್ತೆ ಅದನ್ನೇ ಸಾರಿ ಜನ ತಮ್ಮ 
ಮಾತನ್ನೇ ನಂಬುವಂತೆ ಮಾಡಿದರು. 


ಡಾ. ಪಿ.ಬಿ. ದೇಸಾಯಿಯರ ಖಚಿತ ಅಭಿಪ್ರಾಯ 
ಇದು: 


«ಪ್ರ ಸಾಮ್ರಾಜ್ಯ ಸ್ಥಾಪನೆಯ ಸಾಂಪ್ರದಾಯಿಕ 
ಕಾಲವಾದ ಕ್ರಿ.ಶ ೧೩೩೬ರ ಬಳಿಕ ಎರಡು ದಶಕಗಳು 


* ನಿವೃತ್ತ ಅಧ್ಯಾಪಕೆರು, ೧-೯-೪೦/೧, ಅಜಾದ್‌ನಗರ, ರಾಯಚೂರು. ೫೮೪ ೧೦೧ 


೪ 


ಇತಿಹಾಸ ದರ್ಶನ 


ಕಳೆದ ಮೇಲೆ ವಿದ್ಯಾರಣ್ಯರ ಸಂಬಂಧ ವಿಜಯನಗರ 
ದೊಡನೆ ಬೆಳೆಯಿತು ಎಂದು ಉಪಲಬ್ಧವಿರುವ ಪುರಾವೆ 
ತಿಳಿಸುತ್ತದೆ.” 


ರಾಜಧಾನಿಯನ್ನು ಕಟ್ಟಲು ಹರಿಹರನಿಗೆ 
ವಿದ್ಯಾರಣ್ಯರು ನೆರವಾದರೆಂಬುದು ಮತ್ತು ರಾಜಧಾನಿ 
ಕಟ್ಟಲು ಸ್ಥಳ ನಿರ್ಣಯಕ್ಕೆ ಹುಟ್ಟಿಕೊಂಡ ನಾಯಿ 
ಮತ್ತು ಮೊಲದ ಕಥೆ ಇವೆಲ್ಲ ಕಾಲ್ಪನಿಕ, ಸತ್ಯವಲ್ಲ- 
ಎಂಬುದನ್ನು ಡಾ. ಸಾಲೆತೊರೆಯವರು ನಿರ್ಣಾಯಕ 
ವಾಗಿ ಹೇಳುತ್ತಾರೆ. 


“ರಾಜಧಾನಿಯ ನಿರ್ಮಾಣದಲ್ಲಿ, ಹರಿಹರನಿಗೆ 
ವಿದ್ಯಾರಣ್ಯರು ನೆರವಿತ್ತರೆಂಬ ದಂತಕಥೆ ಮತ್ತು ನಾಯಿ 
ಮತ್ತು ಮೊಲದ ಪ್ರಸಂಗ ಮುಂತಾದವುಗಳನ್ನು ತರು 
ವಾಯ ಕಾಲದ ಕಲ್ಪಿತಗಳೆಂದು ನಾವು ಅವುಗಳನ್ನು 
ತಳ್ಳಿ ಹಾಕಿಬಿಡಬಹುದು. ಆತನ ವ್ಯಾಪಕವಾದ 
ಪಾಂಡಿತ್ಯ ಮತ್ತು ಪ್ರಖ್ಯಾತಿಗಳಿಂದ ಪ್ರಭಾವಿತರಾಗಿ 
ಜನ ಈ ವಿಷಯವನ್ನು ಆತನ ತಲೆಗೆ ಕಟ್ಟಿರಬಹುದೆಂದು 
ಭಾವಿಸಬಹುದು.2 


ವಿಜಯನಗರಕ್ಕೆ ನಿದ್ಯಾನಗರವೆಂಬ ಹೆಸರಿತ್ತು ; 
ಅದು ವಿದ್ಯಾರಣ್ಯರ ಸಲುವಾಗಿಯೇ ಇಡಲಾಯಿತು 
ಎಂಬ ವಾದವೊಂದು ಇದೆ. “ವಿಜಯದ ಸಂಕೇತವಾಗಿ 
ಪ್ರ ನಗರಕ್ಕೆ "ನಿಜಯ' ಮತ್ತು "ನಿಜಯನೆಗರ' ಎಂದೇ 
ಕರೆಯಲಾಗಿದೆ. ವಿಜಯನಗರ ಹರಿಹರ (ಹುಕ್ಕ)ನೆ 
ಕಾಲಕ್ಕೆ ಅಸ್ತಿತ್ವದಲ್ಲಿಯೇ ಇರಲಿಲ್ಲ. ಇದನ್ನು ಬುಕ್ಕ 
ದೊರೆ ಕ್ರಿ. ಶೆ. ೧೩೬೮ರಲ್ಲಿ ನಿರ್ನಿಸಲು ಪ್ರಾರಂಭಿಸಿದ 
ಮತ್ತು ಅದು ಎರಡನೆಯ ಹೆರಿಹರನ ಕಾಲಕ್ಕೆ 
ಕ್ರಿ. ಶ. ೧೩೭೮ರಲ್ಲಿ ಮುಗಿಯಿತು. ಎರಡನೆಯ 
ಹರಿಹರನೆ ಆಳಿಕೆಯಲ್ಲಿ (೧೩೭೮ರಲ್ಲಿ) ವಿಜಯನಗರ 
ನಿರ್ಮಾಣದ ಮುಕ್ತಾಯ ಘಟ್ಟದಲ್ಲಿ, ವಿದ್ಯಾರಣ್ಯರು 
ವಿಜಯನಗರಕ್ಕೆ ಬಂದಂತೆ ತೋರುತ್ತದೆ.3? 


ಅಷೇ ಫ್ರೈ ೧೧೨ 
ಅದೇ ಪು. ೧೧೨ 


ಛಾ ಜಾ ಬಂ ND 


ಆದೇ ಪು. ೧೦೬ 


೧೪೨ 


| ಸಂಗಮವಂಶದ 


ಇದೇ ಅನರು ವಿಜಯನಗರಕ್ಕೆ ಮೊದಲ ಸಲ 
ಬಂದುದು. ಅದುದರಿಂದ ಸಾಮ್ರಾಜ್ಯ ಸ್ಥಾಪನೆಯ | 
ಕಾಲಕ್ಕೆ ಅವರು ಅಲ್ಲಿ ಇರಲಿಲ್ಲ; ಮತ್ತು ಅವರಿಂದ 
ನೆರವು ದೊರಕಿಲ್ಲ." “ವಿಜಯನಗರಕ್ಕೆ ವಿದ್ಯಾನಗರ 
ವೆಂಬ ಹೆಸರನ್ನು ಬಳಸಿದ್ದು ಕ್ರಿ. ಶ. ೧೫೩೧ ರಿಂದ 
ಈಡೆಗೆ.... 


ಇನ್ನೊಂದು ವಿಷಯ ಇಲ್ಲಿ ಗಮನಾರ್ಹವಾದುದು: 
ರಾಜರಿಗೆ ಕುಲಗುರುವಾಗಿದ್ದು 
ಸಾಮಾಜ್ಯ ಸ್ಥಾಪನೆಗೆ ಪ್ರೇರಕನಾದವನು "ರಾಯ 
ರಾಜಗುರು ಶ್ರೀಮತ್‌ ಕಾಶೀವಿಲಾಸ ಕ್ರಿಯಾಶಕ್ತಿ 
ದೇವರು' ಎಂಬುದು; ವಿದ್ಯಾರಣ್ಯರ ಪ್ರಚಾರದಲ್ಲಿ ಇವರ 
ಹೆಸರು ಅಡಗಿಹೋಗಿದೆ ; ಕಾಶೀವಿಲಾಸ ಕ್ರಿಯಾಶಕ್ತಿ 
ದೇವರೇ ಸೆಂಗಮ ವಂಶದ ರಾಜಗುರು ಮತ್ತು 
ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ, ಸಲಹೆಗಾರರು. 
ಎಂಬುದನ್ನು ಡಾ. ಸಾಲೆತೊರೆ ಮತ್ತು ಡಾ. ಪಿ.ಬಿ. 
ದೇಸಾಯಿ ಸಮರ್ಥಿಸಿದ್ದಾರೆ. ಡಾ. ಸಾಲೆತೊರೆ 
ಯವರ ಹೇಳಿಕೆ. 


ವಿದ್ಯಾರಣ್ಯರ ಅನ್ಯೋನ್ಯ ಸಂಬಂಧೆವಿತ್ತೆಂದು, ಈ ಎಲ್ಲ 
ಕಥೆಗಳು ಹೇಳುತ್ತವೆ. ಆದರೆ ಶಾಸನಗಳು ಮತ್ತು 
ಸಮಕಾಲೀನೆ ಪುರಾವೆಗಳು ಈ ನಂಬಿಕೆಗಳನ್ನು ಅಲ್ಲಗಳೆ 
ಯುತ್ತವೆ. ಸತ್ಯವಾದ ಮಾತೆಂದರೆ : ಸಾಮ್ರಾಜ್ಯ 
ಸ್ಥಾಪಕರ ಕುಲಗುರು ಮೊದಲಿಗೆ ಕ್ರಿಯಾಶಕ್ತಿಯಾಗಿ 
ದ್ದನು ; ನಿದ್ಯಾರಣ್ಯನಾಗಿರಲಿಲ್ಲ.*” 


4 ಸ್ಥಾಪಕರೊಡನೆ ಮಹಾ ಸನ್ಯಾಸಿ ಯಾದ. 


ಡಾ. ಪಿ.ಬಿ. ದೇಸಾಯಿಯವರ ಹೇಳಿಕೆ ; 


‘““Kasivilas Kriyasakti of Pasupata 
School was the royal preceptor and advisor 
of Bukka I” 


Dr. P.B. Desai: A History of Karnataka 326 
Dr. B,A. 5೩10107೮ : A Social & Political Life in the Vijayanagara Empire P.110 


ಇತಿಹಾಸ ದರ್ಶನ 


"ಪಾಶುಪತ ಪಂಥದ ಕಾಶೀವಿಲಾಸ ಕ್ರಿಯಾಶಕ್ತಿ 
ರಾಜಗುರುವಾಗಿದ್ದನು ಮತ್ತು ಒಂದನೆಯ ಬುಕನಿಗೆ 
ದ್‌ ಶೆ 
ಸಲಹೆಗಾರನಾಗಿದ್ದನು.? 


ಕಾಶೀನಿಲಾಸ ಕ್ರಿಯಾಶಕ್ತಿ ದೇವರನ್ನು ಕುರಿತು 
ಅನೇಕ ಶಾಸನಗಳಿವೆ. ಇನೆಲ್ಲ ಇವರೇ ಸಂಗವ್ಯಾ 
ವಂಶದ ರಾಜಗುರುಗಳು ಮತ್ತು ಸಾಮ್ರಾಜ್ಯ ಸ್ಥಾಪನೆಗೆ 
ಪ್ರೇರಕರೆಂಬುದನ್ನು ಸಮರ್ಥಿಸುತ್ತವೆ. 
(ಕಿ. ಶೆ. ೧೩೪೭), ಹಾರೋಮುಚ್ಛಳ್ಳಿ ಅಗ್ರಹಾರ 
(ಕ್ರಿ. ಶ. ೧೩೬೮), ಹರಿಹರ (ಕ್ರಿ. ಶ. ೧೪೧೦), 
ಹುಲಿಕೇರಿ (ಕ್ರಿ. ಶ. ೧೩೭೮) ಮುಂತಾದ ಶಾಸನಗಳನ್ನು 
ಅನಲೋಕಿಸಬಹುದು. ಸ್ಥಳಾಭಾನದಿಂದ ಅವುಗಳನ್ನು 
ಇಲ್ಲಿ ಉದ್ಭರಿಸಲಾಗಿಲ್ಲ.? ವೀರ ಕಂಸಣ್ಣನ ಹೆಂಡತಿ 
ಗಂಗಾದೇವಿ ತನ್ನ ಐತಿಹಾಸಿಕ "ಮಧುರಾ ವಿಜಯ” 
(ವೀರ ಕಂಪಣರಾಯ ಚರಿತ್ರೆ) ಎಂಬ ಸಂಸ್ಕ್ರತ ಕಾವ್ಯ 
ದಲ್ಲಿ ಕ್ರಿಯಾಶಕ್ತಿ ದೇವರನ್ನು ಭಕ್ತಿಯಿಂದ ಸ್ಮುತಿಸು 
ತ್ತಾಳೆ. 


ಸೊರಬ 


“ಅಸಾಧರಣ ಸಾರ್ವಜ್ಞಂ ವಿಲಸತ್ಸರ್ನ ಮಂಗಲಂ 
ಕ್ರಿಯಾಶಕ್ತಿ ಗುರುಂ ವಂದೇ ತ್ರಿಲೋಚನಮಿ 
ವಾಪರಂ? 


ಈ ಐತಿಹಾಸಿಕ ಕಾವ್ಯದಲ್ಲಿ ವಿದ್ಯಾರಣ್ಯರ ಹೆಸರೇ 
ಬರುವುದಿಲ್ಲ. 


ನುಂಗಲಾರದ ತುತ್ತಾದ ಈ ಐತಿಹಾಸಿಕ ದಾಖಲೆ 
ಯನ್ನು ಹೇಳಲಾರರು, ಹೇಳದೇ ಇರಲಾರರು : 
ಎಂ. ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟಿರ 
ಈ ಮಾತುಗಳನ್ನು ನೋಡಿ: “...... ಈ ಬುಕ 


Dr. ೫.8. Desai: 


ಎಂ, ವಿ, ಕೈಸ್ಣರಾವ್‌ ಮತ್ತು ಎಂ. ಕೇಶನಭಟ್ಟ : 


ರಾಜನೇ ವಿಜಯನಗರ ಸಾಮ್ರಾಜ್ಯಕ್ಕೆ ಬೀಜಾನಾಸ 
ಮಾಡಿದವನೆಂದು ಇತ್ತೀಚಿನ ಅನ್ರೇಷಣೆಗಳೆಂದ ತಿಳಿದು 
ಬಂದಿದೆ. ಅನನ ಕುಲಗುರುವಾಗಿದ್ದ ಕ್ರಿಯಾಶಕ್ತಿ 
ದೇಶಿಕರು ನಿಜಯನೆಗರ ಸ್ಥಾಪನೆಗೆ ಮೂಲಪ್ರೇರಕ 
ರಾಗಿದ್ದರು.*” ಇದು ಸರಿಯಾದ ಹೇಳಿಕೆ, ಆದರೆ 
ವಿದ್ಯಾರಣ್ಯರು ಎಲ್ಲಿ ಹೋಗಬೇಕು? ಅವರು ಇಲ್ಲ 
ದಿಡ್ಡರೂ ಬೇಕೇ ಬೇಕಲ್ಲ. ಅದಕ್ಕಾಗಿ ಮುಂದುವರಿದು 
ಎಂ. ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟಿರು, 
“ವಿದ್ಯಾರಣ್ಯರಿಗೆ ಪೂರ್ವದಲ್ಲಿ ಕ್ರಿಯಾಶಕ್ತಿ ಎಂಬ 
ಹೆಸರಿದ್ದಿತು” ಎಂದು ಜೋಡಿಸಿಬಿಡುತ್ತಾರೆ. ವಿದ್ಯಾರಣ್ಯ 
ಮತ್ತು ಕ್ರಿಯಾಶಕ್ತಿ ಒಂದೇ ಮತ್ತು ವಿಜಯನಗರ 
ಸಾಮ್ರಾಜ್ಯ ಸ್ಥಾಪನೆಗೆ ಮೂಲಪ್ರೇರಣೆ, ಆಂಧ್ರದಿಂದಲೇ 


ಬಂತೆಂಬ ಹಳೆಯ ವಾದವನ್ನು ಎತ್ತಿ ಟಿ. ಎನ್‌. 
ಮಲ್ಲಪ್ಪ ಎಂಬುವರು ಇತಿಹಾಸವನ್ನು ಹದಗೆಡಿಸಿ 
ದ್ಹುಂಟು,10 


ವಿದ್ಯಾರಣ್ಯ ಮತ್ತು ಕ್ರಿಯಾಶಕ್ತಿ ದೇವರು 
ಇಬ್ಬರೂ ಒಂದೇ ಎಂಬ ವಾದವನ್ನು ಡಾ. ವೆಂಕಟ 
ಸುಬ್ಬಯ್ಯನವರು ಒಪ್ಪೈವುದಿಲ್ಲ ; ಅದನ್ನು ಅಲ್ಲಗಳೆಯು 
ತ್ತಾರೆ.11.. ಈ ಹಿಂದೆ ಶಾಸಕ ಶ್ರೀ ಉಮರಬ್ಬರು, 
ಶ್ರೀ ಎಂ. ವಿ. ಕಾಮತರು “ಚೆಲುವ ಕನ್ನಡನಾಡು” 
ಎಂಬ ಗ್ರಂಥದಲ್ಲಿ ಇತಿಹಾಸಕ್ಕೆ ಅಸಚಾರ ಮಾಡಿದ್ದನ್ನು 
ಹೊರಹಾಕಿದರು. ಇದನ್ನು ಕುರಿತು "ಅಭಿಮಾನಿ? 
ಮತ್ತು “ಸುದ್ದಿ ಸಂಗಾತಿ” ಪತ್ರಿಕೆಗಳು ಬರೆದವು. 
ನಾಲ್ಕು ದಿನ ಲೇಖನವನ್ನು ನಿಲ್ಲಿಸಿ "ಜೆಲುವ ಕನ್ನಡ 
ನಾಡು' ತರಿಸಿ ನೋಡಿದೆ. ವಿಜಯನಗರ ಸಾಮ್ರಾಜ್ಯದ 


ಬಗ್ಗೆ ಅದೇ ಹಿಂದಿನ ಮಾತು. "“....... ಅದೇ ಕಾಲ 
ದಲ್ಲಿಯೇ ಅವರು (ನಿದ್ಯಾರಣ್ಯರು) ಹೆಕ್ಟ-ಬುಕ್ಕ 


A History of Karnataka P. 344 


"ಕರ್ನಾಟಿಕೆದ ಇತಿಹಾಸದ ದರ್ಶನ”, ಪು. ೭೫೯ 


6 
7 ವೀರಶೈವ ಸಂ. ೪, ಎಸ್‌. ಸಿ. ನಂದೀಮುಠರು ಹಾಗೂ ಗನಿದೀಪ್ತಿ ಸೆಂ. ೪ ಶಾಂತರಸರ ಲೇಖನ 
8 
9 


ಅದೇ ಪು. ೩೫೯ 


10 The Quarterly Journal of the Mystic Society Vol. LIX 7105. 1 10 4 and Vol. LX 


Nos. 1 to 4: 
11 Dr. Venkatasubbiah : 


T. N. Mallappa : 


ಇತಿಹಾಸ ದರ್ಶನೆ 


Establisher of Vijayanagar Empire 
೧. 3. 1/. 5. VIIIP. 188 


೧೪೩ 


ಸೋದರರನ್ನು ಹುರಿದುಂಬಿಸಿ ವಿಜಯನಗರ ಸಾಮ್ರಾಜ್ಯ ಮುಂದೆ ಬಂದವರೆಲ್ಲ ಅದನ್ನೇ ಮುಂದುವರಿಸಿಕೊಂಡು 
ವನ್ನು ಸ್ಥಾಪಿಸುವಂತೆ ಮಾಡಿದ್ದು.” ಹೋಗುವುದೇ ? ಅದು ಸಲ್ಲದು. ಆದ್ದರಿಂದ ವಿಜಯ 
ನಗರ ಸ್ಥಾಪನೆಗೆ ಮೂಲಪ್ರೇರಕರು ವಿದ್ಯಾರಣ್ಯರಲ್ಲ, 

ಯಾರೋ ಒಂದು ಕಾಲಕ್ಕೆ ಮಾಡಿದ ತಪ್ಪನ್ನು ಕಾಶಿನಿಲಾಸ ಕ್ರಿಯಾಶಕ್ತಿ ದೇವರು. 


12 ಎಂ. ವಿ. ಕಾನುತ್‌: ಚೆಲುನ ಕನ್ನಡ ನಾಡು ಪು, ಪಿತ 


೧೪೪ ಇತಿಹಾಸ ದೆರ್ಶನ 


ಡಾ|| ಕೆ. ಜಿ, ವಸಂತ ಮಾಧವ" 


ರಕ್ಷಿಣ ಕನ್ನಡ ಜಿಲ್ಲೆಯ ಕಂಗುಮುಕ ಐತಿಹಾಸಿಕ ವಿಶ್ಲೇಷಣೆ 


ಕರಾವಳಿ ಕರ್ನಾಟಕದ "ಮಠಗಳ? ಸ್ವರೂಪ 
ಮತ್ತು ಇವುಗಳ ಪಾತ್ರಗಳ ವಿವರಗಳನ್ನು ಇಲ್ಲಿ ಸಿಕ್ಕಿದ 
ಶಾಸನಗಳು ಉಲ್ಲೇಖಿಸುತ್ತವೆ. ಈ ಶಾಸನಗಳ ಕಾಲ 
ಹೆದಿನಾಲ್ವರಿಂದ ಹದಿನಾರನೆ... ಶತಮಾನಗಳು. ಈ 
ಶಾಸಗಳಲ್ಲಿ ಉಲ್ಲೆ ಶ್ಲೇಖಿಸುವ ಮಠಗಳು! ಕರಾವಳಿಯ 
ಮೂಲೆ ಮೂಲೆಗಳಲ್ಲಿವೆ. ಈ ಮಠಗಳಲ್ಲಿ ಆಗಮಶಾಸ್ತ್ರ 
ದಂತೆ ದೇವತೆಗಳ ಪೂಜೆಗಳು ಯತಿಗಳ ನೇತ್ಮತ ದಿ 


ಲಪ್‌ 
ನಡೆದು ಬರುತ್ತವೆ. ಇಂತಹ ಮಠಗಳಲ್ಲಿ ಕೊಂಗು 
ಮಠವು ಒಂದು. 


ಈಗಿನ ಆದಿಉಡುಪಿಯಲ್ಲಿರುವ ಒಂದು ಓಣಿ 
ಯಲ್ಲಿ ಈ ಕಂಗು ಮಠವಿದೆ. ಇದು ಶಿಲೆಯಿಂದ ರಚಿತ 
ವಾಗಿದೆ. ಇಲ್ಲಿನೆ ಜನೆಜ್ಜನಿತ ಹೇಳಿಕೆಯಂತೆ ಈ 
ಮಠವು ವಿದ್ಯಾಕೇಂದ್ರವಾಗಿದ್ದು ಇಲ್ಲಿಯೇ ದೆ ತ 
ಸಿದ್ಧಾಂತ ಪ್ರತಿಪಾದಕರಾದ ಮಧ್ವಾಚಾರ್ಯರು 
ಪ್ರಥಮ ವಿದ್ಯೆಗಳಿಸಿದರು. ಇಷ್ಟ ಲ್ಲದೆ, ಇವರು ದ್ವಾರಕೆ 


ಯಿಂದ ಬಂದೆ ಶ್ರೀಕೃ ಕೃಷ ನ ಗ ಗ್ರಹವನ್ನು ಇಲ್ಲಿಯೇ 


"ವಲಸೆಗೆ ಬಂದ 


ಸ್ಥಾ ನಿಸಿದರಂತೆ. ಇನ್ನೊಂದು ಹೇಳಿಕೆಯಂತೆ ಈ ಮಠ 
ವನ್ನು ಘಟ್ಟದ ಮೇಲಿನಿಂದ ಕರಾವಳಿಯ ಕಡೆಗೆ 
ಬ್ರಾಹ್ಮಣರು ಸ್ಥಾಪಿಸಿದರು. ಪ್ರ 
ಲಸೆಗೆ ಬಂದ ಬ್ರಾಹ್ಮಣರು ಅಡಿಕೆ ತೋಟದಲ್ಲಿ 
ಪರಿಣತರಾಗಿದ್ದುದರಿಂದ ಇವರು ಇಲ್ಲಿ ಸ್ಥಾಪಿಸಿದ ಪ್ರ 
ಮಠಕ್ಕೆ ತೋಟಂತಿಲ್ಲಾಯ ಅಥವಾ ಕೊಂಗು ಮಠ 
ವೆಂದು ಕರೆದರು.2 


ಇಲ್ಲಿನ ಕೆಲವು ಐತಿಹಾಸಿಕ ಸಂಗತಿಗಳು ಇಲ್ಲಿಯೇ 


ಇರುವ ನಾಲ್ಕು ಶಿಲಾ ಶಾಸನಗಳ ಅಧ್ಯಯನದಿಂದ 
ವ್ಯಕ್ತವಾಗುತ್ತದೆ. ಇವು ಈ ಮಠದ ಹಿಂಭಾಗದಲ್ಲಿವೆ. 
ಫು ಎಲ್ಲಾ ಶಾಸನಗಳು. ವಿಜಯನಗರ ಅರೆಸರನ್ನು 
ಉಲ್ಲೆ (ಖಿಸ ಸುತ್ತವೆ. ಇವುಗಳು ಹೆದಿನಾಲ್ಕು ಮತ್ತು 


ಹದಿನೈದನೆ ಶತಮಾನಗಳ ಕಾಲದವುಗಳು. ಇವುಗಳಲ್ಲಿ 
ಶಿವ ಮತ್ತು ವೈಸ್ಣ ವ ಚಿಹ್ನೆಗಳಿವೆ. ಇವುಗಳ ಲಿಪಿ 
ಮತ್ತು ಭಾಷೆ ಕನ್ನಡ. 


* ರೀಡರ್‌ ವಿಜಯಾ ಕಾಲೇಜು ಮೂಲ್ಕಿ, ದಕ್ಷಿಣ ಕನ್ನಡ ಜಿಲ್ಲೆ, ೫೭೪ ೧೫% 


ರ 


1 ಶಾಸನಗಳಲ್ಲಿ ಬಾರಕೂರು ಶಂಕರ ದೇವರೆ ಮುಠ, ಇಲ್ಲಿರುವ ಆನಂದ ಸರಸ್ವತಿ ಶ್ರೀಪಾದಂಗಳ ಶಿಷ್ಯ 
ಕಡೆಯೆ ಮಠ, 

ನಿಷ್ಣು ಮೂರ್ತಿ ದೇವರೆ ಮಠ್ಕ ಮತ್ತು ಇಲ್ಲಿರುವ ಯತಿ ಕೃಷ್ಣ 
No, 335, 333, 332, 330, 326. 325, ಅದೇ IX ೫ II No 673. 


ಸೆಟ್ಟಿ, ಕಟ್ಟಿಸಿದ ಮಠ, ಬಡಗಣ 


ಉಲ್ಲೆ ಖವಿವೆ 599 Vol Vii 


Annual Report on Indian Epigraply (ARIE) 1971 NoB 229, ಈ ನ 


ಅಮ್ಪೂತೇಂದ್ರ, ಅಜಲು 
ಮೂರ್ತಿ ದೇವರೆ ಮಠ್ಕೆ ಭಂಡಿಯ ಮಕ್ಕೆ ಪಾರಂಪಳ್ಳಿಯಲ್ಲಿನ 
ಪ್ರಕಾಶ, ಕೋಟೇಶ್ವರದ ಅಕ್ಕೆ ಸಾಲೆಯ ಮಠ ಇವುಗಳ 


ುಠೆಗಳ ಹೆಚ್ಚಿನ ನಿ ವಿವರಕ್ಕೆ 


ನೋಡಿ-ಗುರುರಾಜ ಭಟ್ಟ, Studies in Tuluva History and culture P 339 


2 ಕೆಸಗಾರು ಮಾಧವ ರಾವು «ಆದಿ ಉಡುಪಿ ಕಂಗು 
ARIE 1972 0 9 


| ಇತಿಹಾಸ ದರ್ಶನ 


ಮಠ” ಜೀವೋತ್ತಮ, ಕುಮಟಾ ಫೆಬ್ರವರಿ ೨೬ ೧೯೯೩-೫0 59-60 


[19] ೧೪೫ 


ಶಾಸನಗಳಲ್ಲಿ 
ಗೆಳ : 

ಇಲ್ಲಿರುವ ಒಂದನೆ ಶಾಸನವುಶ. ಕ. ೧೩೦೧ 
ಸಿದ್ಧಾರ್ಥಿ ಸಂವತ್ಸರ ಆಶ್ರಿಜ ಶುದ್ಧ ೧೦ ರ ಕಾಲದ್ದು 
(ಅಕ್ಟೋಬರ ೫-೧೩೭೯), ಇದರ ಸಾರಾಂಶವೆಂದರೆ 
ಶಿವನಿಡಂಬೂರರೆ ಮಗ ಅಣ್ಣನಿಡಂಬೂರನು ಈ ಕಂಗು 
ಮಠದ ಯತಿಗಳಾದ ಶ್ರೀವರ ತೈಲೋಕ್ಯ ಭೂಷಣ 
ತೀರ್ಥರಿಗೆ ಬಿಟ್ಟಿ ದಾನ. ದಾನದ ಮುಖ್ಯ ಉದ್ದೇಶ 
ಈ ಮಠದಲ್ಲಿನ ಯತಿಗಳು ನಡೆಸುವ ಶ್ರೀ ನಾರಾಯಣ 
ಮತ್ತು ರಾಮದೇವರ ಪೂಜೆಗಳನ್ನು ಯಾವ ಆಂತಕ 
ಇಲ್ಲದೆ ನಡೆಸಿಕೊಂಡು ಬರುವುದು. ಈ ಭೂದಾನೆದ 
ಸ್ಥಳಗಳು ನಿಡಂಬೂರು ಬಯಲು, ಕಡಪಾಜೆಯ 
ಸಾಲು ಬಯಲು, ಬಾಗಿಲ ಬೆಟ್ಟು ಗಡ್ಡಿಗಳು ಇಷ್ಟಲ್ಲದೆ 
ಈ ದಿನ ಬಿಟ್ಟಿ ಸ್ಥಳಗಳಲ್ಲಿ ಕೆಲವು ಭೂವರ್ಗದಾರರಾದ 
ಪಡುವಾತ ನಾಯದ, : ವಾಸುನಿಡಂಬೂರು, 
ಉಣಿರಾಯರ ಉಲ್ಲೇಖವಿದೆ. ಕಲ್ಲಂ ಬಳಿ ಕಾಂತರೆ 
ಕೊರಕನಗದ್ದೆಯ ಉಲ್ಲೆ (ಖನಿರುವುದು ಗಮನಿಸು 
ವಂತಾದ್ದು. ಒಟ್ಟಿ ನಲ್ಲಿ ಪ್ರ ದಾನಬಿಟ್ಟಿ ಸ್ಥಳಗಳಲ್ಲಿ 
ಬ್ರಾಹ್ಮಣ, ನಾಯದ, ಮತ್ತು ಜೆಳಜಾತಿಯವರು 
ಕೃಷಿಕರಾಗಿದ್ದರೆಂದು ಈ ಶಾಸನದ ಅಧ್ಯಯನದಿಂದ 
ತಿಳಿದು ಬರುತ್ತದೆ. ಇದೇ ಶಾಸನವು ಬಾರಕೂರು 
ರಾಜ್ಯವನ್ನು ವೀರ ಹರಿಯಪ್ಪ ವೊಡೆಯರ ನಿರೂಪ 
ದಿಂದ ಬೊಮ್ಮರಸನು ಆಳಿಕೊಂಡಿದ್ದನೆಂದು 
ತಿಳಿಸಿದೆ. 


ವ್ಯಕ್ತವಾಗುವ ಐತಿಹಾಸಿಕ ಸಂಗತಿ 


ತೇದಿ ಇಲ್ಲದ ಇಲ್ಲಿರುವ ಇನ್ನೊಂದು ಶಾಸನವು 
ಈ ಮಠದಲ್ಲಿ ರಾಮದೇವರ ಪೂಜೆ ನಡೆಯುತ್ತಿದ್ದದ್ದು 
ಮತ್ತೆ ಇದನ್ನು ಇಲ್ಲಿ ನಡೆಸಿಕೊಂಡು ಬರಲು ಕೊಡೆವೂರ 
ಅಧಿವಾಸ ಮತ್ತು “ಜನನಿ'ಗಳು ಒಡಂಬಟ್ಟು ಮಲ್ಲಪ್ಪ 


ವೊಡೆಯರು ಕೊಟ್ಟಿ ದಾನದ ವಿವರವನ್ನು ತಿಳಿಸುತ್ತ ಜ್‌ 


ಇಲ್ಲಿ ತಿಳಿಸಿದ ಮಲ್ಲಪ್ಪ ಒಡೆಯರು ಬಾರಕೂರು ರಾಜ್ಯ 


ARIE, 186 


ಅದೇ ೧೮೭ 


ARIE, 1972 No 188 
ಅದೇ No 189. 


JI MN ಓಗಿ ಜಾ Ww 


೧೪೬ 


೧೩೮೬ ರಿಂದ ೧೩೯೦ ರವರಿಗೆ 
ಹರಿಹರ ರಾಯನ ನಿರೂಪದಿಂದ ಈ ಪ್ರಾಂತ್ಯ 
ವನ್ನು ಆಳಿಕೊಂಡಿದ್ದ೧ ಈ ಶಾಸನದಲ್ಲಿ ಮಠದ 
ಉಲ್ಲೇಖವಿದ್ದು ಯತಿಗಳ ಹೆಸರು ಇಲ್ಲದೆ ಇರುವುದು 
ಒಂದು ಗೂಢ ಪ್ರಶ್ನೆಯಾಗಿದೆ. ಈ ದಾನ ಶಾಸನದಲ್ಲಿ 
ಕೊಡವೂರ ಜನನಿಗಳ ಪಾತ್ರವನ್ನು ಅಲಕ್ಷಿಸುವಂತಿಲ್ಲ. 
ಕೊಡೆವೂರ ಅಧಿವಾಸದಲ್ಲಿ ರಾಮನೆ ಪೂಜೆ 
ನಡೆಯುತ್ತಿತ್ತೆಂದು... ಈ ಶಾಸನದಿಂದ ತಿಳಿದು 


ಪಾಲಕ. ಇವನು 


ಬರುತ್ತದೆ, 


ಇಲ್ಲಿನ ಮೂರನೇಯ ದಾನ ಶಾಸನವು ವಿಜಯ 
ಸಂವತ್ಸರವಾಗಿದ್ದು ಶಕವರುಷೆ ೧೩೩೬ ವೈಶಾಖ ಶುದ್ಧ 
೫ ಗುರುವಾರ (ಕ್ರಿ. ಶ. ೧೪೧೩  ಎಪ್ರಲ್‌೬), 
ವಿಜಯನೆಗರದ ಅರಸ ದೇವರಾಯನ ನಿರೂಸಪದಿಂದ 
ಬಾರಕೂರು ರಾಜ್ಯವನ್ನು ಆಳಿಕೊಂಡಿದ್ದ ಶಂಕರ ದೇವ 
ಒಡೆಯ, ಇವನು ಊರಿನ ಮೂರು ಸಾವಿರ ಪರಿವಾರದವರೆ 
ಸಮ್ಮುಖದಲ್ಲಿ ಇದೇ ಕಂಗುಮಠದಲ್ಲಿ ವೈಷ್ಣವ ದೇವತೆ 
ಗಳಾದ ಶ್ರೀ ರಾಮ, ಶ್ರೀ ಗೋಪಿನಾಥ ಮತ್ತು 
ಶ್ರೀಮನ್ನನಾರಾಯಣರ ಪೂಜಾ ಕಟ್ಟಳೆಗಳನ್ನು 
ನಡೆಸುವ ಶ್ರೀಮದ್ಯಾದವೇಂದ್ರ ತೀರ್ಥ ಶ್ರೀ ಪಾದಂಗಳ 
ಶಿಷ್ಯರಾದ ಶ್ರೀಮತ್‌ ಜಿತ್ಯೇಂದ್ರ ತೀರ್ಥರಿಗೆ ಕೊಡೆವೂರ 
ಪಡುವಣ ಭಾಗದಲ್ಲಿರುವ ಕೆಲವು ಬೆಟ್ಟುಗಳ ಉತ್ಪತ್ತಿ 


`೩೦ ಹೊನ್ನು ದಾನ ಮಾಡಿದನು ಎಂದು ಈ ಶಾಸನವು 


ತಿಳಿಸುತ್ತದೆ.? ಇದೇ ಶಿಲಾ ಲೇಖನದಲ್ಲಿ ಈ ಕಂಗು 
ಮಠದ ಗುರುಪರಂಪರೆಗಳನ್ನು ತಿಳೆಸುವುದರೊಂದಿಗೆ 
ಬನ್ನಂಜೆ ಒಳಗುಳ್ಳೆ ದೇವಸ್ವ ಭೂಮಿ ಬಾರಕೂರು 
ಮೂರು ಸಾವಿರ ಸರಿವಾರದವ (ಸಭೆ)ರ ಉಲ್ಲೇಖವಿದೆ. 
ಇಷ್ಟಲ್ಲದೆ ಈ ಮಠದಲ್ಲಿ ಗೋಪಿನಾಥ ಎಂಬ ಇನ್ನೊಂದು 
ವೈಷ್ಣವ ದೇವತೆಯ ಆರಾಧನೆ ನಡೆಯುತ್ತಿತ್ತು. ಒಟ್ಟಿ 
ನಲ್ಲಿ ಜಿತ್ಯೇಂದ್ರ ತೀರ್ಥ ಪಾಥಂಗಳವರ ನೇತ್ರತ್ವದಲ್ಲಿ 
ಈ ಮಠವು ಹಲವು ವೈಷ್ಣವ ದೇವತೆಗಳ ಆರಾಧನಾ 


511, VII No 351 ; ಕೆ. ನಿ ರಮೇಶ್ಕ ತುಳುನಾಡಿನ ಇತಿಹಾಸ ಪುಶಷಿ-೮೪ 


ಇತಿಹಾಸ ದರ್ಶನ 


ಪ ಹ! 


ಸ್ಥಳವಾಗಿತ್ತು . ಇದೇ ಮಠದ ಆವರಣದಲ್ಲಿರುವ 


ಇನ್ನೊಂದು ಶಿಲಾ ಶಾಸನನ ಎರಡು ದಾನ 
ಗಳನ್ನು ಈ ಮ ಠಕ್ಕೆ ಬಿಟ ದ್ದನ್ನು ತಿಳಿಸು 
ತ್ತದೆ. ಒಂದು ದಾನವು ಶಕ ನರುಷ ೧೩೬೩ 


ರಾದ್ರಿ ಸಂವತ್ಸರ ಪುಷ್ಯ ಅಮವಾಸ್ಯೆ (ಸ್ರ. ಶ. ೧೪೪೧ 
ಜನವರಿ ೨೨) ರಂದು ನಡೆಯಿತು. ಈ ಶಾಸನವು 
ರಾಮ, ಗಣಪತಿ ದೇವತೆಗಳ ಸ್ಮುತಿಯಿಂದ ಆರಂಭವಾಗು 
ತ್ತದೆ. ಆಗಿನ ಕಾಲದಲ್ಲಿ ವಿಜಯನಗರದಲ್ಲಿ ಆಳಿಕೊಂಡಿದ್ದ 
ವರ್ಣಾಶ್ರಮ ಥರ್ಮ ಪಾಲಿಸಿ ಕೊಂಡಿದ್ದ ಇಮ್ಮಡಿ 
ದೇವರಾಯ (ಗಜವೇಂಟಿಗಾರ) ಮತ್ತು ಇವನೆ ನಿರೂಪ 
ದಿಂದ ಬಾರಕೂರು ರಾಜ್ಯವನ್ನು ಪ್ರತಿಪಾಲಿಸಿ ಕೊಂಡಿದ್ದ 
ಚಂಡಪ್ಪರ ಉಲ್ಲೇಖಗಳು ಈ ದಾಖಲೆಯಲ್ಲಿದೆ. ಈ 
ಚಂಡಪ್ಪ ಒಡೆಯರು ತಮ್ಮ ಅರಸ ಶ್ರೀ ಜೀವರಾಯ 
ಮಹಾರಾಜರಿಗೆ ಆಯುರಾರೋಗ್ಯವಾಗಲೆಂದು ಮತ್ತು 
ಶತ್ರು ಕ್ಷಯವಾಗಲೆಂದು ಮತ್ತು ಐಶ್ವರ್ಯ ವೃದ್ಧಿ ಯಾಗ 


"ಬೆಂದು ಕೊಂಗು ಮಠದ ಯತಿ ವೈಷ್ಣ ವ ಸಿದಾ ಂತ ಪತಿ 
ಾ ಗ ಆ 


ಪಾದಕ ಶ್ರೀಮದ್‌ ಯಾದವೇಂದ್ರ ತೀರ್ಥ ಶ್ರೀ 
ಪಾದಂಗಳ ಶಿಷ್ಯ ಶ್ರೀ ಪುಣ್ಯ ಕೀರ್ತಿ ಶ್ರೀಪಾದಂಗಳಿಗೆ 
ಇವರು ಇಲ್ಲಿ ನಡೆಸುವ ಧಾರ್ಮಿಕ ಕಟ್ಟಿ ೈಳೆಗಳನ್ನು ನೆಡೆಸಿ 
ಕೊಂಡು ಬರಲು ಭೂದಾನ ಮಾಡಿದರು. ಬಿಟ್ಟಿ ದಾನದ 
ಮಾಲ್ಯ ಕೊಡೆವೂರಿನಲ್ಲಿರುವ ಭೂಮಿಯ ೫೦ ಕಾಟಿಗ 
ದ್ಯಾಣ. ಈ ಕಂಗು ಮಠವು ಶಿವಳ್ಳಿಯ ಪಡುವವೋಣಿಯ 
ಒಳಗಿದೆ. ಎಂದು ಈ ಶಿಲಾ ಬರಹತಿಳಿಸಿದೆ. ಶ್ರೀ 
ಲಕ್ಷ್ಮಿನಾರಾಯಣ, ಶ್ರೀ ರಾಮಚಂದ್ರ ಮತ್ತು ವಿಠಲ 
ಜೀವರ ಆರಾಧನೆಗಳನ್ನು ಇಲ್ಲಿ ಶ್ರೀ ಪುಣ್ಯತೀರ್ಥ ಶ್ರೀ 
ಪಾದಂಗಳು ನಡೆಸಿಕೊಂಡು ಬರುತ್ತಿದ್ದರು ಈ ದೇವತೆಗಳ 
ಆರಾಧನೆ ಮತ್ತು ಕಟ್ಟಳೆಗಳಗೆ ಬಿಟ್ಟಿದಾನ ಮೌಲ್ಯವು 
ಕೊಡೆವೂರ ನಾಣಿ ಮಧ್ಯಸ್ತನ ಅಪ್ಪಣೆಯಂತೆ, ಇದೇ 
ಊರಿನ ತ್ರಯಂಬಕ ಆದಿವಾಸದ ಗ್ರಾಮದವರು, 
ತೆಂಕಣ ಕರ್ಕಟಿಕ್ಕ ಬಡಗಣ ಕರ್ಕಟಕ, ಶಂಕರ 
ಕುದುಕಾರ ಊರ "ಜನನಿ' ಜಗತ್ತುಗಳ ಒಪ್ಪಿಗೆ ಪಡೆದು 
ಜಾರಿಗೆ ಬಂತು. ಈ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ 
ನಡೆಯುವ ಪೂಜಾ ಕಟ್ಟಿಳೆಗಳಾದ ಅಮೃತ ಪಡಿ ನಂದಾ 
ದೀಪ್ತಿ, ಕ್ಷೀರಾಬ್ಲಿ ಜಯಂತಿ, ಸಂಚ ಸರ್ವ 


8 ಹೆಚ್ಚಿನ ವಿವರಗಳಿಗೆ ನೋಡಿ ಕೆ. ಜಿ. 
NEW DELHI, 1989 P 116 


ಇತಿಹಾಸ ದರ್ಶನೆ 


ವಸಂತನಾಧನ 


ಇವುಗಳ ಖರ್ಚಿಗೆ ಬಿಟ್ಟಿ ದಾನದ ಮೌಲ್ಯವನ್ನು 
(ಸಿದ್ಧಾಯದ ರೂಪದಲ್ಲಿ) ಮಧ್ಯಸ್ತ ವಸೂಲಿ ಮಾಡಿ 
ಕೊಡಬೇಕೆಂಬ ಅಭಿಪ್ರಾಯವು ಈ ಶಾಸನದ ಅಧ್ಯಯನ 
ದಿಂದ ವ್ಯಕ್ತವಾಗುತ್ತದೆ. ಇದು ವೈಷ್ಣವ ದೇವತೆಗಳ 
ಪೂಜಾ ವಿನಿಯೋಗಕ್ಕೆ ಬಿಟ್ಟಿ ದಾನವಾದರೂ ಇದೆರಲ್ಲಿ 
ಕೊಡೆವೂರೆ ಶಂಕರನಾರಾಯಣ ದೇವರ ಉಲ್ಲೇಖವಿದೆ. 


ಇದೇ ಶಾಸನದ ೩೧ನೇ ಸಾಲಿನಿಂದ ಇನ್ನೊಂದು 
ದಾನಶಾಸನವು ಆರಂಭವಾಗುತ್ತದೆ. ಇದು ಕೂಡಾ 
ಈ ಮಠದ ಯತಿಗಳಿಗೆ ಬಿಟ್ಟಿ ದಾನವಾಗಿದೆ. ಇದರ ಕಾಲ 
೧೩೬೪ ದುರ್ಮತಿ ಸಂವತ್ಸರ ಕಾರ್ತಿಕ ೧೨ (ಕ್ರಿ.ಶ. 
೧೪೪೧ ಆಕೊ ಬರ್‌" ೨೭) ಇದೇ ಮಠದ ಯತಿ 
ಗಳಾದ ಶ್ರೀ ಪುಣ್ಯಕೀರ್ತಿ ಶ್ರೀಪಾದಂಗಳು ಆರಾಧಿಸುವ 


ಶ್ರೀ ರಾಮ ದೇವರ ಅಮೃತಸಡಿ ನಂದಾ ದೀಪ್ತಿ ಉತ್ಸವ 
ನಡೆಸಲು ಬಾರೆಕೂರು ರಾಜ್ಯಪಾಲಕ ಚಂಡಪ್ಪ 


ಒಡೆಯರು ಅಯಿನತ್ತು ಕಾಟ ಹೊನ್ನನ್ನು ಬಿಟಿ ರು. 
ಈ ಹಣ ಸಿವಳ್ಳಿ ಪಡುವಣ ಭಾಗದ ಒಳಗಣ ಬೆಳಿಕಲ" 
ಅರ್ಕಳಿ ಬೆಟ್ಟು, ನಡುವರಿ ಸ್ಥಳಗಳ ಸಿದ್ಧಾ ಯದ ಮೊತ್ತ 
ವಾಗಿವೆ. ಈ ಸಿದ್ಧಾಯದ ಮೊತ್ತವನ್ನು ಈ ಸ್ಥಳಗಳಲ್ಲಿ 
ಕೃಷಿಗೈಯುತ್ತಿ ದ್ದ "ಸಾರಾಯದ' ಒಕ್ಕಲು (ಆಶ್ರಿತ 
ಒಕ್ಕಲು) ಗಳಿಂದ ವಸೂಲಿ ಮಾಡಿಕೊಡುವುದು ಹಿಂದೆ 
ತಿಳಿಸಿದೆ ಮಧ್ಯೆಸ್ಥನಿಗೆ ಸೇರಿದ್ದು. ಈ ಶಾಸನದಲ್ಲಿ ಗಮನಿ 
ಸುವ ಸಂಗತಿ ಯಾವುದೆಂದರೆ, ಈ ದಾನವು ವೈಷ್ಣ ವೇತರ 
ದೇವತೆಗಳಾದ, ತ್ರಿಯಂಬಕ, ಸುಬ್ರಹ್ಮಣ್ಯ ಮಹಾ 
ದೇವರೆ ಒಫ್ಪಿಗೆ ಸಡೆದು ಬಿಟ್ಟಿದ್ದು. ಇದು ಆಗಿನ ಕಾಲ 
ದಲ್ಲಿದ್ದ ಮತೀಯ ಸೌಹಾರ್ದತೆಯ ದ್ಯೋತಕವಾಗಿದೆ 
ಎಂದು ಅಭಿಪ್ರಾಯ ಪಡಲು ಅವಕಾಶವಿದೆ. ಒಟ್ಟಿನಲ್ಲಿ 
ಈ ಶಾಸನವು ಇಲ್ಲಿನ ಸಾಮಾಜಿಕ ಆರ್ಥಿಕ ಮತ್ತು 
ವಿವಿಧ ಪರಿಧೀಯ ಸ್ಥಿತಿಗಳನ್ನು ತಿಳಿಯಲು ಸಹಾಯಕ 
ವಾಗಿದೆ. 


ಮೇಲೆ ತಿಳಿಸಿದ ಶಾಸನಗಳ ಅಧ್ಯಯನದಿಂದ 
ಕಂಗುಮಠವು ಧರ್ಮ ಗ್ರಂಥಗಳಲ್ಲಿ ತಿಳಿಸಿದಂತೆ ವೈಷ್ಣವ 
ದೇವತೆಗಳನ್ನು ಆರಾಧಿಸುವ ಸ್ಥಳ, ಇಲ್ಲಿ ಪೂಜೆ 
Karnataka 


Religions in Coastal 


ನಡೆಸುವವರು ವೈಷ್ಣ ವ ಸಿದ್ಧಾಂತ ಪರಿಣತರಾದ 
ಯತಿಗಳು ಈ ಮಠದ ರಚನೆ ಮತ್ತು ಇಲ್ಲಿ ನಡೆಯುವ 
ಪೂಜಾ ಕಟ್ಟಳೆಗಳು ದೇವಾಲಯಗಳಿಗಿಂತ ಸ್ವಲ್ಪ 
ವ್ಯತ್ಯಾಸವಿದೆ. ದೇವಾಲಯದ ಭಾಗಗಳಾದ ಮಂಟಿಪ 
ಗರ್ಭಗೃಹ ಮತ್ತು ಬಲಿಕಲ್ಲು ಮಠದಲ್ಲಿ ಇರುವುದಿಲ್ಲ. 
ಚೌಕಿ ಆಕಾರದಲ್ಲಿ ಕಟ್ಟಿದ ಮಠವು ಸ್ವಾಮಿಗಳ ಪೂಜಾ 
ಕೇಂದ್ರವಾಗಿದೆ. ಇಲ್ಲಿ ನೆಡೆಯುವ ಪೂಜೆಗಳು 
ವೈಯಕ್ತಿಕ ಮನೆಗಳಲ್ಲಿ ನಡೆಯುವಂತಿದೆ. ಮಠದಲ್ಲಿ 
ಪೂಜೆ ಮಾಡುವ ಸ್ವಾಮಿಗಳಿಗೆ ತಮ್ಮ ದೈವಿಕ ಕಾರ್ಯ 


ಗಳನ್ನು ನಡೆಸಿ ಕೊಂಡು ಬರಲು ಕೆಲವು ಪ್ರಮುಖ 
ವ್ಯಕ್ತಿಗಳು ಮತ್ತು ಆಡಳಿತದ ಅಧಿಕಾರಿಗಳು ಭೂಮಿ 
ದಾನ ಮಾಡುತ್ತಿದ್ದರು, ಈ ದಾನಗಳು ಸಿದ್ಧಾಯದ 
ಮೌಲ್ಯವಾಗಿತ್ತು. ಇದರಿಂದಾಗಿ ಈ ಮಠದ ಯತಿಗಳು 
ಅನುಪಸ್ಥಿತ ಭೂಹಿಡುವಳಿಗಾರರಾಗಲು ಸಹಾಯಕ 
ವಾಯಿತು. ಇವರಿಗೆ ಬಿಟ್ಟ ವಿವಿಧ ರೀತಿಯ ಭೂಮಿ 
ಗಳನ್ನು ಹಲವು ತರಗಳ ಒಕ್ಕಲುಗಳಿಂದ ಬೇಸಾಯ 
ನಡೆಸಿ ಅವರಿಂದ ಗೇಣಿ ಹಣದ ರೂಪದಲ್ಲಿ ಪಡೆಯುವ 
ಪದ್ಧತಿ ಕ್ರಮೇಣ ಬಳಕೆಗೆ ಬಂತು. 


ಈ ಲೇಖನವನ್ನು ರೆಚಿಸುನಲ್ಲಿ ಸಹಕರಿಸಿದೆ ಡಾ! ಮಾಧನ ಕಟ್ಟಿ ಮುತ್ತು ಡಾ!ಸಂಪತ್‌, ಭಾರತ ಶಾಸನ ಇಲಾಖೆ ಮೈಸೂರು 


ಇವರಿಗೆ ನನ್ನೆ ಕೃತಜ್ಞ ತೆಗೆಳು. 


೧೪೮ 


ಇತಿಹಾಸ ದರ್ಶನ 


| 


ಬಿ.ಎಸ್‌. ರಾಮಭಟ್ಟಿ* 


ಕೊಪ್ಸಲುನುಕ ಮತ್ತು ಬಿದನೂರಿನ ಅರಸೊತ್ತಿಗೆಯ ಗದ್ಗುಗೆಗಳು 


ಇಕ್ಕೇರಿಯು ಹಾಳಾದ ನಂತರ ಕ್ರಿ.ಶ. ಸು. 
೧೬೩೮ರಲ್ಲಿ ವೀರಭದ್ರನಾಯಕನು 
ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಇದು 
ಸು. ೧೨೫ ವರ್ಷಗಳ ಕಾಲ ಕೆಳದಿ ಸೆಂಸ್ಥಾನೆದ 
ಮೂರನೆಯ ರಾಜಧಾನಿಯಾಗಿತ್ತು. ವೀರಭದ್ರ 
ನಾಯಕನು ಸೇರಿದಂತೆ ಇಲ್ಲಿ ಒಂಬತ್ತು ರಾಜರು ಮತ್ತು 
ಇಬ್ಬರು ರಾಣಿಯರು ಆಳಿದರು. 


ಹಿಂದಿನ ಅರಸೊತ್ತಿಗೆಯ ಕಾಲದಲ್ಲಿ ರಾಜ-ರಾಣಿ 
ಯರ ಸಮಾಧಿಗಳಿಗಾಗಿ ಒಂದು ಪ್ರತ್ಯೇಕ ಸ್ಥಳವನ್ನು 
ವೂಸಲಿಡುತ್ತಿದ್ದರು. ಕೆಳದಿ ಸಂಸ್ಥಾನದ ಕಾಲದಲ್ಲಿ 
ಇಂತಹ ಸ್ಥಳವನ್ನು "ಕೊಪ್ಪಲು' ಎಂದು 
ಕರೆಯುತ್ತಿದ್ದರು. ಇದು ಒಂದು ವೀರಶೈವ ಮಠಕ್ಕೆ 
ಹೊಂದಿಕೊಂಡಿರುವುದು ಗಮನಾರ್ಹವಾಗಿದೆ. ಆದು 
ದರಿಂದ ಇದನ್ನು "ಕೊಪ್ಸಲುಮಠ' ಎಂದು ಕರೆದರು. 
ಇಕ್ಕೇರಿ ಮತ್ತು ಬಿದನೂರಿನಲ್ಲಿ ಮರಣ ಹೊಂದಿದ 
ರಾಜರಾಣಿಯರನ್ನು ಕೊಪ್ಪಲುಮಠದಲ್ಲಿ ಸಮಾದಿ 
ಮಾಡಲಾಯಿತೆಂದು ಗ್ರಂಥಗಳಲ್ಲಿ ಹೇಳಿದೆ.ಬಿದನೂರಿನಲ್ಲಿ 
ಅಲ್ಲದೆ ಇಕ್ಲೇರಿಯಲ್ಲೂ ಕೊಪ್ಪಲುಮಠವಿದೆ. ಸಾಮಾನ್ಯ 
ಅರ್ಥದಲ್ಲಿ ಕೊಪ್ಪಲು ಎಂದರೆ ಒಂದು ಉಪ ಗ್ರಾಮ. 
ಗ್ರಾಮಕೈ ಸೇರಿದ ಕೆಲವೇ ಮನೆಗಳ ಗುಂಪು ಎಂದು 
ಅರ್ಥ ; ಎಲ್ಲಾ ಕೊಪ್ಪಲುಗಳಲ್ಲಿ ಸಮಾಧಿ ಅಥವಾ 
ಗದ್ದುಗೆಗಳಿರಬೇಕೆಂಬ ನಿಯಮವಿಲ್ಲ. 


ಬಿದನೂರಿನಲ್ಲಿ ಎರಡು ಕೊಪ್ಪಲುಮಠಗಳಿನೆ. 


ಬಿದನೂ ರನ್ನು 


ಕೋಟಿಯ ಎದುರು ಭಾಗದ ಒಂದು ತೋಟದ ಸ್ಕಳಕ್ಕೆ 


ಕೊಪ್ಪಲುಮಠ ಎಂದು ಈಗ ಕರೆಯುತ್ತಿ ದ್ಹಾರೆ. ದ್ರು 


ತೋಟವು ಈಗ ಹೊಸದಾಗಿ ನಿರ್ಮಾಣನಾಗಿದೆ. ಇಲ್ಲಿ 
ಎರಡು ಪುಟ್ಟ ಶಿವಾಲಯಗಳಿವೆ. ಎರಡು ದೇವಾಲಯ 
ಗಳೂ ಸ್ವಲ್ಪ ದೂರದಲ್ಲಿವೆ. ಒಂದು ಶಿನಾಲಯದೆ 
ಹೊರ ಗೋಡೆಯ ಮೇಲೆ ರಾಜರಾಣಿಯರ ಚಿತ್ರಗಳನ್ನು 


ಕೆತ್ತಿದ್ದಾರೆ... ಆದರೆ ಇಲ್ಲಿ ಗದ್ದುಗೆಗಳು ಕಂಡು 
ಬಂದಿಲ್ಲ. 
ಇನ್ನೊಂದು ಕೊಪ್ಪಲುಮಠ ಬಿದನೊರಿನಿಂದ 


ಸು. ಐದು ಕಿ. ಮೀ. ದೂರದ ಕೊಲ್ಲೂರು ರಸ್ತೆಯ 
ಒಂದು ಪಾಶ ರ್ವೈದಲ್ಲಿರುವುದು ತಿಳಿದುಬಂದಿದೆ. ಕೊಪ್ಪಲು 
ಮಠವು ತುಂಬಾ ವಿಶಾಲವಾಗಿದೆ. ಇದರ ವಿಸ್ತೀರ್ಣ 
ಸು. ೨೫ ಎಕರೆ ಎಂದು ಇಲ್ಲಿ ವಾಸವಾಗಿರುವ 
ಶ್ರೀ ಶ್ರೀನಿವಾಸಭಟ್ಟಿರು ಹೇಳುತ್ತಾರೆ. ಈಗ ಈ ಸ್ಥಳದಲ್ಲಿ 
ಒಂದು ವಿಶಾಲವಾದ ಕೆಕೆ, ತಿಳಿನೀರಿನ ಎರಡು ಕೊಳ 
ಗಳು, ಮಠದ ಕಟ್ಟಿದ ಪುಟ್ಟ ತಳಪಾಯ ಮತ್ತು ಬಿದ್ದು 
ಹೋಗಿರುವ ಗೋಡೆಯ ಅವಶೇಷಗಳು ಮಾತ್ರ ಕಂಡು 
ಬರುತ್ತವೆ. ಬಿದನೂರಿನಲ್ಲಿ ಈವರೆಗೂ ಶೋಧಿಸಿದ 
೪೩ ವೀರಶೈವ ಮಠಗಳಲ್ಲಿ ಇದೂ ಸಹ ಸೇರಿಕೊಂಡಿದೆ. 


ಕೊಸ್ಟಲುಮಠದ ಹಿಂಭಾಗದ ಸ್ವಲ್ಪ ಎತ್ತರವಾದ 
ಸ್ಥಳದಲ್ಲಿ ರಾಜರಾಣಿಯರೆ ಗದ್ದುಗೆಗಳಿವೆ. ಈಗ ಇಲ್ಲಿ 
ದಟ್ಟವಾದ ಕಾಡು ಬೆಳೆದಿದೆ. ಈ ಸ್ಥಳದ ವಿಸ್ಲೀರ್ಣ 


೫ ನಿವೃತ್ತ ಉಪನ್ಯಾಸಕ, ಕನೆಯೆ ಅಡ್ಡರಸ್ತೆ, ತಿಲಕ್‌ನೆಗೆರೆ, ಶಿವಮೊಗ್ಗ-೫೭೭ ೨೦೧ 


ಇತಿಹಾಸ ದರ್ಶನ 


ಸು. ೧೦ ಎಕರೆಗಳಸ್ಟಿದೆ. ಇದರ ಸುತ್ತಲೂ ಕಂದಕ 
ವನ್ನು ನಿರ್ಮಿಸಿದ್ದು ಗೋಡೆಯನ್ನು ಕಟ್ಟಿಲಾಗಿತ್ತು. 
ಈಗ ಗೋಡೆಯ ಅನಶೇಷವು ಕಂಡುಬರುತ್ತದೆ. ಇಲ್ಲಿ 
೧೦ ಗದ್ದುಗೆಗಳಿವೆ. ಇವುಗಳ ನಡುವೆ ೧೦-೧೫ ಅಡಿ 
ಅಂತರವಿದೆ. ಇವುಗಳನ್ನು ಸಾಲಾಗಿ ನಿರ್ಮಿಸಲಾಗಿದೆ. 
ಇವುಗಳನ್ನು ಗ್ರಾನೈಟ್‌ ಮತ್ತು ಒರಟು ಕಲ್ಲಿನಿಂದ 
ಕಟ್ಟಲಾಗಿದೆ. ಕಲ್ಲನ್ನು ನಯಗೊಳಿಸಿಲ್ಲ. ಒಂದೇ 
ಆಕಾರ ಮತ್ತು ಗಾತ್ರವಿಲ್ಲ. ಗಚ್ಚುಗಾರೆಯನ್ನು ಬಳಸ 
ಲಾಗಿದೆ. ಪ್ರತಿಯೊಂದು ಗದ್ದುಗೆಯೂ ೨೦ ಅಡಿ 
ಉದ್ದ ಮತ್ತು ೨೦ ಅಡಿ ಅಗಲವಾಗಿದ್ದು, ಆಯಶಾ- 
ಕಾರವಾಗಿಡೆ. ಮೇಲುಭಾಗದಲ್ಲಿ ಗೋಪುರವಿದ್ದಿರ 
ಬಹುದು. ಆದರೆ ಈ ಗದ್ದುಗೆಗಳ ಮೇಲುಭಾಗ ಬಿದ್ದು 
ಹೋಗಿರುವುದರಿಂದ ಈಗ ಏನೂ ಕಾಣಿಸುವುದಿಲ್ಲ. ಈ 
ಗದ್ದುಗೆಗಳಲ್ಲಿ ಅಲಂಕೃತವಾದ ಕೆತ್ತನೆಗಳಿಲ್ಲ. ಬಾಹ್ಯ 
ನೋಟಕ್ಕೆ ಇವು ಆಕರ್ಷಕವಾಗಿಲ್ಲ. 


ಪ್ರತಿಯೊಂದು ಗದ್ದುಗೆಯ ಮುಂದೆ ಸಮಾಧಿಸ್ತ್ಯ 
ರಾದವರ ಶಿಲ್ಪವನ್ನು ಕೆತ್ತಿದ ಕಲ್ಲನ್ನು ನೆಟ್ಟಿದೆ. ಕಲ್ಲಿನ 
ಮೇಲುಭಾಗದಲ್ಲಿ ಸೂರ್ಯ ಮತ್ತು ಚಂದ್ರನ ಚಿತ್ರವಿದೆ. 
ರಾಜ ಅಥವಾ ರಾಣಿಯ ಪಕ್ಕದಲ್ಲಿ ಒಂದು ಸ್ತ್ರೀ ನಿಗ್ರಹ 
ಇಡೆ. ಇದು ಮಹಾಸತಿ ಕಲ್ಲಿನಂತಿದ್ದು ಕೈಯಲ್ಲಿ ನಿಂಬೆ 
ಹೆಣ್ಣಿಡೆ. ಆದರೆ ನೈತ್ಯಭಂಗಿಯಲ್ಲಿಡೆ. ಇವರ ಉಡುಪಿ 
ನಲ್ಲಿ ಕಾಲಕಾಲಕ್ಕೆ ಬದಲಾವಣೆಯಾಗಿರುವುವನ್ನು 
ಗಮನಿಸಬಹುದು. ಕ್ರಿ. ಶ. ೧೬೬೧ರಲ್ಲಿ ಮರಣ 
ಹೊಂದಿದ ಶಿವಪ್ಪನಾಯಕನೊಂದಿಗೆ ಅವನ ಪತ್ನಿ- 
ಯರಾದ ಲಿಂಗಮ್ಮಾಜಿ ಮತ್ತು ನಾಗಮ್ಮ್ಮಾಜಿಯರು 
ಪತಿಯೊಂದಿಗೆ ಜೀವಂತ ಸಮಾಧಿಯಾದರು. ಹಾಗೆಯೇ 
೧೬೬೨ರಲ್ಲಿಸ ಸೈರ್ಗಸ್ಕನಾದ ಹಿರಿಯ ವೆಂಕಟಿಪ್ಪನಾಯಕನ 
ಪತ್ತಿ ಮಲ್ಲಮ್ಮಾಜಿಯೂ, ಕ್ರಿ. ಶ. ೧೬೬೪ರಲ್ಲಿ ನಿಧನ 
ಹೊಂದಿದ ಭದ್ರಪ್ಪನಾಯಕನ ಇಬ್ಬರು ಪತ್ನಿಯರೂ 
ಸಹ ಜೀವಂತ ಸವತಾಧಿಯಾದರು. ಆದರೆ ಹಿರಿಯ 
ಸೋಮಶೇಖರನಾಯಕನ ಪತ್ನಿ ಚಿನ್ನಮ್ಮಾಜಿಯು 
ಸಹೆಗಮನ ಪದ್ಧತಿಯನ್ನು ವಿರೋಧಿಸಿ ಬಹಿಸ್ಟರಿಸಿದಳು, 
ಇವಳಿಂದ ಮುಂಡೆ ಯಾರೂ ಸಹೆಗಮನ ಮಾಡಲಿಲ್ಲ. 


ಕಲ್ಲಿನಲ್ಲಿ ಕೆತ್ತಿರುವ ರಾಜ ಅಥವಾ ರಾಣಿಯರೆ ಹೆಸರ 
ನ್ನಾಗಲೀ, ನಿಧನ ಹೊಂದಿದ ಕಾಲವನ್ನಾಗಲೀ ಕೆತ್ತಿಲ್ಲ. 


೧೫೦ 


ಆದರೂ ಇವರನ್ನು ಗುರುತಿಸುವುದು. ಅಷ್ಟೇನೂ ಕಷ್ಟ 
ವಾಗದು. ಒಂದು ಕ್ರಮದಲ್ಲಿ ಇವುಗಳನ್ನು ಕಟ್ಟಿರು 
ವುದರಿಂದ ಇದು ಸಾಧ್ಯವಾಗಿದೆ. ಶಿವಪ್ಪನಾಯಕನ ' 
ಗದ್ದುಗೆಯು ವರಾತ್ರ ಸಾಲಿನಿಂದ ಸ್ವಲ್ಪ ಮುಂದಿ ಇದೆ, ' 
ಹಿರಿಯ ವೆಂಕಟಪ್ಪನಾಯಕ ಎಂದು ಗುರುತಿಸಲಾಗಿರುವ ' 
ಗದ್ದುಗೆಯ ಮುಂದೆ ಒಂದು ಪುಟ್ಟ ಮಂಟಪವಿಜಿ, ' 
ಇವುಗಳಿಗೆ ವಾರ್ಷಿಕ ಪೂಜೆ ನಡೆಯುತ್ತಿತ್ತು ಎಂದು 
ಪ್ರಚಲಿತವಿದೆ. 


ಕೊಪ್ಪಲು ಮಠದಲ್ಲಿ ಶಿವಪ್ಪನಾಯಕ (೧೬೪೬. 
೧೬೬೧), ವೆಂಕಟಪ್ಪನಾಯಕ (೧೬೬೧-೬೨), 
ಭದ್ರಪ್ಪನಾಯಕ (೧೬೬೨-೬೪) ಹಿರಿಯ ಸೋಮ 
ಶೇಖರನಾಯಕ(೧೬೬೪-೭೨), ಚೆನ್ನೆಮ್ಮಾಜ(೧೬೭.೨- 
೧೬೯೮), ಹಿರಿಯ ಬಸಪ್ಪನಾಯಕ (೧೬೯೮- ೧೭೧೫), 
ಇಮ್ಮಡಿ ಸೋಮಶೇಖರನಾಯಕ (೧೭೧೫-೧೭೪೦) 
ಇಮ್ಮಡಿ ಸೋಮಶೇಖರನಾಯಕನ ಮಲತಾಯಿ 
ಚನ್ನವನ್ಮಾಜಿ, ಹಿರಿಯ ಬಸಪ್ಪನಾಯಕನ ಚಿಕ್ಕ ಮಗ 
ವೀರಭದ್ರನಾಯಕ(೧೭೩೩)ಮತ್ತು ಚನ್ನಬಸವನಾಯಕ 
(೧೭೫೫-೧೭೫೮)ನ ಗದ್ದುಗೆಗಳಿವೆ. ಇವರಲ್ಲಿ ಇಮ್ಮಡಿ 
ಸೋಮಶೇಖರನಾಯಕನು ಶಿವಮೊಗ್ಗದ ಮೆಂಡಳಿ 
ಮಠದಲ್ಲಿ ವೈಶಾಖ ಬಹುಳ ತೃತೀಯ ತಿಥಿಯಲ್ಲಿ ಶಿವೈಕ್ಯ 


ನಾದನು. ಇವನ ಪಾರ್ಥಿವ ಶರೀರವನ್ನು ಬಿದನೂರಿಗೆ 
ತಂದು ಇದೇ ಪಂಚಮಿಯ ದಿನ ಗದ್ದು ಗೆಯಲ್ಲಿಡ 
ಲಾಯಿತು. 


ಬಿದನೂರಿನಲ್ಲಿ ಆಳಿದ ಕಿರಿಯ ಬಸಪ್ಪನಾಯಕನ 
(ಸು. ೧೭೪೦-೧೭೫೫) ಗದ್ದುಗೆಯ ಕೊಪ್ಪಲುಮಠ 
ದಲ್ಲಿಲ್ಲ. ಕೋಟಿಯ ಹಿಂಭಾಗದ ಭದ್ರರಾಜಪುರ 
ಬಡಾವಣೆಯ ಡಂಬಳ ಮಠದಿಂದ ಸ್ವಲ್ಪ ಅಂತರದಲ್ಲಿದೆ. 
ಇದು ಈಗ ಪೂರ್ಣವಾಗಿ ಪಾಳಾಗಿದ್ದು ಖಾಸಗಿ ವ್ಯಕ್ತಿ 
ಯೊಬ್ಬರ ಹಿತ್ತಲಿನಲ್ಲಿ ಸೇರಿ ಹೋಗಿದೆ. ಗದ್ದುಗೆಯ 
ಮುಂದೆ ನಿಲ್ಲಿಸಿರುವ ಕಲ್ಲಿನ ಮೇಲು ಅಂತಸ್ತಿನಲ್ಲಿ ಕಿರಿಯ 
ಬಸಪ್ಪನಾಯಕನೆ ಶಿಲ್ಪವೂ, ಕೆಳ ಅಂತಸ್ತಿನಲ್ಲಿ ಒಬ್ಬ 
ಸೈನಿಕನ ತಲೆಯ ಮೇಲೆ ಇನ್ನೊಬ್ಬ ಸೈನಿಕನು ನಿಂತು 
ಪಟ್ಟದ ಕುದುರೆಯನ್ನು ಹಿಡಿದುಕೊಂಡಿರುವ ಚಿತ್ರವಿದೆ. 
ವೀರಭದ್ರನಾಯಕನ ಗದ್ದುಗೆಯು ಕೌಲೆದುರ್ಗದ 
ಬಳಿಯ ಕೊಂಡಲೂರಿನಲ್ಲಿಯೂ ಕೊನೆಯ ರಾಣಿ 


ಇತಿಹಾಸ ದರ್ಶನ 


ವೀರಮ್ಮ್ಮ್ಮಾಜಿಯ ಗದ್ದುಗೆಯು ಧಾರವಾಡದ ನರಗುಂದದ 
ಬಳಿಯಲ್ಲಿದೆ. 


ಸಮಾಧಿಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಅಂಶ 
ಗಳಲ್ಲೂ ಇನ್ನಷ್ಟು ಶೋಧನೆ ನಡೆಯಬೇಕಿದೆ. 


೧. ರಾಜ ಅಥವಾ ರಾಣಿಯ ಪಕ್ಕದಲ್ಲಿರುವ. 


ಸ್ತ್ರೀ ವಿಗ್ರಹವು ಮಹಾಸತಿಯ ಕಲ್ಲಿನಂತಿರುವ ಕಾರಣ 
ವೇನು? ನೃತ್ಯದ ಭಂಗಿಯಲ್ಲಿ ಏಕೆ ಕೆತ್ತಿದೆ? ಈ 
ವಿಗ್ರಹವು ರಾಣಿಯ ವಿಗ್ರಹವಾಗಿರಲಾರದು. ಆದರೂ 
ಉಡುಪುಗಳೂ, ತಲೆಯ ಮೇಲಿನ ಕಿರೀಟದ ವಿನ್ಯಾಸ 
ಮತ್ತು ಆಭರಣಗಳು ರಾಣಿಯನ್ನು ಹೋಲುತ್ತ ವೆ. 


೨. ಶಿವಪ್ಪನಾಯಕನದೆಂದು ಗುರುತಿಸಲಾಗಿರುವ 
ಕಲ್ಲಿನಲ್ಲಿ ರಾಜ ಮತ್ತು ಸ್ತ್ರೀ ವಿಗ್ರಹದ ನಡುವೆ ಕೆತ್ತಿರುವ 
ಪುಟ್ಟಿ ಬಾಲಕಿ ಯಾರು ಎಂಬುದು ತಿಳಿಯುವುದಿಲ್ಲ. 


೩. . ಶಿನಪ್ಪನಾಯಕನ ವಿಗ್ರಹವಿರುವ ಕಲ್ಲಿನ 
ತಳಭಾಗದಲ್ಲಿ ೧೨ ಕಲಶಗಳಿವೆ. ಚನ್ನಬಸವನಾಯಕನ 
ವಿಗ್ರಹೆದ ತಳದಲ್ಲಿ ಆರು ಕಳಶಗಳಿನೆ. ಉಳಿದ ವಿಗ್ರಹಗಳ 
ತಳದಲ್ಲಿ ಕಲಶಗಳು ಕಾಣಿಸುತ್ತಿಲ್ಲ. ಹೀಗೆ ವ್ಯತ್ಯಾಸ 
ವಿರಲು ಕಾರಣವೇನೆಂಬುದನ್ನು. ತಿಳಿಯಬೇಕಾಗಿದೆ. 
ಅಲ್ಲದೆ ಶಿವಪ್ಪನಾಯಕನ ವಿಗ್ರಹವಿರುವ ಕಲ್ಲಿನ ತಳ 
ಭಾಗದಲ್ಲಿ ನಂದಿಯ ವಿಗ್ರಹವಿದೆ. ಉಳಿದವುಗಳಲ್ಲಿ 
ಇದನ್ನು ಕೆತ್ತಿಲ್ಲ. 


ಹೀಗೆ ಹಲವಾರು ಅಂಶಗಳು ಕುತೂಹಲಕಾರಿ 
ಯಾಗಿದೆ. ಕೊಸ್ಪಲುಮಠದ ಇನ್ನೊಂದು ಭಾಗದಲ್ಲಿ 
ರಾಜರಾಣಿಯರ ಗದ್ದುಗೆಗಳಿಗಿಂತ ದೂರದಲ್ಲಿ ಕೆಲವು 


ಸಚಿನರು ಮತ್ತು ದಂಡನಾಯಕರ ಗದ್ದು ಗೆಗಳಿವೆ- 
ಇವುಗಳ ಎದುರಿನಲ್ಲಿಯೂ ಸಮಾಧಿಸ್ಕ ರಾದವರೆ ವಿಗ್ರಹ 
ವನ್ನು ಕೆತ್ತಿ ನಿಲ್ಲಿಸಲಾಗಿದೆ. ರಾಜಗೌರನದಿಂದ 
ಸಮಾಧಿ ಮಾಡಿರುವವರ ನಿಗ್ರಹದ ತಳಭಾಗದಲ್ಲಿ ಕಳಶ 
ಗಳನ್ನು ಕೆತ್ತಿದೆ. 


. ಸು. ಎರಡು ಶತಮಾನಗಳಿಂದ ಅಜ್ಜಾ ತವಾಗಿದ್ದ 
ಕೊಸ್ಪಲುಮಠದ ಈ ಗದ್ದುಗೆಗಳು ಈಚೆಗೆ ಕಂಡುಬಂದಿ 
ರುವುದರಿಂದ ಕೆಳದಿಯ ಇತಿಹಾಸದ ಮೇಲೆ ಹೆಚ್ಚಿನ 
ಬೆಳಕು ಜೆಲ್ಲಿದಂತಾಗಿದೆ. ಬಿದನೂರಿನಲ್ಲಿ ಆಳಿದ ರಾಜ 
ರಾಣಿಯರ ಸಹಜವಾದ ಶಿಲ್ಪಗಳನ್ನು ಇಲ್ಲಿ ನೆಟ್ಟಿರುವ 
ಕಲ್ಲಿನಲ್ಲಿ ನೋಡಬಹುದು, ಸಾಮಾನ್ಯವಾಗಿ ಅರಸು 
ಮನೆತನದ ಗದ್ದು ಗೆಗಳನ್ನು ಸುಂದರವಾಗಿ ನಿರ್ಮಿಸುವ 
ಪದ್ಧತಿಯು ರೂಢಿಯಲ್ಲಿದೆ. ಆದರೆ ಇದಕ್ಕೆ ಅಪವಾದ 
ವೆಂಬಂತೆ ಇಲ್ಲಿರುವ ಗದ್ದುಗೆಗಳು ತೀರಾ ಸಾಮಾನ್ಯ 
ವಾಗಿವೆ. ಅಲ್ಲದೆ ನಿರೀಕ್ಷಿಸಿದಷ್ಟು ಸುಭದ್ರವಾಗಿಲ್ಲ. 
ಇದಕ್ಕೆ ಕಾರಣನೇನೆಂಬುದು ತಿಳಿಯುವುದಿಲ್ಲ. ವೀರೆ 
ಕೈವರಾದ ಕೆಳದಿ ಅರಸು ಮನೆತನದಲ್ಲಿ ಸಹೆಗಮನ 
ಪದ್ಧತಿಯು ಇನ್ನೂ ರೂಢಿಯಲ್ಲಿದ್ದು ಡು ಆಶ್ಚರ್ಯವೆನ್ನ್ನ 
ಬಹುದು. 


ಗದ್ದುಗೆಗಳು ಈಗ ಪಾಳಾಗಿ ಬಿದ್ದು ಹೋಗುತ್ತಿವೆ. 
ಮೇಲುಭಾಗದೆ ಕನ್ಲುಗಳು ಕಳಚಿ ರಾಶಿಯಾಗಿ ಬಿದ್ದಿವೆ. 
ಇದನ್ನೂ ಈಗಾಗಲೇ ಕಳ್ಳತನದಿಂದ ಸಾಗಿಸಲಾಗುತ್ತಿದೆ. 
ಇವುಗಳಿಗೆ ಯಾವ ರಕ್ಷಣೆಯೂ ಇಲ್ಲ. ಈಗಾಗಲೇ 
ಕಿರಿಯ ಬಸೆವನಾಯಕನೆ ಗದ್ದುಗೆಯು ಹೇಳಹೆಸರಿಲ್ಲ 
ದೆಂತಾಗಿರುವುದು ದೊಡ್ಡ ದುರಂತ. 


ಆಧಾರ ಗ್ರಂಥಗಳು 


ಕೆಳದಿ ನೃಪವಿಜಯ 


ಷಹೆಜಿ : ಶ್ರೀಧರ ತೇಲ್ಕರ” 


೫೮೭? ಅಧಿ 


ಇತಿಹಾಸ ದರ್ಶನ 


ಸಂ.ಕೆ. ಗುಂಡಾಜೋಯ'್ಸ್‌ 
ಸಂ. ಶಾಮಾಶಾಸ್ತ್ರಿ 


ಬಿದನೂರ ಸಿರಿ: ಶ್ರೀ ಶಂಕರನಾರಾಯಣರಾವ್‌, ನಗರ 
ಕನ್ನಡ-ಕನ್ನಡ-ಇಂಗ್ಲಿ ಸ್‌ ನಿಫೆಂಟು : ಐ.ಬಿ.ಎಚ್‌. ಪ್ರಕಾಶನ ಬೆಂಗಳೂರು 


ಎಸ್‌.ಎಂ. ನಾಗಭೂಷಣ" 


ಉಕ್ಕೆನಿಯಲ್ಸಿ ಕೆಳದಿ ರಾಜಿ ನೀರನ್ಮಾಕಿ ಸಮಾಧಿ ಕೋರನೆ 


ಕೆಳದಿ ಇಮ್ಮಡಿ ಬಸಪ್ಪನಾಯಕನ ರಾಣಿಯಾದ 
ವೀರಮ್ಮಾಜಿ ತನ್ನ ಗಂಡನ ಸಾವಿನ ನಂತರ ಹಾಗೂ 
ಮೊದಲ ದತ್ತು ಪುತ್ರ ಚೆನ್ನೆ ಬಸಪ್ಪನಾಯಕನ ಸಾವಿನ 
ನಂತರ ಕ್ರಿ.ಶ. ೧೭೫೮ ರಿಂದ ೧೭೬೩ರವರೆಗೆ ಹೈದರಾಲಿ 
ಹಾಗು ಚಿತ್ರದುರ್ಗರ ಪಾಳೆಗಾರರೊಡನೆ ಹೋರಾಡುತ್ತಾ 
ಆಡಳಿತ ಮಾಡಿದಳು. ಕ್ರಿ.ಶ. ೧೭೫೮ರಲ್ಲಿ ಮೊದಲ 
ದತ್ತುಪುತ್ರ ಚೆನ್ನಬಸಪ್ಪ ನಾಯಕನ ಸಾವಿನ ನಂತರ 
ನೀರಮ್ಮ್ಮಾಜಿ ತನ್ನ ಸೋದರ ಮಾವನಾದ ಬಂಕಾಪುರದ 
ಪಟ್ಟಣಶೆಟ್ಟಿ ಚೆನ್ನವೀರಪ್ಪನ ಮಗನನ್ನು ದತ್ತು ತೆಗೆದು 
ಕೊಂಡು ಆತನಿಗೆ ಸೋಮಶೇಖರ ನಾಯಕನೆಂದು 
ನಾಮಕರಣ ಮಾಡಿ ಪಟ್ಟ ಕಟ್ಟಿದಳು. ಈ; 
ಬಾಲಕನನ್ನು ಮುಂದಿಟ್ಟುಕೊಂಡು ಪ್ರಜೆಗಳ ನಿಂದನೆ 
ಯಲ್ಲಿ ಕೆಳದಿ ರಾಜ್ಯದ ಅಡಳಿತವನ್ನೆಲ್ಲಾ ತಾನೆ ನಿರ್ವಹಿಸ 
ತೊಡಗಿದಳು. ಈ ವೇಳೆಗೆ ದಂಡೆಕ್ತಿಬಂದ ಹೈದರಾಲಿ 
ಕೆಳದಿ ರಾಜಧಾನಿ ಬಿಂದನೂರನ್ನು ಅತ್ಯಂತ ಪ್ರಯಾಸ 
ದಿಂದ ವಶಪಡಿಸಿಕೊಂಡು ರಾಣಿ ನೀರವನ್ಮಾಜಿ ಹಾಗೂ 
ಆಕೆಯ ್ಛದತ್ತುಪುತ್ರನಾದ. ಬಾಲಕ ಮೂರನೇ 
ಸೋಮಶೇಖರ ನಾಯಕನನ್ನು ಸೆರೆ ಹಿಡಿದು ಮಧುಗಿರಿ 
ಕೋಟಿಯಲ್ಲಿ ಬಲವಾದ ಪಹೆರೆಯೊಡನೆ ಸೆರೆಯಲ್ಲಿರಿಸಿದ, 
ಕೆಲದಿನಗಳಲ್ಲಿ ಸೆರೆಯಲ್ಲಿದ್ದ ನೀರವನ್ಮಾಜಿ ಅಸ್ವಸ್ಥ 
ಳಾಗಿದ್ದಳು. ಕ್ರಿ.ಶ. ೧೭೬೪ರಲ್ಲಿ ಕೆಳದಿ ವೀರಮ್ಮಾಾಜಿಯ 
ಸಹಾಯಕಾಗಿ ತಡವಾಗಿ ಬಂದ ಮರಾಠೆ ಮಾಧವ 
ರಾಯನು ಸೈನ್ಯದೊಡನೆ ಮಧುಗಿರಿಗೆ ಮುತ್ತಿಗೆ ಹಾಕಿ 
ರಾಣಿ ವೀರಮ್ಮಾಜಿ ಹಾಗೂ ೩ನೇ ಸೋಮಶೇಖರ 


ನಾಯಕನನ್ನು ಅವರ ಪರಿವಾರವನ್ನು ಸೆರೆಯಿಂದ ಬಿಡಿಸಿ 
ಕೊಂಡು ಪೂನಾಕೈ ಕರೆದೊಯ್ಯುವಾಗ ದಾರಿಯಲ್ಲಿ 
ಅಸ್ವಸ್ಥಳಾದ ರಾಣಿ ನೀರಮ್ಮಾಜಿ ತೀರಿಕೊಂಡಳೆಂದೂ, 
ಮೂರನೇ ಸೋಮಶೇಖರನಾಯಕನನ್ನು ತಮ್ಮ ಆಶ್ರಯ 


ದಲ್ಲಿ ನರಗುಂದದಲ್ಲಿ ಕೆಲ ವರ್ಷವಿರಿಸಿಕೊಂಡುದಾಗಿ 
ಉಲ್ಲೇಖಗಳಿವೆ, ಹೀಗೆ ಪುಣೆಗೆ ಹೋಗುವಾಗ 


ವೀರಮ್ಮ್ಮಾಜಿ ಬಳ್ಳಾರಿ ಜಿಲ್ಲೆಯ ಉಜ್ಜೆ ನಿಯಲ್ಲಿ ತೀರಿ 
ಕೊಂಡಳೆಂದು "ಶಿವತತ್ವ ರತ್ನಾಕರ ಗ್ರಂಥದಿಂದ ತಿಳಿದು 
ಬರುತ್ತದೆ. ಉಜನಿಯಲ್ಲಿ ವೀರಮ್ಮಾಜಿ ಸಮಾಧಿ ಸ್ಥಳ, 
ಸಮಾಧಿ, ಶಿಲ್ಪಿ ಹಾಗೂ ಅಸ್ಪಷ್ಟ ತಿಲಾ ಶಾಸನದ 
ಮೂಲಕ ಶೋಧಿಸಲಾಗಿದೆ. “ಉಜ್ಜಿನಿ” ಬಳ್ಳಾರಿ ಜಿಲ್ಲೆ 
ಕೂಡ್ಲಿ ಗಿ ತಾಲೂಕಿನಲ್ಲಿದ್ದು ತಾಲೂಕುಸ್ಥಳದಿಂದ 
ದಕ್ಷಿಣಕ್ಕೆ ಸುಮಾರು, ೨೨ ಕೆ.ವಿ. ದೂರದಲ್ಲಿದೆ. 


ಕೆಳದಿಯ ರಾಣಿಯಾಗಿದ್ದ ಚನ್ನೆಮ್ಮಾಜಿಯ 
ಕಾಲದಲ್ಲಿ, ಆಕೆ ಮರಾಠರಿಗೆ ನೀಡಿದ ಸಹಾಯದಿಂದ 


ಮರಾಠರ ಸ್ಟೇಹಕ್ಕೆ ಪಾತ್ರಳಾಗಿದ್ದಳು. ಅಂದಿನಿಂದ 
ಪ್ರಾರಂಭವಾದ ಮರಾಠ-ಕೆಳದಿ ಸಂಬಂಧಗಳು 
ವೀರಮಾ ಒಜಿಯನು ಸ ಸೆರೆಯಿಂದ ಬಿಡಿಸುವವರೆಗೆ 
ಮುಂದುವರಿಯುತ್ತದೆ. 


ನೀರಮ್ಮಾಜಿಯೊಂದಿಗೆ ಕೆಳದಿ ಸಾಮ್ರಾಜ್ಯ ಅಂತ್ಯ 
ವಾಯಿತು. ಆದರೆ, ವೀರೆಮ್ಮಾಜಿ ಅಂತ್ಯ ಇನ್ನು 
ನಿಗೂಢವಾಗಿವೆ. ಡಾ|| ಕೆ.ಎನ್‌. ಚಿಟ್ಟಿಸರು ಸಂಶೋಧನೆ 
ಮಾಡಿ ಮರಾಠರು ನೀರಮಾ ಒಜಿಯನ್ನು ಆಕೆಯ ದತ್ತು 


* ಸಂಶೋಧನ ಸಹಾಯೆಕ ಇತಿಹಾಸ ವಿಭಾಗ, ಕರ್ನಾಟಿಕ ವಿಶ್ವವಿದ್ಯಾಲಯ ಧಾರವಾಡ. 


ಇತಿಹಾಸ ದರ್ಶನ 


4 
{ 
ತ 
r 


ಪುತ್ರ ಮೂರನೇ ಸೋಮಶೇಖರ ನಾಯಕನ್ನು ರಕ್ಷಿಸಿ 
ಪುಣೆಗೆ ಕರೆದೊಯ್ಯುವಾಗ ರಾಣಿ ನೀರಮ್ಮ್ಮಾಜಿ ದಾರಿ 
ಯಲ್ಲಿ ಮರಣ ಹೊಂದಿರುವುದಾಗಿ, ದತ್ರುಪುತ್ರ ಮೂರನೆ 
ಸೋಮಶೇಖರನಿಗೆ ನರಗುಂದದಲ್ಲಿ ಆಶ್ರಯಕೊಟ್ಟಿದ್ದಾಗಿ 
ಉಲ್ಲೇಖಿಸಿದಾರೆ. ಡಾ|| ಸಾ.ಶಿ. ಮರಳಯ್ಯನವರು 
ತಮ್ಮ ಪಿಎಚ್‌.ಡಿ ಪ್ರಬಂಧದಲ್ಲಿ ಮಹಾ ಶಿನಭಕ್ತೆ 
ಯಾದ ವೀರಮ್ಮ್ಮಾಜಿ ಸೋಲಿನ ಅವಮಾನವನ್ನು 
 ಸಹಿಸಲಾರದಿ ತನ್ನ ಇಷ್ಟಲಿಂಗವನ್ನು ನುಂಗಿ 
ಅಸುನೀಗಿದಳೆಂದು ಉಲ್ಲೇಖಿಸಿದ್ದಾರೆ ಇದು ಸತ್ಯಕ್ಕೆ 
ದೂರವಾದ ವಿಷಯ. ಈ ಎಲ್ಲ ಸಂಶೋಧನೆಗಳನಂತರ 
ಈಗ ಶೋಧನೆಯಾಗಿರುವ ಮಾಹಿತಿಗಳಿಂದ ಇವರು 
ಉಚ್ಛಿನಿ: ಮಾರ್ಗವಾಗಿ. ಪುಣೆಗೆ ಹೊರಟರಬಹುದು, 
ವೀರಶೈವರಾದ ಕೆಳದಿ ಅರಸರು ಅನೇಕ ಮಠಮಾನ್ಯ 
ಗಳಿಗೆ ದತ್ತಿದಾನೆಗಳನ್ನು ಕೊಟ್ಟು ಭಕ್ತಿಯಿಂದ ನಡೆದು 
ಕೊಂಡಿದ್ದಾರೆ. ಉಜ್ಜಿನಿ ಮಾರ್ಗವಾಗಿ ಪುಣೆಗೆ 
ಹೊರಟಿ ವೀರಮ್ಮಾಜಿ ದಾರಿಯಲ್ಲಿ ಉಜ್ಜನಿ ಮಠದಲ್ಲಿ 
ವಿಶ್ರಾಂತಿಗಾಗಿ ಕೆಲದಿನ ತಂಗಿರಬಹುದು. ಮೊದಲೇ 
ಅಸ್ಪಸ್ಥಳಾಗಿದ್ದರಿಂದಲೂ, ರಾಜ್ಯ ಕಳೆದುಕೊಂಡ 
ನೋವಿನಿಂದಲೂ, ದೈಹಿಕ, ಮಾನಸಿಕ ಅಸ ಸೈಸ್ಕೃತೆಯಿಂದೆ 
ಮರಣ ಹೊಂದಿರಬೇಕು. ಹೀಗಾಗಿ ಇವಳ ಸಮಾಧಿ 
ಉಜ್ಜಿನಿಯ ಮರುಳಸಿದ್ದೇಶ್ವರ ದೇವಸ್ಥಾನದ ಎದುರಿನಲ್ಲಿ 
ಮಾಡಲಾಯಿತು. ಈಗ ಈ ಸವಠಾಧಿ ಸುತ್ತಲು 


ಮನೆಗಳಾಗಿ ಮುಚ್ಚಿ ಹೋಗಿದ್ದು. ಇತ್ತೀಚಿಗೆ ಶೋಧನೆ 
ನಡೆಸಿದಾಗ ಉಜ್ಜಿನಿ ಶಾಂತನಳ್ಳಿ ಕೊಡದಪ್ಪನವರ 
ಮನೆಯ ಮುಂಭಾಗದಲ್ಲಿ ಈ ಸಮಾಧಿ ಬೆಳಕಿಗೆ ಬಂದಿದೆ. 


ಸಮಾಧಿ ಶಿಲ್ಪ ನೆಲದಿಂದ ಐದು ಅಡಿ ಎತ್ತರದ 
ಕಂಬದ ಮೇಲೆ ಪೂರ್ವಾಭಿಮುಖವಾಗಿರುವ ಮಲಗಿದ 
ನಂದಿ ಕೆಳಭಾಗದ ಬಲ ಬದಿಗೆ ಕೈಮುಗಿದುನಿಂತ ಎರಡು 
ಉಬ್ಬು ಶಿಲ್ಪ ಮೂರ್ತಿಗಳು ಇವೆ, ರಾಣಿ ವೀರಮ್ಮ್ಮಾಜಿ 
ಹಾಗೂ ಆಕೆಯ ಗಂಡನಿರಬಹುದು. ಮೇಲೆ ಸೂರ್ಯ 
ಚಂದ್ರ ಈಶ್ವರನ ಉಬ್ಬು. ಶಿಲ್ಪಗಳಿವೆ. ಕೆಳಭಾಗದಲ್ಲಿ 
ಶಾಸನವಿಜಿ. x 


ಈ ಶಾಸನವು ಐದು ಸಾಲುಗಳನ್ನು. ಹೊಂದಿದ್ದು 
ಓದಲು ಕಷ್ಟವಾಗಿದೆ. ಕಲ್ಲಿನ ೧೦ ೫೭" ಭಾಗದಲ್ಲಿ 


ಶಾಸನ ಪಾಠವಿದೆ. 


ಶಾಸನಪಾಠ 
೧. RARE ದವರ ಮಜರಿಸಿ........ 
ಕ ಪ ಪನ ಮಗ ಬಸ........ 
೩. 2೦೦ ಯಕ ವದನು ಬಸವಪ್ಪವನ ಹಾ 
೪. ....ಳು ಅಜವನರಸ ಮಾಡಿದ... 
೫. -. ........ಕಂಡರಸಿದ ಶ್ರೀ... 


[ಈ ಶೋಧನೆಗೆ ಮಾರ್ಗದರ್ಶನ ಮಾಡಿ ಪ್ರೋತ್ಸಾಹಿಸಿದ ಕೆಳದಿ ಗುಂಡಾ ಜೋಯಿಂಸೆರಿಗೆ ಕೃತಜ್ಞತೆಗಳು] 


ಇತಿಹಾಸ ದರ್ಶನ 


[201 ೧೩೫ 


ಜೆ.ನಿ. ಕಲ್ಲಾಪುರ* 


ಕಳದಿ ಇತಿಹಾಸದಲಿ ಮೈಸೂರರಸರು 


ನಿಜಯನಗರದ ನಂತರ ಸ್ವತಂತ್ರ ಸಂಸ್ಥಾನೆವಾಗಿ 
ರೂಪುಗೊಂಡು, ತನ್ನದೆ ಆದೆ ವೈಶಿಷ್ಟ್ಯ ವೈವಿಧ್ಯತೆ 
ಗಳಿಂದ ಸುಮಾರು ಇನ್ನೂರಾ ಐನತ್ತು ವರ್ಷಗಳ ಕಾಲ 
(ಕ್ರಿ. ಶ. ೧೪೯೯-೧೭೬೩) ಅಸ್ತಿತ್ವದಲ್ಲಿದ್ದ ಕೆಳದಿ 
ಸಂಸ್ಥಾನವನ್ನು ಇಬ್ಬರು ರಾಣಿಯರೂ ಸೇರಿ ಸುಮಾರು 
ಹೆದಿನೇಳು ಜನ ಅರಸರು ಆಳಿದರು. ಕ್ರಿ" ಶ. ೧೫೯೨- 
೧೬೨೯ರ ವರೆಗೆ ರಾಜ್ಯಭಾರ ನಡೆಸಿದ ಹಿರಿಯ 
ವೆಂಕಟಿಸ್ಪನಾಯಕನಿಂದ ಪ್ರಾರಂಭಿಸಿ ಕೈ. ಶ. ೧೭೫೮- 
೧೭೬೩ರ ವರೆಗೆ ರಾಜ್ಯಭಾರ ನಡೆಸಿದ ನೀರಮ್ಮಾಜಿಯ 
ಕಾಲದವರೆಗೆ ಕೆಳದಿಯ ಇತಿಹಾಸದಲ್ಲಿ ಮೈಸೂರಿನವ- 
ರೊಂದಿಗೆ ನಡೆದುಹೋಗಿರುವ ಅನೇಕ ಘಟನೆಗಳನ್ನು 
ಐತಿಹಾಸಿಕ ಕಾವ್ಯವಾದ ಕೆಳದಿ ನೃಪವಿಜಯದಲ್ಲಿ! 
ನಿನರಿಸಲಾಗಿರುವ ವಿಚಾರಗಳನ್ನು ಶ್ರೀ ಮನ್ಮಹಾ 
ರಾಜರ ವಂಶಾವಳಿಯಲ್ಲಿನ ಫೆಟನೆಗಳೊಂದಿಗೆ ಇಲ್ಲಿ 
ಚರ್ಚಿಸಲಾಗಿದೆ. 


ಹಿರಿಯ ವೆಂಕಟಪ್ಪನಾಯಕ ಮತ್ತು ಮೈ ಸೂರು 
ಕ್ರಿ ಶ ೧೫೯೨ ರಿಂದ ೧೬೨೯ರ ವರೆಗೆ ರಾಜ್ಯ- 
ಭಾರ ನಡೆಸಿದ ಹಿರಿಯ ವೆಂಕಟಿಸ್ಪನಾಯಕನ ಕಾಲದಲ್ಲಿ 
ಮೈಸೂರಿನಲ್ಲಿ ಒಂದನೆಯ ರಾಜಒಡೆಯರ (ಕ್ರಿ. ಶೆ. 
೧೫೭೮-೧೬೧೭) ಮತ್ತು ೬ನೇ ಚಾಮರಾಜ ಒಡೆಯರ 
(ಕ್ರಿ. ಶೆ. ೧೬೧೭-೧೬೩೭) ಅರಸರಾಗಿದ್ದರು. ಈ 
ಸಮಯದಲ್ಲಿ ತರೀಕೆರೆ ಪಾಳೆಯಗಾರರಿಗೆ ಸಹಕರಿಸುವ 


ನೆಪದಲ್ಲಿ ಮೈಸೂರಿನನರೊಂದಿಗೆ ಕಲಹ ಪ್ರಾರಂಭ 
ವಾಯಿತೆಂದು ಕಾಣುತ್ತದೆ. ಕೆಳದಿ ನೃ ಪವಿಜಯದಲ್ಲಿ- 
ಅದೆಂತೆಂದೊಡೆ ತರಿಕೆರೆಯ ಹಿರಿಯ ಹನುಮನಾಯಕನ 
ಸುತರಿರ್ವರುಂ ತಂದೆ ಹಸುಗೆಗೆಯ್ದು ಕೊಟ್ಟಿಂತಿರದೆ 
ತಮ್ನೊಳ್‌ ವಿವಾದಿಸಿ ಪೊಣರ್ದು ಕಿರಿಯಾತಂ ಕಡವೂರಂ 
ತೆಗೆದು ಕೊಳಲ್‌ ನಿರಿಯಾತನಿಕ್ಟೇರಿಗೆ ಬಿನ್ನೈಸಿ 
ಕಳುಸಲ್‌ ಚಿಕ್ಕ ಕಲ್ಲಪ್ಪನೆಂಬ ದಳವಾಯ ಸಂಗಡಂ 
ಸೈನ್ಯಮಂ ಕೂಡಿಸಿ ಕಳುಸಲಾ ಚಿಕ್ಕ ಕುಮಾರಂ 
ಬೇಲೂರ ವೆಂಕಟಾದ್ರಿನಾಯಕರ್‌ ಮೈ ಸೂರವರ್‌, 
ಚಿಕ್ಕನಾಯಕನ ಹಳ್ಳಿಯವರ, ಚಿಂತನಕಲ್ಲವರ್‌, 
ಸೀರೆದ ರಂಗಪ್ಪನಾಯಕರ್‌ ಮುಂತಾದವರ ಸೈನ್ಯಮಂ 
ಬರಿಸಿಕೊಂಡು ಹೇರಳ ಬಲಮಂ ಮನಾಡಿಕೊಂಡಿರ್ದು 
ನಿಲಲ್‌ ವಿರಿಯಕುಮಾರಂ ನಿತ್ತರಿಸಿ ನಿಲಲದಶ್ಯಕಮಾಗಿ 
ಮತ್ತಮಿಕ್ಕೇರಿಗೆ ಬಿನ್ನೈಸಿ ಕಳುಪಲಾಗಳಾ ವೆಂಕಟಪ್ಪ 
ನಾಯಕಂ ಸೈನ್ಯಸಹಿತಂ ಇಕ್ಟೇರಿಯಿಂ ತಾನ್‌ ತೆರಕ್ಕೈ 
ತರಲಾಗಳಾ ಕಿರಿಯ ಕುಮಾರನೆಳ್ತಂದು ಗಂಗೊರೆಡೆ 
ಯೋಳ್‌ ಸಂಧಿಸಿ ಸೀಮೆಗೆ ಗಾಜನೂರು ಲಕ್ಸುವಳ್ಳಿಯ 
ಸೀಮೆಯ ಕೋಂಟಿಗಳಂ ಕಾಣಿಕೆ ರೂಪಾಗಿತ್ತು ಮರೆವು 
ಗಲಭೆಯನಿತ್ತು ತುಂಗಭದ್ರಾ ನನಿಯನುತ್ತರಿಸಲಾ 
ವಾರ್ತೆಯಂ ಕೇಳ್ದು ಕಿರಿಯ ಕುಮಾರನ ಸಹಾಯಕ್ಕೆ 


ಬಂದವರ್‌ ಧೈರ್ಯಂಗುಂದಿ ನಿತ್ತರಿಸಲಾರದೆ ಬಾಣಾವರ. 


ಕ್ಕಾಗಿ ಪಲಾಯನಂಗೈೈಯಲ್‌ See 4414 


* ಕೆಳದಿ ನಸ್ತು ಸಂಗ್ರಹಾಲಯ, ಕೆಳದಿ, ಸಾಗರೆ ತಾಲ್ಲೂಕು 
1 ಕರ್ನಾಟಕ ಭಾರತಿ, ಸಂಪುಟ ೭, ಸಂಚಿಕೆ ೨, ಪು. ೮೪ 


೧೫೪ ಇತಿಹಾಸ ದರ್ಶನ 


ಇಟ್‌ ಟ್‌ ಟ್ಟ ್‌ ಟ್ಛ 
ಲ 


ಪ ಪ್ರಖ್ಯಾತಿಯಂ ಸಡೆದುಮರಳ ಸ್ಲಿನಂ.....?” ಎಂಬ ಮಾತು 
ಗಳಿಂದ ತರಿಕೆಕೆಯ ಕರರ ಜಗಳವನ್ನು ಪರಿ 
ಹರಿಸುವ ನೆಪದಲ್ಲಿ ಮೈಸೂರಿನವರೊಂದಿಗೆ ದ್ವೇಷ 
ಪ್ರಾರಂಭವಾಯಿತೆಂದು ಹೇಳಬಹುದು. 


ಈ ಸಮಯದಲ್ಲಿ ಮೈಸೂರಿನಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದ ಆರನೆಯ ಚಾಮರಾಜ ಒಡೆಯರ್‌ರವರು 
ಕೆಲವು ಪಾಳೆಯಗಾರರನ್ನು 
ಸೂಚಿಸಿದ್ದು ಅದರಲ್ಲಿ ತರಿಕೆರೆ ಹಾಗೂ ಕೆಳದಿಯನರ 
ಹೆಸ ರುಗಳು ಕಂಡುಬರುವುದಿಲ್ಲ.3 


ನೀರಭದ್ರನಾಯಕ ಮತ್ತು ಮೈಸೂರು 


ಕ್ರಿ.ಶ, ೧೬೨೯ ರಿಂದ ೧೬೮೬ರ ವರೆಗೆ ವೀರಭದ್ರ 
ನಾಯಕನು ಕೆಳದಿ ಸಂಸ್ಥಾ ನಾಧಿಸತಿಯಾಗಿದ್ದ ಕಾಲದಲ್ಲಿ 
ಮೈ ಸೂರಿನಲ್ಲಿ ಇಮ್ಮಡಿ ರಾಜಒಡೆಯರ್‌(ಕ್ರಿ.ಶ. ೧೬೩೭ 
೧೬೩೮) ಮತ್ತು ರಣಧೀರ ಕಂಠೀರವ ನರಸರಾಜ 
ಒಡೆಯರ್‌ (ಕ್ರಿ. ಶ. ೧೬೩೮-೧೬೫೯) ರವರು ಅರಸ 
ರಾಗಿದ್ದರು. 


ಈ ಸಮಯದಲ್ಲೇ ವಿಜಾಪುರದ ಬಾದಷಹೆನ 
ಆಜ್ಞೆ ಯಂತೆ ರೆಣದುಲ್ಲಾ ಖಾನನು (ಶಾ. ಶ. ೧೫೬೦ನೇ 
ಈಶ್ವರ ಸಂವತ್ಸರ) ಇಕ್ಕೇರಿಯನ್ನು ನಾಶಗೈದನು. 
ಅನನು ದಾಳಿಯಿಂದ ರಕ್ಷಣೆ ಪಡೆಯಲು ವೀರಭದ್ರ 
ನಾಯಕನು ಭುವನಗಿರಿ ದುರ್ಗವನ್ನು ಸೇರಲು, ಅದನ್ನು 
ಆಕ್ರಮಿಸಲು ಬಂದ ರಣದುಲ್ಲಾ ಖಾನನೊಂದಿಗೆ ಬುದ್ಧಿ 
ವಂತಿಕೆಯಿಂದೆ ಸಂಧಾನ ಮಾಡಿಕೊಂಡು ಮುತ್ತಿಗೆ 
ಯನ್ನು ತೆಗೆಸಿದನು. ನಂತರ ರಣದುಲ್ಲಾ ಖಾನನೊಡನೆ 
ಶಿವಪ್ಪನಾಯಕ ಹಾಗೂ ರಾಮಕೃಷ್ಣ ಯ್ಯರನ್ನು ಜೊತೆ 
ಮಾಡಿ ಮಾಯಾವಾದಿಗಳ (ಮೈಸೂರವರ) ರಾಷ್ಟ್ರಕ್ಕೆ 
ಕಳುಹಿಸಿ ವಿಜಾಪುರದ ಬಾದಷಹನ ಮುಖ್ಯ ಕಾರ್ಯ 
ಗಳನ್ನು ಅವರ ಮೂಲಕ ಮಾಡಿಸಿಕೊಟ್ಟನು ಎಂಬ 
ವಿಚಾರ ಕೆಳದಿ ನೃಸನಿಜಯದಿಂದ ತಿಳಿದುಬರುತ್ತದೆ. 


ಕೆಳದಿ ನೃಪವಿಜಯ, ಪು. ೧೪೬-೧೪೮ 


ಈ ಲಾಜ ಲು ಬು 


ಅದೇ ಫು, ೭ 


ಇತಿಹಾಸ ದರ್ಶನ 


ಜಯಿಸಿರು ವುದನ್ನು 


ಇಲ್ಲೂ ಸಹ ವಿಜಾಪುರದ ಬಾದಷಹನ ಸಹಾಯಕ್ಕಾಗಿ 
ಮೈಸೂರಿನವರೊಂದಿಗೆ ಯುದ್ಧ ಮಾಡಿರುವುದು ಕಂಡು 
ಬರುತ್ತದೆ. 


"ಶ್ರೀ ಮನ್ಮಹಾರಾಜರ ನಂಶಾವಳಿ'ಯಲ್ಲಿ ಇಮ್ಮ! ಡಿ 
ರಾಜ ಒಡೆಯರ್‌ರನರು ಯಾವುದೇ ರೀತಿಯ ಯುದ್ಧ 
ಗಳನ್ನು ಮಾಡಿರುವುದರ ಬಗ್ಗೆ ಉಲ್ಲೇಖವಿಲ್ಲ, ಆದರೆ 
ಇವರ ಕಾಲದಲ್ಲಿ ವಿಕ್ರಮರಾಯನು ದಳವಾಯಿತನ 
ನಡೆಸಿರುವುದು ಕಂಡುಬರುತ್ತ ದೆ. 


ರಣಧೀರ ಕಂಠೀರವ ನರಸರಾಜ ಒಡೆಯರ್‌ರವರ 
ಸಮಯದಲ್ಲಿ ರಣದುಲಾ _ಖಾನನು ಬಸವಾಪ ಪಟ್ಟ ಣದ 
ಹೆನುಮಪ ನಾಯಕನ ಕೋರಿಕೆಯ ಮೇರೆಗೆ ನೀರಭದ್ರ 
ಹಳಳ ಮೇಲೆ ಯುದ್ಧಮಾಡಿ ಸೋಲಿಸಿದನೆಂದು, 
ನಂತರ ಶಾ. ಶ. ೧೫೬೧ (ಕ್ರಿ.ಶ. ೧೬೩೮)ರಲ್ಲಿ ಶ್ರೀರಂಗ 
ಪಟ್ಟಣವನ್ನು ಮುತ್ತಿಗೆ ಹಾಕಿದಾಗ ನೆರಸರಾಜ 
ಒಡೆಯರು ಅವನನ್ನು ಹಿಮ್ಮೆಟ್ಟಿ ಸಿದರೆಂದು, ಪುನಃ 
ಲಗ್ಗೆ ಯನ್ಸೇರಬೇಕೆಂದು ಬಂದಾಗ ಕೋಟಿಯ ಮಲಕಿನ 
ತೆನೆ ಒಂದರಲ್ಲಿ ಮೂರು ಜನ ಸ್ತ್ರೀಯರು ತಲೆಯನ್ನು 
ಕೆದರಿಕೊಂಡು ಆಯುಧಗಳನ್ನು ಹಿಡಿದುಕೊಂಡು, ಅತಿ 
ಭಯಂಕರರಾಗಿರುವುದನ್ನು ನೋಡಿ ಓಡಿಹೋದರೆಂದು 
"ವಂಶಾವಳಿ ತಿಳಿಸುತ್ತದೆ. 


ಈ ಮೇಲಿನ ವಿಚಾರಗಳಿಂದ ಮೈಸೂರರಸರ ವಿರುದ್ಧ 
ಕೆಳದಿಯವರು ಯುದ್ಧ ಮಾಡಿದ್ದು ಇನ್ನೊ ಬ್ಬ ರೈಸಹಾಯ 
ಕ್ಯಾಗಿಯೇ ವಿನಾ ಪರಸ ಸ್ಪರ ೇಷದಿಂದಲ್ಲವೆನ್ನು ವುದು 
ಖಚಿತವಾಗುತ್ತದೆ. 


ಶಿವಪ್ಪನಾಯಕ ಮತ್ತು ಮೈೊಸೂರರಸರು 

*ಶಿಸ್ಮಿನ' ಶಿವಪ್ಪನಾಯಕನೆಂದೇ ಖ್ಯಾತನಾದ 
ಇವನ [' ಕಾಲದಲ್ಲಿ (ಕ್ರಿ. ಶ. ೧೬೪೬-೧೬೬೦), 
ಮೈಸೂರಿನಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್‌ 


ಕೆಳದಿ ನೃಪವಿಜಯ, ಗದ್ಯಾನುವಾದ: ಕೆಳದಿ ಗುಂಡಾಜೋಯಿಸ*, ಕನ್ನ ನಡೆ ಸಾಹಿತ್ಯ ಪರಿಷತ್‌, ಪು. ೧೨೭-೨೮ 
ಆನ್ನಲ್ಸ್‌ ಆಫ್‌ ದಿ ಮೈಸೂರ್‌ ರಾಯೆಲ್‌ ಫ್ಯಾಮಿಲಿ, ಪಾರ್ಟ್‌ ೧, ಪುತ್ರಿ 


ಅನ್ನಲಲ್ಸಿ ಆಫ್‌ ದಿ ಮೈಸೂರ್‌ ರಾಯಲ್‌ ಫ್ಯಾಮಿಲಿ, ಪಾರ್ಟ್‌ ೧, ಪು.೬೪ 


೧೫೫ 


ಕ್ರಿ.ಶ. ೧೬೩೮-೧೬೫೯) ಹಾಗೂ ದೊಡ್ಡ ದೇವರಾಜ 
ಒಡೆಯರ್‌ (ಕ್ರಿ.ಶ. ೧೬೫೯-೧೬೭೩) ಗಳು ರಾಜ್ಯಭಾರ 
ನಡೆಸಿರುವುದು ತಿಳಿದುಬರುತ್ತದೆ. ಇವನ ಕಾಲದ 
ಮೈಸೂರರಸರೊಂದಿಗಿನ ಘಟನೆಗಳನ್ನು ಕೆಳದಿ ನೃಪ- 
ವಿಜಯವು ಹೀಗೆ ಹೇಳುತ್ತದೆ.? 


೧... ಬೇಲೂರ ಕೃಷ್ಣಪ್ಪ ರೈನಾಯಕನು ಮೈಸೂರಿ 
ನವರ ಹೇರಳ ಸೈನ್ಯದೊಂದಿಗೆ ಯುದ್ಧಕ್ಕೆ ಬಂದಾಗ 
ಅವರನ್ನು ಸೋಲಿಸಿದ್ದಾನೆ. ೨. ವಿಕಾರಿ ಸಂವತ್ಸರ 
ದಲ್ಲಿ ಮೈಸೂರಿನವರಿಗೆ ಸೇರಿದ ಬೇಲೂರು ಮುಂತಾದ 
ಸ್ಥಳಗಳನ್ನು ಗೆದ್ದು ಶ್ರೀರಂಗರಾಯನಿಗೆ ಕೊಟ್ಟು 
ರಾಯರ ಸಂಸ್ಥಾನವನ್ನು ಪುನರುಜ್ಜಿ (ವನೆಗೊಳಿಸಿರು 
ವನು. ೩. ಶ್ರೀರಂಗರಾಯರಿಂದ ಅನೇಕ ಉಡುಗೊರೆ 
ಗಳನ್ನು ಪಡೆದು ಶ್ರೀರಂಗಪಟ್ಟಣಕ್ಕೆ ಅಭಿಮುಖವಾಗಿ 
ಹೋಗುತ್ತಿದ್ದಾಗ, ಮೈಸೂರಿನ ಸೈನ್ಯವು ಶಿವಪ್ಪ 
ನಾಯಕನನ್ನು ಸೆರೆಹಿಡಿಯಲು ಬಂದಾಗ ನಡೆದ 
ಯುದ್ಧದಲ್ಲಿ ಮೈಸೂರರಸನ ದಳವಾಯಿ. ಹೆಂಪ 
ನಾಯಕನನ್ನು ಸೆರೆಹಿಡಿದು ಜಯವನ್ನು ಪಡೆಯುತ್ತಾನೆ 
೪, ಕಾವೇರಿ ನದಿಗೆ ಸೇತುವೆಯನ್ನು ಕಟ್ಟಿ ಶ್ರೀರೆಂಗ 
ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಮೈಸೂರರಸರ ಗರ್ವವನ್ನು 
ತಗ್ಗಿಸಿರುವುದು ' ಕಂಡುಬರುತ್ತದೆ. ೫. ಶ್ರೀರಂಗ 
ಪಟ್ಟಣದ ಕೋಟಿಗೆ ಮುತ್ತಿಗೆ ಹಾಕಿದಾಗ, ಮೈಸೂರ 
ಅರಸರು ಕೆಲವು ಗುರಿಕಾರರು ಮತ್ತು - ನಿಯೋಗಿಗಳ 


ಮೂಲಕ ಅಭಿಸಾರ ಕಿ ಕ್ರಿಯೆಗಳನ್ನು ಹಾಗೂ. ಹೋಮ: 


ಗಳನ್ನು ಸದರ. 1: ದೇಹಾಯಾಸದಿಂದ 
ವೇಣುಪುರಕ್ಕೆ ಹಿಂದಿರುಗಿ ಅಸುನೀಗಿದನೆಂದು ತಿಳಿದು 
ಬರುತ್ತ ದೆ.8 


ಶ್ರೀ ಮನ್ಮೆಹಾರಾಜರೆ ವಂಶಾವಳಿಯಲ್ಲಿ? ದೊಡ್ಡ 
ದೇನರಾಜ ಒಡೆಯರ್‌ ಕಾಲದಲ್ಲಿ ನರಸೀಪುರದ 
ಲಕ್ಷನುಸ್ಪನಾಯಕನು, ಕೆಳದಿಯ ಶಿವಪ್ಪ ಶ್ರನಾಯಕನೆ 


ಕೆಳದಿ ನೃಪವಿಜಯ, ಪು. ೧೬೮-೧೭೧ 

ಅದೇ ಪು. ೧೩೧ 

ಆನರ್‌ ಆಫ್‌ ದಿ ಮೈಸೂರ್‌ ರಾಯಲ್‌ ಫ್ಯಾಮಿಲಿ 
ಕೆಳದಿ ನೃಪವಿಜಯ, 
ಆದೇ ಪ್ರ, ೧೬೯ 


ಪು. ೧೭೦ 


»“ ಲು ಅಣು *ಇ2ಿ 


ಸಹಾಯದೊಂದಿಗೆ ಶ್ರೀರಂಗಸಟ್ಟಿ ಣವನ್ನು ಸಾಧಿಸಲು 
ಬರುತ್ತಿದ್ದಾಗ, ' ಒಡೆಯರು ಅವನನ್ನು ಹಾದಿಯ 
ಮಧ್ಯದಲ್ಲಿ ತಡೆದು ಲಕ್ಷ್ಮಮಪ್ಪನನ್ನು ಶಿಕ್ಷಿಸಿ ಶಿವಪ್ಪ 
ನಾಯಕನಿಂದ ಸಕ್ಕರೆಪಟ್ಟಿಣ, ವಸ್ತಾರ್‌, ಹೊನ್ನವಳ್ಳಿ 
ಗಳನ್ನು ಕಟ್ಟಿಕೊಂಡು ಬಂದು, ಶಿವಪ್ಪನಾಯಕನ 
ಕಡೆಯವರು ಬಹಳ ಬೇಡಿಕೊಂಡಾಗ ಕೃಪೆಯಿಂದ ಆವು 
ಗಳಿಗೆ ಖಂಡಣಿಯನ್ನು ಮಾಡಿರುವರೆಂದು ತಿಳಿದುಬರು 
ತ್ತದೆ. ಹಾಗೂ ಶಾ, ಶ. ೧೫೮೫ನೇ (ಕ್ರಿ.ಶ. ೧೬೬೩) 
ಶುಭಕೃತು ಸಂವತ್ಸರದ ಪಾಲ್ಗುಣ ಶುದ್ಧ ೧೦ರಲ್ಲಿ 
ಕೆಳದಿ ಶಿವಪ್ಪನಾಯಕನಿಂದೆ ಸಂಪಿಗೆ ಹಾಗೂ ಮಾರ್ಗ- 
ಶಿರ ಶುದ್ಧ "೧೩ರಲ್ಲಿ: ಹಾಸ ಸವನ್ನು ಕಟ್ಟಿಕೊಂಡರೆಂದು 
ತಿಳಿಸಿದೆ. 


ಈ ಮೇಲಿನ ವಿಚಾರಗಳಲ್ಲಿ ಎರಡು ಅಂಶಗಳನ್ನು 
ಇಲ್ಲಿ ಚರ್ಚಿಸಬೇಕಾಗಿದೆ. ಮೊದಲನೆಯದು ಶಿವಪ್ಪ. 
ತ್ತ ರಾಜ್ಯಭಾರ ಮಾಡಿದ ಕಾಲಕ್ರಿ.ಶ. ೧೬೪೬ 
೧೬೬೦ರ ವರೆಗೆ ಮಾತ್ರ. ಅವನು ತನಗೆ ರಾಜ್ಯಭಿಷೇಕ 
ವಾದ ಶಾ. ಶ. ೧೫೬೮ನೆಯ ಪಾರ್ಥಿವ ಸಂವತ್ಸರದ 
ಮಾರ್ಗಶಿರ ಶುದ ಸ ದ್ವಾದಶಿಯಿಂದ ಶಾರ್ವರಿ ಸಂವತ ರದ 
ಆಶ್ವಯುಜ ಶುದ್ಧ ಒಂದರ ವರೆಗೆ ೧೪ ವರ್ಷ ೯ Na 
೨೦ ದಿನೆಗಳವರೆಗೆ ರಾಜ್ಯಭಾರ ಮಾದಿ: ಶಿವಸಾಯುಜ್ಯ 
ವನ್ನು ಹೊಂದಿರುವನೆಂದು ತಿಳಿದುಬರುತ್ತದೆ.19 ಆದರೆ 
ಶ್ರೀ ಮನ್ಮಹಾರಾಜರ ವಂಶಾವಳಿಯಲ್ಲಿ ಶಾ.ಶ. ೧೫೮೫ 
(ಕ್ರಿ.ಶ.೧೬೬೩)ಶುಭಕ್ರತು ಸಂವತ್ಸರದಲ್ಲಿ ಸಕ್ಕರೆಪಟ್ಟಿಣ 
ವಸ್ತಾರೆ ಇತ್ಯಾದಿಗಳಿಗೆ ಶಿವಪ್ಪ ನಾಯಕನಿಂದ ಖಂಡಣಿ 
ಯನ್ನು - ಮೈ ಸೂರರಸರು ವತಾಡಿಕೊಂಡಿರುವರೆಂದು 
ಹೇಳಿರುವುದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತದೆ 


ಎರಡನೆಯ ಪ್ರಮುಖ ವಿಚಾರವೆಂದರೆ 
ಶಿವಪ್ಪನಾಯಕನು ಕಾವೇರಿ ನದಿಗೆ ಸೇತುವೆಯನ್ನು! 
ಕಟ್ಟಿರುವನೆಂಬ ವಿಚಾರ. ಕಾವೇರಿ ನದಿಗೆ ಅನೇಕ 


ರ್ಪಾಟ್‌ ೧, ಪು. ೯೭.೯೮ 


ಇತಿಹಾಸ ದರ್ಶನ 


ಸೇತುವೆಗಳನ್ನು ಕಟ್ಟಿರುವ ನಿಚಾರವನ್ನು ಇತಿಹಾಸ 
ಕಾರರು ಗುರುತಿಸಿದು, ಅದರಲ್ಲಿ ಯಾವ ಸೇತುವೆಯನ್ನು 
ಶಿವಪ್ಪನಾಯಕ ಕಟ್ಟಸಿರುವನೆಂಬುದನ್ನು ಸಂಶೋಧನೆ 
ಗಳಿಂದ ತಿಳಿದುಕೊಳ್ಳ ಬೇಕಾಗಿದೆ. ಕೆಳದಿಯ ಶಿವಪ್ಪ 
ನಾಯಕನೂ ಸಹ ಬೇಲೂರ ಕೃಷ್ಣ ಪುನಾಯಕನ ಹಾಗೂ 
ಶ್ರೀರಂಗರಾಯರ ಸಂಸ್ಥಾನದ ಪುನರುಜ್ಜೀವನ ದೃಷ್ಟಿ 
ಯಿಂದ ಮೈಸೂರರಸರೊಂದಿಗೆ ಯುದ್ಧ ಮಾಡಿರುವುದು 
ಗಮನಾರ್ಹ. 


ಕ್ರಿ. ಶ. ೧೬೬೧ ರಲ್ಲಿ ರಾಜ್ಯಭಾರ ನಡೆಸಿರುವ 
ಕಿರಿಯ ವೆಂಕಟಸ್ಪನಾಯಕನ ಕಾಲದಲ್ಲಿ ಮೈಸೂರಿನಲ್ಲಿ 
ದೊಡ್ಡ ದೇವರಾಜ ಒಡೆಯರ್‌ರವರು ರಾಜ್ಯಭಾರ 
ಮಾಡುತ್ತಿದ್ದರು. ಶ್ರೀರಂಗಸಟ್ಟಿಣದವರು ಗಡಿದಾಟಿ 
ಶ್ರೀರಂಗರಾಯರ ಸೀಮೆಗೆ ಬಾರದ ಹಾಗೆ ಅಳಿಯ 
ಶಿವಲಿಂಗ ನಾಯಕನನ್ನು ಸೇನೆಯೊಂದಿಗೆ ಕಾವಲಿರಿಸಿ 
ದ್ವನು.12 


ಭದ್ರಪ್ಪ ನಾಯಕ ಮತ್ತು ಮೈಸೂರರಸರು 

ಕಿರಿಯ ವೆಂಕಟಪ್ಪನಾಯಕನ ನಂತರ ಶಿವಪ್ಪ 
ನಾಯಕನ ಜೇಷ್ಮ ಪುತ್ರ ಭದ್ರಪ್ಪನಾಯಕನು, ಕ್ರಿ.ಶ. 
೧೬೬೧ ರಿಂದ ೧೬೬೩ ರವರೆಗೆ ರಾಜ್ಯಾಡಳಿತ ನಡೆಸಿರು 
ವನು. ಇವನ ಕಾಲದಲ್ಲಿ ಮೈಸೂರಿನಲ್ಲಿ ದೊಡ್ಡ 
ದೇವರಾಜ ಒಡೆಯರ್‌ (ಕ್ರಿ. ಶ. ೧೬೫೯-೧೬೭೩) 
ರವರು ಅರಸರಾಗಿದ್ದರು. 


ಈ ಸಮಯದಲ್ಲಿ ಅಳಿಯ ಶಿವಲಿಂಗಯ್ಯನೊಡನೆ 
ಸೈನ್ಯವನ್ನು ಕಳುಹಿಸಿ, ತಾನು ಬೇಲೂರಿಗೆ ಹೋಗಿ 
ರಾಯರ ಸೈನ್ಯದೊಂದಿಗೆ ತೆರಳಿ ಮಾಯಾವಿಗಳು 
ಆಕ್ರಮಿಸಿದ್ದ ಹೆಬ್ಬಾಳ, ಕೊಣನೂರು ಕೋಟಿಗಳನ್ನು 
ವಶಪಡಿಸಿಕೊಂಡನು, ನಂತರ ಮೈಸೂರರಸರ ಆಜ್ಞೆಯ 
ಮೇರೆಗೆ ಯುದ್ಧಕ್ಕೆ ಬಂದ ಕಳೆಲೆಯ ಕಾಂತಯ್ಯನೆಂಬ 


12 ಅದೇ, ಪುಟ, ೧೭೧. 
13 ಅನ ಪುಟಿ. ೧೭೩-೧೭೫, 


ಸೇನಾಸತಿಯನ್ನು ಯುದ್ಧದಲ್ಲಿ ಸೋಲಿಸಿದ ಶಿವಲಿಂಗ 
ನಾಯಕನಿಗೆ ಪ್ರಮಾದನಶಾತ್‌ ಅಪಾಯ ಸೈಳಕ್ಕೆ 
ಶತ್ರುಸೈನ್ಯದವರ ಬಾಣತಗುಲಿ ಸ್ಥಳದಲ್ಲೆ ಶಿವೈಕ್ಯನಾದ 
ವಿಚಾರ ತಿಳಿದ ಭದ್ರಸ್ಪನು ಸ್ವತಃ ಸೈನ್ಯದೊಂದಿಗೆ ಬಂದು 
ಮಾಯಾವಿಗಳ ನಾಡಿಗೆ ಸೇರಿದ ಹೊನ್ನ ಸಳ್ಳಿ, ಚಿಕ್ಕ 
ನಾಯಕನಹಳ್ಳಿ ಇತ್ಯಾದಿ ಸೀಮೆಗಳನ್ನು ಜಯಿಸಿದ 
ನೆಂದು ಕೆಳದಿ ನೃೈಪವಿಜಯದಿಂದ ತಿಳಿದು ಬರುತ್ತದೆ.13 


ಶ್ರೀಮನ್ಮಹಾರಾಜರ ವಂಶಾವಳಿಯಲ್ಲಿ ಕೆಳದಿಯ 
ವರೊಂದಿಗೆ ಯುದ್ಧಮಾಡಿದ ಉಲ್ಲೆ ಖಗಳಿಲ್ಲದಿದ್ದರೂ, 
ಸೇನಾಪತಿ ಕಳಲೆ ಕಾಂತಯ್ಯನು ಮೈಸೂರರಸರ 
(ಕ್ರಿ. ಶೆ. ೧೬೬೦) ಸೇನಾಧಿಸತಿಯಾಗಿದ್ದುದು 
ತಿಳಿದು ಬರುತ್ತದೆ.!4 ಆದ್ದರಿಂದ. ಈ ಮೇಲಿನ ಯುದ್ಧ 
ಕ್ರಿ. ಶೆ. ೧೬೬೧ ರಿಂದ ೧೬೬೩ ರಲ್ಲಿ ನಡೆದಿರಬಹುದೆಂದು 
ಹೇಳಬಹುದಾಗಿದೆ. ಇಲ್ಲಿ ಭದ್ರಪ್ಪ... ನಾಯಕನೇ 
ಸ್ವತಃ ಯುದ್ಧಕ್ಕೆ ಬಂದಿರುವುದು ಗಮನಾರ್ಹ ವಿಚಾರ. 
ಬಹುಶಃ ಈ ವೇಳೆಗೆ ಹಿಂದಿನ ಘಟನೆಗಳಿಂದ ಇಬ್ಬರಲ್ಲೂ 
ದ್ವೇಷ ಬೆಳೆದಿರಬಹುದೆಂದು ಹೇಳಬಹುದಾಗಿದೆ. 


ಹಿರಿಯ ಸೋಮಶೇಖರ 
ಮೈ ಸೂರರಸರು 


ಕ್ರಿ. ಶ. ೧೬೬೩-೧೬೭೨ ರವರೆಗೆ ಕೆಳದಿಯ 
ನ್ಥಾಳಿದ ಹಿರಿಯ ಸೋಮಶೇಖರ ನಾಯಕನ ಕಾಲದಲ್ಲಿ 
ದೊಡ್ಡದೇವರಾಜ ಒಡೆಯರ್‌ (ಕ್ರಿ. ಶ, ೧೬೫೯- 
೧೬೭೩) ರವರು ಮೈಸೂರಿನ ಒಡೆಯರಾಗಿದ್ದರು. 
ಹಿರಿಯ ಸೋಮಶೇಖರ ನಾಯಕನು ಮೈ ಸೂರಿನವರ 
ಗರ್ವವನ್ನು ಹಾಗೂ ಮದವನ್ನು ತಗ್ಗಿಸಬೇಕೆಂದು, 
ಸೈನ್ಯನನ್ನು ಕೂಡಿಕೊಂಡು, ಅವರನ್ನು ಸೋಲಿಸಿ 
ಅವರಿಂದ ಚಿಕ್ಕೋಡು, ಬೆಳಗೋಡು, ಕಣತೂರು, 
ಅಬ್ಬಿಣ ಮತ್ತು ಬೇಲೂರನ್ನು ವಶಸಡಿಸಿಕೊಂಡನೆಂದು 
ಕೆಳದಿನ್ಫಪ ವಿಜಯದಿಂದ! ತಿಳಿದುಬರುತ್ತದೆ. ಆದರೆ 


ನಾಯಕ ಮತ್ತು 


14 ಅನ್ಸಲ್ಸ ಆಫ್‌ ದಿ ಮೈಸೂರ್‌ ಫ್ಯಾವಿಂಲ್ಮಿ ಪಾರ್‌ ೧, ಪುಟಿ. ೪೬. 


15 ಚಿಕ್ಕೊಡಂ ಚಿಳೆಗೋಡೆಂ 


ಜೆ ಇ್‌ } PN 
ಮಿಕ್ಸಾ ಕೆಣತೊರನಿಚ್ಛಿಣನ 


ಬೇಲೂರೆಂ ಚಕ್ಕನೆ ಹೊಂಡಾ ಶಿನನೃಪೆ ನಕ್ಕೆರಿನಣುಗಂ 


ಬಲಾತಿಶಯೆನುಂ ಮೆರೆದಂ-ಕೆಳದಿನೈಪವಿಜಯೆ, ಪುಟಿ, ೧೮೩, 


ಇತಿಹಾಸ ದರ್ಶನ 


ಶ್ರೀಮಹ್ಮಹಾರಾಜರ ವನಂಶಾವಳಿಯಲ್ಲಿ ಈ ಅರಸರ 
ಹೆಸರಾಗಲೀ, ವಿಚಾರಗಳಾಗಲಿ ಉಕ್ತವಾಗಿಲ್ಲ. 


ರಾಣೆಚೆನ್ನಾಮ್ಮಾಜಿ ಮತ್ತು ಮೈಸೂರರಸರು 


ಸೋಮಶೇಖರ ನಾಯಕನ ನಂತರ ಕ್ರಿ.ಶ. 
೧೬೭೨ ರಲ್ಲಿ ಪಟ್ಟಕ್ಕೆ ಬಂದ ಅವನ ಸತ್ತಿ 
ಚೆನ್ನಮ್ಮಾಜಿಯು ಕ್ರಿ. ಶ. ೧೬೯೨ ರವರೆಗೆ ಕೆಳದಿಯ 
ನ್ನಾಳಿರುವಳು. ಈ ಕಾಲದಲ್ಲಿ ಚಿಕ್ಕದೇವ ರಾಜ 
ಒಡೆಯರ್‌ರವರು (ಕ್ರಿ. ಶ. ೧೬೭೩-೧೭೦೪) ಮೈಸೂರಿ 
ನಲ್ಲಿ ಅರಸರಾಗಿದ್ದರು- 


ಜೆನ್ನಮಾಜಿಯು ಸಬ್ಬುನೀಸ ಕೃಷ್ಣ ಪ್ಪಯ್ಯ, 
ಕಾಸರಗೂಡು ತಿಮ್ಮಣ್ಣ ನಾಯಕರೊಡನೆ ಸೈನ್ಯವನ್ನು 
ಕಳುಹಿಸಿ ಮಾಯಾವಾದಿಗಳ ಸೇನಾಧಿಪತಿಯಾಗಿದ್ದ 
ಕುಮಾರಯ್ಯನನ್ನು ಸಲಾಯನಗೊಳಿಸಿ ವಸುಧಾರೆಯ 
ಕೋಟಿಯನ್ನು, ಕಡೂರು, ಹಾಸನ, ಬಾಣಾವರ 
ಮತ್ತು ಬೇಲೂರಿನ ಕೋಟಿಗಳನ್ನು ವಶಪಡಿಸಿಕೊಂಡು 
ಮೈಸೂರಿನವರ ಮದವನ್ನು ಹೋಗಲಾಡಿಸಿದಳು. 
ಅಲ್ಲದೆ ಸಬ್ಬುನೀಸ ಕೋಳಿವಾಡದ ಬೊಮ್ಮರಸಯ್ಯ 
ನೊಡನೆ ಸೈನ್ಯ ಕಳುಹಿಸಿ ಮೈಸೂರರಸನ ಸೇನಾಪತಿಯಾ 
ಗಿದ್ದ ದಳವಾಯಿ ತಿಮ್ಮಪ್ಪನನ್ನು ಸೋಲಿಸಿ ಅನನ ಮಗ 
ಕೃಷ್ಣಪ್ಪನನ್ನು ಕೈಸೆರೆ ಹಿಡಿದು ನಂತರ ಬಿಟ್ಟು ಪರಮ 
ಖ್ಯಾತಿಯನ್ನು ಗಳಿಸಿರುವಳೆಂದು ಕೆಳದಿ ನೃಪ ವಿಜಯ 
ದಿಂದ ತಿಳಿದುಬರುತ್ತದೆ. 


ಚಿಕ್ಕದೇವರಾಜ ಒಡೆಯರ್‌ರವರು ಶಾ.ಶ, 
೧೬೩೧ನೇ (ಕ್ರಿ. ಶ. ೧೬೯೦) ಪ್ರಮೋದೂತ ಸಂವತ್ಸರ 
ದಲ್ಲಿ ಇಕ್ಕೇರಿ ಶಿವಸ್ಪ್ರನಾಯಕನಿಂದ ಹಾರನಹಳ್ಳಿ, 
ಬಾಣಾನರ, ಕಡೂರು, ಸಕ್ಕರೆ ಪಟ್ಟಣ, ಬೇಲೂರು, 
ವಸ್ತಾರೆ, ಹಾಸನ ಹಾಗೂ ಗ್ರಾಮ ಎಂಬ ಸ್ಥಳಗಳನ್ನು 


16 ಮಾಯಾವಾದಿಗಳುರೆದಳವಾಯಿಂ ಕುಮಾ ರಯ್ಯನದಟನುಡುಗಿಸಿ 


್ಕ 


ವಶಪಡಿಸಿಕೊಂಡನೆಂದು: ಶ್ರೀಮನ್ಮಹಾರಾಜರ ನಂಶಾ' 
ವಳಿ ಹೇಳುತ್ತದೆ.1? ಈ ವಿಚಾರವನ್ನು ಒಪ್ಪಲು 
ಸಾಧ್ಯವಿಲ್ಲ, ಏಕೆಂದರೆ: ಶಿವಪ್ಪನಾಯಕನ ರಾಜ್ಯಭಾರ 
ಕಾಲ ಕ್ರಿ.ಶ. ೧೬೪೬-೧೬೬೦! ಚಿಕ್ಕದೇವರಾಜ 
ಒಡೆಯರ ಕಾಲದಲ್ಲಿ ಕುಮಾರಯ್ಯ ಹಾಗೂ ತಿಮ್ಮಪ್ಪ 
ಇವರಿಬ್ಬರೂ ದಳವಾಯಿಗಳಾಗಿ ಕಾರ್ಯನಿರ್ವಹಿಸಿರು 
ವುದು ತಿಳಿದು ಬರುವುದರಿಂದ1? ಈ ಮೇಲಿನ ಯುದ್ಧ 
ನಡೆದಿದೆಯೆಂದು ಹೇಳಬಹುದಾಗಿದೆ. 


ಚೆನ್ನಮ್ಮಾಜಿಯ ಕಾಲದ ಸಂಸ್ಕೃತ ಶಾಸನವೊಂದು 
ಶ್ರೀರಂಗಸಟ್ಟಣದ ಕೋಟಿಯೊಳಗೆ ದೊರಕಿದ್ದು, 
ಅದರಲ್ಲಿ ಕೆಳದಿರಾಜರು ಸೈನವನ್ನು ಜಯಿಸಿ ಗಂಗಾಧೆರೆ 
ನೆಂಬ ಹೆಸರಿನ ಆನೆಯನ್ನು ಸಂಹರಿಸಿ ರುವರೆಂದೂ ತಿಳಿದು 
ಬರುತ್ತದೆ. ಆದರೆ ಶಾಸನದ ಸಂಪೊರ್ಣ ಪಾಠ 
ಉಪಲಬ್ಧವಿರದ ಕಾರಣ ವಿವರಗಳು ದೊರಕುವುದಿಲ್ಲ. 
ಈ ಶಾಸನದಿಂದ ಕ್ರಿ. ಶ. ೧೬೭೮ ರಲ್ಲಿ ಕೆಳದಿ ಯವರಿಗೂ 
ಮೈಸೂರಿನವರಿಗೂ ಶ್ರೀರಂಗಪಟ್ಟಿ ಇದಲ್ಲಿ ಯುದ್ಧ 
ನಡೆದಿರುವುದು ಸಿದ್ಧವಾಗುತ್ತದೆ. ಈ ಶಾಸನದ 
ಕಾಲವನ್ನು ಶಾ. ಶ. ೧೬೦೦ ಎಂದು ಅಂದಾಜು 
ಮಾಡಲಾಗಿದೆ. ಮೈಸೂರು ಮತ್ತು ಕೆಳದಿ ಇತಿಹಾಸ 
ದಲ್ಲಿ ಶ್ರೀರಂಗಪಟ್ಟಿಣದ ಈ ಶಾಸನವು ಒಂದು ಮಹತ್ವದ 
ಮೈಲಿಗಲ್ಲು. 


ಹಿರಿಯ ಬಸಪ್ಪನಾಯಕ ಮತ್ತು ಮೈಸೂರರಸರು 
“ಸಾಹಿತ್ಯರತ್ನಾಕರ' ಇತ್ಯಾದಿ ಬಿರುದಾಂಕೆತನಾಗಿ 
ಕ್ರಿ. ಶ. ೧೬೯೨ ರಿಂದ ೧೭೧೪ ರವರಗೆ ರಾಜ್ಯಭಾರ 


ನಡೆಸಿದ [ಹಿರಿಯ ಬಸಪ್ಪನಾಯಕನ ಕಾಲದಲ್ಲಿ 
ಚಿಕ್ಕದೇವರಾಜ ಒಡೆಯರ್‌ ಮತ್ತು ಕಂಠೀರವ 
ಬಲನುಂ ನೋಯಿಸಿ ವಸುಧಾರೆಯ : ಕಮನೀಯ 


ಪರಿಸ್ತರೆಣನುಂ ಕೆರಂ ವಶಗೈದಳ್‌ ಕೆಳದಿನೃಪವಿಜಯ, ಪುಟ, ೧೯೩-೧೯೫, ೨೪೧. 


17 ಅನ್ನಲ್ಸ್‌ ಆಫ್‌ ದಿ ಮೈಸೂರ್‌ ರಾಯಲ್‌ ಫ್ಯೂಮಿಲ್‌, 


18 ಕೆಳದಿನೈಪನಿಜಯೆ, ಪುಟ. ೧೭೦, 


19 ಅನ್ನ ಲಳ್ಳ್‌ ಆಫ್‌ ದಿ ಮೈಸೂರ್‌ ರಾಯಲ್‌ ಫ್ಯಾಮಿಲಿ ಪಾರ್ಟ್‌ ೧, ಪುಟ. ೧೧೬. 
ಕೆಳದಿನೃಪಾಣಾಂ 


20 ಶಾಸನ ಪಾಠ: ನಿರ್ಜಿತ್ಯಸೇನಾಂ 
ಸಂಪುಟ, ಪುಟ, ೪೬೩, 


೧೫೪ 


ಪಾರ್ಟ್‌ ೧, ಪುಟಿ. ೧೦೮, ೧೧”. 


ಗಂಗಾ ಧೆರಾಖ್ಯಂ ಗಜಮಾಜಹಾರ-ಕೆಳದಿ ಅರಸರ ಶಾಸನ 


ಇತಿಹಾಸ ದರ್ಶನ 


ಮಹಾರಾಜ ಒಡೆಯರ್‌ (ಕ್ರಿ. ಶ. ೧೭೦೪-೧೭೧೪) 
ಇವರುಗಳು ಮೈಸೂರಿನ ಅರಸರಾಗಿದ್ದರು. 


ಬಸಪ್ಪನಾಯಕನು ಮೈಸೂರಿನವರ ವಶವಾಗಿದ್ದ 
ಅರಕಲಗೂಡನ್ನು ಹಾಗೂ ಮಲೆಯಾಳದವರು 
ಮಾಯಾವಿಗಳ ಸಹಾಯದೊಂದಿಗೆ ಚಂದ್ರಗಿರಿಯ 
ಕೋಟಿಯನ್ನು ಆಕ್ರಮಿಸಿದಾಗ ಅದನ್ನು ಗರಜಿನ ಬಸಪ್ಪ 
ದೇವರೊಡನೆ ಸೈನೈನನ್ನು ಕಳುಹಿಸಿ, ಮಾಯಾವಿಗಳನ್ನು 
ಸೋಲಿಸಿ, ಮಲೆಯಾಳಿಗಳ ಸೊಕ್ಕನ್ನು ಬಗ್ಗಿಸಿ, ಚಂದ್ರ 
ಗಿರಿ ಮತ್ತು ವಸುಧಾರೆ ಕೋಟಿಗಳನ್ನು ವಶಪಡಿಸಿ 
ಕೈೊಂಡನೆಂದು ತಿಳಿದು ಬರುತ್ತದೆ.2! ಇವನು ಆಗ್ಲಿಂ 
ದಾಗೈೆ ಮೈಸೂರಿನವರೊಂದಿಗೆ ಉಂಟಾಗುತ್ತಿದ್ದ ಕಲಹೆ 
ಗಳನ್ನು ಕೊನೆಗೊಳಿಸುವ ಸಲುವಾಗಿ, ಇಬ್ಬರಿಗೂ 
ವಿರೋಧ ಹುಟ್ಟಿದಂತೆ ಶರಜಾ ನಾಗಪ್ಪ ಯ್ಯನೆಂಬ 
ನಿಯೋಗಿಯ ಮುಖಾಂತರ ಒಡಂಬಡಿಕೆಯ ಕರಾರು 
ರಚಿಸಿರುವನೆಂಬುದು ಗಮನಾರ್ಹವಾದ ವಿಚಾರ 
ವಾಗಿದೆ.22 


ಶ್ರೀಮನ್ಮಹಾರಾಜರ  ವಂಶಾವಳಿಯಲ್ಲಿ ಚಿಕ 
ಬಳ್ಳಾಪುರ ಪಾಳೆಯಗಾರರು ಇತ್ಯಾದಿಯವರನ್ನು 
ಜಯಿಸಿರುವ ವಿಚಾರಗಳು ಮಾತ್ರ ಹೇಳಿದೆ.23 ಕೆಳದಿಯ 
ವರ ವಿಚಾರಗಳಿಲ್ಲ. 


ಕಿರಿಯ  ಸೋಮಶೇಖರನಾಯಕ 
ಮೈ ಸೂರರಸರು 


ಕ್ರ. ಶ. ೧೭೧೫ ರಿಂದ ೧೭೪೦ ರವರಿಗೆ ರಾಜ್ಯ 
ವಾಳಿದ ಕಿರಿಯ ಸೋಮಶೇಖರನಾಯಕನ ಕಾಲದಲ್ಲಿ, 
ಮೈಸೂರನ್ನು ದೊಡ್ಡ ಕೃಷ್ಣರಾಜ ಒಡೆಯರ್‌ (ಕ್ರಿ.ಶ. 
೧೭೧೪-೧೭೩೨) ಮತ್ತು ಚಾಮರಾಜ ಒಡೆಯರ್‌ 
(ಕಿ. ಶ,೧೭೩೨-೧೭೩೪) ಮತ್ತು ಹಾಗೂ 
ಕೃಷ್ಣರಾಜ ಒಡೆಯರ್‌ 11, (ಕ್ರಿ. ಶೆ. ೧೭೩೪- 
೪೧ 


ಮತ್ತು 


21 ಕೆಳದಿನೃಪವಿಜಯ, ಪುಟಿ, ೨೮೯-೨೪೪ 
22 ಅದೇ, ಪುಟ. ೨೪೯. 


೧೭೬೬) ರವರೆಗೆರಾಜ್ಯಭಾರ ಮಾಡಿರುವುದು ತಿಳಿದು 
ಬರುತ್ತದೆ. 


ಕಿರಿಯ ಸೋಮಶೇಖರನು ಹೇವಿಳಂಬಿ ಸಂವತ್ಸರ 
ದಲ್ಲಿ ಮೈ ಸೂರರಸನ ಮದವನ್ನು ತಗ್ಗಿಸುವ ಸಲುವಾಗಿ 
ಮಂತ್ರಿಗುರುವಪ್ಪ ನೊಂದಿಗೆ ಸಮಾಲೋಚನೆ ನಡೆಸಿ, 
ಸಹಾಯಕ್ಕಾಗಿ ಬಿಳಿಜೋಡಿಯ ಬರಮನಾಯಕನ 
ಸಹಾಯ ಕೇಳಿ, ಅನನು ಮೊದಲು ಒಪ್ಪಿ ಕೊನೆಗೆ 
ಮೋಸ ಮಾಡುನ ವಿಚಾರ ತಿಳಿದು ಅವನನ್ನು ಉನಾಯ 
ದಿಂದ ಸಾಧಿಸುತ್ತಾನೆ. ಅಲ್ಲದೆ ಬೇಲೂರಿನ ವೆಂಕಾಟಾದ್ರಿ 
ನಾಯಕನು ನಿಯೋಗಿ ಮಲ್ಲಪ್ಪನ ಕುತಂತ್ರದಿಂದ ಎರಗಿ 
ಬಂದ ಮೈಸೂರಿನ ಸುಬ್ಬರಾಯನೆಂಬ ಸೇನಾಸತಿಯನ್ನುು 
ರಾಯಪಾಳ್ಯದ ಚೆನ್ನವೀರಪ್ಪನ ಮುಖಾಂತರ ಸೋಲಿಸಿ 
ಗೋಪಾಲನಾಯಕನನ್ನು ಬೇಲೂರಿನಲ್ಲಿ ನಿಲ್ಲಿಸಿ ಪ್ರಖ್ಯಾತಿ 
ಯನ್ನು ಪಡೆದಿರುನನು, ಹಾಗೆಯೇ ಮಿರಿಜಾ ಅದ್ದಮ 
ನಿಗೆ ಸಹಾಯವಾಗುವಂತೆ ಬಂದೆ ಮೈೈಸೂರರಸರನ್ನು 
ಸೋಲಿಸಿ, ಸೀರ್ಯದ ಕೋಟಿಯನ್ನು ವಶಪಡಿಸಿಕೊಂಡು 
ಅಲ್ಲಿ ಮಿರಿಜಾ ಅದ್ದಮನ ಜಾಗದಲ್ಲಿ ತಾಯರಖಾನನ್ನು, 
ದಿಲ್ಲಿಯ ಬಾದಷಹನ ವಿನಂತಿಯ ಮೇರೆಗೆ ನೇಮಿಸಿರುವ 
ನೆಂದು ತಿಳಿದು ಬರುತ್ತದೆ. ಅನಂತರ ಶಾದುಲ್ಲಾ ಖಾನನ 
ಸೇನೆಯೊಂದಿಗೆ ಸುಬೇದಾರ ಲಿಂಗಪ್ಪನೆನ್ನು ಮೈಸೂರ 
ವರ ಸೀಮೆಯ ಗಡಿಯ ಮೇಲೆ ದಾಳಿ ನಡೆಸಲು ಕಳುಹಿ 
ಸಲು ಅವನು ಶಿ €ರಂಗಸಟ್ಟಿಣದ ಕೋಟಿಯ ಒಳ 


ವ 
ಬಂದಾಗ ಭಯಗ್ರಸ್ಮರಾದ ಮೈಸೂರಿನವರು ಸಂಧಾನಕ್ಕೆ 


ಬರುತ್ತಾರೆ. ಅವರಿಂದ ಅನೇಕ ವಿಧವಾದ ಉಡುಗೊರೆ 
ಗಳನ್ನು ಪಡೆದನೆಂದು  ಕೆಳದಿನೃಸನಿಜಯ ತಿಳಿಸು 
ತ್ನದೆ.24 


ಶ್ರೀಮನ್ಮಹಾರಾಜರ ವಂಶಾವಳಿಯಲ್ಲಿ ಮೇಲಿನ 
ಯಾವ ಘಟನೆಗಳು ಉಲ್ಲೇಖವು ಕಂಡು ಬರುವು 
ದಿಲ್ಲ. ಆದರೆ ಶಾ. ಶ. ೧೬೪೭ (ಕ್ರಿ. ಶ. ೧೭೨೪) 
ಕ್ರೋಧಿ ಸಂವತ್ಸರದಲ್ಲಿ, ಸಾದುಲ್ಲಾಖಾನನ ಕಡೆಯ 
ದಿವಾನ್‌ ಸಿದ್ದೋಜಿ ಘೋರ್ಪಡೆ ಎಂಬುವನು ಶ್ರೀರಂಗ 


23 ಅನ್ನಲ್ಸ್‌ ಆಫ್‌ ದಿ ಮೈಸೂರ್‌ ರಾಯಲ" ಫ್ಯಾಮಿಲಿ, ಪಾರ್ಟ್‌ ೧, ಪುಟಿ. ೧೬೦. 


24 ಕೆಳದಿನೃಪನಿಜಯೆ, ಪುಟಿ. ೫೬-೨೫೭. 


ಇತಿಹಾಸ ದರ್ಶನ 


೧೫೯ 


ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಮೈಸೂರಿನವರು 
ಬೆನ್ನಟ್ಟಿ ಓಡಿಸಿದರೆಂದು ಹೇಳುತ್ತದೆ. ಆದರೆ ಕೆಳದಿ 
ನೈಸನಿಜಯವು ಶಾದುಲ್ಲಾ ಖಾನನ ಸೇನೆಯೊಂದಿಗೆ 
ಸುಬೇದಾರ ಲಿಂಗಪ್ಪ ನನ್ನೂ ಮೈಸೂರರ ಸರ ಮೇಲೆ 
ದಾಳಿ ಮಾಡಲು ಕಳುಹಿಸಿದಾಗ ಮೈಸೂರಿನವರು 
ಸಂಧಾನಕ್ಕೆ ಬಂದರೆಂದು ಹೇಳುತ್ತದೆ." ಇಲ್ಲಿ ಗಮನಿಸ 
ಬಹುದಾದ ಅಂಶವೆಂದರೆ ರಾಜಚರಿತ್ರೆ ಯನ್ನು 
ಬರೆಯುವವರು ಸಾಮಾನ್ಯವಾಗಿ ತಮ್ಮ ಆಶ್ರಯದಾತ 
ರನ್ನು ಹೊಗಳಿ ಬರಿಯುವುದು ವಾಡಿಕೆ. ಆದರೆ ಕೆಳದಿ 
ನೃಸನಿಜಯವು ಇದಕ್ಕೆ ಅಪವಾದವೆನ್ನ ಬಹುದು. 
ಏಕೆಂದರೆ ಈ ಐತಿಹಾಸಿಕ ಕಾವ್ಯವು ಕೆಳದಿಯವರು 
ಸೋತಿರುವ ಸಂಗತಿಗಳನ್ನೂ ಹಾಗೆಯೇ ಹೇಳುತ್ತದೆ.” 


ಕರಿಯ ಬಸನಪ್ಪನಾಯಕ ಮತ್ತು ಮೈಸೂರು 
ಕಿರಿಯ ಬಸಪ್ಪನಾಯಕನು ಕ್ರಿ.ಶ. ೧೭೩೯- 
೧೭೫೪ರಲ್ಲಿ ಕೆಳದಿಯನ್ನಾಳುತ್ತಿದ್ದ ಕಾಲದಲ್ಲಿ, ೭ನೇ 
ಚಾಮರಾಜ ಒಡೆಯರ್‌, (ಕ್ರಿ. ಶ. ೧೭೩೨-೧೭೩೪) 
ಹಾಗೂ ಕೃಷ್ಣರಾಜ ಒಡೆಯರ್‌ (೧೭೩೪-೧೭೬೬) 


ರವರೆಗೆ ಮೈಸೂರಿನಲ್ಲಿ ರಾಜ್ಯಭಾರ ಮಾಡುತ್ತಿ 
ದ್ದರು. 
೦ 

[ಈ ಪ್ರಬಂಧ ರಚನೆಯಲ್ಲಿ ಸಹಕರಿಸಿದ ಶ್ರೀಕೆ 


ವರ್ಗಕ್ಕೂ ನನ್ನ ಕೃತಜ್ಞತೆಗಳು] 


ತರಿಕೆರೆಯ ' ಪಾಳೆಯಗಾರರು ವೈ್ಯಸೂರಿನವ 
ರೊಂದಿಗೆ ಸಂಧಾನವನ್ನು ಮಾಡಿಕೊಳ್ಳುತ್ತಿದ್ಧಾರೆಂದು : 
ನಿಚಾರ ತಿಳಿದು, ಸಬ್ಬುನೀಸ ಕೃಷ್ಣಪ್ಪ ರ್ರಯ್ಯನ ಜೊತೆಗೆ 
ಸೈನ್ಯ ಕಳುಹಿಸಿ, ತರಿಕೆರೆಯ ರಾಜನ ಗರ್ವವನ್ನು 
ಮುರಿದು ಅವನ ಕೋಟಿಗಳನ್ನು ವಶಪಡಿಸಿಕೊಂಡಿರುವ ' 
ನೆಂದು ತಿಳಿದು ಬರುತ್ತದೆ.28 , 


ಮೂರನೇ ಸೋಮಶೇಖರೆನಾಯಕ, ನೀರಮ್ಮಾಜಿ 


| ಮತ್ತು ಮೈ ಸೂರರಸರು ಎ 


ಕ್ರಿ. ಶ. ೧೭೫೮-೧೭೬೩ ರಲ್ಲಿ ಮೂರನೇ 
ಸೋಮಶೇಖರನಾಯಕ ಮತ್ತು ವೀರಮ್ಮ್ಮಾಜಿಯವರು 
ಕೆಳದಿಯನ್ನಾಳುತ್ತಿದ್ದರು. , ಅಡೀ ಸಮಯದಲ್ಲಿ 


ಮೈಸೂರಿನಲ್ಲಿ ೭ನೇ ಚಾಮರಾಜ ಒಡೆಯರ್‌ (ಕ್ರಿ. ಶ 
೧೭೩೨-೧೭೩೪) ಅರಸರಾಗಿದ್ದರು. ಹಾಗೂ ಕೃಷ್ಣರಾಜ 
ಒಡೆಯೆರ್‌ 1] (೧೭೩೪-೧೭೬೬) ಅರಸರಾಗಿದ್ದರು 


ಕೃಷ್ಣರಾಜ ಒಡೆಯರ" ಕಾಲದಲ್ಲಿ ದಂಡನಾಯಕ 
ನಾಗಿದ್ದ 'ಡೈದರಅಲಿಖಾನನು ಕ್ರ. ಶ, ೧೭೬೩ ರಲ್ಲಿ 
ದಂಡೆತ್ತಿ, ಬಂದು ಕೆಳದಿಯನು ಗೆದ್ದು ಮೈಸೂರು ರಾಜ್ಯಕ್ಕೆ 
ಸೀರಿಸಿಕೊಂಡಿರುವುದು ತಿಳಿದು 'ಬರುತ್ತ ದೆ.29 


. ಗುಂಡಾ ಜೋಯಿಸ್‌ ಮತ್ತು ಕೆಳದಿ ವಸ್ತು ಸಂಗ್ರಹಾಲಯದ ಅಧಿಕಾರಿ 


25 ಅನ್ನಲ್ಸ್‌ ಆಫ್‌ ದಿ ಮೈಸೂರ್‌ ರಾಯೆಲ್‌ ಫ್ಯಾಮಿಲಿ ಪಾರ್ಟಿ ೧, ಪುಟ್ಟಿ ೧೬೦. 


26 ಕೆಳದಿನೃ ಪನಿಜಯೆ, ಪುಟಿ, ೨೬೯: 
27 ಅದ್ಕೆ 
28 ಅದ್ಯ | ೨೮೯, 


29 ಅದೇ, ಪುಟ. ೩೦೮, ಅನಲ್ಸ್‌ ಅಫ್‌ ದಿ ಮೈಸೂರ" ಪ್ಯಾಮಿಲಿ, ಪಾರ್ಟ್‌ ೧. ಪುಟ. ೧೯೧. 


೧೬೦ 


ಇತಿಹಾಸ ದರ್ಶನ 


ಫಿ. ಗಣಪಯ್ಯಭಓಟ್‌* 


ಒಲೊಬೊಯಿರ-ಆಳ್ವಖೇಡ: ಒಂದು ಜಿಜ್ಞಾಸೆ 


ತುಳುನಾಡಿನ ಇತಿಹಾಸ ಕುರಿತು ಬರೆದ ಬಹು 
ತೇಕ ವಿದ್ವಾಂಸರು ಪರೋಕ್ಷ ಆಧಾರವೊಂದರ ಹಿನ್ನೆಲೆ 
ಯಲ್ಲಿ, ಆ ಕುರಿತು ಯಾವುದೇ 
ಕೈಗೊಳ್ಳದೆ, ಕ್ರಿ.ಶ. ಎರಡನೆಯ ಶತಮಾನದಿಂದಲೇ 


ತುಳುನಾಡು ಆಳುಪರಸರ ಆಳ್ವಿಕೆಗೊಳಪಟ್ಟಿದ್ದು, 
"ಆಳ್ವಖೇಡ' ಎಂಬುದಾಗಿ ಗುರುತಿಸಲಾಗುತ್ತಿತ್ತು. 
ಎಂಬುದಾಗಿ ತಮ್ಮ ಕೃತಿಗಳಲ್ಲಿ, ಬರಹೆಗಳಲ್ಲಿ ದಾಖಲಿಸುವ 


ಮೂಲಕ ಆ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ.! ಈ 
ಹೇಳಿಕೆಗಳಿಗೆ ಕ್ರಿ.ಶ. ತ್‌ ಶತಮಾನದ ಮಧ್ಯೆ 
ಭಾಗಕ್ಕನ್ವೈ ಹಸವ ಗ್ರೀಕ್‌ ಭೂಗೋಳ ಶಾಸ್ತ್ರಜ್ಞ 
ಟಾಲೆಮಿಯ "ಭೂಗೋಳ ಶಾಸ್ತ್ರದ ಕೈಪಿಡಿ? ಎಂಬ 
ಕೃತಿಯಲ್ಲಿ ಕಂಡು ಬರುವ "ಓಡೊಖೊಯಿರ' ಎಂಬ 
ಸ್ಥಳದ ಉಲ್ಲೇಖವೇ ಆಧಾರ.2 ಟಾಲೆಮಿಯ ಒಲೊ 
ಖೊಯಿರವು "ಆಳ್ವಖೇಡ'ದ ಅಪಭ್ರಂಶ ಎಂಬುದು ಈ 
* ವಿದ್ವಾಂಸರ ಆಭಿಪ್ರಾಯ. ಬಾಲೆನಿಯ "ಒಲೊ 
ಖೊಯಿರ'ವನ್ನು "ಆಳ್ವಖೇಡ' ದೊಂದಿಗೆ ಸಮೂಕರಿಸುವ 


ವಿಚಾರ ಎಷ್ಟರ ಮಟ್ಟಿಗೆ ಸ್ವೀಕಾರಾರ್ಹ ಎಂಬುದನ್ನು 


ಐತಿಹಾಸಿಕ ದಾಖಲೆಗಳ ಹಾಗೂ ಸಾಂದರ್ಭಿಕ ಆಧಾರ 
ಗಳ ಹಿನ್ನೆಲೆಯಲ್ಲಿ ಚರ್ಚಿಸುವುದು ಅವಶ್ಯವಾಗಿದೆ. 


ಜಿಜ್ಞಾಸೆಯನು KN 


ಟಾಲೆಮಿಯ ಕೃತಿಯಲ್ಲಿ ಹೇಳಲಾದ ಒಲೊ 
ಖೊಯಿರದ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಅದನ್ನು 
ಆಳ್ವ ಖೇಡದೊಂದಿಗೆ ಸನೂಕರಿಸುವಲ್ಲಿ ಪ್ರಥಮ ತೊಡಕು 
ಎದುರಾಗುತ್ತದೆ. ಭಾರತದ ಪಶ್ಚಿಮ ಪ್ರದೇಶದ 
ಕಡಲ್ಲಳ್ಳರ ಕೇಂದ್ರಗಳನ್ನು ಪ್ರಸ್ತಾ ನಿಸುತ್ತ ಒಲೊ 
ಖೊಯಿರವು ಬಳನಾಡಿನಲ್ಲಿರುವ ಕಡಲ್ಲಳ್ಳರೆ ಒಂದು 
ಪಟ್ಟ ಣ ಎಂದು ಇಲ್ಲಿ ಉಲ್ಲೆ PRRs ಹೊರತು 
ER ರಾಜಕೀಯ ಪ್ರ ದೇಶದ ಹೆಸರು ಎಂಬುದಾಗಿ 
ಅಲ್ಲ, ಒರೆೊಟೊಯಿರ. ಸಟ್ಟಿಣದ ಜೊತೆಯಲ್ಲೆ 
ಕಡಲ್ಲಳ್ಳರ ರಾಜಧಾನಿಯಾದ *ವಜಸೊಪಲ್ಲಿ' ಎಂಬ 
ಸ್ಥಳವನ್ನು ಹೆಸರಿಸಲಾಗಿದೆಯಲ್ಲದೆ ಇವೆರಡೂ ಪರಸ್ಪರ 
ಸಂಬಂಧವಿರುವ ಸ್ಥಳಗಳೆಂಬ ಸೂಚನೆಯೂ ಅಲ್ಲಿ ವ್ಯಕ್ತ 
ವಾಗುತ್ತದೆ. ಟಾಲೆಮಿಯ ಕೃತಿಯಲ್ಲಿ ತಿಳಿಸಲಾದಂತೆ 
ಮುಸೊಪಲ್ಲಿ ಕಡಲ್ಲಳ್ಳರ ರಾಜಧಾನಿ, ಒಲೊಖೊಯಿರವು 
ಅವರ ಒಂದು ಪಟ್ಟಣ ಎಂಬ ವಿವರಣೆಯಿಂದ 
ಮುಸೊಪಲ್ಲಿ ಒಲೊಖೊಯಿರಕ್ಕಿಂತಲೂ ಪ್ರಮುಖವಾದ 
ಸಳ ಎಂಬುದು ಸ್ಪಷ್ಟ. ಒಲೊಖೊಯಿರವನ್ನು ಆಳ್ವ 
ಖೇಡದೊಂದಿಗೆ ಗುರುತಿಸುವುದಾದಲ್ಲಿ ಮುಸೊಪನಲ್ಲಿ 
ಯನ್ನು ತುಳುನಾಡಿನ ಯಾವ ಪ್ರದೇಶದೊಂದಿಗೆ 


* ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ವಿಭಾಗ, ಶ್ರೀ ಧನಲಾ ಕಾಲೇಜು, ಮೂಡುಬಿದಿರೆ (ದ.ಶ,) ೫೭೪೨೨೭ 
1 ಸಾಲೆತೂರ್‌ ಬಿ.ಎ., ೧೯೩೯, ಹಿಸ್ಟರಿ ಆಫ್‌ ತುಳುವ, ಪು. ೫೬ ; ರಮೇಶ್‌ ಕೆ.ವಿ. ೧೯೬೯, ತುಳುನಾಡಿನ ಇತಿಹಾಸ, 
ಪು. ೨೫ ; ರಮೇಶ್‌ ಕೆ.ನಿ. ೧೯೭೦, ಎ ಹಿಸ್ಟರಿ ಆಫ್‌ ಸೌತ್‌ ಕೆನರ, (ಎ,ಹಿ.ಸೌ,ಕೆ,) ಪು. ೨೬; ಗುರುರಾಜಭಟ್‌, ಪಿ, 


೧೯೭೫, ಸ್ಪಡೀಸ್‌ ಇನ್‌ ತುಳುವ ಹಿಸ್ಟರಿ ನಂಡ್‌ ಕಲ್ಚಂ್‌ ಪು. ೧೮ ; ಸೂರ್ಯನಾಥ ಕಾಮತ್‌, ಯು 


»ಆಳುಪರು? 


ಕರ್ನಾಟಕದ ಪರಂಪರೆ ಭಾಗ ೧, ಡ್ಯ ದಿವಾಕರ (ಸಂಪಾದಕರು) ಪು. ೩೮೨, 


2 ಮೆಕ್ತಿಂಡಲ್‌, ಜೆ. ಡಬ್ಬೂ, ೧೮೮೪, 


“ಬಾಲೆವೂಸ್‌ ಜಿಯಾಗ್ರ ಪಿ ಆಫ್‌ ಇಂಡಿಯಾ ಅಂಡ್‌ ಸದರ್ನ್‌ ಏಷ್ಯಾ? 


ಇಂಡಿಯನ” ಆಂಟಿಕ್ಟೆರಿ ೧೯, (ಪು. ೩೧೩-೪೧೧) ಪು. ೩೬೭, 


ಇತಿಹಾಸ ದರ್ಶನೆ 


21] ೧೬೧ 


ಗುರುತಿಸಬೇಕು? ಒಲೊಖೊಯಿರನನ್ನು ಆಳ್ವಖೇಡ 
ದೊಂದಿಗೆ ಸಮೂಕರಿಸುವುದನ್ನು ಒಪ್ಪಿದ ವಿದ್ವಾಂಸರು 
ಆದಕ್ಕೆ ಸಂಬಂಧವುಳ್ಳ ಮುಸೊಪಲ್ಲಯ ಕುರಿತು ಗಮನ 
ಹರಿಸಿಲ್ಲ ಎಂಬುದಿಲ್ಲಿ ಉಲ್ಲೇಖಾರ್ಹ. 


ಟಾಲೆಮಿಯ "ಒಲೊಖೊಯಿರ' ಉಲ್ಲೇಖವನ್ನು 
ಹೊರತು ಪಡಿಸಿ ಕ್ರಿ.ಶ. ಎರಡನೆಯ ಶತಮಾನದ 
ಹೊತ್ತಿಗೆ ತುಳುನಾಡು ಆಳುಸರ ಅಳ್ವಿಕೆಯಲ್ಲಿತೆಂಬು 
ದನ್ನು ನಿರೂಪಿಸಲು ಅನ್ಯ  ಆಧಾರಗಳೇನಾದರೂ 
ಇವೆಯೇ ಎಂಬ ಪ್ರಶ್ನೆಗೆ ನಕಾರಾತ್ಮಕ ಉತ್ತ ರವಷ್ಟೇ 
ದೊರಕೀತು. ಆಳುಪರ ಕುರಿತಂತೆ ಪ್ರಾಚೀನತಮ 
ಉಲ್ಲೇಖವನಿರುವುದು ಕ್ರಿ.ಶ. ಐದನೆಯ ಶತಮಾನ 
ಕೃನ್ವಯಿಸುವ ಹಲ್ಮಿಡಿ ಶಾಸನದಲ್ಲಿ. ಇಲ್ಲಿ ಹೆಸರಿಸಲಾದ 
"ಅಳಸಗಣ ಪಶುಪತಿ' ಆಳುಸನಂಶದನನಿರಬೇಕೆಂದೂ, 
ಅತ ಕದಂಬರ ಸಾಮಂತನಾಗಿದ್ದಿರಬೇಕೆಂದೂ ನಂಬ 
ಲಾಗಿದೆ." ಕ್ರೆ.ಶ. ಏಳನೆಯ ಶತಮಾನಾನಂತರದ 
ಶಾಸನಗಳಲ್ಲಷ್ಟೇ ಆಳುಪ ಅರಸುಮನೆತನದ ನಿರ್ದಿಷ್ಟ 
ಉಲ್ಲೇಖ ಕಂಡು ಬರುತ್ತದೆ.* 


ಕ್ರಿಸ್ತಶಕಾರಂಭದ ಎರಡು ಮೂರು ಶತಮಾನಗಳ 
ತುಳುನಾಡಿನ ಇತಿಹಾಸವನ್ನರಿಯಲು ತಮಿಳು ಸಂಗವ 
ಸಾಹಿತ್ಯ ಒಂದು ಪ್ರಮುಖ ಆಕರ. ಈ ಕುರಿತು ಡಾ|| 
ಕೆ.ವಿ. ರಮೇಶ್‌ಅವರ "ಎ ಹಿಸ್ಟರಿ ಆಫ್‌ ಸೌತ್‌ ಕೆನರ' 
ಕೃತಿಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ." ಸಂಗವರ್‌ 
ಸಾಹಿತ್ಯದಲ್ಲಿ ಈ ಪ್ರದೇಶವನ್ನು “ತುಳುನಾಡು” ಎಂಬ 
ಹೆಸರಿನಿಂದ ಗುರುತಿಸಲಾಗಿದ್ದು ಇಲ್ಲಿ ಕೋಶಂ" ಜನಾಂಗ 


ದವರು ವಾಸಿಸುತ್ತಿದ್ದರೆಂಬ ವಿವರಣೆಯಿದೆ. ನಂತರೆ 
ಈ ಕೋಶಂ ಜನಾಂಗದವರನ್ನು ಸದೆ ಬಡಿದು ಇಡಿಯ 
ತುಳುನಾಡನ್ನು ತನ್ನ ಕೈವಶ ಮಾಡಿ ಕೊಂಡು ಆಳ್ವಿಕೆ 
ನಡೆಸಿದ ನನ್ನನ್‌ ಎಂಬ ಹೆಸರಿನ ಅರಸನೆ ಸಾಹಸಗಾಥೆ 
ಸಂಗಮ್‌ ಸಾಹಿತ್ಯದಲ್ಲಿದೆ. ಕೆಲವು ಇತಿಹಾಸಕಾರರ 
ಅಭಿಪ್ರಾಯದಂತೆ ನನ್ನನ" ತುಳುನಾಡನ್ನಾಳುತ್ತಿದ್ದುದು 
ಕ್ರಿ.ಶ. ಎರಡನೇಯ ಶತಮಾನದ ಮಧ್ಯಭಾಗದಲ್ಲಿ? 
ಕ್ರಿ.ಶ. ಒಂದರಿಂದ ಮೂರನೆಯ ಶತಮಾನದ ಮಧ್ಯೆ 
ಯಾವುದೇ ಕಾಲದಲ್ಲಿ ನನ್ನನ್‌ ತುಳುನಾಡನ್ನಾಳುತ್ತಿದ್ದಿರ 
ಬೇಕೆಂಬುದು ರೆಮೇಶ್‌ರವರ ಅಭಿಪ್ರಾಯ.* ಈ 
ನನ್ನನ” ಎಂಬ ಅರಸ ಆಳುಸವಂಶಕ್ಕೆ ಸೇರಿದವನೆಂದು 
ನಂಬಲು ಯಾವುದೇ ಆಧಾರಗಳಿಲ್ಲ ಎಂಬುದಿಲ್ಲಿ 
ಗಮನಾರ್ಹೆ. ಇದರಂತೆ, ಕ್ರಿ.ಶ. ಒಂದರಿಂದ ಮೂರನೆಯ 
ಶತಮಾನದಲ್ಲಿ ಆಳುಪ ಅರಸುಮನೆತನ ಅಸ್ತಿತ್ವಕ್ಕೆ 
ಬಂದಿರಲಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಯಬಹುದು. ಈ 
ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗ ಕ್ರಿ.ಶ. ಎರಡನೆಯ 
ಶತಮಾನದ ಹೊತ್ತಿಗೆ ತುಳುನಾಡು ಆಳುಪರ ಆಳ್ವಿಕೆ 
ಗೊಳಪಟ್ಟಿತ್ತು. ಹಾಗೂ ಅದು ಆಳ್ವಖೇಡ ಎಂಬ 
ಹೆಸರಿನಿಂದ ಗುರುತಿಸಲಾಗುತ್ತಿತ್ತು ಎನ್ನುವ ವಾದ 
ಆಧಾರರಹಿತವೆನ್ಸಿಸುತ್ತದೆ. 


ಈ ಸಂದರ್ಭ ಆಳ್ವಖೇಡ ಎಂಬ ಹೆಸರಿನ ಪ್ರಾಚೀನ 
ತೆಯ ಕುರಿತು ವಿಶ್ಲೇಷಿಸುವುದು ಅಗತ್ಯ. ವತಾರ್ಯದೊರೆ 
ಅಶೋಕನ ಎರಡನೆಯ ಶಿಲಾಶಾಸನದಲ್ಲಿ ಹೇಳಲಾದ 
“ಸತಿಯ ' ಪುತ್ರ” ಎಂಬ ಹೆಸರು ತುಳುನಾಡಿಗೆ 
ಅನ್ವಯಿಸುತ್ತ ಜಿ ಎನ್ನುವ ಕೆಲವು ಚರಿತ್ರಕಾರರ 


3 ಮೈಸೂರು ಆರ್ಕೆಯೆಲಾಜಿಕಲ್‌ ರಿಪೋರ್ಟ್‌, ೧೯೩೬, ಪು. ೭೨ ರಿಂದ ಮುಂದಕ್ಕೆ, 


4 ರಮೇಶ್‌ ಳೆ.ನಿ, ೧೯೭೦. ಎ.ಹಿ.ಸೌ.ಕೆ, ಪು. 3೯. 


5 ಇಂಡಿಯನ" ಅಆಂಟಿಕ್ಕೆರಿ ೧೯ ಪು. ೯ರಿಂದ (ನುಹಾಕೂಟ ಸ್ಥಂಭಶಾಸನ) ; ಎಪಿಗ್ರಾಫಿಯಾ ಇಂಡಿಕಾ, ೬, (ಐಹೊಳೆ 
ಶಾಸನ) ಅಂಧ ಪ್ರದೇಶ್‌ ಆರ್ಕೆಯೆಲಾಜಿಕೆಲ" ಸೀರೀಸ್‌, ೬, ಪು, ೧೧-೩೯, (ನಾತಟೂರು ಶಾಸನ), ಕೆ.ಪಿ. ರಮೇಶ್‌ 
ಮತ್ತು ಎಂ.ಜೆ. ಶರ್ಮ, ತುಳುನಾಡಿನ ಶಾಸನಗಳು, (೧೯೭೮), ಪು. ೧೦-೧೧ (ವಡ್ಡರ್ಸೆ ಶಾಸನ), ಎಫಿಗ್ರಾಫಿಯಾ 
ಕರ್ನಾಟಕಾ, ೬, ಕೊಪ್ಪ್‌ ಕ, (ಕಿಗ್ಗೆಶಾಸನ) ಇತ್ಯಾದಿ. 

6 ರೆಮೇಶ್‌ ಕೆ.ವಿ ಎ.ಹಿ.ಸ್ನೌಕೆ. ಪು. ೧೨.೨೨೬ 

7 ಅಯ್ಕೆಂಗಾರ್‌ ಎಸ್‌.ಕೆ. ೧೯೨4 ಸಮ್‌ ಕಾಂಟ್ರಿಬ್ಯೂಶನ್ಸ್‌ ಆಫ್‌ ಸೌತ್‌ ಇಂಡಿಯಾ ಟು ಇಂಡಿಯನ್‌ ಕಲ್ಚರ್‌, 
ಪ. ೩೨4. 

8 ರಮೇಶ್‌ ಕೆ.ವಿ. ಎ.ಹಿ,ಸೌ.ಕೆ. ಪು. 3೫. 


೧೬೨ ಇತಿಹಾಸ ದರ್ಶನ 


ವಾದವನ್ನೊಪ್ಪುವುದಾದಲ್ಲಿ* ಸತಿಯಪುತ್ರ ಎಂಬುದೇ 
ಈ ಪ್ರದೇಶದ ಪ್ರಾಚೀನತಮ ಹೆಸರು ಎಂದು ತಿಳಿಯ 
ಬೇಕಾಗುತ್ತದೆ. ಕ್ರಿಸ್ತಶಕಾರಂಭದ ಪ್ರಥಮ ಮೂರು 
ಅಥವಾ ನಾಲ್ಕು ಶತಮಾನಗಳಿಗನ್ವಯಿಸಬಹುದಾದ 
ಸಂಗವು ಸಾಹಿತ್ಯದಲ್ಲಿ ಈ ಪ್ರದೇಶವನ್ನು "ತುಳು 


ನಾಡು' ಎಂದು 'ಗುರುತಿಸಲಾಗಿದೆ.10 ವಕಾರ್ಯರ 
ರಾಜಕೀಯ ಉತ್ತರಾಧಿಕಾರಿಗಳಾಗಿ ಕರ್ನಾಟಕವೂ 
ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ 


ಶಾತವಾಹನರ ದಾಖಲೆಗಳಲ್ಲಿ ತುಳುನಾಡಿನ ಅಥವಾ 
ಈ ಪ್ರದೇಶದ ಉಲ್ಲೇಖಗಳಿಲ್ಲ. ನಂತರ ಆಳ್ವಿಕೆ ನಡೆಸಿದ 
ಕದಂಬ ಹಾಗೂ ಬದಾಮಿ ಚಲುಕ್ಯರ ಶಾಸನಗಳಲ್ಲಿ 
ಆಳುಪ ಅರಸುಮನೆತನದ ಪ್ರಸ್ತಾಪವಿದ್ದರೂ ಆಳ್ವಖೇಡ 
ಎಂಬ ಹೆಸರಿನ ಉಲ್ಲೇಖ ಕಂಡುಬರುವುದಿಲ್ಲ ಎಂಬುದನ್ನಿಲ್ಲಿ 
ಗಮನಿಸಬೇಕು. 


ಆಳ್ವಖೇಡ ಎಂಬ ಪದದ ಪ್ರಥಮ ಉಲ್ಲೇಖ 
ದೊರಕುವುದು ಕ್ರಿ.ಶ. ಎಂಟನೆಯ ಶತಮಾನಾಂತ್ಯ 
ಕೃನ್ವಯಿಸುವ ರಾಷ್ಟ್ರಕೂಟ ದೊರೆ. ಮೂರನೆಯ 
ಗೋವಿಂದನ ಮಾವಳಿ (ಸೊರಬ ತಾಲ್ಲೂಕು) ಶಾಸನ 
ದಲ್ಲಿ.!! ರಾಷ್ಟ್ರಕೂಟರ ಕಾಲದ ನಿಡುಗುಂದಿ ಶಾಸನ 
ದಲ್ಲೂ ಆಳ ಗಿ ಖೇಡವನ್ನು ಹೆಸರಿಸಲಾಗಿದೆ. ಈ ಶಾಸನ 
ಗಳಂತೆ ಹ ಸೈ ಖೇಡವು ೬೦೦೦ ವಿಭಾಗಗಳನ್ನೊಳಗೊಂಡ 
ಪ್ರದೇಶವಾಗಿತ್ತು. ಆಳುಪರಸರ ಆಳ್ವಿ ಕೆಗೊಳಪಟ್ಟಿ 
ಇತು ಎಂಬ ಅರ್ಥದಲ್ಲಿ ಆಳ್ವ ಖೇಡ ಪದನನ್ನು pi 
ಲಾಗಿದೆ ಎಂಬುದು ಸ್ಪಷ್ಟ. ಹೊಯ್ಸ ಳರ ಕಾಲದ ಕೆಲವು 
ಶಾಸನಗಳೂ ಈ ಪರಂಪರೆಯನ್ನೇ ಎಂಡುಪಂಸಿ ತುಳು 
ನಾಡನ್ನು ಆಳ್ವಖೇಡ ಎಂದು ಗುರುತಿಸುತ್ತವೆ. 


ಈ ಸಂದರ್ಭ ಎರಡು ಮುಖ್ಯವಾದ ನ 
ಗಳನ್ನಿಲ್ಲಿ ಗಮನಿಸಬೇಕು. ೧. ತುಳುನಾಡನ್ನು 
ಖೇಡ ಎಂಬ ಹೆಸರಿನಿಂದ ಗುರುತಿಸುವ ಪ್ರಾ Ke. 


ದಾಖಲೆ ಕಿ ಕ್ರಿ.ಶ. ಎಂಟನೇಯ ಶತಮಾನಾಂತ್ಯದ ರಾಷ 
ಕೂಟ ಶಾಸ ವಡಿ ಅದಕ್ಕಿಂತ ಹಿಂದಿನ ಯಾವುದೇ ದಾಖಲೆ 
ಗಳಲ್ಲೂ ಆಳ್ವ ಖೇಡ ಹೆಸರಿನ ಪ್ರಸ್ತಾಪವಿಲ್ಲ. ೨. ತುಳು 
ನಾಡಿನಲ್ಲಿ ಈತನಕ ಬೆಳಕಿಗೆ ಬಂದಿರುವ ಯಾವುದೇ 
ಶಾಸನಗಳಲ್ಲೂ ಆಳ್ವಖೇಡ ಪದದ ಉಲ್ಲೇಖವೇ ಕಂಡು 
ಬರುವುದಿಲ್ಲ. ಈ ಹೆಸರು ತುಳುನಾಡಿನ ಹೊರಗಿರುವ 
ಶಾಸನಗಳಲ್ಲಿ ಮಾತ್ರ ಕಾಣಿಸಿಕೊಂಡಿಜಿ. ಈ ಹಿನ್ನೆಲೆ 
ಯಲ್ಲಿ ವಿಶ್ಲೇಷಿಸಿದಾಗ ಕ್ರಿ.ಶ. ಎಂಟನೆಯ ಶತಮಾನಕ್ಕೆ 
ಪೂರ್ವದಲ್ಲಿ ತುಳುನಾಡನ್ನು ಆಳ ಖೇಡ ಎಂಬ 
ಹೆಸರಿನಿಂದ ಗುರುತಿಸಲಾಗುತ್ತಿರಲಿಲ್ಲ ಎಂಬ ಅಂಶ ಖಚಿತ 
ವಾಗುತ್ತದೆ. ಕ್ರಿ.ಶ. ಎಂಟನೇಯ ಶತಮಾನದ 
ಹೊತ್ತಿಗೆ, ಅಂದರೆ, ರಾಷ್ಟ್ರಕೂಟ ಯುಗದಲ್ಲಪ್ಟೆ ಈ 
ಹೆಸರಿನ ಬಳಕೆ ಆರಂಭವಾಗಿರಬೇಕು. ಆಳ್ವ ಎಂಬುದು 
ದ್ರಾನಿಡ ಮೂಲದ ಪದ." ಖೇಡ ಎಂಬುದು ಪ್ರಾಕೃತ 
ಸಂಸ್ಕ್ರತ ಭಾಷೆಯ ಸದ. "ಖೇಡ? ಎಂಬುದು 
ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಬಹಳ 
ವಾಗಿ ಬಳಕೆಯಲ್ಲಿರುವ ಸ್ಥಳನಾಮಘೆಟಕ ಎಂಬುದನ್ನಿಲ್ಲಿ 
ಗಮನಿಸಬೇಕು. ಈ ಆಧಾರಗಳಂತೆ, ಮಾನ್ಯಖೇಟ 
ಅಥವಾ ಮಾಳಖೇಡ್‌'ನಿಂದ ಆಳ್ವಿ ಕೆ ನಡೆಸುತ್ತಿದ ರಾಷ್ಟ್ರ 
ಕೂಟರ ಕಾಲದಲ್ಲಿ "ಆಳುಪರ ಆಲ್ವಿಕೆಯುಳ್ಳ ಪ್ರದೇಶ 
ಎಂಬ ಅರ್ಥದಲ್ಲಿ ತುಳುನಾಡನ್ನು ಆಳ್ವ ಖೇಡ ಎಂದು 
ಗುರುತಿಸುವುದು ರೂಢಿಯಲ್ಲಿ ಬಂದಿರಬೇಡೆಂದು ಊಹಿಸ 
ಬಹುದು. 


ಭಾಲೆಮಿಯ ಕೃತಿಯಲ್ಲಿ ಹೆಸರಿಸಲಾದ ಸ್ಥಳ 
ನಾಮಗಳನ್ನು ನಂತರ ಬಳಕೆಯಲ್ಲಿ ಬಂದ ಅಥವಾ 
ಆಧುನಿಕ ಸ ಸ್ಥಳನಾಮಗಳೊಂದಿಗೆ ಸಮಿೂಕರಿಸುವ ಮುನ್ನ 
ಅಂತಹ ಸ್ಥಳನಾಮಗಳ ಪ್ರಾಚೀನತೆಯನ್ನು ನಿರ್ಧರಿಸ 
ಬೇಕಾದ್ದು. ಅವಶ್ಯ. ಕ್ರಿ ಕಿ.ಶ. ಎರಡನೆಯ ಶತಮಾನದಲ್ಲೇ 
ಅಂತಹ ಸ್ಥಳನಾಮಗಳು ನಮಗಿಂದು ತಿಳಿದಿರುವ 


9 ಸ್ಮಿರ್ಥ ವಿ.ಎ, ಅಲ್ಲಿ ಹಿಸ್ಟರಿ ಆಫ್‌ ಇಂಡಿಯಾ, ಪು. 4೪೦ ; ರಮೇಶ್‌ ಕೆ.ವಿ. ಎ.ಹಿಸ್ನೌಕೆ. ಪು. ೧೧. 


10 ಸಾಲೆತೂರ್‌, ಹಿಸ್ಟರಿ ಆಫ್‌ 

11 ಎಫಿಗ್ರಾಫಿಯಾ ಕರ್ನಾಟಕ. 

12 ಎಫಿಗ್ರಾಫಿಯಾ ಕರ್ನಾಟಕ. 
ಇತ್ಯಾದಿ. 

13 ರಮೇಶ್‌ ಕೆ.ವಿ, ಎ.ಹಿ.ಸೌ.ಕೆ. ಪು. ೩೭. 


ತಿಳುವ, ಪು. ೪೮. 
೪, ಸೊರಬ, ೧೦, 


ಇತಿಹಾಸ ದರ್ಶನ 


೧೨, ತಿಪಟೂರೆ) ೮೧, ಸಂಪುಟ ೫, ಹಾಸನ ೬೯, ಸಂಪುಟ ೫, ಚೆನ್ರಾಯಪಟ್ಟಣ ೨೨೦, 


ರೂಪದಲ್ಲೆ € ಬಳಕೆಯಲ್ಲಿದ್ದವು ಎಂಬುದು ಖಚಿತವಾದ 
ನಂತರವಷ್ಟೇ ಅವುಗಳನ್ನು ಟಾಲೆನಿಯು ಹೆಸರಿಸಿರುವ 
ಸ್ಕಳನಾಮಗಳೊಂದಿಗೆ ಸಮೂಕರಿಸುವ ಪ್ರಯತ್ನ ಸಾಧ್ಯ. 
ಬಾಲೆಮಿಯು ಹೆಸರಿಸಿರುವ ಸ್ಥಳನಾಮಗಳೂ ನಾವು 
ಅವುಗಳೊಂದಿಗೆ ಸಮೊಕರಿಸಲು ಪ್ರಯತ್ನಿಸುವ ಹೆಸರು 
ಗಳೂ ಒಂದೇ ಪ್ರದೇಶಕ್ಕೆ ಅನ್ವಯಿಸುವಂಥವು 
ಎಂಬುದನ್ನು ಆಧಾರ ಸಹಿತ ನಿರೂಪಿಸಬೇಕಾದ್ದೂ ಅಷ್ಟೇ 
ಅಗತ್ಯ.!4 ಇನ್ನು ಟಾಲೆನಿಯ ಕುರಿತು ಹೇಳುವು 
ದಾದಲ್ಲಿ, ಆತ ಭಾರತವನ್ನೆಂದೂ ಸಂದರ್ಶಿಸಿದವನಲ್ಲ. 


ಭಾರತದ ಕುರಿತು ಆತನಿಗಿದ್ದುದು ಪ್ರವಾಸಿಗರಿಂದ 
ಮತ್ತು ವ್ಯಾಪಾರಿಗಳಿಂದ ಸಂಗ್ರಹಿಸಿದ ಪರೋಕ್ಷ 
ಮಾಹಿತಿ ಮಾತ್ರ ಎಂಬ ಅಂಶವನ್ನೂ ಇಲ್ಲಿ ಗಮನಿಸ 
ಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಮಸ್ಯೆ 
ಯನ್ನು ಸಮಗ್ರವಾಗಿ ವಿಶ್ಲೇಷಿಸಿದಾಗ ಭಾಲೆನಿಯು 
ಉಲ್ಲೇಖಿಸಿರುವ ಒಲೊಖೊಯಿರವು ಆಳ್ವಖೇಡ ಖಂಡಿತ 
ಅಲ್ಲ ಎಂಬ ತೀರ್ಮಾನವನ್ನು ಒಪ್ಪಿಕೊಳ್ಳಲೇ 
ಬೇಕಾಗುತ್ತದೆ. 


14 . ಯಾವುದೇ ಅಧಾರೆನನ್ನು ಸೂಚಿಸದೆ ಕೆಲ ನಿದ್ವಾಂಸರೆು ಒಲೊಖೊಯಿ:ರನನ್ನು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ 
ಎಂಬ ಪಟ್ಟಣದ ಜೊತೆ ಗುರುತಿಸಲು ಪ್ರೆಯತ್ನಿಸಿದ್ದೂ ಇದೆ, ನೋಡಿ: ಮೆಕ್ರಿಂಡಲ್‌, ಇಂಡಿಯನ್‌ ಆಂಓಕ್ಕೆರಿ, ೧4, 
ಪು. ೩೬೭, ನಾಗೇಗೌಡ, ಹೆಚ್‌.ಎಲ್‌, ಪ್ರವಾಸಿ ಕೆಂಡ ಇಂಡಿಯಾ, ಭಾಗ ೧. ಪ್ರೈ ೧೨೧ 


ಇತಿಹಾಸ ದರ್ಶನ 


ಪಿ.ವಿ ಕೃಷ ಮೂರ್ತಿ* 
೫ 


ಕರ್ನಾಟಿಕ ಇತಿಹಾಸದಲ್ಲಿ ರಡಿಗಾನಳಿಯ ಸ್ಥಾನ-ಒಂದು ಪರಿಶೀಲನೆ 


ಕ್ರಿಸ್ತಶಕ ಹತ್ತನೆಯ ಶತಮಾನದ ಕೊನೆಯಲ್ಲಿ 
ತಲೆಯೆತ್ತಿದ ಹೆಸರಾಂತ ಜೋಳ ದೊರೆ ರಾಜರಾಜ 
ನೇಸರಿವರ್ಮ ; ಅಂದರೆ ಮೊದಲನೆಯ ರಾಜರಾಜನು 
ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ಆಕ್ರಮಿಸಿ 
ಕೊಂಡಿದ್ದನೆಂದು ಅವನ ಶಾಸನಗಳಿಂದ ತಿಳಿದುಬರು 
ತ್ತದೆ... ಹಾಗೆ ಆಕ್ರಮಿಸಿಕೊಂಡಿದ್ದನೆಂದು ಉಕ್ತ 
ವಾಗಿರುವ ಪ್ರದೇಶಗಳಲ್ಲಿ ಕರ್ನಾಟಕದ ಭೌಗೋಳಿಕಾ 
ವ್ಯಾಪ್ತಿಯಲ್ಲಿ ಬರುವ ಗಂಗವಾಡಿ, ನೊಳಂಬವಾಡಿ, 
ರಟ್ಟಿವಾಡಿ, ಕೊಡಗಮಲೆನಾಡು (ಕುಡುಮಲೈನಾಡು) 
ಮುಂತಾದವುಗಳೊಂದಿಗೆ “"ದಡಿಗಾವಟಿೀ' ಅಧವಾ 
"ದೆಡಿಗವಾಡಿ' ಎಂಬ ಪ್ರದೇಶವೊಂದನ್ನು ನಿಯತವಾಗಿ 
ಉಲ್ಲೇಖಿಸಿರುವುದು ಗಮನ ಸೆಳೆಯುತ್ತದೆ. ಪ್ರಸ್ತುತ 
ಆ ದಡಿಗವಾಡಿ ಅಥವಾ ದಡಿಗಮಂಡಲದ ಪ್ರಾದೇಶಿಕ 
ವ್ಯಾಪ್ತಿ, ಕರ್ನಾಟಿಕ ಇತಿಹಾಸದಲ್ಲ ಆದರ ಸ್ಥಾನ 
ಮತ್ತು ಪಾತ್ರ ಇತ್ಯಾದಿ ವಿನರಗಳ ಪರಿಶೀಲನೆಯೇ 
ಈ ಸಂಪ್ರಬಂಧದ ಆಶಯವಾಗಿದೆ. 


ಜೋಳ ಮತ್ತು ಅದಕ್ಕೂ ಪೂರ್ವದ ಶಾಸನ 
ಗಳಲ್ಲಷ್ಟೇ ಕ್ವಚಿತ್ತಾಗಿ ಉಲ್ಲೇಖಗೊಂಡಿರುವ ಈ 
ಪ್ರಾದೇಶಿಕ ವಿಭಾಗದ ಬಗ್ಗೆ ಡಾ|| ಜೆ. ಎಫ್‌. ಫ್ಲೀಟ್‌ 
ರವರು ಕ್ರಿ. ಶ. ೧೯೦೧ರ ಇಂಡಿಯನ್‌ ್ಯಂಟಿಕ್ವರಿ 
ಸಂಪುಟ ೩೦ರಲ್ಲಿ "ನೋಟ್ಸ್‌ ಆನ್‌ ಇಂಡಿಯನ್‌ ಹಿಸ್ಟರಿ 
ಅಂಡ್‌ ಜಾಗ್ರಭಿ? ಎಂಬ ಶೀರ್ಷಿಕೆಯಡಿಯಲ್ಲಿ 
*ತಡಿಗೈ ಪಾಡಿ', "ದಡಿಗವಾಡಿ' (ಪು. ೧೦೯) ಎಂಬ 


ಹೆಸರಿನ ಲೇಖನವೊಂದನ್ನು ಪ್ರಕಟಿಸಿರುತ್ತಾರೆ. ಅಲ್ಲಿ 
ಅವರು "ದೆಡಿಗಾನಟಿ*' ಎಂಬುದು ಇಂದಿನೆ ಕೃಷ್ಣರಾಜ 
ಸೇಟಿ, ಮಂಡ್ಯ, ನಾಗಮಂಗಲ, ಶ್ರೀರಂಗಪಟ್ಟಣ 
ಮತ್ತು ಮಳವಳ್ಳಿ ತಾಲ್ಲೂಕುಗಳ ಪ್ರದೇಶವನ್ನು ಒಳ 
ಗೊಂಡಿದ್ದಿತೆಂದು ಪ್ರತಿಪಾದಿಸಿರುವುದಲ್ಲದೆ, ಮುಂದೆ 
ಹಾಸನ ಮತ್ತು ತುಮಕೂರು ಜಿಲ್ಲೆಯ ಶಾಸನಗಳು 
ಪರಿಶೀಲನೆಗೆ ದೊರೆತಾಗ "ದಡಿಗಾವಟ*'ಯ ಉತ್ತರದ 
ಗಡಿ ತುಸು ನಿಸ್ತ ರಣಗೊಳ್ಳುವ ಸಾಧ್ಯತೆಗಳನ್ನು ವ್ಯಕ್ತ 
ಪಡಿಸಿದ್ದರು. ಅಲ್ಲದೆ "ದೆಡಿಗ' ವಂಶೀಯರ ಬಗ್ಗೆಯೂ 
ಧಾರವಾಡ ಜಿಲ್ಲೆ ಯಲ್ಲಿ ದೊರೆತ ಶಾಸನಗಳ ಹಿನ್ನೆಲೆ 
ಯಲ್ಲಿ ಬೆಳಕು ಚಲ್ಲಿದ್ದರು. ಕ್ರಿ.ಶ. ೧೯೦೧ರ ನಂತರ 
"ಎಪಿಗ್ರಾಫ್ರಿಯಾ ಕರ್ನಾಟಕ'ದ ಶಿವಮೊಗ್ಗ , ಹಾಸನ, 
ಚಿತ್ರದುರ್ಗ, ತುಮಕೂರು, ಕೋಲಾರ ಮತ್ತು 
ಬೆಂಗಳೂರು ಜಿಲ್ಲೆಯ ಶಾಸನ ಸಂಪುಟಿಗಳು ಹೊರೆ 
ಬಂದವು. ಅನರು ಭಾವಿಸಿದಂತೆ ಹಾಸನ ಹಾಗೂ 
ತುಮಕೂರು ಜಿಲ್ಲೆಯ ಶಾಸನೆಗಳಲ್ಲಿ ದಡಿಗಾವಳಿಗೆ 
ಸಂಬಂಧಿಸಿದಂತೆ ಹೆಚ್ಚಿನ ನಿವರಗಳೇನೊ ಕಂಡುಬರಲಿಲ್ಲ. 
ಆದರೆ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳ ಶಾಸನ 
ಗಳಲ್ಲಿ ತುಸು ಹೆಚ್ಚಿನ ನಿನರಗಳು ಜೋಳ ಮತ್ತು 
ಚೋಳರ ಪೂರ್ವದ ಶಾಸನಗಳಲ್ಲಿ ಕಂಡುಬಂದಿದೆ. 


ಪಲ್ಲವ ನರಸಿಂಹ ವಿಕ್ರಮನ ೨೪ನೆಯ ಆಳಿಕೆಯ 
ವರ್ಷಕ್ಕೆ ಸೇರಿದ: ಮುಳಬಾಗಿಲು ತಾಲ್ಲೂಕಿವ ಶಾಸನ 


* ಜ್ಲಬಿ.ಜೆ. ೫೧೦, ೧೨ನೆಯ ಅಡ್ಡರಸ್ತೆ, ಎಚ್‌.ಎ.ಎಲ್‌, ಕಾಲೊನಿ, ಮಾರತ್‌ಹಳ್ಳಿ, ಬೆಂಗಳೂರು-೫೬೦ ೦೧೩ 


.. ಇತಿಹಾಸ ದರ್ಶನ 


ವೊಂದರಲ್ಲಿ! ಸ ಸಂಧ ಬಾಣಾಧಿರಾಜರ ಸೇವಕ "ಶೆಳಿಗರ್‌' 
ಎಂಬ ವೀರ, ತುರುಗಾಳೆಗದಲ್ಲಿ ಮಡಿದ ವಿನರವಿದೆ. 
ಈ ಶಾಸನದ ಪ್ರಕಾರ ತುರುಗಳನ್ನು ಹಿಡಿದವರು 
"ದಡಿಯಂಗಾಳುಂ ವಾಣರಾಶರುಂ ಮಯಿಂದಿರಮಿಕ್ಕಿ 
ರಮರುಂ' ಎಂದಿದೆ. ಇದನ್ನು ಪ್ರೊ| ಓ.ವಿ. ಮಹಾ 
ಲಿಂಗಂ ಅವರು ದಡಿಯ (ದಿ ಚೀಫ್‌ ಆಫ್‌ ದಡಿಗಾವಳಿ?) 
"ವಾಣರಸರ್‌' (ಬಾಣರಾಜ) ಮತ್ತು " ಮುಯಿಂದಿರ 
ಮಿಕ್ಕಿರಮರ್‌' ಎಂದು ಅರ್ಥ್ರೈಸಿದ್ದಾರಲ್ಲದೆ ಅನರು 


"ಕನ್ನಡಿಗರು' ಎಂಬ ಸೂಚನೆಯನ್ನೂ ನೀಡಿದ್ದಾರೆ. 
“ಕನ್ನಡಗರುಣ್‌ ಗಂಗೈದಲ್ಫ ಅಳಿಪ್ಸು....” ಎಂಬ 


ತ್ರು ಟಿತ ಭಾಗವು ಶಾಸ ಸನದಲ್ಲಿದೆ. ಈ ಶಾಸನದ 
ಹತ್ರ ಲೆಯಲ್ಲಿ ಹೇಳುವುದಾದರೆ ; ಬಾಣರಲ್ಲಿ ಇಬ್ಬಣ 


ಗಳಿದ್ದುದು ಕಂಡುಬರುತ್ತದೆ. ಒಂದು pe ಸ್ಮಂಧ 
ಬಾಣಾಥಿ ಅರಸರದಾದರೆ, ಇನ್ನೊಂದು ಬಾಣರಾಜರದು, 
ಅಂದರೆ ಪ್ರಾಯಶಃ ಮಹಾಬಲಿ Rood. ಇಲ್ಲಿ 
ಸ್ಪಂಧಬಾಣಾದಿ ಅರಸರು ಪಲ್ಲವರ ಅಧೀನೆರಾಗಿದ್ದರೆ, 
ಬಾಣರಸರು ದಡಿಗಾವಳಿಯ ಮುಖ್ಯಸ್ಥನಾಗಿ ಆ 
ಪ್ರದೇಶವನ್ನು ಆಳುತ್ತಿದ್ದಂತೆ ತೋರುತ್ತದೆ. ಗಂಗರ 
ಮೊದಲ ಶಿವಮಾರನ ಕಾಲದಲ್ಲಿ (ಕ್ರಿ.ಶ. ೬೭೯) ಗಂಗ 
೬೦೦೦ ಪ್ರದೇಶವು ಮಹಾನಲಿ ಬಾಣರಸರ ವಶದಲ್ಲಿದ್ದ 
ಅಂಶ ಇತರ ಶಾಸನಗಳಿಂದ ತಿಳಿದುಬರುತ್ತದೆ.3 


ಸುಮಾರು ಕ್ರಿ. ಶ. ೯-೧೦ನೇ ಶತಮಾನದ 
ಶಾಸನವೊಂದು “ಕನ್ನರ ಬಲ್ಲಹ ದಳಿಗವಳಿಯನಾಳೆ” 
ಎಂದು. ತಿಳಿಸುವುದರಿಂದ ದಡಿಗಾವಳಿ ಪ್ರದೇಶವು 
ಕ್ರಿ. ಶೆ. ೯-೧೦ನೇ ಶತವತಾನಗಳ ಅವಧಿಯಲ್ಲಿ 
ರಾಷ್ಟ್ರಕೂಟರ, ಪ್ರಾಯಶಃ ಮುಮ್ಮಡಿ ಕೃಷ್ಣ ನ ಅಳಿಕೆಗೆ 
ಒಳಪಟ್ಟಿದ್ದಿತೆಂದು ಸ್ಪಷ್ಟವಾಗುತ್ತದೆ. ಕ್ರಿ.ಶ. ೧೦ನೇ 
ಶತಮಾನದ ಮಧ್ಯದ ವೇಳೆಗೆ ನೊಳಂಬರ ಇರಿವನೊಳಂಬ 


1 ಐ ಕೆ)ಛ€, ಮುಳಬಾಗಿಲು ೨೨೭ 

2 Inscriptions of Pallavas, No: 256 

3 ಎ. ಕೆ. 2೭೯111, ಬೌರಿಂಗ್‌ಪೇಟೆ ೮೬ ಮುಂತಾದವು 
4 ಆದೇ 2€, ಮುಳಬಾಗಿಲು ೧೮೬ 

5 ಅದೇ, ಮಾಲೂರು ೬4, 
6 ಅದೇ, ಮೈಸೂರು ೧೭೯ 
7 


ಕ್ರಿ.ಶ, ಸ್ತು ೯೫೦ 


೧ನೇ ದಿಲೀಪನ ಆಳಿಕೆಗೆ ದಡಿಗಾವಳಿ ಪ್ರದೇಶ ಒಳ. ' 
ಪಟ್ಟಿದ್ದ ಅಂಶ ರಾಜೇನಹಳ್ಳಿ ಗ್ರಾಮದ" ಶಾಸದಿಂದ್‌ ' 


ಖಚಿತಸಡುತ್ತದೆ. ಹತ್ತ ನೆಯ ಶತಮಾನಕ್ಕೆ ಸೇರಿದ 
ಮೈಸೂರು ಜಿಲ್ಲೆ ಯ ವರುಣ ಗ್ರಾಮದ mR 
ದಡಿಗವಾಡಿಯ ಮಸಿಕಲ್ಲ ಗಾವುಂಡನ ಮಗ ಮಟ್ವಿಗ 
ನೆಂಬುವವನು ಕಾಳೆಗವೊಂದರಲ್ಲಿ ಮಡಿದ ವಿವರವನ್ನು 
ನೀಡುತ್ತದೆ.* 


ಮಂಡ್ಯ ಜಲ್ಲೆ ಯ ನಾಗಮಂಗಲ ತಾಲ್ಲೂಕಿನ 
ಎಲೆಗೊಪ್ಪ ಗ್ರಾಮದ ಶಾಸನವು? ಗೋಹೆಯ ಭಟ್ಟ್ರಾ ರಕ 
ನೆಂಬ ಜೈನ ಯತಿಯನ್ನು ಸ್ಮುಕಿಸುವುದಾಗಿದೆ, ಆ 
ಶಾಸನದಲ್ಲಿ ಉಕ್ತವಾಗಿರುವ ನೊಳಂಬವಾಡಿಯು 
ನೊಡನೊಡನೀದಡಿಗವಾಡಿಯುಂ” ಎಂಬ ವಾಕ್ಯವಿದ್ದು, 
ಆ ಶಾಸನ ದೊರೆತ ಕೊಪ್ಪ ಗ್ರಾಮವು ದಡಿಗವಾಡಿ 
ಯಲ್ಲಿಯೇ ಅಂತರಗತವಾಗಿದ್ದ ಅಂಶವನ್ನು ಸ್ಪಷ್ಟೆ- 
ಪಡಿಸುತ್ತದೆ. 


ಚೋಳರ ಪೂರ್ವ ಅವಧಿಗೆ ಸೇರಿದ ಮೇಲಿನ 
ಇಸನಗಳಿಂದ ಪ್ರಧಾನವಾಗಿ ವ್ಯಕ್ತ ವಾಗುವ ಅಂಶ 
ಗಳೆಂದರೆ : 


ದಡಿಗಾವಳಿಯ ಪೂರ್ವಾರ್ಧ ಪ್ರದೇಶಗಳು 
ಮೊದಲಿಗೆ ಬಾಣರ ವಶದಲ್ಲಿ ನಂತರ ಗಂಗ-ರಾಷ್ಟ್ರ-- 
ಕೂಟರ, ಆನೆಂತರ ನೊಳೆಂಬರ ಆಳಿಕೆಗೆ ಒಳಪಟ್ಟಿದ್ದು 
ವೆಂದು ಹೇಳಬಹುದಾಗಿದೆ. ಪಶ್ಚಿಮ ಪ್ರದೇಶಗಳು 
ಬಹುಮಟ್ಟಿಗೆ ಸ್ಥ ಸ್ಥಳೀಯ ಜಾಗ ವಶದಲ್ಲಿ ಇದ್ದ 
ವೆನ್ಸ ಸ ಈ ಅಧಿಕಾರಿಗಳಿಗೆ ಯಾರು ಅಧಿರಾಜ 
ರಾಗಿದ್ದ ಕೆಂಬುದು ಶಾಸನಗಳಿಂದ ಸ್ಪಷ್ಟವಾಗುವುದಿಲ್ಲ. 
ಬಹುಮಟ್ಟಿಗೆ ಈ ಶಾಸನಗಳು ತುರುಗಾಳೆಗ ಇಲ್ಲವೆ 
ಕಾಳೆಗಗಳನ್ನು ಉಲ್ಲೇಖಿಸುವಂತಹೆವಾಗಿನೆ. ವಾಸ್ತವ 
ವಾಗಿ ದಡಿಗಾವಳಿ ಪ್ರದೇಶವು ಪ್ರಾರಂಭ ಕಾಲದಲ್ಲಿ 


ಅದೇ ೪11, ನಾಗಮಂಗಲ ೧೨೨, ಕ್ರಿ.ಶ. ಸು, ೧೦ನೇ ಶತಮಾನ 


೧೬೬ 


ಇತಿಹಾಸ ದರ್ಶನ 


ಗಂಗರ ಪೂರ್ವ ಮತ್ತು ಉತ್ತರದ ಗೆಡಿಯಾಗಿದ್ದಿತು. 
ಗಂಗರು ಕೈಗೊಂಡ ಬಾಣ, ರಾಷ್ಟ್ರಕೂಟ ಹಾಗೂ 
ನೊಳಂಬರ ವಿರುದ್ಧದ ಹೋರಾಟಗಳು ನೆಡೆದಿರ 
ಬಹುದಾದ ಗಂಡುಭೂಮಿ ಇದಾಗಿದ್ದಿತೆಂದು ತೋರು 
ತ್ತದೆ. ಅಂತೆಯೇ ಈ ಪ್ರದೇಶಕ್ಕೆ "ದಡಿಗಾವಳಿ' ಅಥವಾ 
*ದಡಿಗವಾಡಿ' ಎಂಬ ಬಚಿತ್ಯ ಪೂರ್ಣವಾದ ಹೆಸರು 
ಸಂದಿದ್ದಿತು. *ದಡಿ' ಎಂದರೆ ದೊಣ್ಣೆ ಅಥವಾ ದಂಡ 
ವೆಂದು ಅರ್ಥ. "ದಡಿಗ' ಎಂದರೆ ದಂಡಧಾರಿ, ಶೂರ, 
ಬಲಶಾಲಿ, ಗಟ್ಟಿಗ, ದಾಂಡಿಗ ಎಂಬ ಅರ್ಥಗಳಿವೆ. 
"ವಳಿ' ಎಂಬುದು ವಳಿತದ ಹ್ರೆಸ್ತರೂಪವಾಗಿದ್ದು 
ಪ್ರದೇಶ, ಆಡಳಿತಪ್ರದೇಶ ಎಂಬ ಅರ್ಥವನ್ನು ಬಿಂಬಿಸು 


ತ್ತದೆ. ಅದು "ವಾಡಿ' ಅಂದರೆ "ಬಾಡ'ದಿಂದೆ ನಿಷ್ಪನ್ನ 
ವಾದ ಪದವಾಗಿದ್ದು, ಮನೆ, ಸ್ಥಳ ಎಂಬ ಅರ್ಥಗಳನ್ನು 


ಪಡೆದುಕೊಳ್ಳುತ್ತ ದೆ. ಒಬಾ ರೆ ಶೂರರನಾಡು 
*ದಡಿಗವಾಡಿ' ಎನಿಸಿಕೊಂಡಿದ್ದಿತು. ಇಂಥ ಶೂರರ 
ನಾಡಾದ ದಡಿಗಾವಳಿ ಕೂಡ ಕಾಲಾಂತರದಲ್ಲಿ ಚೋಳರ 
ರಾಜರಾಜನಿಗೆ ಶರಣಾಗಬೇಕಾಯಿತು. ಒಟ್ಟಾರೆ 
ಇವರು ಗಡಿಯ ಕಾವಲುಗಾರರಾಗಿ ಚೋಳರನ್ನು ಬಹು 
ಸಮರ್ಥವಾಗಿಯೇ ಪ್ರತಿಭಟಸಿದ್ದರೆಂಬ ಸೂಚಕ 
ವಾಗಿಯೇ ಅವರ ಶಾಸನಗಳಲ್ಲಿ ಗಂಗ, ನೊಳಂಬರಷ್ಟೇ 
ಇವರಿಗೂ ಸ್ಥಾನ ದೊರೆತ್ತಿ ತ್ತು, ಎಂಬುದನ್ನು ಮನಗಾಣ 
ಬಹುದಾಗಿದೆ. 


ಇನ್ನು ಚೋಳರ ಆಡಳಿತ ಅವಧಿಯಲ್ಲಿನ ದಡಿಗಾ 
ವಳಿಯನ್ನು ಪ್ರಸ್ತಾನಿಸುವ ಶಾಸನಗಳನ್ನು ಅವಲೋಕಿ 
ಸೋಣ : 

ಕ್ರಿಸ್ತಶಕ ೯೯೭ರ ಚೋಳ ರಾಜರಾಜದೇವನ 
ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರ ಗ್ರಾಮದ 


ಸನದ ದಡಿಗಾವಾಡಿಯ ಕುರುಕ್ರನ್ನಳ್ಳಿಯನ್ನು 
ಅಯ್ಯ ಪದೇವನ ಮಗ ಗನ್ನರಸನೆಂಬುವವನು 


ಆಳುತ್ತಿ ದ್ವ.* 
ನೊಳಂಬರ 


ಅಂದರೆ ಕ್ರಿ. ಶ. ೯೯೭ರ ವೇಳೆಗಾಗಲೇ 
ಅಧೀನದಲ್ಲಿದ್ದ ದಡಿಗವಾಡಿ ಪ್ರದೇಶ 


8 ಆದೇ 1X, ಹೊಸಕೋಟಿ ೧೧೧ 

9 ಅದೇ 1X, ನೆಲಮಂಗಲ ೧ 

10 ಎಂ. ಎ. ಆರ್‌. ೧೯೧೫, ಪಃ 
11 ಎ, ಕೆ. XVIL ಮಾಲೂರೆಂ ೧೩4 


ಇತಿಹಾಸ ದರ್ಶನ 


ಚೋಳರ ವಶನಾಗಿ ಹೋಗಿರುವ ಅಂಶ ಸ್ಪಷ್ಟೆವಾಗು 
ತ್ತದೆ. ಇಲ್ಲಿ ಉಕ್ತವಾಗಿರುವ ಅಯ್ಯಪದೇವನು, 
ಇರಿವನೊಳಂಬ ದಿಲೀಪನ ಮಗನಾದ ಇಮ್ಮಡಿ ಅಯ್ಯಸ 
ದೇವನಾಗಿದ್ದು (೯೪೯-೬೬) ಅನನಿಗೆ ಗನ್ನರಸನೆಂಬ 
ಮಗನಿದ್ದ ಅಂಶ ಈ ಶಾಸನದಿಂದಸ್ಟೈ ತಿಳಿದುಬರುತ್ತದೆ. 
ಜೊತೆಗೆ ಚೋಳರ ಅಧೀನ ಅಧಿಕಾರಿಗಳಾಗಿ ಪರಿವರ್ತಿತ 
ರಾಗಿರುವುದೂ ಕಂಡುಬರುತ್ತದೆ. ಕುರುಕುನ್ಹಳ್ಳಿ 
ಎಂಬುದು ದಡಿಗವಾಡಿಯ ಒಂದು ಉಪ ನಿಭಾಗವಾಗಿದ್ದ 
ಅಂಶವೂ ಈ ಶಾಸನದಿಂದ ಗೊತ್ತಾಗುತ್ತದೆ. 


ಸೋಲದೇವಹಳ್ಳಿಯ ರಾಜೇಂದ್ರ ಚೋಳನ 
ಶಾಸನವು? ಕ್ರಿ. ಶ. ೧೦೨೯ಕ್ಕೆ ಸೇರಿದ್ದು, "ದಡಿಗವಳಿ 
ಯಾದ ವಿಕ್ರಮ ಚೋಳ ಮಂಡಲದ ಕುಕ್ಕನೂರ್ನ್ಸಾಡ 


ಗಾಡಗಾವುಂಡಂ ಗಂಗಗಾವುಂಡನ್‌ ಮಗಂ ರಟ್ಟ 
ಕುಳಕಾಲ ಜೋಳಗಾವುಂಡಂ' ಎಂಬ ಉಲ್ಲೇಖ ಆ 
ಶಾಸನದಲ್ಲಿದೆ. ದಡಿಗಾವಳಿಯೇ ವಿಕ್ರಮಚೋಳ 


ಮಂಡಲನೆಂಬ ಹೆಸರು ಪಡೆದುಕೊಂಡಿದ್ದ ಅಂಶ ಹಾಗೂ 
ಕುಕ್ಕನೂರುನಾಡು ಅದರ ಭಾಗವಾಗಿದ್ದ ವಿಷಯ 
ಖಚಿತಪಡುತ್ತದೆ. ಗಂಗಗಾವುಂಡನೆಂಬ ಒಬ್ಬ ನಾಡ- 
ಗಾವುಂಡನ ಮಗ ಜೋಳರೊಂದಿಗೆ ಕೂಡಿಕೊಂಡು 
ರಾಷ್ಟ್ರಕೂಟ ಪ್ರದೇಶಗಳಲ್ಲಿನ ವೀರರೊಂದಿಗೆ ಚೋಳರ 
ಪರವಾಗಿ ಹೋರಾಡಿದುದರ ಕುರುಹಾಗಿ “ರಟ್ಟ. 
ಕುಳಕಾಲ' ಎಂಬ ಬಿರುದನ್ನು ಧರಿಸಿದ ಚೋಳ 
ಗಾವುಂಡನಾಗಿ ಪಕ್ಷಾಂತರಗೊಂಡಿರುವ ಅಂಶವನ್ನು ಈ 
ಶಾಸನ ಪ್ರತಿಬಿಂಬಿಸುತ್ತ ದೆ. 


ಮಣ್ಣೆ ನಾಡು ದಡಿಗವಳಿಯಾದ ವಿಕ್ರಮಚೋಳ 
ಮಂಡಲದ ಭಾಗವೆಂದು ಕ್ರಿ. ಶ. ೧೧೫೦ರ ಶಾಸನ 
ವೊಂದರಲ್ಲಿ! ಉಕ್ತವಾಗಿದೆ. ಅಂದರೆ ಮಣ್ಣೆ ನಾಡು 
ಕೂಡ ದಡಿಗಾವಳಿಯ ಭಾಗವಾಗಿದ್ದ ಅಂಶ ಇದರಿಂದ 
ಸ್ಪಷ್ಟವಾಗುತ್ತದೆ. ಮಾಲೂರು ತಾಲ್ಲೂಕು ಶಿವಾರ 
ಗ್ರಾಮದ ಕೆರೆಯ ತೂಬಿನ ಮೇಲಿನ ಶಾಸನವು"! 
ಹೆಂಜಿರನೆಂಬುವವನು "ದಡಿಗವಾಲ”ವನ್ನು ಆಳುತ್ತಿದ್ದಾಗ 


೧೬೩ 


ಅವನ ಮಗ ಚೋಳಡೇವ, ಚೋಳರ ಸೆಟ, ಗಂಗದತ್ತ 


ಮಾಬಳಿನಾಧ ಎಂಬ ತ್ರುಟಿತ ಉಲ್ಲೇಖಗಳನ್ನು 
ಹೊಂದಿದೆ. 
ಮೇಲೆ ಗಮನಿಸಿದ ಚೋಳ ಪೂರ್ವ ಮತ್ತು 


ಚೋಳರ ಕಾಲದ ಶಾಸನಗಳು ದೊರೆತಿರುವ ಸ್ಥಳ ಮತ್ತು 
ಆ ಶಾಸನಗಳಲ್ಲಿ ಉಕ್ತವಾಗಿರುವ ಕೆಲವು ಪ್ರಾದೇಶಿಕ 
ವಿಭಾಗಗಳ ಹಿನ್ನೆಲೆಯಲ್ಲಿ ದಡಿಗವಾಡಿಯ ವಿಸ್ತಾರವನ್ನು 
ಸ್ಕೂಲವಾಗಿ ನಿರ್ಧರಿಸಬಹುದಾಗಿದೆ. 


ಚೋಳರ ಕಾಲದಲ್ಲಿ ದಡಿಗಾವಳಿಗೂ ವಿಕ್ರಮ 
ಚೋಳಮಂಡಲಕ್ಕೂ ಅಭೇದ ಕಲ್ಪಿಸಿರುವ ಅಂಶ 
ಶಾಸನಗಳಿಂದ ತಿಳಿದುಬರುವುದು. ಚೋಳ-ಪೂರ್ವದಲ್ಲಿನ 
ದಡಿಗಾವಳಿಯೇ ಚೋಳರ ಕಾಲದ "ವಿಕ್ರಮ ಜೋಳ 
ಮಂಡಲ'ವೆಂದು ಭಾವಿಸಬಹುದಾಗಿದೆ. ವಿಕ್ರಮಚಜೋಳ 
ಮಂಡಲದ ವಿಸ್ತಾರ ಪೂರ್ವಕ್ಕೆ ಉತ್ತರ ಆರ್ಕಾಡು 
ಜಿಲ್ಲೆ ಯಿಂದ ಪಶ್ಚಿಮಕ್ಕೆ ತುಮಕೂರು ಜಿಲ್ಲೆಯ 
ಕುಣಿಗಲ್‌ ಪ್ರದೇಶದವರೆಗೂ ವ್ಯಾಪಿಸಿದ್ದಿತು. 
ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಶಾಸನಗಳಲ್ಲಿ 
ಉಕ್ತವಾಗಿರುವ ದಡಿಗಾವಳಿ ಅಂತರಗತ ನಾಡುಗಳೆಂದರೆ; 
ಮಣ್ಣೆ ನಾಡು, ಕುಕ್ಕನೊರುನಾಡು, (ಕುಕ್ಕಲನಾಡು) 
ಸಣ್ಣೆ ನಾಡು: ಕುರುಕುಂದಾಳ್ಬಿನಾಡುಗಳಾಗಿವೆ. ಇದು 
ಹಂದೆ ಡಾ|| ಹ್ಲೀಟಿರು ಗುರುತಿಸಿದ್ದ ಪ್ರದೇಶಗಳನ್ನೂ ಒಳ 
ಗೊಂಡಂತೆ, ಇಂದಿನ ತುಮಕೂರು ಜಿಲ್ಲೆ ಯ ದಕ್ಷಿಣ- 
ಭಾಗ, ಮಂಡ್ಯ, ಬೆಂಗಳೂರು ಮತ್ತು. ತೋಲಾಶಿ 
ಜಿಲ್ಲೆಯ ಭಾಗಗಳನ್ನು ಒಳಗೊಂಡಿದ್ದಿತೆಂದು ಖಚಿತವಾಗಿ 
ಹೇಳಬಹುದಾಗಿದೆ. 


ಕ್ರಿ. ಶೆ. ೯೬೭ರ ಮಾಗಡಿ: ತಾಲೂಕಿನ ಮೂಡು 
ಪಾಳ್ಯದ ಶಾಸನನೊಂದು'? ಗಂಗಭೀಮನೆಂಬುವವನಿಂದ, 
ಗಂಗಚ್ಚಿನ ಪಿರಿಯ ಮಗ ವೈಕುಂಠನಾಸಿಯಾದಾಗ 
"ದಡಿಗೇಶ್ವರ'ವೆಂಬ ದೇಗುಲವನ್ನು ಕಟ್ಟಿಸಿದ ವಿವರ 


12 ಅದೇ 1X: ಮಾಗಡಿ ೧೨೫ 
13 ಡಾ| ದೇವರ ಕೊಂಡಾರೆಡ್ಡಿ ಕ 
ಪು. ೫೯, ಅಪ್ರಕಟಿತ) 


ತಲಕಾಡಿನ 


ಗಂಗರ 


ನೀಡುತ್ತದೆ. 
ಗಂಗರ 


ಇಲ್ಲಿ ಉಕ್ತವಾಗಿರುವ ಗಂಗ ಭೀಮನೇ 
ಇಮ್ಮಡಿ ಮಾರಸಿಂಹನೆಂದು ವಿದ್ವಾಂಸರು | 


] 
ಗುರುತಿಸಿರುತ್ತಾ ಕೆ.13 ರಾಷ್ಟ್ರಕೂಟರ ವಿಶ್ವಾಸಿಯಾಗಿದ್ದ 


ಮಾರಸಿಂಹನು ಈ ದಡಿಗಾವಳಿ ಪ್ರದೇಶದ ಆಡಳಿತ 
ವನ್ನು "ದಡಿಗ'ನೆಂಬ ಹೆಸರಿನ ತನ್ನ ಓರ್ವ ಮಗನಿಗೆ 


ವಹಿಸಿದ್ದಿರಬೇಕು. ಆತನು ಪ್ರಾಯಶಃ ಯಾವುದೋ 
ಯುದ್ಧವೊಂದರಲ್ಲಿ ಗತಿಸಿದುದರ ಕುರುಹಾಗಿ 


"ದಡಿಗೇಶ್ವರ' ಎಂಬ ದೇವಾಲಯ ಆಸಿ ಸ್ಲಿತ್ವಕ್ಸೆ ಬಂದಿ 
ತೆಂದು ವಿದ್ವಾ ಸರು ಗುರುತಿಸಿರುತ್ತಾ ರೆ. 


ದಡಿಗಾವಳಿ ಪ್ರದೇಶಕ್ಕೂ ಗಂಗರಿಗೂ ಮೊದಲಿ 
ನಿಂದಲೂ ನಿಕಟಿ ಸಂಬಂಧವಿದೆ. ಗಂಗರ ಬಹುತೇಕ 
ಶಾಸನಗಳು ಕೊಂಗುಣಿ ವರ್ಮನೆನ್ನು ಗಂಗವಂಶದ 
ಮೂಲಪುರುಷನೆಂದು ಕರೆದಿದೆ. ಆದರೆ ನಗರ ಮತ್ತು 
ಕಲ್ಲೂರು ಶಾಸನಗಳಲ್ಲಿ ಈತನನ್ನು ದಡಿಗನೆಂದು 
ಕರೆದಿರುವುದು ಗಮನಾರ್ಹ ಅಂಶವಾಗಿದೆ. ಗಂಗದೊರೆ 
ದರ್ವಿನೀತನ ಕಾಲದವರಿಗೆ ಅಂದರೆ ಕ್ರಿ. ಶ. ಸುಮಾರು 
ಏಳನೆಯ ಶತಮಾನದವರೆಗೆ ದೊರೆತಿರುವ ಇವರ ತಾಮ್ರ 
ಶಾಸನಗಳಲ್ಲಿ ಉಕ್ತ ವಾಗಿರುವ ಸ್ಥ ಳಗಳೆಲ್ಲವೂ ಇಂದಿನ 
ಕೋಲಾರ, ಬೆಂಗಳೂರು, ಮಂಡ್ಯ, ತುಮಕೂರು 
ಜಿಲ್ಲಾ ಪ್ರದೇಶಗಳಿಗೆ ಸೀಮಿತವಾಗಿರುವುದು ಇಲ್ಲಿ 
ಗಮನಾರ್ಹ ಅಂಶವಾಗಿದೆ. ಕೋಲಾರ, ಬೆಂಗಳೂರು, 
ಧರ್ಮಪುರಿ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ ಗಂಗ 
ಆರು ಸಾವಿರ ಪ್ರದೇಶವೇ ಆರಂಭದಲ್ಲಿ ಗಂಗರು ಆಳುತ್ತಿದ್ದ 
ಪ್ರದೇಶವಾಗಿದ್ದಿತು. (ಆದು ಅನೆಂತರದಲ್ಲಿ ಬಾಣರ 
ವಶಕ್ಕೆ ಹೋದಾಗಲೂ ಅದನ್ನು ಗಂಗನಾಡು ಅಥವಾ 
ಗಂಗ ೬೦೦೦ ವೆಂದೇ ಗುರುತಿಸುತ್ತಿದ್ದುದು ಕಂಡು 
ಬರುತ್ತದೆ, ಗಂಗರ ರಾಜ್ಯ ಚೋಳರಿಂದ ಅವನತಿ 
ಹೊಂದಿದ ನಂತರದಲ್ಲಿ ಹುಟ್ಟಿಕೊಂಡ ಶಿವಮೊಗ್ಗದ 
ಶಾಸನವು (ಎ. ಕ. ೫1, ಶಿವಮೊಗ್ಗ, ೪೩ ಕ್ರೈ. ಶೆ. 
೧೧೩೩) ದಡಿಗ ಮತ್ತು ಮಾದವರೆಂಬುವವರು, ಸಿಂಹ 
ನಂದಿ ಎಂಬ ಜೈನಯತಿಯ ನೆರವಿನಿಂದ ಗಂಗರಾಜ್ಯ 


ದೇನಾಲಯೆಗಳು ಒಂದು ಅಧ್ಯಯನ (ಪಿಎಚ್‌. ಡಿ. ನಿಬಂಧ 


ಇತಿಹಾಸ ದರ್ಶನ 


ಸ್ಥಾಪಿಸಿದರೆಂದು ತಿಳಿಯುತ್ತದೆ. ಇಲ್ಲಿ ಉಕ್ತವಾಗಿರುವ 
*ದಡಿಗ' ಎಂಬ ಹೆಸರು ಪ್ರಾಯಶಃ ಕೊಂಗುಣಿನರ್ಮನಿ 
ಗಿದ್ದ ಮತ್ತೊಂದು ಹೆಸರು ಎಂದು ಭಾವಿಸಬೇಕಾಗಿದೆ. 
' ಮೈಸೂ ರು ಜಿಲ್ಲೆ ಯ ಆಗ್ನೇಯ ಭಾಗವು ಬಡಗಕೊಂಗು 
ನಾಡಿನ ವ್ಯಾಪ್ತಿಯಲ್ಲಿ ಬರುತ್ತದೆ. ಮೂಲತಃ ಈ 
ಕೊಂಗು ಪ್ರದೇಶದವರಾದ ಕೊಂಗುಣಿವರ್ಮ ಮತ್ತು 
ಮಾಧವರು  ದಡಿಗಾವಳಿ ಪ್ರದೇಶದಲ್ಲಿ ಪಲ್ಲವರ 
ಮಾಂಡಲಿಕರಾಗಿದ್ದಿರಬೇಕು. ಸಮುದ್ರಗುಪ್ತನ ದಕ್ಷಿಣಾ 
ಪಥದ ದಂಡಯಾತ್ರೆಯ ಸಂದರ್ಭದಲ್ಲಿ ವರ್ಪಟ್ಟಿದ್ದ 
ಗೊಂದಲದ ಪರಿಸ್ಥಿತಿಯ ಲಾಭವನ್ನು ಪಡೆದು ಅವರು 
ಗಂಗರಾಜ್ಯವನ್ನು ಈ ದಡಿಗಾವಳಿ ಪ್ರದೇಶದಲ್ಲೇ 
ಸ್ಥಾಪಿಸಿದಂತೆ ಕಂಡು ಬರುತ್ತದೆ. ಅಂತೆಯೇ 
ದಡಿಗಾವಳಿಯ “ವ್ಯಾಪ್ತಿ ಯಲ್ಲಿನ ಕುವಳಾಲಪುರ ಇವರ 
ಮೊದಲ ರಾಜಧಾನಿಯಾಯಿತು. ಹೀಗಾಗಿ ಕೊಂಗುಣಿ 
ವರ್ವನಿಗೆ "ದೆಡಿಗ? ಎಂಬ ಅನ್ವರ್ಥನಾಮ 
ಸಲ್ಲುವಂತಾಗಿರಬೇಕು. 


ರಾಷ್ಟ್ರಕೂಟ ಮುಮ್ಮಡಿ ಗೋವಿಂದನ ಕಾಲಕೆ 
ಸೇರಿದ ಕ್ರಿ.ಶ. ಸುಮಾರು ೮ನೇ ಶತಮಾನದ ಶಾಸನ 
ವೊಂದು!" ಧಾರವಾಡ ಜಿಲ್ಲೆಯ 
ತಾಲೂಕಿನ ಗುಡಿಗೆರೆ ಗಾ ಮಕ್ಕೆ ಸೇರಿದ್ದು, ಮಾರಸ್ಸಟ್ಟ 
ಮಹಾರಾಜ ಪೃಥಿ ಬ ರಾಜ್ಯವನ್ನು ಆಳುತ್ತಿರುವಾಗ 
ನಾಡೊಂದನ್ನು "ದಡಿಗರಸ'ನೆಂಬುವವನು ಆಳುತ್ತಿದ್ದುದರ 
ವಿವರ ನೀಡುತ್ತದೆ. ಇಲ್ಲಿ ಉಕ್ತನಾಗಿರುವ ಮಾರಸಟ್ಟನು 
ಗಂಗರ ಮಾರಸಿಂಹನೆಂದು ಗ್ರಹಿಸಿದರೆ ರಾಷ್ಟ್ರಕೂಟರ 
ಅಧೀನರಾಗಿದ್ದ ಗಂಗರು ಧಾರವಾಡ ಪ್ರದೇಶದ ಆಳಿಕೆ 
ಯನ್ನು ಮಾಡುತ್ತಿ ದ್ದ ಅಂಶ ಇನ್ನಷ್ಟು ಖಚಿತವಾಗುವು 
ದಲ್ಲದೆ, ಆ ಪ್ರದೇಶವನ್ನು ನೋಡಿಕೊಳ್ಳಲು "ದಡಿಗರಸ' 
ನೆಂಬುವವನನ್ನು ನೇಮಿಸಿದ್ದನೆಂದು ತಿಳಿಯಬಹುದಾಗಿದೆ, 
ಇದೇ ಜಿಲ್ಲೆಯ ಕೋಣ ತಾಲೂಕಿನ ಸೂಡಿಗ್ರಾಮದ 
ಕಲ್ಯಾಣ ಚಾಳುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲದ 
ಶಾಸನಗಳಲ್ಲಿ! ದಡಿಗನೆಂಬ ಮುಹಾಸಾಮಂತನ 


ಕುಂದಗೋಳ ಕ 


ಪ್ರಸ್ತಾಸ ಬರುತ್ತದೆ. ಇವರು ಕಿಸುಕಾಡನ್ನುು ಆಳುತ್ತಿದ್ದ 
ಬಪ್ಪುರ ಕುಟುಂಬಕ್ಕೆ ಸೇರಿದನನಾಗಿ “ಬಾಲಿ” 
ವಂಶೀಕನೆಂದು ತಿಳಿದು ಬರ.ತ್ತವೆ. ಇಲ್ಲಿ ಉಕ್ಷನಾಗಿ 
ರುವ ದೆಡಿಗನೆ ತಂದೆಯ ಹೆಸರು ಗುಂಡನೆಂದು 
ತಿಳಿಯುತ್ತದೆ... ಲೋಕರಸ, ಪೆರ್ಮ, ಇರುಗರಸ 
ಸಿರಿಗಣ, ಬಿಟ್ಟಿ ದೇವ, ನಾಗರಸ ಮುಂತಾದ ಹೆಸರಿನ 
ವರು ಈ ವಂಶದಲ್ಲಿ ಆಗಿಹೋದರೆಂದು ತಿಳಿದು ಬರುತ್ತದೆ. 
ಇವರನ್ನು ಆ ಶಾಸನದಲ್ಲಿ ವೀರಮಾಹೇಶ್ವ ರೆಂದು, 
ಅಸಾ ಿದಶಾಶ್ವಮೇಧ ಯಜ್ಞ ದೀಕ್ಷಿತರೆಂದೂ, ಕೂರ್ಮ 
ಲಾಂಛನ, ಕನಿಧ್ವಜ ನಿರಾಜಮಾನರೆಂದು ವಿನಿಧವಾಗಿ 
ವರ್ಣಿಸಲಾಗಿದೆ. ಇವರ ಬಗ್ಗೆ ಹೆಚ್ಚಿನ ಅಧ್ಯಯನ 
ನಡೆಯಬೇಕಾದ ಅಗತ್ಯವಿದೆ.16 


ದಡಿಗವಾಡಿ ಪ್ರದೇಶ ಚೋಳರ ವಶವಾದಾಗ 
ಆ ಪ್ರದೇಶದ ಕೆಲವು ಅಧಿಕಾರಿಗಳು ಜೋಳರ ಅಧೀನೆ 
ರಾದರೆ, ಮತ್ತೆ ಕೆಲವರು ಕಲ್ಯಾಣ ಚಾಳುಕ್ಯರ ಆಶ್ರಯ 
ಪಡೆದುಕೊಂಡರು, ಇನ್ನೂ ಕೆಲವರು ಆಗತಾನೆ ಮಲೆನಾಡಿ 
ನಲ್ಲಿ ತಲೆಯೆತ್ತ ತೊಡಗಿದ್ದ ಹೊಯ್ಸಳರನ್ನು ಕೂಡಿ 
ಕೊಂಡು, ಮುಂಡೆ ಗಂಗವಾಡಿ ಪ್ರದೇಶದಿಂದ 
ಚೋಳರನ್ನು ಹೊರಗಟ್ಟಲು ಕಾರಣರಾದ ಅಂಶ ಸರ್ವ 
ವಿದಿತ. ಆದರೆ ದಡಿಗ ವಂಶೀಯರು ರಾಷ್ಟ್ರ ಕೂಟರ 
ಕಾಲಕ್ಕಾಗಲೇ ಗಂಗರ ಅಧೀನರಾಗಿ ರಟ್ಟಿವಾಡಿಯ 
ಪ್ರದೇಶದ ಭಾಗಗಳನ್ನು ಆಳುತ್ತಿದ್ದ ಅಂಶ ಮೇಲೆ 
ಉಲ್ಲೇಖಿಸಿದ ಗುಡಿಗೆರೆ ಶಾಸನದಿಂದ ವ್ಯಕ್ತವಾಗುತ್ತದೆ. 
ಆ ವಂಶೀಯರೇ ಮುಂದೆ ಕಲ್ಯಾಣದ ಚಾಳುಕ್ಯರ 
ಕಾಲದಲ್ಲಿ ಮಹಾಮಂಡಲಿಕ ಪದವಿಯನ್ನು ಅಲಂಕರಿಸಿ 
ಮಾನ್ಯತೆಯನ್ನು ಪಡೆದುಕೊಂಡಿದ್ದ ರೆಂಬುದು ಸೂಡಿ 
ಶಾಸನದಲ್ಲಿ ಸುವ್ಯಕ್ತ ಗೊಂಡಿದೆ. ಕಲ್ಯಾಣದ ಚಾಳುಕ್ಯರ 
ಆಶ್ರಯದಲ್ಲಿ ಅನೇಕ ಗಂಗ ಮತ್ತು ನೊಳಂಬ ವಂಶೀ 
ಯರು ಮಾಂಡಲಿಕರಾಗಿದ್ದುದು ಕೆಲವು ಶಾಸನಗಳಿಂದ 
ತಿಳಿದಿರುವ ವಿಷಯವೇ ಆಗಿದೆ. 


14 ಸೌ, ಇಂ, ಇ. XX; ನಂ” ೧೨, ಎ, ಇಂ. VI]. ಪು, ೨೫೭ 
15 ಎ. ಇಂ, 2೭7; ಪು. ೧೦೫; ಸೌ. ಇಂ. ಇ. 2€]-11., ನೆಂ. ೧೬೪ 


16 ಬಳ್ಳಿ ಗಾವೆಯ ಪ್ರಸಿದ್ಧ 
1940-41. 


“ಇತಿಕಾಸ ದರ್ಶನ 


ತಾರಾಭಗವತಿಶಿಲ್ಪನನ್ನು ಆದಿಮಹಾಬಪ್ಪುರ . 


ವಂಶದ ನಾಗಿಯಕ್ಕ್‌ ಮಾಡಿಸಿದಳು, MAR 


(22) ೧೬೯ 


"ದಡಿಗ' ಎಂಬ ಹೆಸರಿನ ಊರೊಂದು ಮಂಡ್ಯ 
ಜಿಲ್ಲೆಯ ನಾಗಮಂಗಲದ ಈಶಾನ್ಯಕ್ಕೆ ಸುಮಾರು ೧೬ 
ಕಿ.ಮೀ. ಅಂತರದಲ್ಲಿದ್ದು » ಒಂದು ನಿಶಾಲವಾದ 
ಕೆಕೆಯನ್ನು ಪಡೆದಿದೆ. ಆ ಊರಿನ ಒಂದು ಶಾಸನ 
ದಲ್ಲಿ. "ದಡಿಗನ ಕೆಣಕಿ' ಎಂಬ ಉಲ್ಲೇಖ 
ವಿದ್ದು, ಅದೊಂದು ಅನಾದಿ ಅಗ್ರಹಾರ ಎಂದು 
ವರ್ಣಿತವಾಗಿದೆ.1? ಪ್ರಾಯಶಃ ದಡಿಗನೆಂಬ ವ್ಯಕ್ತಿ 
ಯಿಂದ ಬಹಳ ಹಿಂದೆಯೇ ನಿರ್ಮಿತವಾದ ಕೆರೆಯಿಂದಾಗಿ 
ಆ ಊರಿಗೆ ಹೆಸರು ಬಂದಿರಬೇಕು. 


ವ್ಯಕ್ತಿ ನಾಮವಾಗಿ ತುಮಕೂರು ಜಿಲ್ಲೆ ಯ 
ಗುಬ್ಬಿ ತಾಲೂಕಿನ ಶಾಸನದಲ್ಲಿ!8 "ದಡಿಗ' ಕಂಡು 
ಬಂದಿದೆ. ಒಬ್ಬ ಜೈನ ವರ್ತಕನ ಹೆಸರು "ದಡಿಗ 
ಸೆಟ್ಟಿ? ಎಂದಿರುವುದು _ ಹೊಳೇನರಸೀಪುರದ ಶಾಸನ 
ದಲ್ಲಿ!” ಕಂಡುಬರುತ್ತದೆ. 


ಬೇಲೂರು ತಾಲೂಕಿನ ಹಳೇಬೀಡು ಶಾಸನದಲ್ಲಿ 
ಕಲಕುಣಿನಾಡಿನ ಕಲ್ಲಂಗೆರೆ ಗ್ರಾಮದ ಎಲ್ಲೆಗಳನ್ನು 
ಉಲ್ಲೇಖಿಸುವಾಗ “ಬಡಗಲು ಸಸಿನ ದಡಿಗನ ಲಿಂಗ 
ಮುದ್ರೆ ಕಲ್ಲಿಂ....” ಎಂಬ ಉಲ್ಲೇಖವಿದೆ.20 


ಮೇಲಿನ ವಿಶ್ಲೇಷಣೆ ಮತ್ತು ಉಲ್ಲೇಖಗಳಿಂದ 
ನಾವು ಮನಗಾಣ ಬಹುದಾದ ಹಲವು ಅಂಶಗಳನ್ನು 
ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದು. 


೧) ಗಂಗರ ಪೂರ್ವ ಕಾಲದಲ್ಲೇ ಆಂದರೆ ಬಾಣರ 
ಕಾಲದಲ್ಲೇ ದಡಿಗಾನಳಿ ಅಥವಾ ದಡಿಗವಾಡಿ 
ಅಸ್ತಿತ್ವದಲ್ಲಿದ್ದಿತು. 


17 ಎ. ಕ 1%, ನಾಗಮಂಗಲ ೩೫, ಕ್ರಿ. ಶೃ ೧೪೦೦? 
18 ಅದೇ 2೭11 ಗಂಬ್ಬಿ ೪೮, 


೨) ಪೂರ್ವದಲ್ಲಿ ಉತ್ತರ ಆರ್ಕಾಡಿನಿಂದ ಪಶ್ಚಿಮದ 
ಕುಣಿಗಲ್ಲು ಪ್ರದೇಶದವರೆಗೂ ಈ ಪ್ರಾದೇಶಿಕ 
ವಿಭಾಗ ವ್ಯಾಪಿಸಿದ್ದಿತು. ಚೋಳರೆ ಕಾಲದಲ್ಲಿ 
ಈ ಪ್ರದೇಶವನ್ನು ವಿಕ್ರಮ ಚೋಳ ಮಂಡಲ 
ವೆಂದು ಕರೆಯಲಾಗಿತ್ತು. 


೩) ಈ ಪ್ರಾದೇಶಿಕ ವಿಭಾಗ ಕಾಲದಿಂದ ಕಾಲಕ್ಕೆ 
ತನ್ನದೇ ವೈಶಿಷ್ಟ ತನನ್ನು ಪಡೆದಿದ್ದಿ ತಾದರೂ 
ಪ್ರತ್ಯೇಕ ರಾಜಕೀಯ ವಿಭಾಗವಾಗಿ ಮಾರ್ಪಟ್ಟು 
ಗಣನಾರ್ಹವಾಗಲಿಲ್ಲ. 


೪) ಇದೊಂದು ಆಯಕಟ್ಟಿನ ಪ್ರದೇಶವಾದ್ದರಿಂದ 
ಇದನ್ನು ಗಳಿಸಲು ಸಾಮ್ರಾಜ್ಯಗಳ ನಡುವೆ 
ಅನೇಕ ಯುದ್ಧಗಳಾಗಿವೆ. ಇತಿಹಾಸದಲ್ಲಿ ಪ್ರಸಿದ್ಧ 
ರಾದ ಮೊರಸು ಮನ್ಸೆಯರ ಆಡುಂಬೊಲವೂ 
'ಇದೇ ಅಗಿದ್ದಿತು. 


೫) ಗಂಗ ರಾಜ್ಯದ ಪ್ರಾರಂಭದ ಪ್ರದೇಶವಾದ ಗಂಗ 
೬೦೦೦ ವೂ ಇದರ ಭಾಗ ನಾಗಿದ್ದಿತು. 


೬) "ದಡಿಗ' ಎಂಬ ಪದವು ವೀರತ್ವದ ಪ್ರತೀಕವಷ್ಟೇ 
ಆಗಿರದೆ, ವ್ಯಕ್ತಿನಾಮಗಳಲ್ಲಿ, ಸ್ಥಳನಾಮಗಳಲ್ಲಿ 
ನಾಡಿನ ಹೆಸರಿನಲ್ಲಿ ಕೊನೆಗೆ ಗಡಿಗಲ್ಲುಗಳ ಹೆಸರಿ 
ನಲ್ಲೂ ಪ್ರಯುಕ್ತವಾಗಿ, ಗಂಗ ಪೂರ್ವ ಹಾಗೂ 
ಗಂಗೋತ್ತರ ಅವಧಿಯಲ್ಲೂ ತನ್ನ ಸ್ಥಾನವನ್ನು 
ದೃಢಪಡಿಸಿಕೊಂಡಿದ್ದುದನ್ನು ಮನಗಾಣ ಬಹು 
ದಾಗಿದೆ. 


19 ಅದೇ, 7111, ಹೊಳೆನರಸೀಪುರ ೬೨, ಕ್ರಿ. ಶ. ಸ್ಮು ೮ನೇ ಶತಮಾನ 


20 ಆದೇ 1%, ಬೇಲೂರು ೩೨೧, ಕ್ರಿ, ಶ. ೧೨೬೫. 


ಇತಿಹಾಸ ದರ್ಶನ 


ಕ.ವೆಂ. ರಾಜಗೋಪಾಲ್‌ * 


"ಹಂಿ'-ಒಂದು ಭಿಪ್ಸಣಿ 


ಪೆಂಪಾ ನಿರೊಪಾಕ್ಷ: ಒಂದು ಪ್ರತಿಮೆ 


ಹರಿಹರನ ಸಂಪಾಶತಕದಲ್ಲಿ ಈಸದವು ವಿಶೇಷ 
ವಾಗಿ ಬಳಕೆಯಾಗಿದೆಯಾದರೂ "ವಿರೂಪಾಕ್ಷ ಲಿಂಗಂ' 
ಎಂದು ಕರೆದಿರುವುದು ಗಮನಾರ್ಹವಾಗಿದೆ. ತನ್ನ 
ಹೆಸರನ್ನು "ಹರೀಶ್ವರಂ' ಎಂಬರ್ಥದಲ್ಲಿ ಬಳಸಿದಂತೆಯೇ 
"ಪಂಪಾ ವಿರೂಪಾಕ್ಷಂ ಎಂದು ಬಳಸುತ್ತಾನೆ. ತನ್ನ 
ಆರಾಧ್ಯ ದೈವವನ್ನು ಹರಿಹರನು ಹೀಗೆ ಗೌರವಿಸಿರುವಲ್ಲಿ 
ಆಶ್ಚರ್ಯವಿರಲಾರದು. 


ಹೆಂಪೆಯರಸ ಎಂಬ ಮತ್ತೊಂದು ಪ್ರಯೋಗ 
ದಲ್ಲಿಯೂ ಹರಿಹರನು "ವಿರೂಪಾಕ್ಷ'ನನ್ನು ಹಂಪೆಯ 
ಒಡೆಯ-_ಎಂಬುದನ್ನು ಖಚಿತ ಪಡಿಸಿದಂತಿದೆ. ಆದರೆ 
ಪಂಪಾ ವಿರೂಪಾಕ್ಷ-ಎಂದಿರುವಲ್ಲಿ ಕೂಡ "ಪಂಪಾಪತಿ? 
ಎಂಬುದನ್ನು ಎಲ್ಲಿಯೂ ಬಳಸಿದಂತಿಲ್ಲ. ಇದಕ್ಕೆ ಕಾರಣ 
ವನ್ನು ಗುರುತಿಸಿದಲ್ಲಿ "ಪಂಪಾ' ಎಂಬುದರ ಅರ್ಥವು 
ಬಿಡಿಸಿಕೊಳ್ಳುತ್ತದೆಯಪ್ಪೆ. 


ಹರಿಹರನು ತನ್ನೆ "ಗಿರಿಜಾ ಕಲ್ಯಾಣಂ' ಕೃತಿಯ 
ಪಂಚಮಾಶ್ವಸಂದಲ್ಲಿ ಹೇಮಕೂಟದ ವರ್ಣನೆ 
ಮಾಡುತ್ತಾ ಅದರತುದಿಯಲ್ಲಿ "ವಿರೂಪಾಕ್ಷಲಿಂಗಂ' 
ಇದ್ದಿತೆಂದು ವಿವರಿಸಿದ್ದಾನೆ. ಗಿರಿಜೆಯು ಇಲ್ಲಿಗೆ ಬಂದು 
ಶಿವನ ಶಪಸ್ಸು-ಧ್ಯಾನದಲ್ಲಿ ಆತನ ದರ್ಶನಕ್ಕಾಗಿ 
ಕಾಯುತ್ತಾಳೆ. ಅವಳ ನೆರವಿಗೆ ಜಯೆ-ವಿಜಯೆ ಎಂಬ 
ಇಬ್ಬರು ಸಖಿಯರಿದ್ದದೂ ಆಗಿದ್ದು ಈ "ಗಿರಿಶಿಖರ 


ಮುಖದ್ವಾರ'ವನ್ನು N 
ನಿಲುತ್ಲಾನೆ. 


“ಶ್ರೀ ನೆಂದೀಶ'ನು ಕಾಯ್ದು 


ಮೇಲಿನ ವಿವರಗಳಿಂದ ಹರಿಹರನ ಕಾಲಕ್ಕೆ ಹೇಮ 
ಕೂಟದ ಶಿಖರ ಭಾಗದಲ್ಲಿ ಒಂದು ಕ್ಷೇತ್ರವಿದ್ದುದೂ 
ಅಲ್ಲಿಯ "ವಿರೂಪಾಕ್ಷಲಿಂಗಂ' ಅವನ ಆರಾಧ್ಯ ಸಾನ್ನಿಧ್ಯ 
ದೈವವಾಗಿದ್ದು ದೂ ಮುಖ್ಯವಾಗುತ್ತ ವೆ. 


ಸಧ್ಯಕ್ಕೆ ತುಗಭದೈ ಮತ್ತು ಹೇಮಕೂಟ 
ಇವುಗಳ ವಿವರ ನೀಡುವಲ್ಲಿ ಹರಿಹರನೇ ಮೊದಲಿಗ 
ನಾಗುತ್ತಾನೆ. ಏಕೆಂದರೆ "ರಾಮಾಯಣ'ದಲ್ಲಿ ಕೂಡ 
ಹೇಮಕೂಟದ ಮತ್ತು ತುಂಗಭದ್ರೆಯ ಪ್ರಯೋಗ 
ಗಳಿರುವುದಿಲ್ಲ. ಅಂದರೆ ಸುಮಾರು ಕ್ರಿ.ಶ. ೧೨೦೦ರೆ 
ವೇಳೆಗೆ ಹೇಮಕೂಟವು ನಿರೂಪಾಕ್ಷ ಕ್ಷೇತ್ರವಾಗಿದ್ದಿರ 
ಬಹುದಾಗಿದೆ. 


ಈ ಕಾಲಕ್ಲೂ ಮುಂಚೆಯೇ ಈ ಕ್ಷೇತ್ರವು 
ಪಂಪಾಕ್ಷೇತ್ರನೆಂದಾಗಿದ್ದಿರಬೇಕಾಗುತ್ತದೆ ವಾಸ್ತವವಾಗಿ 
ಶ್ರೀ ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ಈ ಪಂಪಾ 
ಕ್ಷೇತ್ರದ ಮತ್ತು ಪಂಪಾ ಸರೋವರದ ವರ್ಣನೆಯಿದೆ. 
ಆದರೆ ಈಗ ಕ್ಷೇತ್ರ ಪರೀಕ್ಷಣದಿಂದ ಈ "ಸಂಪಾಸರಸ್ಸ'ನ್ನು 
ತುಂಗಭದ್ರೈಯು ಪೂರ್ವಾಭಿಮುಖವಾಗಿ ಹರಿಯುತ್ತಾ 
ಹೇಮಕೂಟದ ತಡಿಯಿಂದ ಮುಂದಕ್ಕೆ ಉತ್ತರಾಭಿ 
ವನಂಖವಾದ ತಿರುವಿನಲ್ಲಿ ಗುರುತಿಸಲಾಗಿದೆ. 


* ಎಂ.ಐ.ಜಿ. ೪೧, ೮೦ ಅಡ್ಡಿರಸ್ತೆ, ಕೆಂಗೇರಿ ಉಪನಗರ ೨ನೆಯ ಹೆಂತ, ಬೆಂಗಳೂರು-೫೬೦ ೦೫೬ 


ಇತಿಹಾಸ ದರ್ಶನ 


`ೆ 


ಆದರೆ ಮಾತಂಗ ಮತ್ತು ಯಷ್ಯಮೂಕ 
ಮೊದಲಾದ ವಿವರಗಳನ್ನು ರಾಮಾಯಣದಲ್ಲಿ 
ಕಾಣುವಾಗ "ಹೇಮಕೂಟಿ'ವು ಹೆಸರಿಲ್ಲದ ಒಂದು ಬೆಟ್ಟಿ 
ಪ್ರದೇಶವಾಗಿದ್ದಿರಬಹುದು ಎಂದು ಭಾವಿಸಬಹುದಾಗಿದೆ. 
ಹೀಗೆ ಹರಿಹರನ ಕಾಲದಲ್ಲಿ (ಕ್ರಿ.ಶ. ೧೨೦೦) ಹೇಮ 
ಕೂಟವು... ಆತನ ನಿನಾಸವೂ ಆಗಿದ್ದಿರಬೇಕೆಂಬ 
ಅನುಮಾನಕ್ಕೆ ಎಡೆಕೊಡುತ್ತದೆ. 


ಈಗ ಪಂಪಾವಿರೂಪಾಕ್ಸ ದೇಗುಲವು ತುಂಗ 
ಭದ್ರೆಯ ದಕ್ಷಿಣ ತಡಿಯ ಮೇಲೆ ಹೇಮಕೂಟದ 
ತಪ್ಪಲದಲ್ಲಿದೆ. ಇಂತಹ ಬದಲಾವಣೆಯನ್ನು ಹರಿಹರನು 


ಕಂಡಿರಲಾರನೆಂಬುದಕ್ಕೆ ಅವನ ಗಿರಿಜಾಕಲ್ಯಾಣ ಮತ್ತು 


ಶತಕಗಳು ಆಧಾರವಾಗುತ್ತವೆ. 


ನಾವೀಗ ವಿಜಯನಗರದ 
ಪರಿಶೀಲನೆ ಮತ್ತು 
ಗುರುತಿಸಬಹುದು ;- 


ಹುಟ ನ ಕಾಲದ 
ಐತಿಹಾಸಿಕ ಅಂಶಗಳನ್ನು 


ಶಾಸನಗಳನ್ನು ಗಮನಿಸಿದಲ್ಲಿ ಮೊದಲ ಹರಿಹರನು 
ವಿಜಯನಗರದ ಮೊಟ್ಟಿ ಮೊದಲನೆಯ ದೊರೆಯಾಗಿ 
ದ್ದಾನೆ. ಈ ಅಂಶನನ್ನು ನಮ್ಮ ಇತಿಹಾಸಕಾರರ 
ಆಧಾರಗಳಿಂದ ಸ್ಕಧಕ್ಕೆ ಒಪ್ಪಿಕೊಳ್ಳುತ್ತೇನೆ. 


ಶ್ರೀ ವಿರೂಪಾಕ್ಷ' ಎಂಬುದು. ಹರಿಹರನ 
ಅಂಕಿತವಷ್ಟೇ ಆಗಿರದೆ ಆತನ ಹೆಸರಿನ ಮತ್ತೊ ೦ದು 
ಅರ್ಥದ ಹೆಸರೂ ಆದೀತು ! 


ಒಂದನೆಯ ಹರಿಹರನ ಕಾಲದಲ್ಲಿಯೇ "ನಿರೂಪಾಕ್ಷ 
ಲಿಂಗ'ದ ವಿಷಯವಿದೆ. ಈತನು ಸ್ವತಹ "ಸಂಗಮ' 
ವಂಶದವನೆಂಬುದನ್ನು ಇತಿಹಾಸಕಾರರು ಗುರುತಿಸಿದ್ದಾರೆ. 
ಈ ಹೆಸರಿನಲ್ಲಿ ಕೂಡ "ಹರಿ-ಹರ' ಸಂಗಮವಿದೆ. ಇದು 
ವಿಜಯನಗರದ ಪ್ರಾರಂಭಕಾಲವೂ ಆಗಿದೆ (ಕ್ರಿ.ಶ. 
೧೩೩೬). ಮೇಲಿನ ವಿವರಗಳಿಂದ ಮೊದಲ ಹರಿಹರನು 
"ವಿರೂಪಾಕ್ತ'ನ ಭಕ್ತನಾಗಿದ್ದುದು ತಿಳಿಯುತ್ತದೆ. 
ವಿಜಯನಗರದ ಮೊದಲ ಅರಸರಲ್ಲಿ "ಸಂಗಮ' ವಂಶ 
ದವರು ಗಮನ ಸೆಳೆಯುತ್ತಾರೆ. ಅಲ್ಲದೆ ಮೊದಲ 
ದೇವರಾಯ ಅಥವಾ ಇಮ್ಮಡಿ ಹರಿಹೆರನ ಕಾಲದಲ್ಲಿ 
ಕ್ರಿ.ಶ. ೧೪೦೦ರಲ್ಲಿ ಇದ್ವಿ ರದ್ದಿರಬಹೆದಾದ ಚಂದ್ರಶೇಖರ 


೧೭೨ 


ಎಂಬ ಕವಿಯ "ಸಂಪಾಸ್ಕ್ರಾನವರ್ಣನಂ' ಎಂಬ ಕೃತಿ 
ಯನ್ನು ರಚಿಸಿದ್ದಾನೆ. ಇದೊಂದು ಸಣ್ಣ ಚಂಪೂ 
ಕಾವ್ಯವಾಗಿದೆ. ಇದನ್ನು ಪ್ರೌಢ ದೇವರಾಯನ 
ಕಾಲದಲ್ಲಿ ಪಂಪಾಕ್ಷೇತ್ರದಲ್ಲಿ ರಚಿಸಿದಂತೆ ತೋರುತ್ತದೆ." 
ಆದರೆ ವರ್ಣನೆಯು ವಿರೂಪಾಕ್ಷ ದೇಗುಲವನ್ನು, ಈಗಿರು ' 
ವಂತೆ ಗುರುತಿಸಿ ವೈಭವವನ್ನು ಮುಖ್ಯವಾಗಿ ವಿವರಿಸ 
ಲಾಗಿದೆ. 


ಇದರಲ್ಲಿ "ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ದ್ವಾರಂ 
ಗಳಲ್ಲಿ ಕನ್ಯಕೇಶ್ವರ, ಜಂಬುಕೇಶ್ವರ, ಸೋಮೇಶ್ವರ, 
ವಾಣಿಭದ್ರೇಶ್ವರರೆಂಬವರೇ ಸಂನಿಡಿಯಿಂದ್ವಾರಪಾಲಕ 
ರಾಗಿ ನೆಲಸಿರೆ ತನಗಧಿ ದೇವತೆಯಾಗಿ ಪಂಪಾಭವಾಥಿ 
ಪಾಲಿಸುತ್ತಿರ್ವುದಜಿಂಸ, ಪಂಪಾಕ್ಷೇತ್ರವೆಂಬ ವೆಸರಂ 
ಪಡೆದು... ಇತ್ಯಾದಿ. ಅಲ್ಲದೆ. "ಸಂಪೆಯಾ' ಎಂಬ 
ಪ್ರಯೋಗವೂ ದೊರಕುತ್ತದೆ. 

೫ x sk ೫ 

ಈಗ "ಪಂಪಾ' ಎಂಬುದರ ಪರಿಶೀಲನೆಯೂ 
ಅಗತ್ಯವಾದೀತು-ರಾಮಾಯಣದಲ್ಲಿ ಇದು ಪಂಪಾ 
(ಸರಸ, ತೀರ) ಎಂದು ಕಂಡು ಬರುವುದರಲ್ಲಿ ಒಂದುಜಲ 
ಪ್ರದೇಶವಾಗುತ್ತದೆ. ಸಂಸ್ಕೃತದಲ್ಲಿ ಪಂಪಾ ಸ್ತ್ರೀ ಲಿಂಗ 
ಪದವೆಂಬುದೂ ಮುಖ್ಯವಾಗುತ್ತ ದೆಯಷೆ - 


ಹೆರಿಹೆರ (ಕನಿ)ಯ ಕಾಲಕ್ಕಾಗಲೇ ಈ ಕ್ಷೇತ್ರದ 
ಸ್ಥಳಾಂತರವಾಗಿದ್ದು ಹೇಮಕೂಟ ಮತ್ತು ಪಂಪಾ 
ಕ್ಷೇತ್ರಗಳು (ಮುಂದಿನ ತುಂಗಭದ್ರೆಯ ತಡಿಯಲ್ಲಿ) 
ಥೆಳಗಿಳಿದಿರಬಹುದೆಂಬ ಊಹೆಗೆ ಸ್ಥಳೀಯ ಪರಿಶೀಲನೆಯ 
ಅವಕಾಶ ಮಾಡಿಕೊಡುತ್ತದೆ. ಇಂತಹ ಐತಿಹಾಸಿಕ 
ಬದಲಾವಣೆಯನ್ನು ಗಮನಿಸುವಲ್ಲಿ “ಪಂಪಾಂಬಿಕಾ' 
ದೇವಿಯ ಪ್ರತಿಮೆಯೊಂದು ಗಮನ ಸೆಳೆಯುತ್ತದೆ, 
ಇದನ್ನು "ನದಿಯ ದೇವತೆ'ಯೆಂದು ಗುರುತಿಸುವುದು 
ಸೂಕ್ತವಾದೀತು.. ಇದು ಗಂಗೆಯಲ್ಲ ಎಂಬುದನ್ನೂ 
ಮರೆಯಬಾರದು. ಹಾಗೆ ಇದ್ದಿದ್ದಲ್ಲಿ ಹೆರಿಹರನೇ ಇಂಥ 
ವಿಚಾರ ಹೇಳಿದ ಮೊದಲಿಗನಾಗುತ್ತಿ ದ್ದ ನೆನ್ನಬಹುದು. 

ಎರಡನೆಯದಾಗಿ ಹೆರಿಹೆರನು "ಪಂಪಾಪತಿ 
ಎಂಬುದನ್ನು ಬುದ್ಧಿ ಪೂರ್ವಕವಾಗಿಯೇ ಬಳಸಿರುವುದಿಲ್ಲ. 
ಆದುದರಿಂದ ಚಂದ್ರಶೇಖರ ಕವಿಯು ಕಾವ್ಯದಲ್ಲಿ ಮಾತ್ರ 
"ಪಂಪಾರಮಣನ' ಎಂಬುದರಲ್ಲಿ ಪಾರ್ವತಿ 


ಇತಿಹಾಸ ದರ್ಶನ 


ಸಂಪಾ ಂಬಿಕಾ ಎಂಬುದು ಖಚಿತವಾಗಿ ಬಳಕೆಗೆ 
ಬಂದಿರುವುದನ್ನು ಗುರುತಿಸಬಹುದು. ಇದಾದನಂತರವೇ 
"ಸಂಪಾಪತಿ' ಎಂಬುದು ಈಶ್ವರ-- ನಿರೂಪಾಕ್ಷೆ ಎಂಬರ್ಥ 
ಗಳಲ್ಲಿ ಬಳಕೆಗೆ ಬಂದಿದೆ-ಎಂದರೆ ತಪ್ಪಾಗಲಾರದು. 


ಹರಿಹರನು "ಪಂಪಾವತಿ' ಎಂದು ಬಳಸಿರುವುದಿಲ್ಲ. 
ಇದರ ಬಗ್ಗೆ ಚಿಂತನೆ ಅಗತ್ಯ ಇಲ್ಲಿ "ಸಂಪಾ' ಎಂಬುದು. 
ಮೊದಲಿಗೆ ಮಾತೃದೇವತೆಯ ಹೆಸರಾಗಿದು, 
ರಾಮಾಯಣದಲ್ಲಿ ಬಳಕೆಯಾಗಿರುವುದು ಅದೇ ಅರ್ಥದಲ್ಲಿ 
ಎರಡನೆಯದಾಗಿ ಇದು ಮೊದಲಿಗೆ ವಿಷ್ಣು ಪ್ರಧಾನತೆಗೆ 
ಎಡೆಕೊಟ್ಟಿದ್ದರಿಂದ ಈ "ಸಂಪಾ' ಎಂಬ ದೇವಕೆಯರಿ 
ಪಾರ್ವತಿ--ಗಿರಿಜೆಯಾಗುವುದಿಲ್ಲ. ಆದರೆ ಗಿರಿಜಾ 
ಕಲ್ಯಾಣದನೆಂತರವೇ ಇದಕ್ಕೆ ಪ ಪಂಪಾಂಬಿಕಾ ಎಂಬುದು 
ಅನ್ವ ಯವಾದಂತಿದೆ. ಮೂರನೆಯದಾಗಿ ವಿರೂಪಾಕ್ಷ 
ಎಂಬುದನ್ನು "ಸಂಗಮನಾಥ'ನೆ ಒಂದು ಹೆಸರು ಎಂದು 
ಗುರುತಿಸಿದರೆ ತಪ್ಪಾಗಲಾರದು. ಹರಿ-ಹರ ಸಂಗಮ 
ದಿಂದಾಗಿ ಈ ಹೆಸರಿಗೆ ಪ್ರಾಮುಖ್ಯತೆಯ ಶೈವರಲ್ಲಿ ಬಂದು 
"ಪಂಪಾಪತಿ' ಬಳಕೆಗೆ ಬಂದಿರುವಂತಿದೆ. ಹೀಗೆ ರೂಢಿಗೆ 
ಒಗ್ಗಿದ ವಿಚಾರವನ್ನು ಬಿಟ್ಟಿರೆ ಪ್ರತಿಮೆಯಾಗಿ "ಪಂಪಾ 
ದೇವಿ'ಯು ಸಂಗಮನಾಥನ ಪ್ರಿಯೆಯಾಗುವುದಕ್ಕೂ 
ಮುಂಚಿನ ಹೆಂತದಲ್ಲಿ ಇದೊಂದು ವೈಸ್ಲೆವ-ವೈಷ್ಣವೀ 
ಪದವಾಗಿದ್ದು ದೆಂದು ಸೂಚಿಸಬಹುಡದಾಗಿದೆ. ನಾಲ್ಕನೆಯ 
ದಾಗಿ ಪ್ರಾಯಶಃ ಪಂಸಕನಿಯು ಈ ದೇವತೆಯನ್ನು 
ಕುಲದೈವವಾಗಿ ಪಡೆದೆ ವಂಕದನನಾಗುತ್ತಾನೆ. ಈ 
ಮಾತೃಪ್ರಧಾನತೆಗೆ ಪಂಸನ ಜೀವನದಲ್ಲಿ ಅಆಧಾರನನಂ 
ಶಿಷ್ಟೆರೂಟಿದಲ್ಲಿ ಗುರುತಿಸಬಹುದು. 


ಉಪಸಂಹಾರ 

ಹೇಮಕೂಟನನ್ನು ನೆತ್ತಿಯ ಭಾಗ, ಮಧ್ಯ ಅಥವ 
ನಡುವಿಭಾಗ ಮತ್ತು ಪಾದ ಅಥವಾ ತಳವಿಭಾಗ ಎಂದು 
ಪರಿಶೀಲಿಸುವುದ ರಲ್ಲಿ ಬಿಚಿತ್ಯವಿದೆ. 


ನೆತ್ತಿಯ ಭಾಗದೆ ಪ್ರಾಗೈತಿಹಾಸಿಕ ಗುಹೆಗಳು 
ಗಮನ ಸೆಳೆಯುತ್ತವೆ. ಒಂದು ಸುಮಾರು ಐದುನೂರು 
ಮಂದಿ ಸೇರಬಹುದಾದಷ್ಟು ದೊಡ್ಡದಾಗಿದ್ದು ಅದಕ್ಕೆ 
ಹೊಂದಿದಂತೆ ನೀರಿನೆ ಆಸರೆಯೂ ಇದೆ. ಹರಿಹರನ 
ಕಾಲದಲ್ಲಿಯೂ ಇವು ಪ್ರಧಾನವಾಗಿದ್ದಿರಬೇಕೆನ್ಸಿಸುತ್ತದೆ. 
ಒಂದು ಬಗೆಯಲ್ಲಿ ಇದನ್ನು ಸಿದ್ಧರ ಗುಹೆಗಳೆಂದು ಕರೆಯ 


್ರತಿಹಾಸ ದರ್ಶನ 


ಬಹುದಾಗಿದ್ದು ಇಂದಿಗೂ ಒಂದು ಅನಧೂತ ಮಠವು 
ಸ್ಥಾನಿತವಾಗಿದೆ. ಈ ಮಠದ ಐತಿಹಾಸಿಕತೆಗಿಂತಲೂ 
ಈ ಗುಹೆಗಳು ಮುಖ್ಯವಾಗಿವೆ. ಇದನ್ನು ಇಂದಿಗೂ 
ನಿರೂಪಾಕ್ಷಸಸ್ಸಿಧಿ'ಯೆಂದು ಸಂಗಣಿಸಿ ನಡೆದುಕೊಳ್ಳುವ 
ನೀರಶೈನ ಮನೆತನಗಳಿನೆ. 


ಮಧ್ಯಭಾಗದಲ್ಲಿ ಐತಿಹಾಸಿಕ ಅನಶೇಷಗಳಿದ್ದು 
ಇಲ್ಲಿಯ ದೇಗುಲಗಳು ಕಲ್ಯಾಣ ಚಾಲುಕ್ಯರ ಕಾಲದ 
ದೇಗುಲ ಸ ೈರೂಸವನ್ನು ನೆನನಿಗೆ ತರುತ್ತವೆ. ಇದರ 
- ಗರ್ಭಗುಡಿಗೆ ಸೇರಿಕೊಂಡಂತೆ ಒಂದೇ ಬಾರಿಗೆ 
"ಆಯಾ' ಮಾಡಿ ರಚಿಸಿದಂತಿದೆ. ನವರಂಗದ 
ಚೌಕಟ್ಟಿರುವುದರಿಂದ ರಂಗಭೋಗಕ್ಕೆ ಅನಕಾಶನಿದ್ದುದೂ 
ಅಲ್ಲದೆ ಗರ್ಭಗುಡಿಯ ಬಾಗಿಲುವಾಡದ ಲಲಾಟಿಕೇಂದ್ರ 
ದಲ್ಲಿ "ಗಜಲಕ್ಷ್ಮಿ ,'ಯ ಗುರುತಿದೆ. ಆದುದರಿಂದ 
ಇದೊಂದು ವಿಷ್ಣುದೇಗುಲವಿರಲು ಸಾಕು. ಕಂಬಗಳಲ್ಲಿ 
ಕೂಡ ಇಂಥ ಕಲ್ಪನೆಗೆ ಇಂಬುಕೊಡುವ ಚಿತ್ರಗಳಿವೆ. 
ಈಗ ಇದರಲ್ಲಿನ ಗರ್ಭಗೃಹವು ಬರಿದಾಗಿದೆ. 


ಇನ್ನು ತಳಭಾಗಕ್ಕೆ ಬಂದಲ್ಲಿ ವಿರೂಪಾಕ್ಷ ದೇಗುಲದ 
ಪ್ರಾಕಾರನಿಡೆ. ಇದರ ಮುಖ್ಯ ಗರ್ಭಗೃಹಗಳೂ 
ಲಕ್ಷ್ಮೀದೇವಿಯ ಕೆತ್ತನೆಯನ್ನು ಬಾಗಿಲುವಾಡದ 
ಲಲಾಟಕೇಂದ್ರದಲ್ಲಿ ಸಡೆದಿರುವುದೂ ಮುಖ್ಯ ವಿರೂಪಾಕ್ಷೆ 
ಲಿಂಗವಲ್ಲದೆ ಯ ಗುಡಿ, ಮತ್ತು ಅದಕ್ಕೂ 
ಹೊಂದಿಕೊಂಡ ನೆಲಮಾಳಿಗೆಯ ಹಂತದಲ್ಲಿ ಗುಲಗಂಜಿ 


ಮಾಧವ ಮೂರ್ತಿಯ ಗುಡಿಯಿದೆ. ಇದರ ಮುಂದೆ 
ಪಾತಾಳೇಶ್ವರಲಿಂಗವೂ ಇದೆ. ಇವೆರಡೂ ಒಂದೆಡೆ 
ನೆರೆಯಾದಂತೆ ಇರುವುದಂತೂ ಸೋಜಿಗವೇ ಆಗಿದೆ. 


ಇವುಗಳ ಮುಂದಿನ ಭಾಗಕ್ಕೆ ಭುವನೇಶ್ವರಿಯ ಗುಡಿ 
ಯಿದೆ. ಪಂಪಾಂಬಿಕೆಯ ವಾಹನವು ಯಾವುದೆಂದು 
ತಿಳಿಯುವುದಿಲ್ಲ ಆದರೆ ಭುವನೇಶ್ವರಿಗೆ ಸಿಂಹವಾಹನವಿದೆ. 
ಆದುದರಿಂದ "ಪಾರ್ವತಿ' ಪ್ರತಿಮೆಯೆಂದು ಅರ್ಚಕರು 
ಹೇಳುತ್ತಾರೆ. 


ಹೇಮಕೂಟದ ಸಂಬಂಧವನ್ನು ಪಡೆದ ಭಾಗ 
ವನ್ನು "ಹಂಪಿ' ಎಂದು ಇಂದು ಕರೆಯುತ್ತಿದ್ದಾರೆ. 
ಇದು ವಾಸ್ತವವಾಗಿ "ನಿಜಯನಗರ'ದಿಂದ ಬೇರೆಯ 
ದಾಗಿದ್ದು ಒಂದು ಕ್ಷೇತ್ರವಾಗಿ-ಅಗ್ರಹಾರವಾಗಿ ವಿದ್ಯಾ 
ಕೇಂದ್ರವಾಗಿ ಪ್ರಾಚೀನ ಸಾಂಪ್ರದಾಯಿಕತೆಯಿಂದ 


೧ಕತ್ಲಿ 


ಕೂಡಿದ ಸ್ಕಾ ನವಾಗಿ ವಿಜಯನಗರದ ಮೊದಲ ದೊರೆ 
ಯಾದ ಸಮು ನಂಶದ ಹರಿಹರಗೆ ಪಟಾ ಶಭಿಷೇಕದ 
ಸ್ಥಳವೂ ಆಗಿರುವ ಸಾಧ್ಯತೆಯಿದೆ. ವಿರೂಪಾಕ್ಷ 
ಲಿಂಗವನ್ನು ಹೇಮಕೂಟಿದ ತುದಿಯಿಂದ ಕಲ್ಯಾಣ 
ಚಾಲುಕ್ಯರ ಕಾಲದಲ್ಲಿ ನಡುಭಾಗಕ್ಕೂ ನೆಂತರ ವಿಜಯ 
ನೆಗರದ ಸ್ಥಾಪನೆಯ ವೇಳೆಗೆ ಈಗಿನ ತಳಭಾಗಕ್ಕೂ 
ವರ್ಗಾಯಿಸಿರಬಹುದು. ಇಂಥ ವರ್ಗಾವಣೆಯಿಂದ 
ಗುಲಗಂಜಿ ಮಾಧವ ಮೂರ್ತಿಯ ಸ್ಥಳಾಂತರವಾದಂತಿದೆ 


ಅನುವತಾನಿಸಬೇಕಾದ. ಒಂದು ಅಂಶವಿದೆ, 
ಸಂಪಾಂಬಿಕೆಯೆಂಬ ದೇವತೆಯ ವಿಗ್ರಹವನ್ನು 
ಸಮರ್ಥಿಸಲು "ಸಂಪಾಪತಿ' ಇದ್ದಿ ರೇಬೆಕಪೆ ಹರಿಹರನು 
ತಪ್ಪಿಕೂಡ ವಿರೂಪಾಕ್ತಲಿಂಗವನ್ನು "ಪಂಪಾವತಿ' 
ಎನ್ನುವುದಿಲ್ಲ. ಪಂಪಾಸತಿಯೇ ಗುಲಗಂಜಿ ಮಾಧವ 
ನಾಗಿದ್ದು ಸಂಗಮವಂಶದ ಅಧಿದೇವತೆಯಾಗಿದ್ದು ಹರಿಹರನ 
ಕಾಲಕ್ಕೆ ಅಥವಾ ಅದಕ್ಕೂ ಕೊಂಚ ಮುಂದಕ್ಕೆ 
ವಿರೂಪಾಕ್ಷ ಲಿಂಗಕ್ಕೆ ಪಾ ತ್ರಮುಖ್ಯತೆ ಬಂದಿರುವ ಸಾಧ್ಯತೆ 


ಪಂಪಾದೇವಿಯನ್ನು ಪಂಪಾಂಬಿಕೆಯೆಂದು ಕರೆಯುವ ಯಿದೆ. : ಈ ಹೆಸರುಗಳು ಇಂಥ ವಿಚಾರಕ್ಕೆ ಎಡಿ. 
ರೂಢಿಯೂ ವಿರೂಪಾಕ್ಷಲಿಂಗದ ಪ್ರತಿಷ್ಠಾಸನೆಯನ್ನು ಗೊಡುತ್ತವೆ. 
ಅನುಸರಿಸಿದಂತೆ ಕಂಡು ಬರುತ್ತಿದೆ. 

ಆಧಾರಗ್ರೆಂಥಗಳು 


ಗ: ಯೇ ಹಾ ಈ ಸ್ತಿ ಬಿ 


Dharwar, 1936. 


A Forgotten Empire by Robert Setwell 
ಗಿರಿಜಾಕಲ್ಯಾಣಂ-ಹರಿಹರ-ಸಂಪಾದನೆ ಡಾ|| ಎಂ.ಎಸ್‌, 
ರಕ್ಷಾಶತಕಂ- ಪಂಪಾಶತಕಂ, ಹರಿಹರ, ಸಂಪಾದನೆ ಎಸ್‌.ಎಸ್‌. ಬಸವನಾಳರು 

ಕರ್ನಾಟಿಕ ಸಂಸ್ಕ್ರತಿಯ ಸಂಶೋಧನೆ, ಕಪಟರಾಳ ಕೃಷ್ಣರಾವ್‌, ಉಷಾಸಾಹಿತ್ಯ ಮಾಲೆ ಮೈಸೂರು 
Tamtricism-A study of The 7೦8101 cult, by H.C. Das M.A. 

ಸಂಪಾಸಾ ್ಸಿನವರ್ಣನೆಂ-ಕನಿ ಚಂದ್ರಶೇಖರ, ಶರಣಸಾಹಿತ್ಯ ಗ್ರಂಥ ಮಾಲೆ (೧೯೫೫) 

Vijaya ial Sixcentenary Commemoration Vol V.E.S. Association 


ಸುಂಕಾಪುರ 


¢ Relics of Vigayanagar Glory by Sri A.K. Balasundaram-1948. 


೯ ವಿಜಯನಗರದ ಕಲೆ ಮತ್ತು ಸಾಹಿತ್ಯ-ಸಾಹಿತ್ಯ ಸಂಸ್ಕುತಿ ಅಭಿವೃದ್ಧಿ 


ಮೈಸೂರು ಸರ್ಕಾರ, ಬೆಂಗಳೂರು. 


ಇಲಾಖೆ (೧೯೫೬) 


೧೦, ಶ್ರೀ ಮದಾ ತ್ರಮಾಯಣವು-(ಸೆಷ್ಟಿ ಂಧಾಕಾಂಡವು) ಪಂಡಿತ ದೇವಶಿಖಾಮಣಿ ಅಳಸಿಂಗಾಚಾರ್ಯವಿರಚಿತವು 


ರ್ಗ) 


೦೧ ಸಂಸ್ಕೃತ ಶ್ರೀ ಮದ್ರಾ ರಾಮಾಯಣ ಸಾರಂ, ರಾಘವಾಚಾರ್ಯ. 


೧೭೪ 


ಇತಿಹಾಸ ದರ್ಶನ 


, 
' 


ಜ್‌ 


ಅಂಬ್ರಯ್ಯ ಮಠ" 


ಹೊಸಂಗಡಿಯ ಮೇಲೆ ಹೊಸ ಬೆಳಕು 


ಕ್ರಿ. ಶ. ೧೯೭೮ರ ಮೊದಲು ಇತಿಹಾಸದ ಪುಟ 
ಗಳಲ್ಲಿ ಮರೆಯಾಗಿದ್ದ ಹೊಸಂಗಡಿಯೆನ್ನುವ ಗ್ರಾಮ, 
ಇದೀಗ ವರಾಹಿ ಸುರಂಗ ವಿದ್ಯುದಾಗಾರದಿಂದ ತನ್ನನ್ನು 
ಗುರುತಿಸಿಕೊಳ್ಳು ತ್ತಿ ದೆ. ಕುಂದಾಪುರದಿಂದ ಪೂರ್ವಕ್ಕೆ 
೩೬ ಕೆ. ಮೂ. ದೊರದಲ್ಲಿ ಈ ಗ್ರಾಮವಿಜಿ. ಇದರ 
ಇತಿಹಾಸವನ್ನು ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯ” 
ಹಾಗೂ ಕ್ಷೇತ್ರಕಾರ್ಯದ ಮೂಲಕ ಬಿಚ್ಚಿಡುವ ಒಂದು 
ಪ್ರಯತ್ನ ಇದಾಗಿದೆ. ಇಲ್ಲಿಶಾಸನಗಳು, ನೀರೆಗಲ್ಲುಗಳು, 
ಮಾಸಿ ಕಲ್ಲುಗಳು, ಶಿಲಾಸ್ತಂಭಗಳು, ನಾಣ್ಯಗಳು, 
ಅಂದಿನರಮನೆಯ ಕುರುಹುಗಳು, ಮಠಗಳು, ದೇವ- 
ಸ್ಥಾನಗಳು, ಕೋಟಿಕೊತ್ತಲಗಳು, ಕೆರೆ-ಬಾವಿಗಳು, 
ಬದುಗಲ್ಲುಗಳು ಕಂಡುಬರುತ್ತಿದ್ದು. ಹೊಸಂಗಡಿಯ 
ಇತಿಹಾಸವನ್ನು ಸಾರಿ ಹೇಳುತ್ತಿವೆ. 


ಹದಿನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ 
ಹೊಸಂಗಡಿಯು ಹೊನ್ನೆಯ ಕಂಬಳಿಯೆಂಬ ಅರಸರ 
ರಾಜಧಾನಿಯಾಗಿತ್ತು. ಹೊನ್ನೆಯ ಕಂಬಳಿ ಬಂಕಿ- 
ಯರಸರ ವೆಂಕಟ ಸಾಮಂತನು ಕೊಲ್ಲೂರು ಮುಕಾಂಬಿಕ 


ದೇವಸ್ಥಾನವನ್ನು ಕಣಶಿಲೆಯಲ್ಲಿ ಕಟ್ಟಿ ಪುನೆರ್‌ 
ಪ್ರತಿಷ್ಠಾಪಿಸಿದರಂತೆ ಅಲ್ಲಿಯ ಶಿಲಾಶಾಸನ ತಿಳಿಸುತ್ತದೆ.! 
ಈ ಅರಸರ ಮೂಲ ಈಗಿನ ಕುಂದಾಪುರ ತಾಲ್ಲೂಕಿನ 
“ಹೊನ್ನೆಯಹಳ್ಳಿ”. “ಹೊನ್ನೆಯ” ಎನ್ನುವುದು ಅವರ 
ಮೂಲಸ್ಥಾನೆವಾದರೆ, ಕಂಬಳಿ? ಎನ್ನುವುದು ಅವರೆ 
ಅಡ್ಡ ಹೆಸರು. ಈಗಲೂ “ಕಂಬಳಿ” ಅನ್ನುವ ಅಡ್ಡ 
ಹೆಸರು ಬಂಟಿ ಸಮುದಾಯದಲ್ಲಿ ಪ್ರಚಲಿತದಲ್ಲಿರು 
ವುದರಿಂದ ಇನರು ಈ ಸಮುದಾಯಕ್ಕೆ ಸೇರಿದವರಾಗಿರ 
ಬಹುದೆಂಬ ಅಭಿಪ್ರಾಯವಿದೆ.2 


«ಕ್ರಿ. ಶ. ಹನ್ನೆರಡನೇ ಶತಮಾನದಲ್ಲಿ ಹುಂಚದ 
ಶಾಂತರ ಕುಲದ ಜೈನರು ಬಂದು ತುಳುನಾಡಿನ ಆಳುವ 
ಅರಸರ ಹೆಂಗಸರನ್ನು ಮದುವೆಯಾಗಿ ಅವರ ಸಂತತಿ 
ಜೈನಬಂಟರು ಬಲ್ಲಾ ಳರಾಗಿ ೧೮ನೇ ಶತಮಾನೆದ 
ವರೆಗೆ ತುಳುನಾಡನ್ನು ಆಳಿದರು. ಹೊಸಂಗಡಿಯ 
ಹೊನ್ನೆಯ ಕಂಬಳಿಯರಸರು ಏಳು ಸೀಮೆಯನ್ನು 
ಹೊಂದಿದ ಜೈನ ಬಂಟರು” ಎನ್ನುವ ಅಭಿಪ್ರಾಯವೂ 
ಇದೆ.3 


* ಆಡಳಿತ ಸಹಾಯಕ್‌, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ್ಕ ಹೊಸಂಗಡಿ, ಕುಂದಾಪುರ ತಾ| ೫೭೬೨೮೨ 

] ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಕಾರ್ಯನಿರ್ವಾಹಕ ಮಂಡಳಿ ಪ್ರಕಟಿಸಿದ ೧೩ನೇ ಶತಮಾನದ ಶಿಲಾಲೇಖ 
ತಿಳಿಸುತ್ತದೆ. (ಶ್ರೀಕ್ಷೇತ್ರ ಕೊಲ್ಲೂರು, ಅನುಬಂಧ ಪು. ೧೬ ಮತ್ತು ೧೭) 

2 “Studies in Tuluva History and Culture” : Dr. ಔ, Gururaja Bhat Published by 


himself in 1975, P. No. 106 


3 “ಪ್ರಾಚೀನ ತುಳುನಾಡು”, ದಿ, ಎನ್‌. ಎಸ್‌. ಕಲ್ಲೆ ಮತ್ತು ಶ್ರೀ ಎನ್‌. ಎಸ್‌, ಶೀನಪ್ಪ ಹೆಗ್ಗೆ ಪ್ರಕಾಶಕರು : ಶ್ರೀನುತಿ 


ಇಂದ್ರಾ ಕಿಲ್ಲೆ ನುಂಗಳೊರು-೧೯೫೪ ಪು. ಸಂ. ೧೨೦ 
ಮೀ 


- ಇತಿಹಾಸ ದರ್ಶನ 


"ವಿಜಯನಗರದ ಸದಾಶಿವರಾಯನ ಆಣತಿಯ 
ಮೇಕಿಗೆ ತುಳು ರಾಜ್ಯವನ್ನು ಕೆಳದಿಯ ಸದಾಶಿವ 
ನಾಯಕನು ಆಳುತ್ತಿದ್ದನೆಂಬ ಉಲ್ಲೇಖವು ೧೫೫೪ನೇ 
ಇಸವಿಯ ಅತಿ ಪ್ರಾಚೀನ ಶಾಸನದಿಂದ ಗೊತ್ತಾಗುತ್ತದೆ? 
ಎಂದು ಸೂರ್ಯನಾಥ ಕಾಮತರು ಉಲ್ಲೇಖಿಸು 
ವುದರಿಂದ* ಈ ಹಿಂದೆ ಸ್ವತಂತ್ರವಾಗಿಯೇ ಆಳುತ್ತಿದ್ದ 
ಹೊನ್ನೆಯ ಕಂಬಳಿಯರಸರು ಕೆಳದಿಯ ಸದಾಶಿವ 
ನಾಯಕನ ಕಾಲಕ್ಕೆ (೧೫೩೦-೬೬) ಕೆಳದಿಯ ಅಧೀನ 
ಅರಸರಾಗಿ ಆಳಿದರೆಂದು ಕಾಣುತ್ತದೆ. ಇವರು 
ಕುಂದಾಪುರ ತಾಲ್ಲೂಕಿನ ಕೊಲ್ಲೂರು, ಬಗ್ಗವಾಡಿ, 


ಮುಗಿನಾಡು, ಅರುನಾಡು, ಕದರಿ, ಕಬ್ಬನಾಡು 
ಗಳಲ್ಲದೆ. ಘೆಟ್ಟಿದ ಮೇಲಿನ ಸಟ್ಟಿಗುಪ್ಪೆ ಮತ್ತು 
ಬಿದರೂರನ್ನು ಆಳುತ್ತಿದ್ದರು” ಎಂದು “ಪೆಛದಿ 
ನೈಪವಿಜಯ”ದಲ್ಲಿ . ಉಲ್ಲೇಖಿಸಲಾಗಿದೆ... ತಮ್ಮ 


ಆಡಳಿತವನ್ನು ಶಿವಮೊಗ್ಗ ಜಿಲ್ಲೆಯವರೆಗೂ ವಿಸ್ತರಿಸಿದ್ದ 
ರಿಂದ ಎರಡೂ ಕಡೆಯ ಆಡಳಿತದ ಅನುಕೂಲಶೆಯ 
ದೃ ಷ್ಟಿ ಯಿಂದ ಹೊಸಂಗಡಿಯನ್ನೆ € ರಾಜಧಾನಿಯನ್ನಾಗಿಸಿ 
ಕೊಳ್ಳ ಬೇಕಾದುದು ಹೊನ್ನೆಯ ಕಂಬಳಿಯರಸರಿಗೆ. 
ಚಟ [ಹಿತ- 


ಈ ಅರಸರ ವಂಶಸ್ಥರಲ್ಲಿ ಪ್ರಧಾನವಾಗಿ ಕೇಳಿ- 
ಬರುವ ಹೆಸರುಗಳೆಂದರೆ; ತಿರುಮಲ ಕಂಬಳಿ, 
ಬಂಕಿಯರಸ ಅಥವಾ ಹೊನ್ನ ಕಂಬಳಿಯ ಮೊಮ್ಮಗ 


ನೆಂಕಟಿ ಸಾಮಂತ? (ಈತ ಬಂಕಿಯರಸನ ವಂಶದ 
ಸಂಕಣ್ಣ ಸಾಮಂತನ ಅಳಿಯನೆಂಬ ಅಭಿಪ್ರಾಯವೂ 
ಇದೆ), ಸಾಮಂತ ಬಂಕಿಯರೆಸ ಹೊನ್ನ! ಕಂಬಳಿ 
ಹೊನ್ನ ಕಂಬಳಿ ಪಂಡರಿದೇವ,19 ಹೊನ್ನೆ ಕಂಬಳಿ ಒಡೆಯ 
ಶಂಕರದೇವಿ ಅಮ್ಮ! ಬಂಕಿಯರಸ ಹೊನೈಕಂಬಳಿ 
ಒಡೆಯ ಅಮ್ಮಿ ದೇವಿ ಅಮ್ಮ! ಹೆರಿಯ ಹೊನ್ನೆಯ 
ಕಂಬಳಿ!3 ಇತ್ಯಾದಿ, 


| ಎವರ್‌. ಗಣಸತಿರಾನ್‌ ಐಗಳ ಅವರನ್ನು 
ಹೊರತುಪಡಿಸಿ ಹೊಸಂಗಡಿಯ ವಿಷಯವಾಗಿ ಬೆಳಕು 
ಬೆಳಕು ಜೆಲ್ಲಿದವರೆಂದರೆ ದಿ. ಪಿ. ಗುರುರಾಜ ಭಟ್ಟಿ 
ಕೊಬ್ಬರೆ ಎಂದು ಹೂ. ಹಲವು ಇತಿಹಾಸ 1 


ಹೆ ಸಂದರ್ಭಕ್ಕನುಸಾರವಾಗಿ ಹೊಸಂಗಡಿಯನ್ನು ' 
ಉಲ್ಲೆ (ಖಿಸಿದ್ದಾ ರೆಯೇ ವಿನಾ ಇದನ್ನೇ ಕೇಂದ್ರ ವಾಗಿಟ್ಟು 
ಕೊಂಡು ಕೆಲಸ ಮಾಡಿದ್ದು ತುರತ. 
ಇದೀಗ ಈ ಕುರಿತಂತೆ ಪೂರ್ಣ ಪ್ರಮಾಣದ ಸ ಸಂಶೋಧನೆ 
ಯನ್ನು ಕೈಗೊಳ್ಳಲಾಗಿದೆ." 


ರಾಜಧಾನಿಯಾಗಿ ಹೊಸಂಗಡಿ 

ಹೊಸಂಗಡಿಯ ಹೊನ್ನೆಯ ಕಂಬಳಿಯರಸೆರೆ 
ರಾಜಧಾನಿಯಾಗಿತ್ತೆಂಬುದು ನಿರ್ವಿವಾದ ಸಂಗತಿ 
ಯಾಗಿದೆ. - ಅದಕ್ಕೆ ಆಧಾರವಾಗಿ ಅಂದು ಕಟ್ಟಿಸಿದೆ 


4 “ಕೆಳದಿ ಐತಿಹಾಸಿಕ ನಿಬಂಧಗಳು”, ಸಂ. ಡಾ|| ಜೈ ಎಸ್‌, ದೀಕ್ಷಿತ್‌, ಭಾಷಾಂತಕಾರರು ಜೆ. ವಿ. ಘಾ ಪ್ರಕಾಶಕರು : 


ಕೆಳದಿ ನಸು ಸಂಗ್ರಹಾಲಯ ಮುತು, ಇತಿಹಾಸ ಸಂಶೋಧನ ಸಂಸ್ಥೆ, ಕೆಳದಿ, 
pe) J, pd) ಇ 
5 “ಕೆಳದಿ ನ್ನಪನಿಜಯೆ”, ಗದ್ದಾನುವಾದ ಶ್ರೀ ಕೆಳದಿ ಗುಂಡಾಜೋಯಿಸ್‌, ಪ್ರಕಾಶನ : 


ಪು. ಸಂ. ೧೨೦-೧೨೧ 


೧೯೮೯, ಪು. 


6 “Studies in 0101೩ History” Dr. Gururaja Bhat, P. No: 106 
೧4ನೇ ಶತಮಾನದ ಕೊಲ್ಲೂರು ಮೂಕಾಂಬಿಕ ದೇ ವಸ್ಥಾನದ ಶಿಲಾಲೇಖ ಉಲ್ಲೇಖಿಸುತ್ತ ದೆ. 


8" “ಕುಂದಾಪುರೆ ತಾಲ್ಲೂಕು ದರ್ಶನ”, ಕನರಾಡಿ ವಾದಿರಾಜ ಭಟ್‌, ಬಿ.ಎಚ್‌. ಪ್ರಕಾಶನ ; 


೧೯೮9, ಪು. ಸಂ, ೨೬ 


9 ಸಾವಂತ ಬಂಕಿಯೆರಸ ಹೊನ್ನ ಕೆಂಬಳಿಯು ಮುಕಾಂಬಿಕಾ ದೇವಿ ದೇನಸ 


ಶಿಲಾಶಾಸ 
10 ಹೋ ಸಾ List 11, 53, P. 852 
11 ಸ್ಥಳ ಕ ಹೊಸಂಗೆಡಿಯ ವಿರೂಪಾಕ್ಷ ದೇವಸ್ಥಾ ನದೆ 


ಇಲ್ಲಿಯ ನೀಲಕಂಠೇಶ್ವ ರದೇ ವಸ್ಕಾ ನದಲ್ಲಿ ನೆ 


ಗಾಂಧೀನಗರ. ಬೆಂಗಳೂರು 


ನಕ್ಕೆ ಬಿಟ್ಟಿ ಉಂಬಳಿ ಕುರಿತ ಕ್ರಿ. ಶ. ೧೪೪೨ರ 


ಲ್ಲಿ ನೆಟ್ಟ ಕಲ್ಲು-ಕ್ರಿ,ಶ, ೧೫೪೩ 


ಟಕಲ್ಲು-ಕ್ರಿ, ಶ. ೧೫೪೧ 


ಗಿಗಿ 


12 ನೆಗರದ ಮತಿ ತ್ರಿಕೈವುಗದ ವ ಮಠೆದೆ ಅಂಗಳದಲ್ಲಿ ನೆಟ್ಟಿ ಕೆಲ್ಲು- ಕ್ರಿ. ಶ. ೧೫೫೨ 


13 ಕೊಲ್ಲೂರು ಮುಕಾಂಬಿಕಾ ದೇನಸ್ಥಾನದಲ್ಲಿರುವ ಕ್ರಿ 


14 ಅಂಬ್ರಯ್ಯೆನುಕ, ಹೊಸಂಗಡಿ ಇನರು ಈ ಕುರಿತಂತೆ ಸಂಶೋಧನೆ ಕೈಗೊ 


೧೭೬ 


ಶೆ, ೧೪೮೨ರ ಶಿಲಾಶಾಸನ 


ಗೊಂಡಿದ್ದಾರೆ 
ಎ 


ಇತಿಹಾಸ ದರ್ಶನ 


ಅರಮನೆಯ ಅಳಿದುಳಿದ ಭಾಗಗಳು ಸಾಕ್ಷಿ ನುಡಿಯು 
ತ್ತವೆ, : ಹೊಸಂಗಡಿಯ ಆಗಿರುವ ಸೇಟಿಯಿಂದ 
ಒಂದೂವರೆ ಕ. ಮೂ. ವರೆಗೂ (ಕುಂದಾಪುರಡಿಡೆಗೆ 
ಹೋಗುವ ರಾಜ್ಯ ರಸ್ತೆಯ ಎಡಬಲಗಳಲ್ಲಿ) ನಡೆದಾಡಿ 
ದರೆ ಈಗ ಅಲ್ಲಲ್ಲಿ ಮನೆಗಳು, ಅಂಗಡಿಗಳು, ಶಾಲೆಗಳು 
ಕಟ್ಟಲಾಗಿದ್ದು ಹಿಂದಿನ ಈ ಅವಶೇಷಗಳು ಕಾಣಬರು 
ತ್ತವೆ. ಇಲ್ಲಿ ಕಂಡುಬರುವ ಲೆಕ್ಕವಿಲ್ಲದಷ್ಟು ಬಾವಿಗಳು, 
ಕೆರೆಗಳು, ಅನೆ ಕುದುರೆ ನಿಲ್ಲುವ ಸ್ಕಳಗಳು ಅವುಗಳಿಗೆ 
ಕುಡಿಯಲೆಂದು ಇರಿಸಲಾದ ದೊಡ್ಡ ದೊಡ್ಡ (೫೦೦ 
ಕೊಡಪಾನ ನೀರು ಹಿಡಿಯಬಹುದಾದ) ನೀರಬಾಫಿಗಳು, 
ಅಸರೂಪದ ಕಲ್ಲುಬಂಡೆಗಳು, ಶಿಲಾಸ್ತಂಭಗಳೆಲ್ಲ ಇದು 
ರಾಜಧಾನಿಯೇ ಆಗಿತ್ತೆಂದು ಮೂಕ ಸಾಕ್ಷಿ ನುಡಿಯು 
ತೃವೆ, 


ಹೊನ್ನ ಕಂಬಳಿಯರಸರು ಶೈವ ಸಂಪ್ರದಾಯ 
ದವರೇ ಹೊರತು ಜೈನರಾಗಲಿ, ಶಾಂತರ ಕುಲದ ಜೈನ 
ರಾಗಲಿ, ಈಗಿನ ನಾಡವರಾಗಲಿ ಅಲ್ಲ ಎಂಬುದು ನನ್ನ 
ಖಚಿತ ಅಭಿಪ್ರಾಯ, ಅಂದಿನ ತುಳುನಾಡ ಅರಸರಲ್ಲಿ 
ಹೆಚ್ಚಿನವರು ಜೈನ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದುದ 
ರಿಂದಲೂ, ಸ್ನೇಹಪರರಾದ ಇವರು ಅವರೊಂದಿಗೆ ನಿಕಟ 
ಸಂಪರ್ಕ ಇಟ್ಟುಕೊಳ್ಳಲು ಇಷೆ ಸ ಪಡುವವರಾಗಿದ್ದು ದ 
ರಿಂದಲೂ, ಅವರೊಂದಿಗೇ ಕೂಡಿಬಾಳುವ ಅನಿವಾರ್ಯತೆ 
ಯಿಂದಲೂ ಅಂದಿನ ತುಳುನಾಡವರಲ್ಲಿ ರೊಢಿಗತವಾಗಿ 
ಬೆಳೆದು ಬಂದ ಅಳಿಯ ಕಟ್ಟಿನ ಸಂತಾನದ ಪದ್ಧತಿಯನ್ನು 
ಇವರೂ ರೂಢಿಸಿಕೊಂಡಿರುವುದರಲ್ಲಿ ಆಶ್ಚರ್ಯವೇನೂ 
ಇಲ್ಲ, ಕ 


ನನ್ನ್ನ ಹೇಳಿಕೆಗೆ ಇನ್ನೂ ಪೂರಕವಾದ ಅಂಶಗಳೆಂದರೆ: 
ಈ ಪ್ರದೇಶದಲ್ಲಿ ಜೈನ ಬಸದಿಗಳ ಸುಳಿವಿಲ್ಲ. ಬದಲು 
ಜಂಗಮ ಮಠ, ಮಾತಿನ ಮಠ (ಮಹತ್ತಿನ ಮಠ), 
ಹಲವಾರು ಮಠಗಳ ಸ್ಥಾಪನೆಯಾದದ್ದು ಕಂಡುಬರು 


ನಮಗೆ ಹೊಸತು” 


ತ್ತದೆ. ಶಾಂತೇಶ್ವರ, ನೀಲಕಂಠೇಶ್ವರ, ವಿರೂಪಾಕ್ರ, 
ನೀರಭದ್ರ, ಈಶ್ವರ, ಶಂಭುಲಿಂಗ, ರಾಮಲಿಂಗೇಶ್ವರ 
ಹೀಗೆ ಶೈವ ಸಂಪ್ರದಾಯದ ದೇವಸ್ಥಾನಗಳನ್ನು 
ಪ್ರತಿಷ್ಠಾಪನೆ ಮಾಡಿದುದಕ್ಕೆ ದಾಖಲೆಗಳಿವೆ.15 
ಶಂಭಲಿಂಗ ದೇವರು ಹಾಗೂ ಬ್ರಾಹ್ಮಣರ ಛತ್ರಶ್ಕಾಗಿ 
ಉಂಬಳಿ ಬಿಟ್ಟಿ ಹೊಲಗಳಲ್ಲಿಯ ಬದುಕಲ್ಲುಗಳಲ್ಲಿ ಲಿಂಗ 
ಮುದ್ರೆ ಕಲ್ಲುಗಳು ಹಾಗೂ ವಾಮನ ಮುದ್ರೆಯುಳ್ಳ 
ಕಲ್ಲುಗಳನ್ನು ನೆಟ್ಟಿದೆ.16 ಇವರು ಶೈವರು ಎನ್ನಲು 
ಇಲ್ಲಿಯ ಸ್ಥಳೀಯ ಹೆಸರುಗಳನ್ನು ಕೇಳಿ : ಬಸವಾಪುರ, 
ಬಸಪ್ಪನ ಕೆರ್ರಿ! ಭದ್ರಾಪುರ, ಮಠದಬಾಗಿಲು 
ಇತ್ಯಾದಿ. 


ಹೊನ್ನ ಕಂಬಳಿಯವರು ಕುಂದಾಪುರ ತಾಲೂಕಿನ 
“ಹೊನ್ಸೆಯ” ಹಳ್ಳಿಯವರು, “"ಪಂಬಳಿ” ಎನ್ನುವ 
ಹೆಸರು ಈಗಿನ ಬಂಟಿ ಸಮುದಾಯದಲ್ಲಿ ಬಳಕೆಯಲ್ಲಿದೆ 
ಎಂದು ವಿದಾ ಸಂಸರು ಅಭಿಪ್ರಾಯಿಸಿರುವರಾದರೂ; ನನ್ನ 
ತಿರುಗಾಟದಲ್ಲಿ ಹೊನ್ನೆಯಹಳ್ಳಿ ಇನ್ನೂ ಸಿಕ್ಕಿಲ್ಲ. ಅಷ್ಟೇ 
ಅಲ್ಲ ಬಂಟಿ ಸಮುದಾಯದಲ್ಲಿ “ಕಂಬಳಿ? ಎನ್ನುವ ಶಬ್ದ 
ಎನ್ನುವುದು ಕೇಳಿಬಂದಿತು, 
ಇನ್ನೂ ಈ ಕುರಿತಂತೆ ಶೋಧೆ ಮುಂದುವರಿದಿದೆ. 
ಹೊನ್ನ ಕಂಬಳಿಯರಸರ ಹಿರಿಯರು ಚಿನ್ನದಲ್ಲಿ ಕಂಬಳಿ 
ಯನ್ನು ಕೆತ್ತಿಸಿದ ಅಥವಾ ನೇಯ್ದ ಶ್ರೀಮಂತ ಕುಟುಂಬ 
ದವರಾಗಿರಬಾರದೇಕೆ ? ಉತ್ತರ ಕರ್ನಾಟಕದಲ್ಲಿ 
ಪ್ರಚಲಿತದಲ್ಲಿರುವಂತೆ : ಮೆಣಸಿನಕಾಯಿ ಮಾರು- 
ವವರು ಮೆಣಸಿನಕಾಯಿಂಯವರು, ಉಳ್ಳೇಗಡ್ಡೆ ಬೆಳೆಯು 
ವವರು ಉಳ್ಳಾಗಡ್ಡೆ ಯವರು, ಕುದುರೆ ಕಟ್ಟಿದವರು 
ಕುದುರೆಯವರು, ಬೆಲ್ಲ ಮಾಡುವವರು ಬೆಲ್ಲದವರು 
ಆದಂತೆ ಬಂಗಾರದ ಕಂಬಳಿಯನ್ನು ಮಾಡಿಸಿದವರು 
*ಹೊನ್ಸೆ-ಕಂಬಳಿ”ಯವರೆಂದು ಏಕಾಗಿರಬಾರದು ? 
ಕಂಬಳಿ ಎನ್ನುವ ಶಬ್ದ ಜಾತಿ ಸಂಕೇತವೇ ಆಗಿರ 


15 ಹೊಸಂಗಡಿಯೆ ೧೬ನೇ ಶೆತನಾನದ ನಾಲು, ಶಿಲಾಶಾಸನಗಳು 


ಕೆ 


16 ಸಂಪಂಗಿ ಕೋಟಿ ಶಂಭುಲಿಂಗ ದೇವಸ್ಥಾನದ ಅಂಗಳದಲ್ಲಿರುವ ಕ್ರಿ.ಶ. ೧೫೬೬ರ ಮೂರು ಶಿಲಾಶಾಸನಗಳು 


17 ಇದೊಂದು ಗಂಂಪುಗುಂಪಾದೆ ಮನೆಗೆಳಿಂದ ಕೂಡಿದ ಮಲೆನಾಡಿನಲ್ಲೇ ಅಪರೂಪವಾದ ಊರು, 
ಒಳಚರಂಡಿಯ ವ್ಯವಸ್ಥೆಯ ಅನಶೇಷಗಳನ್ನು ನಾವಿಲ್ಲಿ ಕಾಣಬಹುದು, 


ದಂಡೇ ಇದೆ. 


ಇಲ್ಲಿ ಕೆರೆ ಬಾವಿಗಳ 
ಇದೀಗ ಹುಲಿಗಳ, ಕಾಡು- 


ಕೋಣಗಳ ವಾಸಸ್ಥಳವಾಗಿರುವ ಇದು ದಟ್ಟ ಅರಣ್ಯದಲ್ಲಿದೆ. 


ಇತಿಹಾಸ ದರ್ಶನ 


೧೭೭ 


ಬೇಕೆಂದೇನೂ ಇಲ್ಲ. 
ಬಹುದು. 


ಆದು ವಸ್ಮುರೂಪವೂ ಆಗಿರ 


ಹೊಸಂಗಡಿಯಿಂದ ಸುಮಾರು ಏಳು ಕೆ. ಮೂ. 
ದೂರದ ದಟ್ಟಿ ಅರಣ್ಯದ ಹರಿದ್ವರ್ಣದಲ್ಲಿರುವ ಒಂದು 
ಹಳ್ಳಿ ತೊಂಬೊಟ್ಟು. ಅಲ್ಲಿ ಹೋಗಿ ಕ್ಷೇತ್ರಕಾರ್ಯ 
ವತಾಡಿದಾಗ ತಿಳಿದುಬಂದ ಸಂಗತಿಯೆಂದರೆ, 
"ಹೊನ್ನೆಯ' ಮನೆತನದವರು ಇಲ್ಲಿ ವಾಸವಾಗಿದ್ದರಂತೆ!8 
ಎಂದು ಹೇಳುತ್ತಾ ಅಳಿದುಳಿದ ಮನೆಯೊಂದನ್ನು 
ಇಂದಿಗೂ ಅಲ್ಲಿಯನರು ತೋರಿಸುತ್ತಾರೆ. ಇಲ್ಲಿಯ 
ಗಣಪತಿ ದೇವಸ್ಥಾ ನಡ ಅಂಗಳದಲ್ಲಿ ಅಸ್ಪಷ್ಟ ಒಕ್ಕಣೆ 
ಯುಳ್ಳ ಶಾಸನನೊಂದಿದೆ. ಅದನ್ನು ಓದಲು ಸಾಧ್ಯ 
ವಾದರೆ ಬಹುಶಃ ಹೊನ್ನಕಂಬಳಿಯವರ ಬಗ್ಗೆ ಇನ್ನೊ 


ಸ್ವಲ್ಪ ಹೊಸ ಬೆಳಕು ಬಿದ್ದೀತು ಎನ್ನಿಸುತ್ತದೆ. 
ತೊಂಬಟ್ಟೀ ಇವರ ಮೂಲಸ್ಥಾನವಾಗಿದೆ ಎಂದು ದೃಢ 


ವಾಗಿ ಹೇಳಲಾರೆನಾದರೂ ಇನರ ಹಿರಿಯರು ಉತ್ತರ 
ಕರ್ನಾಟಕದ ಯಾವುದೋ ಭಾಗದಿಂದ ಬಹು ಹಿಂದೆಯೇ 
ಇಲ್ಲಿಗೆ ಬಂದು ನೆಲೆಸಿರುವ ಸಾಧ್ಯತೆಯನ್ನು ತಳ್ಳಿಹಾಕು 
ವಂತಿಲ್ಲ. 


ಸಮಾಜ 

ತನ್ನ ಸೀಮೆಯಲ್ಲಿರುವ ಮೂಲನಿವಾಸಿಗಳಾದ 
ಕುಡುಬಿ ಜನಾಂಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದ 
ಅವರು ಉಳಿದ ಜನಾಂಗಗಳಾದ ನಾಡವರು, 
ಬ್ರಾಹ್ಮಣರು, ದಾಸರು, ಗೊಲ್ಲರು, ಗಾಣಿಗರು, 
ಬೋವಿಗಳು, ಬಿಲ್ಲವರು, ಬಂಡಾರರು, ಕೊಂಕಣಿಗಳು, 
ನಾಯಕರ ಮಧ್ಯೆ ಸಾಮರಸ್ಯ ನೆಲೆಗೊಳ್ಳುವಂತೆ ವ್ಯವಸ್ಥೆ 
ಮಾಡಿದ್ದರು. ಅವರವರ ಹಕ್ಕಿನೆ ಭೂಮಿಯನ್ನು 
ಯಾವ ಕಲಹವಿಲ್ಲದೆ ಅವರವರೇ ಸಾಗುವಳಿ ಮಾಡಿ 
ಕೊಂಡಿರಲು ಹಾಗೂ ಬೇರೆಯವರು ಕೈಯಿಕೃದಂತೆ 
ಕಾನೂನು ಕ್ರಮವಿತ್ತು. ಒಂದು ವೇಳೆ ಭೂಮಿಯ 
ಯಾ ಸ್ವತ್ತಿನ ಒಡೆಯನೊಬ್ಬ ದಾತಾರಂಲ್ಲದೆ ಸತ್ತು 
ಹೋದರೆ ಅದನ್ನು ಸರಕಾರಕ್ಕೆ ಸೇರಿಸಿಕೊಳ್ಳದೆ ಸದರಿ 
ಯನನಿಗೆ ಸಂಬಂಧಪಟ್ಟಿ ಆಸ್ತಿಯನ್ನು ಅದೇ ಗೋತ್ರದ 
ಉಳಿದವರಿಗೆ ಹೆಂಚಲಾಗುತ್ತಿತ್ತಂದು ಈ ಅರಸರ 


ಪ್ರಾಚೀನ ಶಾಸನವೊಂದು 
ಸರ್ವಧರ್ಮ ಸಹಿಷ್ಣುಗಳಾದ ಇವರು, ಅನೇಕ ದೇವ. 
ಸ್ಥಾನಗಳಿಗೆ ಧಾರಾಳ ಉಂಬಳಿಯನ್ನು ನೀಡಿದ್ದಲ್ಲಿ 
ಪ್ರತಿವರ್ಷದ ಖರ್ಚಿಗೆ ಯಾನ ತೊಂದರೆಯೂ ಆಗದಂತೆ 
ನೋಡಿಕೊಳ್ಳುತ್ತಿದ್ದರು. 


ಜನರು ತಮತಮಗೆ ನಿರ್ದಿಷ್ಟಪಡಿಸಲಾದ ಕೆಲಸ 
ವನ್ನು ಮಾಡಿಕೊಂಡಿದ್ದು ಸಮಾಜದಲ್ಲಿ ಸಂಘರ್ಷಕ್ಕೆ 
ಅವಕಾಶವಿಲ್ಲದಂತೆ ಸ್ನೇಹ ಜೀವನೆ ಸಾಗಿಸುತ್ತಿ ದ್ವರು. 
ಕುಡಿಯುವ ನೀರಿಗಾಗಿ ಅನೇಕ ಬಾವಿಗಳನ್ನು ತೆಗೆಸಿ 
ದ್ದರು ನೀರಾವರಿಗೆ ಅನುಕೂಲವಾಗಲೆಂದು ಹಲವಾರು 
ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿಸಲಾಗಿದೆ. ಇವು 
ಗಳಲ್ಲಿ ಕೋಟಿಕೆಕೆ ಸುಮಾರು ೧೫ ಎಕರೆ ವಿಸ್ಮೀರ್ಣ 
ವುಳ್ಳ ಸಮೃದ್ಧ ನೀರಿರುವ ಕೆಕೆ. “ಕೋಟಿಕೆರೆ ತಮ್ಮ? 
ನೆಂಜೇ ಹೆಸರಾದ ಇನ್ನೊಂದು ಕೆರೆ ಸುಮಾರು ೧೦ 
ಎಕರೆ ವಿಸ್ತೀರ್ಣವುಳ್ಳದ್ದು, ಬಸವಪ್ಪನಕೆರೆ ಇದು 
ಸುಮಾರು ೬ ಎಕರೆ ವಿಸ್ತೀರ್ಣವುಳ್ಳದ್ದು. ಇಂಥ 
ಕೆರೆಗಳ ಸಹಾಯದಿಂದ ಜನನಿಗೆ ನೀರು ಹೆರಿದು 
ಹೋಗುವ ವ್ಯವಸ್ಥೆ ಯನ್ನು ಆ ಕಾರಣಕ್ಕಾಗಿ ಅಂದಿನವರು 
ಮಾಡಿದ ಅಗೆತನನ್ನು ಇನ್ನೂ ಅಲ್ಲಲ್ಲಿ ಕಾಣಬಹು 
ದಾಗಿದೆ. ಈ ವ್ಯವಸ್ಥೆಗಳು ಊರಿಗೆ ಮಾತ್ರ ಸೀಮಿತ 


ವಾಗಿರಜಿ ಗಿರಿಕೋಟಿಗೂ ವಿಸ್ತರಿಸಿದ್ದವು ಎನ್ನುವುದು ' 


ಗಮನಿಸಬೇಕಾದ ಅಂಶ. 


ಈಗ ಕಾಡಿನಲ್ಲಿ ಗಿಡಗಂಟೆಗಳಿಂದ ಮುಚ್ಚಿ- 
ಹೋಗಿರುವ, ಈಗ ಚಿಕ್ಕ ಕುಂಬ್ರಿಯೆಂದು ಕರೆಯ 
ಲಾಗುತ್ತಿರುವ, ಹಳೆತಲೆಮಾರಿನವರ ಬಾಯಲ್ಲಿ ಇಂದೂ 
ಅದು ಹಳೆಸೇಟಿಯೆಂದೇ ಕರೆಯಲಾಗುತ್ತಿರುವ ಪ್ರದೇಶ 
ಅಂದಿನ ಸಂತೆಮಾಳವಾಗಿತ್ತು. ಈ ಭಾಗದಲ್ಲಿ 
ಹಲವಾರು ಸಾಲುಸಾಲಾದ ಕಟ್ಟೋಣದ ಕುರುಹು 
ಗಳನ್ನೂ; ದನಗಾಹಿ ಜನರಿಂದ ಹಾಳಾದ ದೇವಸ್ಥಾನ 
ಗಳನ್ನು, ಎಳೆಯರ ಆಟದ ಕಲ್ಲುಗಳಾಗಿ, ಹಿರಿಯರ 
ಕೊಟ್ಟಿಗೆಯ ಚಸ್ಪಡಿಕಲ್ಲುಗಳಾಗಿ ಕೋಧನಗೈಯು 
ತ್ತಿರುವ ತುಂಡಾದ ಮಾಸ್ತಿಕಲ್ಲುಗಳು, ವೀರಗಲ್ಲುಗಳು, 


18 ತೊಂಬೊಟ್ಟಿನ ಗಣಪತಿ ಪೂಜಾರಿಗಳು ಹಾಗೊ ಸ್ಥಳೀಯ ಹಿರಿಯರ ಹೇಳಿಕೆಯ ಪ್ರಕಾರ 
19 ನೆಗರದೆಲ್ಲಿರುನ ಮತ್ತಿಕೈನುಗದ ಮಠೆದೆ ಅಂಗಳದಲ್ಲಿ ಕ್ರಿ,ಶ, ೧೫೫೨ರೆ ಶಿಲಾಶಾಸನ 


೧೭೮೪ 


ಇತಿಹಾಸ ದರ್ಶೆನ 


ಉಲ್ಲೇಖಿಸುತ್ತದೆ.19 ' 


ನಾಗರಕಲ್ಲುಗಳು,  ಸಮಾಧಿಕಲ್ಲುಗಳನ್ನು ನಾವಿಲ್ಲಿ 
ಕಾಣಬಹುದಾಗಿದೆ. ಈ ಪ್ರದೇಶದಲ್ಲೂ ಹಲವಾರು 
ಬಾವಿಗಳು, ಕೆರೆಗಳು ಇದೊಂದು ಸಂತೆ 


ಮಾಳವಾಗಿತ್ತೆಂದು ಹೇಳಲು ಸಾಕ್ಷೀ ರೂಪದಲ್ಲಿವೆ. 


ಹೊಸಂಗಡಿಯು ಅಂದು ಪ್ರಮುಖ ವ್ಯಾಪಾರ 
ಕೇಂದ್ರ ವಾಗಿತ್ತು. ಇಲ್ಲಿಯ ಬೀಡಿಕೆಯೆಂಬ ಸ್ಥಳದಲ್ಲಿ 
| ಜೀರು, ಎತ್ತು ಗಳು ನಿಲ್ಲುತ್ತಿದ್ದವು. ಇದು ಹೇರು. ಎತ್ತಿನ 
ಹಾಗೂ ಎತ್ತಿನಗಾಡಿಗಳ ನಿಲುದಾಣವಾಗಿತ್ತು. ಹಂಚು, 
ಉಪ್ಪು, ಭತ್ತ ಇತಾ ಇ ದಿ ವಸ ಸ್ತುಗಳನ್ನು ಗಂಗೊಳ್ಳಿ 
ಬಂದರಿನ ಮೂಲಕ ದೋಣಿಯ ಮೇಲೆ ಕಂಡೂ ರಿಗೆ 
ಸಾಗಿಸಿ 


ಅಲ್ಲಿಂದ ಎತ್ತಿನ ಗಾಡಿಯಲ್ಲಿ ಹೊಸಂಗಡಿಗೆ 
ಬಂದು ಪುನಃ ಅಲ್ಲಿಂದ ಹೇರು ಎತಿ ತಿನ ಮೇಲೆ ಹೇರು 
ಎತ್ತಿನ ದಾರಿಯನ್ನು ಬಳಸಿ ಘಟ್ಟ ದ ಮೇಲಕ್ಕೆ 
ಕಳುಹಿಸಲಾಗುತ್ತಿತ್ತು. ಈ ದಾರಿಯ ತ ಅಬ 


ಮಠಗಳಿದ್ದವು. ಹಸಿದು ಬಾಯಾರಿ ಬಂದ ಪ ಪ್ರಯಾಣಿಕ 
ರಿಗೆ ಇವು ಆಶ್ರಯ ನೀಡುತ್ತಿದ್ದವು. ಇಂದಿಗೂ ಈ 
ಮಠಗಳಿದ್ದ ಸ್ಥಳಗಳನ್ನು ಕಾಣಬಹುದಾಗಿದೆ. ಆಂದಿನ 
ಅರಸರು ವ್ಯಾಪಾರ ವಹಿವಾಟಕ್ಕೆ ವಿಶೇಷ ಅವಕಾಶ 
ಗಳನ್ನು, ಸವಲತ್ತುಗಳನ್ನು ಒದಗಿಸುತ್ತಿ ದ್ವರೆಂಬುದಕ್ಕೆ 
ಇವು ಪುರಾವೆಗಳು. 


೫. ರಾಜಕೀಯ ಹಿನ್ನೆಲೆಯಲ್ಲಿ ಹೊಸಂಗೆಡಿ :- 


ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ 
ಶತಮಾನದವರೆಗೆ ಅನೇಕ ಅರಸರು ತುಳುನಾಡನ್ನು 
ಆಳಿದ್ದಾರೆ. ಒಂದು ಅಂದಾಜಿನಂತೆ ಸುಮಾರು 
ತೊಂಬತ್ತೊಂದು ಆಳರಸರ ಉಲ್ಲೇಖವಿದೆ.20 ಹೊನ್ನ 
ಕಂಬಳಿಯರಸರು ಆಳರಸರ ಮೇಲೆ ದಂಡೆತ್ತಿ ಹೋಡ 
ಬಗ್ಗೆಯಾಗಲಿ, ಪರಪೀಡಕರಾಗಿ ಪ್ರಜೆಗಳಿಗೆ ತೊಂದರೆ 
ಕೊಟ್ಟಿ ಬಗ್ಗೆಯಾಗಲಿ ದಾಖಲೆ ಇಲ್ಲ. ಆದರೂ 


ಇತ್ತೀಚೆಗೆ "ತರಂಗ' ಸಾಪ್ತಾಹಿಕದಲ್ಲಿ ಮೂಡಿ ಬರುತ್ತಿ 
ರುವ “ದಿಟಿ Fy ಇರಾವಾಹಿಯಲ್ಲಿ ಈ ಅರಸರನ್ನು 
ಅವಮಾನಿಸುವ ಪ್ರಯತ್ನ ನೆಡೆದದ್ದು ದುರೆದೃ ಸ್ಟೃ21 
ಈ ಅರಸರು ಸೆ ಹಕ್ಕೆ ಕಟ್ಟು ಬಿದ್ದವರು, "ಧರ್ಮಕ್ಕೆ ಎ 
ಬಾಗಿದನರು ins ಜಾಖರೆ ಇದೆ. ಸೊನ್ನ 
ಕಂಬಳಿಯರಸರು ಸುರಾಲುವಿನ ತೋಳಹರ ಅರಸರ 
ಸಸ್ಟೇಹಿಯಾಗಿದ್ದರು. ಕ್ರಿ. ಶ. ೧೫೬೯ ರಲ್ಲಿ ಪೋರ್ತ 
ಗೀಸ್‌ ಕಪ್ತಾನ ಪೆದ್ರು ಡಿ. ಸಿಲ್ಪನು ತೋಳಹರ ಅರಸು 
ಬಸ್ರೂರಲ್ಲಿ ಕಟ್ಟಿಸಿದ ಕೋಟಿಯ ಮೇಲೆ ದಾಳಿ 
ಇಕ್ಕಿ ದಾಗ ಆ ಅರಸರ ಕರೆಯು ಮೇರೆಗೆ ಸೈನ್ಯದೊಂದಿಗೆ 


ಹೋಗಿ ಶಿಡಿಸಿದವರು. ಇದೇ ಹೊನ್ನ ಕಂಬಳಿಯ 
ವರು.22 
ಈ ಅರಸರು ಕೆಳದಿಯ ನಾಯಕರೊಂದಿಗೂ 


ಸ್ನೇಹ ಸೌಹಾರ್ದದಿಂದಲೇ ಇದ್ದವರು. ಅನರ ಪ್ರತಿ 
ಶಾಸನಗಳಲ್ಲೂ ವಿಜಯನಗರವನ್ನು ಅಂದು ಆಳುತ್ತಿ ದ್ದ 
ಅರಸರ ಸ್ಮರಣೆಯೊಂದಿಗೆ ಕೆಳದಿಯರಸರೆ ನೆನಕೆಯೂ 
ಇರುತ್ತಿದ್ದುದು ಗಮನಾರ್ಹ, ಪಡುವಣ ಸಮುದ್ರಾ 
ಧೀಶ್ವರ'ನೆಂದೇ ಪ್ರಸಿದ್ಧನಾದ ಸದಾಶಿವ ನಾಯಕ 
(೧೫೮೦-೮೬) ವರೆಗೆ ಯಾವ ತೊಡಕುಗಳು ಇವರ 


ಮಧ್ಯೆ ಸುಳಿದಿರಲಿಲ್ಲ. ಆದರೆ ಹೊನ್ನೈಕಂಬಳಿಯರಸ 
ನನ್ನು ನಿರ್ಲಕ್ಷಿಸಿ ಬಿದನೂರ ಕೋಟಿಯನ್ನು ಹಿಡಿದು 
ಕೊಂಡು ಫಿರಂಕುಶನಾಗಿದ್ದ ಶಂಕರನಾರಾಯಣಭಟ್ಟ 


ನೆಂಬ ಮಂತ್ರಿಯಿಂದಾಗಿ ಹಿರಿಯ ವೆಂಕಟಸ್ಟ ನಾಯಕ 
ಹಾಗು ಹೊನ್ನೆ ಕಂಬಳಿಯ ಮಧ್ಯೆ ವಿರಸ ರರ. 
ಹಿರಿಯ ವೆಂಕಟಪ್ಪ ನಾಯಕನು ಮೊದಲು ಬಿದನೂರ 
ಕೋಟಿಯನ್ನು ಬಹು ಪ್ರಯಾಸದಿಂದ (ಸುಮಾರು ಆರು 
ತಿಂಗಳ ಪರ್ಯಂತ ಹೋರಾಟಿ ನಡೆಸಿ) ಕೈವಶ ಮಾಡಿ 
ಕೊಂಡು ಥೂರ್ತ ಮಂತ್ರಿಯನ್ನು ಬಂಧಿಸಿ ನಂತರ 
ಹೊನ್ನಕಂಬಳೆಯರಸನನ್ನು ಸೋಲಿಸಿದನು. 3 ಈ 
ಘಟಿನೆಯು ಬಹುಶಃ ಬಂಗರ ದೊರೆ ನಾಲ್ಕನೆಯ 


20 “ಪ್ರಾಚೀನ ತುಳುನಾಡು” ದಿ. ಎನ್‌, ಎಸ್‌, ಕಿಲ್ಲೆ, ಪುಟ] ೧೨೦. 
; ೪೧ 


21 ಮೇ ೨೩, “ತರಂಗ” ಸಾಪ್ತಾಹಿಕ 
ವರು ನಂದಾ ಡಿ. ಎಸ್‌, 


೭ನೇ ಧಾರಾವಾಹಿ ಪುಟಿ ೬೬ ಲೇಖಕಿ ದಿ. ಅನುಪಮಾ ನಿರಂಜನ-ಪೂರ್ಣಗೊಳಿಸಿದ 


22 ಕುಂದಾಪುರ ತಾಲ್ಲೂಕು ದರ್ಶನ, ಕನರಾಡಿ ವಾದಿರಾಜಭಟ್‌, ಪುಟ, ೧೬, 
28 ಕೆಳದಿ ನೃಪ ವಿಜಯ? ಅನುವಾದ ಶ್ರೀ ಕೆಳದಿ ಗುಂಡಾಜೋಯಿಸ್‌, ಪುಟ ೧೨೦-೧೨೧ 


' 
" ಇತಿಹಾಸ ದರ್ಶನ 


ವೀರನರಸಿಂಹ ಲಕ್ಷ್ಮಪ್ಪರಸ ಹಾಗೂ ಆತನ ಪತ್ತಿ 
ಉಳ್ಳಾಲದ ಕಿರಿಯ ಅಬ್ಬಕ್ಕಳ ಆಹ್ವಾನದ ಮೇರೆಗೆ 
ಅವಳಿಗೆ ಸಹಾಯ ಮಾಡಲೆಂದು ಸೈನ್ಯ ಸಮೇತನಾಗಿ 
ಕರಾವಳಿಯೆಡೆಗೆ ದಂಡೆತ್ತಿ ಬಂದಾಗ ನಡೆದಿರಬಹು 
ದಾಗಿದೆ" ಈ ದಾಳಿಯ (ಸುಮಾರು ಕೈ. ಶ. 
೧೬೧೮) ನಂತರ ಹೊಸಂಗಡಿಯು ಸಂಪೂರ್ಣವಾಗಿ 
ಹೊನ್ನ ಕಂಬಳಿಯರಸರ ಕೈತಪ್ಪಿ ಕೆಳದಿನಾಯಕರ ಹಿಡಿತ 
ದಲ್ಲಿ ಬಂದಿತು. ಹಿರಿಯ ವೆಂಕಟಪ್ಪನಾಯಕ ಹಾಗೂ 
ವೀರಭದ್ರನಾಯಕ (ಕ್ರಿ. ಶ. ೧೬೨೯-೪೫)ರ ಕಾಲದಲ್ಲಿ 
ಇಲ್ಲಿಯ ಕೋಟಿಗಳನ್ನು ಬಲಪಡಿಸಲಾಯಿತಲ್ಲದೆ 
ಹೆಲವು ಕೋಟಿಗಳನ್ನು ಕಟ್ಟಿಸಲಾಯಿತು. ಶಿವಪ್ಪ 
ನಾಯಕನ ಕಾಲದಲ್ಲಿ (ಕಿ. ಶೆ. ೧೬೪೫-೬೦) ಆತನೆ 
ಸಿಸ್ಮನ್ನು ಇಲ್ಲಿ ಅಳವಡಿಸಲಾಯಿತು. ಕೆಳದಿಯ ಕಿರಿಯ 
ಸೋಮಶೇಖರನಾಯಕನು (ಕ್ರಿ. ಶ. ೧೭೧೪-೩೯) 
ಇಲ್ಲಿಗೆ ಬಂದು ತಂಗುತ್ತಿದ್ದನೆಂ ದೂ “ಕೆಳದಿ ನೃಪ 
ನಿಜಯ”ದ 2೨೭೫-೭೬ನೇ ಪುಟದಲ್ಲಿ ಉಲ್ಲೇಖಸ 
ಲಾಗಿದೆ. ಅಂತೂ ಕ್ರಿ. ಶ. ೧೬೧೮ ರಲ್ಲಿ ಹೊನ್ನ 
ಕಂಬಳಿಯರಸರ ಅವನತಿಯ ನಂತರ ಕೆಳದಿಯರಸರೆ 
ಪೂರ್ಣಾವಧಿಯ ಕಾರ್ಯಸ್ಥಾನವಾಗಿ ಹೊಸಂಗಡಿ 
ಮಾರ್ಪಟ್ಟಿತು. 


೪ ಗಿರಿಕೋಟಿಗಳಿಂದಲೂ, ೨ ನೆಲಕೋಟಿ 
ಗಳಿಂದಲೂ ಕೂಡಿದ ಹೊಸಂಗಡಿ ಪ್ರದೇಶವು ಒಂದು 
ಸುಭದ್ರ ಸೇನಾ ನೆಲೆಯಾಗಿತ್ತು. ಈ ಆರೂ ಕೋಟಿಗಳ 
ಅನಶೇಷಗಳನ್ನು ಈಗಲೂ ಕಾಣಬಹುದು. 


ಗಿರಿಕೋಬೆಗಳು : 

ಅ) ದೇವರ ಗುಡ್ಡೆ, ಬ) ಕುಷ್ಟಪ್ಪನ ಬಾಗಿಲು, 
ಕ) ಹುಲಿಕಲ್‌ ಬೆಟ್ಟಿ, ಡ) ಮೆಟ್ಟಿಲ” ಗುಡ್ಡೆ 
ಅ) ದೇವರಗುಡ್ಡೆ 

ಇದರ ಶಿಖರದ ತುದಿಯಲ್ಲಿ ಅಂದಾಜು ಹೆತ್ತು 


ಎಕರೆಯಷ್ಟು ವಿಸ್ತಾರವಾದ ಬಯಲು ಪ್ರದೇಶವಿದೆ. 
ಸುತ್ತಲೂ ಕೋಟಿಯನ್ನು ಹೊಂದಿತ್ತೆ ನ್ನುವುದಕ್ಕೆ 


24 “ಕರ್ನಾಟಕದೆ ಪರೆಂಪರೆ? ಸಂಪುಟ ೨, 
ಡಾ. ಸೂರ್ಯನಾಥ ಕಾನುತ್‌. 


೧೪೦ 


ಸಾಕ್ಷ್ಯ ಇದೆ. ಅಲ್ಲಲ್ಲಿ ಬಾವಿಗಳಿವೆ. ಈ ಗಿರಿ ಕೋಟಿ 
ಪಶ್ಚಿಮದಿಂದ ನುಗ್ಗಿ ಬರಬಹುದಾದ ವೈರಿಗಳನ್ನು ತಡೆ 
ಗಟ್ಟುವ ಮೊದಲನೇ  ರಕ್ಷಣಾವ್ಯೂಹ. ಇದು ಈಗ 
ಕೇವಲ ದೇವರೆ ಗುಡ್ಡೆ. 


ಬ) ಕುಷ್ಟಪ್ಪನ ಬಾಗಿಲು : 
ಇದೂ ಕೂಡ ಸುಮಾರು ಹತ್ತು ಎಕರೆಯಷ್ಟು 
ವಿಸ್ತೀರ್ಣವಾಗಿದ್ದು, ಹೊಸಂಗಡಿಯ ಪೂರ್ವಕ್ಕಿರುವ 


ತುಂಬಿಕಾನು ಎಂಬ ದಟ್ಟಿ ಅರಣ್ಯದಲ್ಲಿ ಇದೆ. ಹೊಸಂಗಡಿ 


ಯಿಂದ ಸುಮಾರು ಐದು ಕಿ.ಮೂ. ದೂರದಲ್ಲಿರುವ ಈ 
ದುರ್ಗಮ ಗಿರಿದುರ್ಗ ಘಟ್ಟದ ಮೇಲಿಂದ ಬರುವ 
ದಾಳಿಯನ್ನು ಎದುರಿಸಲು ಕಟ್ಟಲಾಗಿದೆ. 
ರಕ್ಷಣಾಕೋಟಿ ಮಾತ್ರವಲ್ಲ ಹೊಸಂಗಡಿಯ ಪ್ರಧಾನ 
ಸುಂಕದ ಕಟ್ಟೆಯೂ ಆಗಿತ್ತು. ಘೆಟ್ಟಿದ ಮೇಲಿಂದ 


ಹೇರು ಎತ್ತಿನ ದಾರಿಯಿಂದಲೇ ಇಲ್ಲಿಗೆ ಸಾಮಾನು 
ಸರಂಜಾಮುಗಳು ಬರಬೇಕಿತ್ತು. ಕ್ಷೇತ್ರ ಅಧ್ಯಯನದ 


ಮೂಲಕ ತಿಳಿದು ಬರುವುದೇನೆಂದರೆ : ಬ್ರಿಟೀಶರ 
ಕಾಲದಲ್ಲೂ ಕುಷ್ಪಪ್ಪನ ಬಾಗಿಲ ಸುಂಕದ ಕಟ್ಟೆಯಾ 
ಗಿತ್ತು ಎಂದು. ಅಲ್ಲಿ ವಸತಿ ಗೃಹಗಳಿದ್ದ ಕುರುಹು 
ಗಳಿವೆ. ಕೋಟಿಗೆ ಹೆಬ್ಬಾಗಿಲೂ ಇತ್ತೆ ಂಬುದಕ್ಕೆ ಸಾಕ್ಷಿ 
ಇದೆ. ಬಾಗಿಲಿನ ದಕ್ಷಿಣಕ್ಕೆ ಕೆಂಪು ಕಲ್ಲಿನಿಂದ ಕಟ್ಟಲಾದ 
ಉತ್ತರಾಭಿಮುಖವಾದ ಸೂರಿಲ್ಲದ, ದೇವಮೂರ್ತಿ 
ಯಿಲ್ಲದ ದೇವಸ್ಥಾನವಿದೆ. ಪಾಣಿಪೀಠವೊಂದು ಮರದ 
ಪೊಟಕೆಯೊಳಗೆ ಮೇಲ್ಮುಖವಾಗಿ ಸಿಕ್ಕಿ ಹಾಕಿಕೊಂಡಿದೆ. 
ಇದು ವೀರಭದ್ರ ಯಾ ಆಂಜನೇಯನ ದೇವಸ್ಥಾನೆವಾಗಿರ 
ಬಹುದೆಂದು ತರ್ಕಿಸಬಹುದಾಗಿದೆ. ಕುಷ್ಟಪ್ಪನ 
ಬಾಗಿಲಿನ ಎಡಕ್ಕೆ ಕೋಟಿಯ ಗೋಡೆಯ ಅತೀ ಹತ್ತಿರ 
ದಲ್ಲಿ ೪೫ ಅಡಿ ಆಳವಿರುವ ಚೌಕಾಕಾರದ ಬಾವಿ ಇದೆ. 
ದೇವಸ್ಥಾನದ ಪೂರ್ವಕ್ಕೆ ೨೫ x ೨೫ ಚದುರ ಆಡಿ 
ವಿಸ್ತೀರ್ಣದ ಕೆರೆ ಇದೆ. ಎರಡು ಪಿರಂಗಿಗಳು ಅನಾಯ 
ವಾಗಿ ಬಿದ್ದು ಕೊಂಡಿವೆ. ಅಂದಿನ ಅರೆಸರ (ಹೊನ್ನ 
ಕಂಬಳೆ ಕೆಳದಿ) ಕಾಲದಲ್ಲಿ ಇದು ಸುಸಜ್ಜಿ ತ ಸ್ಕಳವಾಗಿ 
ತೈಂಬುದರೆಲ್ಲಿ ಸಂದೇಹವಿಲ್ಲ. . ಇದು ಅಂದಿನೆ 


ಪ್ರಕಾಶಕರು : ಮೈಸೂರು ರಾಜ್ಯ ಸರೆಕಾರ-೧೯೭೦ ಪುಟ ಸಂ. 3೨೬, ಲೇಖಕ: 


ಇತಿಹಾಸ ದರ್ಶನ 


ಒಟ ಮಾಪಕ md 


ಇದು ' 


ಸಂಚಾರ ನಿಯಂತ್ರಣ ಮಹಾದ್ವಾರವಾಗಿರಲೂ 
ಬಹುದು. ಕುಸ್ಟ್ರಪ್ಪನ ಬಾಗಿಲು ಕೇವಲ ಭದ್ರತಾ 
ದೃಷ್ಟಿಯಿಂದ ಮಾತ್ರ ನಿರ್ಮಾಣವಾಗಿರದೆ ಕಾಡುತ್ಪತ್ತಿ 
ಯನ್ನು ರಕ್ಷಿಸುವ ತಾಣವೂ ಆಗಿತ್ತು. ಈಗಲೂ ಇಲ್ಲಿ 
ಹೇರಳ ಕಾಡುತ್ಬತ್ತಿ ಯನ್ನು ಕಾಣಬಹುದಾಗಿದೆ. 


ಕ) ಹುಲ್ಲಿಕಲ್ಲು ಬಿಟ್ಟಿ > 

ಬಾಳೆಬರಿ ಘಾಟಿಯ ಪ್ರಾರಂಭದಲ್ಲೇ ಈಗಿನ 
ಅರಣ್ಯ ತಪಾಸಣಾ ಠಾಣೆ ಸಿಗುವ ಸ್ಫಳದಿಂದ ಬಲ 
ಕೊಂದು ರಸ್ತೆ ಹೋಗುತ್ತದೆ. ಒಂದು ಮೈಲು ಆ ರಸ್ತೆ 
ಯಲ್ಲೇ ನಡೆದಕೆ. ಈ ಕೋಟಿ ಸಿಗುತ್ತದೆ. ಇದಕ್ಕೆ 
ಹೈದರ್‌ ಘರ್‌ ಎಂದೂ ಕರೆಯಲಾಗುತ್ತದೆ. ಇದೊಂದು 
ದುರ್ಬೇದ್ಯವಾದ ರಕ್ಷಣಾ ಕೋಟಿ. ಜನರಲ್‌ 
ಮ್ಯಾಥ್ಯೂಸ್‌ ಹಾಗೂ ಹಂಬರ್ಬ್ಟ್‌ಸ್ಟನ್‌ ಜೊತೆಗೂಡಿ 
ನಾಯಕತ್ವವನ್ನು ಹೊಂದಿದ್ದ ಸೈನ್ಯ ಜನವರಿ ೨೫, 
೧೭೮೩ ರಂದು ಹೊಸಂಗಡಿ 
ಒಂಡೊಂದಾಗಿ ವಶಪಡಿಸಿಕೊಳ್ಳುತ್ತಾ ಕಣಿವೆಯ 
ಮಾರ್ಗದಲ್ಲಿ ಇಲ್ಲಿಗೆ ಬಂದಾಗ ೧೭೦೦೦ ಸೈನಿಕರನ್ನೂ 
೨೫ ಪಿರೆಂಗಿಗಳನ್ನು ಎದುರಿಸಬೇಕಾಯಿತು.3 ಇದು 
ಅಂದು ಹುಲಿಕಲ್‌ ಕೋಟಿಯೆಂದೇ ಕರೆಯಲಾಗುತ್ತಿತ್ತಾ 
ದರೂ ಹೈದರನ ಮುತ್ತಿಗೆಯ ನಂತರ ಬಿದನೂರು 
ಹೈದರ್‌ ನೆಗರವಾದಂತೆ ಇದೂ ಹೈದರ್‌ ಫೆರ್‌ ಎಂದು 
ಹೆಸರಾಯಿತು. ಸು. ೫೦ ಎಕರೆ ವಿಸ್ಮೀರ್ಣವಾದ 
ಬಯಲನ್ನು ಹೊಂದಿರುವ ಈ ಕೋಟಿಯ ಸುತ್ತಲೂ 
ಆಳವಾದ ಕಂದಕವನ್ನು ತೋಡಲಾಗಿದೆ. ಸೇನಾ ವಸತಿ, 
ಬಾವಿ, ಕೆರೆಗಳನ್ನು ಹೊಂದಿರುವ ಈ ಕೋಟಿಗೆ ಅನೇಕ 
ದೊಡ್ಡ ದೊಡ್ಡ ರಕ್ಷಣಾ ಬುರುಜುಗಳನ್ನು ಕಟ್ಟಲಾಗಿದೆ. 
ಇಲ್ಲಿ ೧೫ಕ್ಕೂ ಹೆಚ್ಚು ಫಿರಂಗಿಗಳನ್ನು ಕಂಡವರಿದ್ದಾರೆ. 
ಹಲವು ಪಿರಂಗಿಗಳು ಸಾಗಿಸಲ್ಪಟ್ಟಿದ್ದಕ್ಕೆ ಪ್ರತ್ಯಕ ಸಾಕ್ಷಿ 
ಗಳಿವೆ. ಇಲ್ಲಿ ಸುರಂಗ ಮಾರ್ಗವೂ ಇದ್ದು ಅದು ಎಲ್ಲಿಗೆ 
ಸಂಪರ್ಕ ಹೊಂದಿತ್ತು ಎನ್ನುವುದನ್ನು ಇನ್ನಷ್ಟೇ ತಿಳಿಯ 
ಬೇಕಿದೆ. ಹೈದರ್‌ ಘೆರ್‌ನ್ನ್ನು ಹುಲಿಕಲ್ಲ್‌ ಘಾಟಿಯ 
ಶಿಕೋಬಿಂದುವಿನಲ್ಲಿ ಸ್ಥಾಪಿಸಲಾಗಿದ್ದು ಇದನ್ನು ಹತ್ತುವ 


25 “MYSORE” A gazetteer 
Districts, Author : B.Lewis Rice. 


ಕೋ ಟಿಗಳನ್ನು_ 


ಪ್ರತಿ ಸ್ಮರಗಳಲ್ಲಿ ರಕ್ಷಣಾ ಕೋಟಿಗಳನ್ನು ಕಟ್ಟಿ ಶಲಾಗಿತ್ತಾ 
ದ್ವರಿಂದ ಸುಲಭದಲ್ಲಿ ವೈರಿಗಳು ಇದರ ಹೆಬ್ಬಾಗಿಲನ್ನು 
ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ಈ. ಕೋಟಿಯನ್ನು 
ಬಿದನೂರೆ ಸುರಕ್ಷತೆಗೋಸ್ಕರ ವೆಂಕಟಪ್ಪನಾಯಕನು 
ಕಟ್ಟಸಿದ್ದಿರಬೇಕು. ಇಲ್ಲಿಗೆ ಒಂದು ಕಿ.ಮೂ. ಅಂತರದಲ್ಲಿ 
ಕಾಣಸಿಗುವ ದುರುಗುಡ್ಡ, ಬಾಳೆಗುಡ್ಡದ ಕೋಟಿ 
ಗಳೊಂದಿಗೆ ಈ ಕೋಟಿ ಸಂಸರ್ಕ ಹೊಂದಿತ್ತು ಎಂದು 
ತಿಳಿದು ಬರುತ್ತದೆ. ಈಗ ಜಲಾವೃತ್ತವಾಗಿರುವ ಹಳ್ಳಿ 
ಗಳಾದ ಉಳಿಕೊಪ್ಪ, ಹಾರುಕಣ, ಮಾವನಿನಕಣ, 
ಮೇಲುಕೊಪ್ಪಗಳ ಮೇರುಸರ್ವತಗಳಾದ ಈ ಬೆಟ್ಟಿ 
ಗಳಲ್ಲಿ ದೇವಸ್ಥಾನ, ಹೆಕ್ಕಿ ಬಾವಿ ಹಾಗೂ ಕೋಟಿಗಳ 
ಅವಶೇಷಗಳನ್ನು ಇಂದೂ ಕಾಣಬಹುದು. 


ಡ) ಮೆಟ್ಕಲ್‌ ಗುಡ್ಡೆ 

ಇಲ್ಲಿರುವ ಕೋಟಿಯು ದೇವರಗುಡ್ಡ, ಕುಷ್ವ್ಯಸ್ಪವ 
ಬಾಗಿಲು, ಕೋಟಿಕೆಕೆ, ಮುತ್ತಿನ ಕಟ್ಟೆಗೆ ಸೇನಾದಾಳಿಯ 
ಸಂಕೇತಗಳನ್ನು ತಿಳಿಸುವ ಸೂಕ್ಷ ಸ್ಥಳವಾಗಿತ್ತು. ದ್ರಾ 
ಕೋಟಿಯು ಅಂದಿನೆ ಅರಸರ ವೀಕ್ಷಣಾ ಸ್ಕಳವೂ ಆಗಿರ 
ಬಹುದಾಗಿದೆ. ಇಲ್ಲಿಂದ ಅನತಿದೂರದ ಕಡಲತೀರ, 
ಕುಂದಾಪುರ, ಗಂಗೊಳ್ಳಿ, ಕಂಡ್ಲೂರು, ಕೊಲೂರು, 
ಶಂಕರನಾರಾಯಣ, ಸಿದ್ಧಾಪುರ, ಹೆಟ್ಟಿ ಯಂಗಡಿ, 
ತೊಂಬಟ್ಟು ಇತ್ಯಾದಿಯಾಗಿ ತಾವು ಆಳುವ ಎಲ್ಲ 
ಪ್ರದೇಶಗಳನ್ನು ಸುಲಭದಲ್ಲಿ ನೋಡಬಹುದಾಗಿತ್ತು. 


ಇಲ್ಲೆ ರಡು ಗುಹಾಂತರ್ಬಾನಿಗಳಿವೆ. ಇದರ 
ಲ್ಲೊಂದು ಬಾವಿ ೧೨ ಅಡಿ ಉದ್ದ ೭ ಅಡಿ ಅಗಲ 
ಹಾಗೂ ೭ ಅಡಿ ಆಳವಿನೆ. ಒಂದುಪಾರ್ಶ್ನದಲ್ಲಿ ಕಲ್ಲು 
ಗೋಡೆ ಕಟ್ಟಲಾಗಿದೆ. ಇದರ ಕೆಳಗಡೆ ಸ್ವಲ್ಪ ಸಾಹಸ 
ಸಟ್ಟಿರೆ ಚಿಕ್ಕದಾದ ಇನ್ನೊಂದು ಬಾವಿ ಕಾಣಸಿಗುತ್ತದೆ. 
ಇಲ್ಲೊಂದು ಗಣಪತಿ ದೇವಾಸ್ಥಾನವಿದ್ದು ೬x೬ 
ಚದರಡಿ ವಿಸ್ತೀರ್ಣ ಹೊಂದಿದೆ. ಈ ದೇವಸ್ಥಾನದ 
ಎದುರಲ್ಲೇ ೮ ಅಡಿ ಆಳ, ೨೨ ಅಡಿ ಸುತ್ತಳತೆಯ 


ಸಾಕಷ್ಟು ನೀರಿರುವ ಬಾನಿ ಇದೆ. ಅತ್ಯಂತ ಜೀರ್ಣಾ 


complied for Government, Vol. No. 11 Mysore by 


Published by Madras Govt‘ 1897, P. Nos 463-64. 


ಇತಿಹಾಸ ದರ್ಶನೆ 


ವಸ್ಮೆ ಯಲ್ಲಿರುವ ಇಲ್ಲಿಯ ಕೋಟೆಯ ಅವಶೇಷಗಳನ್ನು 


ನಮ್ಮ ಮುಂದಿನ ಫೀಳಿಗೆ ಚಿತ ತ್ರದಲ್ಲೇ Pe: 
ಬೇಕಾಗುತ್ತದೇನೋ. 

ನೆಲಕೋಟಿಗೆಳು :- 

ಅ) ಕೋಟಿಕೆಕೆ, ಆ) ಮುತ್ತಿನ ಕಟ್ಟೆ 

ಅ) ಕೋಟಿಕೆರೆ : 

ಈ ಕೋಟಿಯ ಬದಿಯಲ್ಲೇ ಸುಮಾರು ೧೫ 
ಎಕರೆಯಷ್ಟು ವಿಶಾಲವಾದ ನೆರೆಯಿರುವುದರಿಂದ ಈ 
ಕೋಟಿಗೆ. ಕೋಟಿಕೆರೆಯಂತಲೇ ಕರೆಯುತ್ತಾರೆ. 
ಇದೊಂದು ಹೆತ್ತು ಎಕರೆಯಷ್ಟು ವಿಸ್ತಾರವಾದ 
ನೆಲಕೋಟಿ, ಹೊನ್ನ ಕಂಬಳಿಯರಸರ ಖಾಸಾ ಭದ್ರ 


ಕೋಟಿ ಇದಾಗಿತ್ತು. ಇಲ್ಲಿಯೇ ರಾಜಧಾನಿಗೆ ಸಂಬಂಧೆ 
ಪಟ್ಟಿ ಟಂಕಸಾಲೆ, ದಾಖಲೆ ಸತ್ರ ಹಾಗೂ ಇನ್ನಿತರ 
ಪ್ರಮುಖ ವಿಷಯಗಳ ಕೇಂದ್ರವಾಗಿತ್ತು. ಇದು ಅರ 
ಮನೆ, ಕೆಕೆ ಬಾವಿ ಹಾಗೂ ಸುತ್ತಲೂ ಕಾವಲು 
ಬುರುಜುಳ್ಳೆ ಕೋಟಿಯಾಗಿದ್ದು ಇದನ್ನು ಆಳವಾದ 
ಕಂದಕ ಸುತ್ತುವರಿದಿತ್ತು. ಈ ಕೋಟಿಯ ಒಂದು 
ಪಿರಂಗಿಯನ್ನೆ ಕುಂದಾಪುರ ತಾಲೂಕ್‌ ಕಚೇರಿಯ 
ಎದುರುಗಡೆಗೆ ಇಡಲಾಗಿರುವುದನ್ನು2 ನಾವು ಈಗಲೂ 
ಕಾಣಬಹುದು. ಈ ಕೋಟಿಯನ್ನು ಅರಸನ ಖಾಸಾ 
ಕಾವಲುಪಡೆ ಕಾಯುತ್ತಿತ್ತು. ಕೋಟಿಯ ಹೊರಗೆ 
ಇರುವ ಕೆರೆಯ ಮೂಲಕವಾಗಿಯೇ ಕಂದಕಕ್ಕೆ 


26 ಸ್ಥಳೀಯ ವ್ಯಕ್ತಿಗಳ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯ ಪ್ರ 
ಛ ಇತಿ ಪ್ರಕ 


ನೀರು ಬಿಡಲಾಗುತ್ತಿತ್ತು. ಈಗ ಆ ಮಾರ್ಗ 
ವನ್ನು ತಪ್ಪಿಸಿ ಬೇರೆಡೆಗೆ ಬಿಡಲಾಗುತ್ತಿದೆ. ಇದು ನೆಲ ' 
ಕೋಟಿಯಾದರೂ ಕಮ್ಯುನಿಷ್ಟ್‌ ಗಿಡದ ಹಾವಳಿಯಿಂದ 
ನೋಡಲು ದುಸ್ಸಾಧ್ಯವಾಗಿದೆ. 
ಆ) ಮುತ್ತಿತಕಟ್ಟೆ : 

ಇಲ್ಲಿ ಮೊದಲು ಮುತ್ತಿನ ಮಾರಾಟ 
ಮಾಡಲಾಗುತ್ತಿತ್ತಾ ದ್ದರಿಂದ ಇದು ಮುತ್ತಿ ತ್ರಿನಕಟ್ಟೈ, 2? 
ಮುತ್ತು ಮರಾರುತ್ತಿದ್ದರೆಂದು ಹೇಳಲಾಗುವ ನೆ 
ಕಟ್ಟೆ ಗಳನ್ನು ನಾವಿಲ್ಲಿ ಕಾಣಬಹುದು. ೧೫೭ನೇ 
ಸರ್ವೇ ನೆಂಬರ್‌ನಲ್ಲಿ ಬರುವ ಈ ಕೋಟಿಯ ಬಯಲು 
ಸು. ೧೩೦ ಎಕರೆ ಇದೆ. ಕೆ.ಪಿ.ನಿ. ಕಾಲೋನಿಯ 
ಸಮೊಪವಿರುವ ಈ ಕೋಟಿ ಅಳವಾದ ಕಂದಕವನ್ನು 
ಹೊಂದಿದೆ. ಬಹುಶಃ ಇದು ಮುತ್ತುವ ಕೋಟಿ 
ಯೆನೋ |! ಈ ಮುತ್ತಿನ ಕಟ್ಟಿ (ಮುತ್ತಿನಕೋಟಿ) 
ಅಂದು ಕೇವಲ ಭದ್ರತಾ ದಹಿ ಯಿಂದ ಠಿಂತಿರದೆ 
ಘಟ್ಟದ ಮೇಲಿಂದ ಬರುವ ವ್ಯಾಪಾರದ ಸರಕುಗಳನ್ನು 
ಕೂಡಿಡುವ ಗೋದಾಮಾಗಿಯೂ ಕೆಲಸ ನಿರ್ವಹಿಸುತ್ತಿ 
ತ್ರಿಂದು ತೋರುತ್ತದೆ. ಇದೀಗ ಈ ಸ್ಥಳವನ್ನು ಗದ್ದೆ 
ಗಳು, ವಸತಿಗಳೂ ಆಕ್ರಮಿಸುತ್ತಿರುವುದರಿಂದ ಹಾಗೂ 
ಈ ಕೋಟಿಯ ಕಲ್ಲುಗಳು ಒಂದೊಂದಾಗಿ ಮಾಯಾ 
ವಾಗುತ್ತಿರುವುದರಿಂದ ಕೆಲವೇ ಕೆಲವು ವರ್ಷಗಳಲ್ಲಿ ಈಗ 
ಹೇಳಿರುವ ಕೋಟಿ ಮುಂದೆಯೂ ನೋಡಲು ಸಿಕ್ಕೀತು 
ಎಂಬ ಗ್ಯಾರಂಟ ಇಲ್ಲ. 


ಪ್ರಕಾರ, 


27 ೧೦೫ ವರ್ಷ ಪ್ರಾಯದ ಶಿ € ಶಂಕರ ನಾಯಕ ಆ. ೯೩ ನರ್ಷದ ಶ್ರೀ ಹುದಾರ ಗೋವಿಂದ ಅನರೆ ಹೇಳಿಕೆಯನ್ವ್ಯಯೆ 


ಇತಿಹಾಸ ದರ್ಶನ 


ಕಲ್ಲನಗೌಡ ತಿಪ್ಪನಗೌಡ ಪಾಟೀಲ" 


ಇರಕಲ್‌ ಗಡ ಕೋಟೆ 


ಇರಕಲ್‌ ಗಡ ರಾಯಚೂರ ಜಿಲ್ಲೆಯ ಕೊಪ್ಪ ಳ 
ತಾಲೂಕಿನ ಚಿಕ್ಕ ಹಳ್ಳಿ. ಕೊಸ್ಪ ಳದಿಂದ ಉತ್ತ ರಕ್ಕೆ fu 
ಕಿಲೊಮೂಟರ ನೊರದಲ್ಲಿದೆ. ಎ ಸಕ ಕೈ in 
ಕೊಂಡ ಇಸ್ಪತ್ತೆರಡು ಎಕರೆಯ ಬಿಳಿ ಕಪ್ಪು ಬಕ್ಕೆಗಳಿಂದ 
ಕೂಡಿದ ವಜ “ಕಲ್ಲಿನ ಗುಡ್ಡದ ಮೇಲಿದೆ ಕೋಟಿ ಇಡೀ. 
ಕೋಟಿಯು ಐದು ಎಕರೆ ವಿಸ್ತಾರವುಳ್ಳದಾಗಿದ್ದು ಒಳ 
ಪ್ರದೇಶದ ಕೋಟಿಯ ಗೋಡೆ ೪೦ ಅಡಿಯಿಂದ ೬೦ 
ಅಡಿಗಳಷ್ಟು ಎತ್ತರವಿದೆ. ಕನ್ನಡ ಅಕ್ಷರ"ಊ'ಆಕಾರವಾಗಿ 
ಆಯತಾಕಾರದ ಕೆಂಡಿಗಳನ್ನು ಬಿಟ್ಟು ಚೌಕಾಕಾರದ 
ಕಲ್ಲುಗಳಿಂದ ಕಟ್ಟಿಲ್ಲ ಟ್ಟ ದೆ. ದಾಖಲಾತೆಗಳಿಂದ ಇದು 
೧೪ನೆ ಕ್ರತಮಾನನ ಗಾರ ಗಂನಾಕು ಹೇಳಬಹುದು. 
ವಿಜಯ ನಗರದ ತುಳುವ ವಂಶದ ನರಸನಾಯಕ 
ನೆಂಬುವವನು ಕಟ್ಟಿ ದೆ, ಮಂಡಗೈ ತಿಮ್ಮಪ್ಪ ಕೃನಾಯಕನಿಗೆ 
ಒಪಿ ತ್ರಸಿದನೆಂದು ಸಃ ಬರುತ್ತದೆ. 


ಕೋಟಿಯನ್ನು ಭದ್ರವಾಗಿ ಇಕ್ಕಟ್ಟಾದ ಜಾಗೆಯಲ್ಲಿ 
ಕಟ್ಟಲಾಗಿದೆ. ಪಶ್ಚಿನು ದಿಕ್ಕಿನಲ್ಲಿ ಪ್ರವೇಶ ದ್ವಾರವಿದ್ದು. 
ಪೂರ್ವಕ್ಕೆ ಚಿಕ್ಕ ಗುಪ್ತದ್ವಾರವಿದೆ. ಕೋಟಿಯ ಕೆಳಗಡೆ 
ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಇವೆ. ಗುಡ್ಡದ ಅಡಿ 
ಯಲ್ಲಿ ನೀರಿನ ಕಂದಕವಿದ್ದು ಇದರ ಸಲುವಾಗಿ ನಲ್ವತ್ತು 
ಎಕರೆ ಕೆರೆ ಇದೆ. ಇದರ. ನೀರು ಸುತ್ತಲು ಗುಡ್ಡ ತ 
ಹೊಂದಿಕೊಂಡಿತ್ತೆಂದು ಹೇಳಬಹುದು. 


ಕೋಟೆಯ ಒಳಭಾಗದಲ್ಲಿ ಫೀರಿನ ಹೊಂಡವಿದ್ದು 


* ಬೆಳಧೆಡಿ ಗದಗ ತಾಲೂಕು, ಧಾರವಾಡ ಜಿಲ್ಲೆ, 
1 ತರಕಲ ಕೆಟ್ಟ ಯೆನುನಪ್ರ ಗೌಡರ ಹೇಳಿಕೆ. 


ಇತಿಹಾಸ ದರ್ಶನ 


ಇದನ್ನು ಕುಡಿಯುವದರ ಸಲುವಾಗಿ ಮಾಡಿಸಿಜೆ. 
ಆಳವಾಗಿರುವ ಇದಕ್ಕೆ ಇಳಿಯಲು ಪಾವಟಗೆಗಳಿವೆ. 
ಸುರಂಗದ ಮಾರ್ಗವೊಂದಿದ್ದು ಈಗ ಇದನ್ನು ಮುಚ್ಚಿ ರು 
ತ್ತಾರೆ, ಅರಮನೆಯ ಅವಶೇಷನಿದ್ದು ಇದು ಕಲ್ಲಿ 
ಕಟ್ಟಡವಾಗಿದ್ದು ಈಗ ಬಿದ್ದು ಹೋಗಿ ಅನಶೇಷಗಳು 
ಮಾತ್ರ ಉಳಿದಿರುತ್ತವೆ. ಇದು ಕೋಟಿಯ ಮಧ್ಯದಲ್ಲಿ 
ಎತ್ತರವಾಗಿದೆ. ಇಲ್ಲಿ ಗುಪ್ತ ಗುಹೆಯಿದ್ದು ಇದಕ್ಕೆ 
ಒಂದೆ ಕಲ್ಲಿನ ಚಸ್ಪಡಿಯ ಹೊಡಿಕೆ ಇದ್ದು ಒಳಗೆ 
ಇನ್ನೂರು ಜನ ಕುಳಿತುಕೊಳ್ಳುವಷ್ಟು ವಿಶಾಲವಾಗಿದೆ. 
ಇದು ನಿಸರ್ಗ ನಿರ್ಮಿತವಾದುದಿರಬಹುದು. ಕೋಟಿಯ 
ಉತ್ತರದಲ್ಲಿ ಮದ್ದಿ ನ ಮನೆಯಿದ್ದು ಆರು ಅಡಿ ಅಗಲ 
ವಾಗಿ ಹನ್ನೆರಡು ಅಡಿ ಉದ್ದವಾಗಿ ಎಂಟು ಅಡಿ ಆಳ 
ವಾಗಿದ್ದು ಭದ್ರವಾದ ಕಲ್ಲಿನಿಂದ ಚೌಕಾಕಾರವಾಗಿ ಕಟ್ಟಿ 
ಚ್ಚೆನಿಂದ ಒಳಗೆ ಲೇಪನ ಮಾಡಿದೆ. 


ಕೋಟಿಯ ಒಳಗೆ ಪೂರ್ವಕ್ಕೆ ಧಾನ್ಯ ಕಣಜನಿದ್ದು 
ಇದನ್ನು ಭೂಮಿಯೊಳಗೆ ದೊಡ್ಡ ತೆಗ್ಗು ತೋಡಿ 
ಮೀಲೆ. ಚೌಕಾಕಾರವಾಗಿ ಕಲ್ಲಿನ ಕಟ್ಟಡ ಮಾಡಿ 
ಒಳಗೆ ಕಾಳುಗಳನ್ನು ಕೆಡದಂತೆ ಕಾಪಾಡಲು ಭದ್ರವಾಗಿ 
ಕಟ್ಟದೆ. 

ಧಾನ್ಯ ಕಣಜ ಮತ್ತು ಮದ್ದಿನ ಮನೆ ಮಧ್ಯೆ 
ಶಸ್ತ್ರಕೊಠಡಿ ಮತ್ತು ಖಜಾನೆಯಿದ್ದು » ಇದೂ ಕೂಡ 
ಭೂಮಿಯೊಳಗೆ ಇದ್ದು ಒಳಗೆ ಹೋಗಲು ಚಿಕ್ಕ ಚಿಕ್ಕ 
ಪಾವಟಗೆಗಳು ಇವೆ. 


ಅರಮನೆಯಿದ್ದ ಸ್ಕ್ಕ ಳದ ಮುಂದೆ ಮಾರುತಿ 
ವಿಗ್ರಹವಿದ್ದು2 ಇಲ್ಲಿ Pp ದೇವಸ್ಥಾ ನಗಳು ಇದ್ದ 
ಕುರುಹುಗಳು ಕಾಣುತ್ತವೆ. ಒಂದೇ ಕಲ್ಲಿನ ಬಂಡೆಯಲ್ಲಿ 
ವಿಗ್ರಹವನ್ನು ಕೆತ್ತಲಾಗಿದೆ. ಅಲ್ಲೆ ಲ್ಲಿ ಬಿದ್ದ ತೊಲೆ 
ಕಂಬಗಳ ಅವಶೇಷಗಳು ಇರುತ್ತವೆ. ಆನೆ ಚಿತ್ರ ಇರುವ 
ಎರಡು ಕಲ್ಲುಗಳು ಇದರ ಹತ್ತಿರ ಬಿದ್ದಿವೆ.3 ಕೋಟಿಯ 
ಉತ್ತರ ಮತ್ತು ದಕ್ಷಿಣದ ಅಂಚುಗಳಲ್ಲಿ ಸೈನಿಕರು ಕುಳಿತು 
ಕೊಳ್ಳಲು ಚಿಕ್ಕ ಚಿಕ್ಕ ಗೂಡುಗಳಿವೆ. ಸೈನಿಕರೃ 
ವಿಶ್ರಾಂತಿ ಸಡೆಯಲು ಕಟ್ಟೆಗಳು ತೋಪು ಹಾರಿಸಲ್ಪ 
ಜಾಲಂದ್ರಗಳು ಇವೆ. ಊರಿನಲ್ಲಿ ಪ್ರಾಚೀನ 
ಅವಶೇಷಗಳಿವೆ ಶಿಲ್ಪಗಳು ಇವೆ. ಇವು ಜೈನ 
ತೀರ್ಥಂಕರ ಮೂರ್ತಿಗಳಾಗಿದ್ದು, ಇವುಗಳ ಆಡಿಯಲ್ಲಿ 
ಶಾಸನಗಳು ಇವೆ. ಅವು ಅಸ್ಪಷ್ಟ್ಯವಾಗಿವೆ. ಊರಲ್ಲಿ 
ಒಂದು ಚಿಕ ವರಾರುತಿ ದೇವಸ್ಥಾನವಿದ್ದು ಇದರ ಬಂಡೆ 
ಯಲ್ಲಿ ದಪ್ಪ ಅಕ್ಷರವಿರುವ ಶಾಸನ ಉಂಟು ಹಾಗೂ 
ಕೋಟಿ ಹತ್ತುವ ಮಾರ್ಗದಲ್ಲಿ ಒಂದು ವೀರಗಲ್ಲು ಒಂದು 
ಮಹಾಸತಿಯ ಕಲ್ಲು ವಿಗ್ರಹಗಳು ಇದ್ದು ವೀರಗಲ್ಲು 
ಮೂರು ಅಡಿ ಉದ್ದ ಎರಡು ಅಡಿ ಅಗಲ ಇದ್ದು ವೀರನು 
ಕೈಯಲ್ಲಿ ಭರ್ಜಿಯನ್ನು ಹಿಡಿದು ಕೊಂಡು ನಿಂತಿರುವನು. 
ಇವನ ಹೆಸರು ಸೋಮಲಿಂಗೇಶ್ವ ರ. ಇನ್ನು ಮಹಾಸತಿಯ 
ಕಲ್ಲು ಎರಡು ಅಡಿ ಉದ್ದ ಒಂದು ಅಡಿ ಅಗಲವಾಗಿದ್ದು 
ಕುಳಿತು ಕೊಂಡಿದ್ದಾಳೆ. ಇವಳ ಹೆಸರು 
ಚೌಡಿಮಲ್ಲಮ್ಮ ಇವರ ಮೆಲ್ಲಡೆ ಛತ್ರಿ ಆಕಾರವಾಗಿ 
ದೊಡ್ಡ ಬಂಡೆಗಲ್ಲು ಇರುತ್ತ ಜ್ನ ಮತ್ತು ಊರಿನ ಮಧ್ಯ 
ರಾಯಪ್ಪ ದೇಸಾಯಿ ಗುಡಿ ಇದೆ. ಒಳಗ ಎ ಬ 
ಇದ್ದು ನವನು ಕುದುಕೆಯ ಮೇಲೆ ಸವಾರಿ ಮಾಡುತ್ತಾ 
ಇದಾ ನೆ. ಕೈಯಲ್ಲಿ ಭರ್ಚಿಡಾಲು ಹಿಡಿದಿದ್ದಾನೆ. 
ಇವನೆ ಹಿಂದೆ ಚ್ಯಾಮರ ಹಿಡಿದು ಸೇವಕ ಹೊರಟಿದ್ದಾ ನೆ 
ಈ ವೀರಗಲ್ಲಿನ ಪೂಜೆಯನ್ನು ಈ ಊರಿನ ನೀವಾಯರೆ 


ಮನೆತನದವರು ಮಾಡುತ್ತಾರೆ. ಇವರು ಈ ವೀರಗಲ್ಲಿನ ' 
ವೀರನೆ ವಂಶದವರು. 


ನಿಜಾಮ ಸೈನಾಧಿಕಾರಿ ಅಲ್ಲಾ ಮಗೀರ ಹಮ್ಮದನು 
ಈ ಕೋಟಿಯನ್ನು ಮೋಸದಿಂದ ಗೆದ್ದು ಕೊಂಡನೆಂದು 
ಹೇಳಲಾಗಿದೆ. ಆತನ ಹೆಸರಿನ ಹಳ್ಳಿ. ಈ ಕೋಟಿಯ 
ಪಕ್ಕದಲ್ಲಿ ಇದ್ದು ಅಲ್ಲಮಗಿರಿ ಎಂದು ಕರೆಯುತ್ತಾರೆ. 
ಮುಂದೆ ಹದಿನೇಳನೆಯ ಶತಮಾನಕ್ಕೆ ಮರಾಠಾ ಛತ್ರ 
ಪತಿ ಶಿವಾಜಿ ಸೈನಿಕರು ಗಜೇಂದ್ರ AE ದಕ್ಷಿಣ 
ನ ಬಂದು ಕೊಪ್ಪಳ ಕೋಟಿಯನ್ನು ಗೆದ್ದು 


ವಶಕ್ಕೆ ತೆಗೆದು ಹು ಮುಂದೆ ಇದಕ್ಕೆ 
Ki: ಗುಡ್ಡ ವೆಂದು ತರ 
ಮೊದಲು ಈ ಊರಿಗೆ ವೀರಕಲ್ಲು, ಇರಬಗಲ್ಲು; 


ಇರಕಲ್ಲು ಗಿರಿ, ಇರಕಲ್ಲು ಗಡಿಯಾಗಿ ಕೊನೆಗೆ ಇರಕಲ್ಲ 


ಗಢೆವಾಯಿತು. ಈ ಗುಡ್ಡದ ಪೂರ್ವಕ್ಕೆ ಕುಮ್ಮಿ 
ದುರ್ಗವಿದ್ದು ಇಲ್ಲಿ ಕುವತಾರರಾಮನೆಂಬ ವೀರನು 
ನೆಲಿಸಿದ್ದ ನೆಂದು ತಿಳಿದು ಬರುತ್ತದೆ. ಈ ಇರಕಲ್‌ 

ಎಕರೆ ಕೆಕೆ ಇದೆ. 


ಗಡಕ್ಕೆ da ನಾಲ್ವತ್ತು 
ಈ ಕೆರೆ ನೀರಿನಿಂದ ತೋಟ ಪಟ್ಟಿಗಳು ಇದ್ದವೆಂದು 
ಉಹಿಸಲಾಗಿಡೆ. ಊರಲ್ಲಿ ಗೋಪುರ ಬಸವಣ್ಣನ ಗುಡಿ 
ರುದ್ರಸಾ ಸ್ವಾಮಿ ಮಠ, ನಾಯಕ ಜನಾಂಗದ ಮನೆತನಗಳಿವೆ 
ಕೋಟಿಯ ಪಶಿ ಮಕ್ಕೆ ದುರ್ಗಾಂಬಿಕಾ ದೇವಿಯ ಗುಡಿ 
ಬಿದ್ದು ನೆಲಸಮವಾಗಿ ದೀಪಸ್ತಂಭ ಮಾತ್ರ ಉಳಿದಿದೆ. 
ಇಡೆ ಸಮೊಸವೇ ಖಿನ್ಮಾಳ ಎಂಬ ಗ್ರಾಮವು ಬಣ್ಣಕ್ಕೆ ಫೆ 

ಪ್ರಸಿದ್ಧಿ ಯಾಗಿದೆ. ಇಲ್ಲಿಂದ ಹತ್ತು ಕಿಲೊ ಬೂಟ್‌ 
ದೊರದಲ್ಲಿ ಕನಕ ಗಿರಿ ಎಂಬ ಗ್ರಾಮವಿದ್ದು ಇದು 
ಪುರಾತನ ಕೋಟಿ ಗುಡಿ ಸೋಪುಗಳು ಇದ್ದು ಚಿತ್ರ 
ಕಲೆಗೆ ಪ್ರಸಿದ್ಧಿ ಪಡೆದಿದೆ. , 


2 ನಾರಾಯಣಾಚಾರ್ಯ ಸಾನಂಲಪುರ ಇನರು ಬರೆದ ಪುಸ್ತಕದ ಅಧಾರ. 
3 ನಾಟಕ ಕರ್ತೃ ಕವಿ ನುಮನಪ್ಪ ಗೌಡ್ರೆ ಶರಕಟ್ಟಿ ಇವರು ಬರೆದ ರಕ್ತೆಗತ್ತಿ ಎಂಬ ನಾಟಕದಲ್ಲಿ ಉಲ್ಲೇಖ. 


4 ಕರ್ನಾಟಿಕೆ "ರಾಜ್ಯಗ್ಯಾಸೆಟಿಯರ್‌ 11 ಪುಟ. ೨೬೨ 


[ನ ನನ್ನೆ ಶೋಧನೆಯ ಕಾರ್ಯೆದಲ್ಲಿ ಸ 


ಹಾಯ ಸಲ್ಲಿಸಿದೆ ಇರೆಕೆಲ್‌ ಗಡಾದ ಶ್ರಿ €ಹೆನಮುಂ 


ತಪ್ಪ ತಲ್ಲೂರೆ ಇವರಿಗೂ ಹಾಗೂ ಬೆಳಧಡಿ. 


ಶ್ರೀ ಶಿವಸ್ಪತ್ರ ಯೊ, ಬ, ಬರದೂರ ಮುಕ ಇನರಿಗೆ ನಾನು ಚಿರಖುಣಿಯಾಗಿದೆ 3] 


೧೮೪ 


ಇತಿಹಾಸ ದರ್ಶನ 


ವೈ. ಹನುಮಂತತೆಡ್ಡಿ* 


ಕುರುಗೋಡು ನಾಡಿನ ಧಾರ್ಮಿಕ ಪ0ನರ್ಶನೆ 


4 


ಕುರುಗೋಡು ಪಟ್ಟಣವು ಕ್ರಿ.ಶ. ೧೦-೧೨ನೇ | 


ಶತಮಾನಗಳ ಕಾಲದಲ್ಲಿ “ಬಲಕುಂದೆ ೩೦೦ ನಾಡಿನೆ 
ರಾಜಧಾನಿಯಾಗಿ ಮೆರೆದಿದೆ... ಈ ರಾಜ್ಯವನ್ನು 
ಕುರುಗೊಡು ಸಿಂಧೆ ವಂಶದ ರಾಚಮಲ್ಲ ಮತ್ತು ಅವನೆ 
ವಂಶದ ರಾಜರು ಆಳಿದ್ದಾರೆ. ಇವರು ವೀರಶೈವ 
ಧೆರ್ನೊಯರಾಗಿದ್ದು, ಶೈವ ಧರ್ಮದ ಪೋಷಕರೂ 
ಆಗಿದ್ದರು. 


ಕುರುಗೋಡು ಮತ್ತು ಸುತ್ತಲಿನ ಪ್ರದೇಶದಲ್ಲಿ 
ಪ್ರಾಚೀನ ಕಾಲದಿಂದಲೂ ಶೈವ ಧರ್ಮ ಪ್ರಧಾನವಾಗಿ 
ತ್ತೆಂದು ತೋರುತ್ತದೆ. ಪುರಾತನ ಕಾಲದಲ್ಲಿ ನಿರ್ಮಿಸ 
ಲ್ಪಟ್ಟಿರುವ ಹಲವಾರು ಶೈವ ದೇವಾಲಯಗಳು, 
ಮಂದಿರಗಳು, ಮೂರ್ತಿಗಳೂ ಈಗಲೂ ಇಲ್ಲಿ ಕಂಡು 
ಬರುತ್ತಿವೆ. ಇವುಗಳನ್ನು ಈ ಕೆಳಗಿನಂತೆ ಸ್ಕೂಲವಾಗಿ 
೫ ವರ್ಗಗಳಾಗಿ ವಿಂಗಡಿಸಬಹುದು. 


೧ನೇ ವರ್ಗೆ : 

ಕಲ್ಲೇಶ್ವರ, ಹಿಂಡುಸಂಗಮೇಶ್ವರ, ಉಜ್ಜಾಳೇಶ್ವರ, 
ಘೆನಲಿಂಗೇಶ್ವರ, ನೀಲಕಂಠೇಶ್ವರ, ಗೌರೀಶ, ಮುದ್ದೇಶ, 
ಮಲ್ಲಿಕಾರ್ಜುನ (ತ್ರಿಕೂಟ ದೇವಸ್ಥಾನ), ತಳವಾರ 
ಈಶ್ವರ, ರಾಚನಮಲ್ಲನೆ ಗುಡಿ, ಮೊದಲಾದವು. 


೨ನೇ ವರ್ಗ: 
ದೊಡ್ಡ ಬಸವೇಶ್ವರ ಗುಡಿ, ವಜ್ರಬಂಡೆ ಬಸಪ್ಪನ 
ಗುಡಿ ಮೊದಲಾದವು. 


೩ನೇ ವರ್ಗ: 


ಪಂಚಮುಖಿ ವೀರಭದ್ರನ ಗುಡಿ, ಗವಿನೀರಭದ್ರ 
ಮತ್ತು ಕೊಳದ ವೀರಭದ್ರ (ಇವು ೩ ಗುಹಾಂತರ 
ದೇವಾಲಯಗಳು.) 


೪ನೇ ವರ್ಗ : 


ಕೆಳಗಿನ ಪೇಟಿಯ ಬೃಹತ್‌ ಗಣೇಶನ ಮೂರ್ತಿ 
ಎತ್ತರ ಸುಮಾರು ೧೬ ಅಡಿ, ಹಳೇ ಗೋಡೆಯ ಗಣೇಶನ 
ಮೂರ್ತಿ ಎತ್ತರ ಸುಮಾರು ೬ ಅಡಿ ಮತ್ತು ಊರಿನೆ 
ಮಧ್ಯದ ಗಣೇಶನೆ ಮೂರ್ತಿಗಳು ಎತ್ತರ ಸುಮಾರು 
೩ ಅಡಿ. 


೫ನೇ ವರ್ಗೆ : 


ಸುಂಕಲಮ್ಮುನ ಗುಡಿ ಮತ್ತು ಕಾಳಮ್ಮನ ಗುಡಿ 
ಮೊದಲಾದವು ಮೇಲೆ ತಿಳಿಸಿದ ದೇವಸ್ಥಾನಗಳಲ್ಲಿ ೧ನೇ 
ವರ್ಗದಲ್ಲಿರುವ ಎಲ್ಲಾ ಗುಡಿಗಳು ಶಿವಲಿಂಗವಿರುವ 
ಶಿವಾಲಯಗಳು. ೨ನೇ ವರ್ಗದಲ್ಲಿರುವವು ಬೇರೆ ಬೇಕಿ 
ಗಾತ್ರದ ಬಸವಣ್ಣ ನ ಮೂರ್ತಿ ಇರುವ ಗುಡಿಗಳು. 
೩ನೇ ವರ್ಗದವು ಬೇರೆ ಬೇರೆ ಆಕಾರದ ಗಾತ್ರದ 
ವೀರಭದ್ರನ ಗುಡಿಗಳು. ೪ನೇ ವರ್ಗದವು ಬೇರೆ ಬೇರೆ 
ಅಳತೆ ಪ್ರಮಾಣದ ಗಣೇಶನ ಮೂರ್ತಿಗಳು ಹಾಗೂ 
ಗುಡಿಗಳು. ೫ನೇ ವರ್ಗದವು ಶೈವ ಚಿಹ್ನೆಯುಳ್ಳ 
ಆಯುಧಗಳನ್ನು ಹಿಡಿದು, ಕುಳಿತ ಭಂಗಿಯಲ್ಲಿರುವ 
ಪಾರ್ವತಿಯ ಗುಡಿಗಳು. 


* ಉಪನ್ಯಾಸಕರು, ಸರ್ಕಾರಿ ಪದವಿಪೂರ್ವ ಕಾಲೇಜು, ತೆಕ್ಕಲಕೋಟೆ, ಬಳ್ಳಾರಿ ತಾಲ್ಲೂಕು 


ಇತಿಹಾಸ ದರ್ಶನ 


[24] 


೪ 


೧೮೪೫ 


ಮೇಲಿನ ದೇವಾಲಯಗಳನ್ನು ಪರಿಶೀಲಿಸಿದಾಗ 
ಶಿವ, ಆತನ ಸತಿ ಪಾರ್ವತಿ, ಮಕ್ಕಳಾದ ಗಣೇಶ 
ಮತ್ತು ವೀರಭದ್ರ ಅಲ್ಲದೆ ಆತನ ವಾಹನನಾದ ನಂದಿ 
ಅಥವಾ ಬಸವಣ್ಣನಿಗೆ ಸಂಬಂಧಿಸಿದವುಗಳು. 
ಮೇಲಿನ ಜೀವಾಲಯಗಳಲ್ಲಿ ಹಲವು ಉತ್ತಮ ಸ್ಥಿತಿ 
ಯಲ್ಲಿದ್ದು ಪೂಜೆ ಪುನಸ್ಕಾರಗಳು ನಿರಂತರವಾಗಿ 
ಜರುಗುತ್ತಾ ಇವೆ. ಈ ದೃಷ್ಟಿಯಿಂದ ಕುರುಗೋಡು 
ಮೊದಲಿನಿಂದಲೂ "ಶೈವ ಮತ' ಪ್ರಧಾನ ಕ್ಷೇತ್ರವಾಗಿದೆ 
ಎಂದು ತಿಳಿದುಬರುತ್ತದೆ. 


ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಮೇಲೆ 
೧ನೇ ವರ್ಗದಲ್ಲಿರುವ ಶಿವಾಲಯಗಳಲ್ಲಿ "ಘನಲಿಂಗೇಶ್ವರ' 
ಎಂದು ಕರೆಯಲ್ಪಡುತ್ತಿರುವ ದೇನಾಲಯ ಹಿಂದೆ ಒಂದು 
"ಚೈನೆ ಬಸದಿ? ಯಾಗಿತ್ತೆಂದು ತಿಳಿದುಬಂದಿದೆ. ಈ 
ದೇವಾಲಯದ ವಾಸ್ತುಶಿಲ್ಪ ಮತ್ತಿತರ ವಿಷಯಗಳನ್ನು 
ಪರಿಶೀಲಿಸಿದಾಗ ಇದು ಇತರ ದೇವಾಲಯಗಳಂತೆ 
ಇರಜಿ ವಿಭಿನ್ನ ರೀತಿಯಲ್ಲಿದೆ. ಇದು ದಕ್ಷಿಣ ದಿಕ್ಕಿಗೆ 
ಮುಖವಾಗಿದ್ದು ಏಳುವರೆ ೫ ಏಳುವರೆ. ಅಡಿ ಚೌಕದ 
ಮುಖಮಂಟಪ, ೨೫ ೩x ೨೫ ಅಡಿ ಚದರದ ೩ ಅಂಕಣದ 
ಸಭಾ ಮಂಟಿಸ, ಏಳುವರೆ ಅಡಿ ಚದರದ ಸುಕನಾಸಿ 
ಮತ್ತು ಹೆನ್ನೊಂದುವರೆ « ಒಂಭತ್ತುವರೆ ಅಡಿ ಅಳತೆಯ 
ಗರ್ಭಗೃಹೆಗಳನ್ನು ಹೊಂದಿದೆ. ಇದರ ದ್ವಾರಗಳ 
ದ್ವಾರಬಂಧದ ಇಕೈಡೆಗಳಲ್ಲಿ ಪೂರ್ಣಕುಂಭದ ಚಿಹ್ನೆ 
ಗಳಿದ್ದು, ದ್ವಾರಬಂಧದ ಮೇಲೆ ಲಲಾಟ ಬಿಂಬದಲ್ಲಿ 
ಸಾಮಾನ್ಯವಾಗಿ ಗಜಲಕ್ಷ್ಮಿ ಇರುವ ಸ್ಥಳದಲ್ಲಿ 
ಮುಕ್ಕೊಡೆಯ ಕೆಳಗಡೆ ಕುಳಿತ ಭಂಗಿಯ ಜಿನೆಮೂರ್ತಿ 
ಇದ್ದು, ತದನಂತರದಲ್ಲಿ ಆ ಚಿಹ್ನೆಯನ್ನು ಅಳಿಸಿ ಲಿಂಗದ 
ಆಕೃತಿಯನ್ನು ರಚಿಸಲಾಗಿದೆ. ಇದೇ ರೀತಿಯ ಚಿಹ್ನೆ 
ಗಳು ಶುಕನಾಶಿಯ ದ್ವಾರೆಬಂಧಗಳಲ್ಲಿಯೂ ಇವೆ. 
ಗರ್ಭಗೃಹದಲ್ಲಿ ಆಯಾತಾಕಾರ ಐದೂವರೆ « ಎರಡು 24 
ಎರಡು ಆಡಿ ಅಳತೆಯ ಸೀಠವಿದ್ದು ; ಅದರ 
ಮುಂಭಾಗದೆ ಮಧ್ಯದಲ್ಲಿ ನಿಂತ ಭಂಗಿಯಲ್ಲಿರುವ ಒಂದು 
ಸಿಂಹೆ ಮತ್ತು ಅದರ ಎಡ-ಬಲಗಳಲ್ಲಿಯೂ ವಿರುದ್ಧ 
ದಿಕ್ಕಿಗೆ ಮುಖಮಾಡಿ ನಿಂತಿರುನ ಎರಡು ಸಿಂಹೆಗಳ 
ಶಿಲ್ಪಗಳಿದ್ದು, ಇದೊಂದು ಸಿಂಹಪೀಠವಾಗಿದೆ. 


ಈ ಪೀಠದ ಮೇಲೆ ಮೊದಲಿದ್ದ ಜಿನಮೂರ್ತಿ ' 
ಯನ್ನು ತೆಗೆದು ಆ ಸ್ಥಾನೆದಲ್ಲಿ ಆನಂತರದಲ್ಲಿ "ಶಿವಲಿಂಗ' ' 
ಸ್ಥಾಪನೆ ಮಾಡಲಾಗಿದೆ. ಶಿವಲಿಂಗಕ್ಕೆ ಸಾಮಾನ್ಯವಾಗಿ 
ದುಂಡಗಿನ ಇಲ್ಲವೆ ಚೌಕಾಕಾರದ ಪಾಣಿಪೀಠ 
(ಪಾಣಿಸಟ್ಟಿ, ಪಾಣಿವಟ್ಟಿ) ಇರುತ್ತದೆ. ಆದ್ದರಿಂದ 
ಇದು ಶಿವಲಿಂಗಕ್ಕಾಗಿ ನಿರ್ಮಿಸಿದ ಪಾಣಿನೀಶವಲ್ಲವೆಂಡು 
ದೃಢಪಡುತ್ತದೆ. 

ಈ ದೇವಸ್ಥಾನದ ಮಹಾದ್ವಾರದ ಪಕ್ಕದ, 
ಎಡಭಾಗದ ಗೋಡೆಯ ಮೇಲೆ ಶಕವರ್ಷ ೧೪೬೭ 
(ಕ್ರಿ.ಶ. ೧೪೪೫)ನೆಯ ವಿಶ್ವಾವಸು ಸಂವತ್ಸರದ ೧೩ 
ಇಲಿನೆ ಶಾಸನವಿದ್ದು, ಅದರಲ್ಲಿ ಶ್ರೀಮನ್‌ ಮಹಾದೇವ 
ದೇವೋತ್ತಮ ಕುರುಗೋಡು ಬಸ್ತಿಯ ಜಿನದೇವರಿಗೆ 
ಧರ್ಮ ಮಹಾ ರಾಜಾಧಿರಾಜ ಪರಮೇಶ್ವರ ಶ್ರೀವೀರ 
ಪ್ರತಾಪ ಶ್ರೀ ವೀರಸದಾಶಿವ ಮಹಾರಾಯರು 
ಪೃಥ್ವೀ ರಾಜ್ಯಂ ಗೈೈಯ್ಯುತ್ತಿ ರುಲು ಶ್ರೀಮನ್‌ ಮಹಾ 
ಮಂಡಳೇಶ್ವರ ಕೊಟಿಗಾರ ರಾಮರಾಜ ಒಡೆಯರೆ 
ಮೊಮ್ಮಕ್ಕಳು ಅಳಿಯ ಲಿಂಗರಾಜದೇವ ಮಹಾ 
ಅರಸುಗಳ ಅಣ್ಣ ಂದಿರು ರಾಮರಾಜಯ್ಯಗಳು ತಮ್ಮ 
ತಂದೆ ಮಲ್ಲರಾಜ ಒಡೆಯರಿಗೆ ಪುಣ್ಯವಾಗಬೇಕೆಂದು 
ಅಮೃತಪಡಿ ನೈವೇದ್ಯಕ್ಕೆ ಭೂಮಿ ದತ್ತಿ ಬಿಟ್ಟಿರುವ 
ಬಗ್ಗೆಯು ತಿಳಿದುಬರುತ್ತದೆ. ಅಲ್ಲದೆ ಶ್ರೀ ಗೋಮಿಸೆಟ್ಟ 
ಎಂಬುವವನು. ಈ ಬಸದಿಯನ್ನು ದುರಸ್ತಿಗೊಳಿಸಿದ 
ಬಗ್ಗೆಯೂ ತಿಳಿದುಬರುತ್ತಿದೆ. ಮೇಲಿನ ಎಲ್ಲಾ ಅಂಶ 
ಗಳಿಂದ ನಿಸ್ಸಂಶಯವಾಗಿ ಇದು ಒಂದು "ಜೈನ ಬಸದಿ' 
ಎಂದು ದೃಢಪಡುತ್ತದೆ. 


ತ ಜೈನ ಬಸದಿಯಿಂದ ಪೂರ್ವ ದಿಕ್ಕಿಗೆ ಸು. 
೨೫೦ನೀ. ದೂರದಲ್ಲಿ ಇನ್ನೊಂದು ಜೈನ ಬಸದಿ ಇದ್ದು, 
ಅದು ಈ ಮೊದಲೇ ಪೂರ್ಣ ಹಾಳಾಗಿದೆ. ನೆಲಮಟ್ಟಿ 
ದಲ್ಲಿ ಅದರ ನೆಲಗಟ್ಟು ಮಾತ್ರ ಈಗ ಕಾಣಬರುತ್ತದೆ. 
ಈ ಸ್ಥಳದಲ್ಲಿ (ನೆಲಗಟ್ಟಿನ ಮೇಲೆ) ನಿಂತ ಭಂಗಿಯಲ್ಲಿರುವ 
ಸುಮಾರು ೪ ಅಡಿ ಎತ್ತರದ ಬಿಳಿ ಶಿಲೆಯಲ್ಲಿ ನಿರ್ಮಿ 
ಸಿರುವ ತೀರ್ಥಂಕರಮೂರ್ತಿ ಬಯಲಿನಲ್ಲಿ ನಿಂತಿದೆ. 
ಕೆಲವೇ ದಿನಗಳಲ್ಲಿ ಇದು ಕೂಡ ಕಣ್ಮರೆಯಾಗಬಹುದು. 


1} ಶಾಸನ SIL-IX-11-618 ಕುರುಗೋಡು ಬಳ್ಳಾರಿ ತಾಲ್ಲೂಕು 


ಇತಿಹಾಸ ದರ್ಶನ 


ಕ 


ಸರಿಯಾದ ಪುರಾವೆ ದೊರೆಯುತ್ತಿಲ್ಲ. 


ಹೀಗೆ ಮೇಲಿನ ವಿಷಯದ ಪರಿಶೀಲನೆಯಿಂದ 
ತೈವ ಮತ ಪ್ರಧಾನವಾದ ಈ ಪ್ರದೇಶದಲ್ಲಿ ಜೈನ 
ಧರ್ಮವೂ ಮೊದಲು ಅಸ್ತಿತ್ವದಲ್ಲಿದ್ದ ಬಗ್ಗೆ ತಿಳಿದುಬರು 
ತ್ತಿದೆ... ಆದರೆ ಈಗ ಕುರುಗೋಡಿನ ಸುತ್ತಲಿನ 
ಪ್ರದೇಶದಲ್ಲಿ ಜೈನ ಧರ್ಮದ ಒಂದು ಕುಟುಂಬವೂ 
ಕಂಡುಬರುತ್ತಿಲ್ಲ. ಹಾಗಾದರೆ ಇಲ್ಲಿದ್ದ ಜೈನಧರ್ಮೀಯರು 
ನಿನಾದರು ? ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಬಗ್ಗೆ 
ಹಾಗಾದರೆ 
ಇಲ್ಲಿದ್ದ ಜೈನರು ಇಲ್ಲಿಂದ ಬೇರೆ ಕಡೆಗೆ ನಲಸೆ ಹೋದರೇ? 
ಎಂಬ ಪ್ರಶ್ನೆಯೂ ಬರುತ್ತದೆ. ಇತರ ಜನಾಂಗದವ 
ರೆಲ್ಲರೂ (ಇತರ ಧರ್ಮೀಯಡು) ಆ ಕಾಲದಿಂದ ಇಂದಿನ 
ವರೆಗೆ ನಿರಂತರವಾಗಿ ಯಾವುದೇ ತೊಂದರೆಯಿಲ್ಲದೆ ಈ 
ಸ್ಥಳದಲ್ಲಿಯೇ (ಊರಿನಲ್ಲಿಯೇ) ವಾಸವಾಗಿರಲು, 
ಜೈನರು ಮಾತ್ರ ಬೇಕಿ ಕಡೆಗೆ ವಲಸೆ. ಹೋಗಲು 
ಕಾರಣವೇನು ? ಆದ್ದರಿಂದ ಅವರು ಬೇಕೆಡೆಗೆ ವಲಸೆ 


2 ಕುರುಗೋಡು ಕೈಫಿಯಿತು (ಮೆಕೆಂಜಿ ಸಂಗ್ರಹ) 


ಇತಿಹಾಸ ದರ್ಶನ 


ಹೋಗಿರುವ ಸಾಧ್ಯತೆ ಕಂಡುಬರುತ್ತಿಲ್ಲ. ಹಾಗಾದರೆ 
ಈ ಕೆಳಗಿನ ಇತರ ಕಾರಣಗಳನ್ನು ಪರಿಶೀಲಿಸೋಣ. 


೧. ಬಹುಶಃ ಜೆನೈಧರ್ಮ ಪ್ರಾಬಲ್ಯ ಕಳೆದು- 
ಕೊಳ್ಳುತ್ತಿ ದ್ವರಿಂದಲೂ, 


೨. ಅದರ ಕಟ್ಟುನಿಟ್ಟಾದ ಆಚರಣೆ ವಿಧಿನಿಧಾನೆಗಳಿಂದ 


ದಣಿದುದರಿಂದಲೋ 


೩, ಈ ಪ್ರದೇಶದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ 
ವೀರಶೈವ-ಅರಸರ ಪ್ರೋಶ್ಸಾಹದಿಂದಲೋ 
ಅಥವಾ ಪರಿಸ್ಥಿತಿ ಒತ್ತ ಡದಿಂದಲೋ ಮೊದಲು 
ಜಿನ ಧರ್ಮಿಯನಾಗಿದ್ದ ಬಿಟ್ಟಿ ದೇವ, 
ಶ್ರೀರಾಮನುಜಾಚಾರ್ಯರ ಪ್ರಭಾವಕ್ಕೊಳಗಾಗಿ 
ವೈಷ್ಣ ವ ಧರ್ಮವನ್ನುಸಿ ಏರಿಸಿ" ವಿಷ್ಣುವರ್ಧನ' 
ನಾದಂತೆ ಇಲ್ಲಿದ್ದ ಜೈನರು, ವೀರಶೈವ ಮತವನ್ನು 
ಸ ಸ ಕರಿಸಿರಬಹುದೆಂದು ತೋರುತ್ತದೆ. 


೧೪೭ 


ಡಾ|| ಕೃಷ್ಣ ಕೊಲ್ಲಾ ರಕುಲಕರ್ಣಿ 


“ವಿಜಾಪುರ ಆದಿಲಶಾಹಿ ಕಾಲದ (ಕ್ರಿ.ಶ. ೧೪೮೯-೧೬೮೬) 
ಹಿಂದು-ಮುಸ್ಲಿಮರ ಸಂಬಂಧ” ಆಕರಗಳು, ಮತ್ತು ಅಧ್ಯಯನ 


ಕಳೆದ ಒಂದು ನೂರು ವರುಷಗಳಲ್ಲಿ ವಿಜಾಪುರ 
ಇತಿಹಾಸೆ, ಕಲೆ ಹಾಗು ವಾಸ್ತು ಶಿಲ್ಪಗಳ ಕುರಿತು 
ಹಲವಾರು ದೇಶ-ವಿದೇಶೀಯ ಲೇಖಕರು ಬರೆದಿದ್ದಾರೆ. 
ಅವರಲ್ಲಿ ಫರ್ಗ್ಯೂಸನ್‌, ಕಸಿನ್ಸ್‌, ಮೆಡೋಸ ಟೇಲರ್‌ 
ಮೊದಲಾದ ಆಂಗ್ಲ ಲೇಖಕರಿದ್ದರೆ, ಭಾರತೀಯರಾದ 
ಡಾ| ಪಿ. ಎಂ. ಜೋತಿ, ಡಾ|| ಭೆಗನತ್‌ದಯಾಲ 
ವರ್ಮಾ, ಡಾ|| ಡಿ.ಸಿ. ವರ್ಮಾ, ಡಾ| ಎಂ.ಎ. 
ನಯೀಮರು ಪ್ರಮುಖರು. ಡಾ. ಎ.ಆರ್‌. ಕುಲಕರ್ಣಿ, 
ಡಾ|| ಜಿ.ಟಿ. ಕುಲಕರ್ಣಿ, ಡಾ| ಮಾಟಿ ಮುಂತಾದವರು 
ಕೂಡ ಈ ದಿಶೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಮೇರಿಕೆಯ 
ಡಾ| ರಿಚರ್ಡ ಈಟನ್‌ ಎಂಬವರು ವಿಜಾಪುರದ ಸೂಭಿ 
ಸಂತರ ಕುರಿತಾಗಿಯೇದೀರ್ಫೆವಾಗಿ ಅಭ್ಯಸಿಸಿ ಬರೆದಿದ್ದಾರೆ 
ಇವುಗಳಲ್ಲಿ ವಿಶೇಷವಾಗಿ ಚಾರಿತ್ರಿಕ ಘೆಟನೆಗಳು, 
ರಾಜಕೀಯ ಸಂಬಂಧೆ, ಕಲೆ, ಸಂಗೀತ, ವಾಸ್ತುಶಿಲ್ಪ 
ಹಾಗು ಕೊನೆಯದಾದ ಸೂಭಿಸಂತರ ಗ್ರಂಥದಲ್ಲಿ 
ಒಂದು ನಿರ್ದಿಷ್ಟ ಪಂಥದ ವಿವರವಾದ ಅಭ್ಯಾಸ ಆಗಿದೆ. 


ಆದರೆ ಆದಿಲಶಾಹಿ ಕಾಲದ ಜನ ಸಾಮಾನ್ಯ ಪರಿಸ್ಥಿತಿ, 


ವಿವಿಧ ಮತ-ಧರ್ಮಗಳ ಪರಸ್ಪರ ಸಂಬಂಧ, ವಿಶೇಷ 
ವಾಗಿ ಹಿಂದು-ಮುಸ್ಲಿ ಮರ ಸಂಬಂಧದ ಕುರಿತು ವಿವರೆ 
ವಾದ ಅಭ್ಯಾಸ ಇನ್ನೂ ಆಗಿಲ್ಲ ಅದರ ಅಗತ್ಯ ಇದೆ. 
ಅಂಥದೊಂದು ಅಭ್ಯಾಸದ ಪ್ರಮುಖ ಅಂಶಗಳನ್ನು ಈ 
ರೀತಿಯಾಗಿ ಗುರುತಿಸಬಹುದಾಗಿದೆ. 


* ನಿನೃತ್ಕ ಅಂಚೆ ಇಲಾಖಾ ಅಧಿಕಾರಿ, ಕೊಲ್ಹಾರ 
೦ 


೧೪೪ 


೧. 


[> 


ಹಿಂದು-ಮುಸ್ಲಿ ಮರ ಮಧ್ಯದ ಸಾಮಾಜಿಕ 


ಸೆಂಬಂಧೆ. 


ಹಿಂದು ಸಾಧು-ಸಂತರು ಹಾಗು ಮುಸ್ಲಿ ಮ 
ಸೂಫಿಗಳ ಮಧ್ಯದ ಆಂತರಿಕ ಪ್ರಕ್ರಿಯೆಗಳು. 

ಆಡಳಿತದಲ್ಲಿ ಹಿಂದುಗಳು ಹಾಗು ಧಾರ್ಮಿಕ 
ಮುಖಂಡರು. ವಿಶೇಷವಾಗಿ ಆಸ್ಥಾನದ ಮರಾಠಾ 
ಸರದಾರರು, ಅಲ್ಪಸಂಖ್ಯಾತರು, ಉದಾಹರಣೆಗೆ 
ಬ್ರಾಹ್ಮಣರು, ಬೇಡರು, ಕುರುಬರು ಇತ್ಯಾದಿ. 


ಆಡಳಿತದಲ್ಲಿ ಆದಿಲ್‌ಶಾಹಿಗಳ ಮುಸ್ಲಿ ಮ್‌ಪರ 
ವಾದ ಧೋರಣೆ ಹಾಗು ಸಮಾಜದ. ಮೇಲೆ 
ಅದರ ಪರಿಣಾಮ. 


ಅದರಂತೆ ಆಡಳಿತದಲ್ಲಿ ಹಿಂದು ಪರವಾದ ಧೋರಣೆ 
ಹಾಗು ಮುಸ್ಲಿಂಮರ ಮೇಲೆ ಪರಿಣಾಮ. 
ವಿಶೇಷವಾಗಿ ಜಗದ್ಗುರು ಎನಿಸಿಕೊಂಡ ೨ನೆಯ 
ಇಬ್ರಾಹಿಮ ಆದಿಲ್‌ಶಹನೆ ಆಡಳಿತ. 


ಈ ಅನಧಿಯಲ್ಲಿ ವಿಶೇಷವಾಗಿ ಪ್ರಭಾವ ಬೀರಿದ 
ಕೆಲವು ಹಿಂದು ಮತ ಪಂಥಗಳು ಉದಾ- ನಾಥ, 
ರಾಮದಾಸಿ, ಅನಧೊತ ಇತ್ಯಾದಿ. 


ವಿವಿಧ ಭಾಷೆಗಳ ಬಳಕೆಯಿಂದಾಗಿ “ದಖಣಿ' 


೫೮೬೨೧೦, ಬಿಜಾಪುರ ಜಿಲ್ಲೆ. 
ಗಿ 


ಇತಿಹಾಸ ದರ್ಶನ 


| 


೧೦. 


೧೧. 


QR 


೫) 


ಡ) 


ಎಂಬ ಹೊಸ ಭಾಷೆಯ ಉದಯ, ಪ್ರಚಲಿತ 
ಭಾಷೆಗಳ ಮೇಲೆ ಆದರ ಪ್ರಭಾವ, 


ಒತ್ತಾಯದ ಮುಸ್ಲಿ ವಂ" ಧರ್ಮಾಂತರಗಳು, 
ಘಟಿನೆಗಳ ಸಂದರ್ಭ, ಸ್ಥಳ-ಕಾಲ-ನಾಮ 
ನಿರ್ದೇಶನ, ಧರ್ಮಾಂತರದ ಕಾರಣ-ಪ್ರತಿಫಲ 
ನೀಡಲಾಯಿತೆ ? ವ್ಯಕ್ತಿಗತ- ಸಾಮೂಹಿಕ 
ಧರ್ಮಾಂತರೆಗಳು. 


ಹಿಂದು ಧಾರ್ಮಿಕ ಕ್ಷೇತ್ರ, ಮಠ-ಮಂದಿರಗಳ 
ನಾಶ, ನಾಶಗೊಂಡ ಖ್ಯಾತ ದೇವಾಲಯಗಳು 
ದೇವತೆಗಳು. 


ಸುಲ್ತಾನರ ರಾಣೀವಾಸದಲ್ಲಿ ಒತ್ತಾಯದಿಂದ 
ಸೇರಿಸಿದ ಹಿಂದು ಮಹಿಳೆಯರು. 

ಲೈಂಗಿಕ ತೃಪ್ತಿ ಗಾಗಿ ಸುಲ್ತಾನರು-ರಾಣೀವಾಸ 
ದವರು ಬಳಸಿಕೊಂಡ ಹಿಂದು ತರುಣರು. 


ಹಿಂದು ಮಠ-ಮಂದಿರಗಳೆ ರೂಪಾಂತರ ಮಸೀದಿ 
ಮದರಸಾ. 


ಹೀಗೆ ಗುರುತಿಸಲಾದ ಅಂಶಗಳ ಅಭ್ಯಾಸಕ್ಕೆ 
ದೊಕೆಯಬಹಾುದಾದೆ ಆಕರಗಳನ್ನು ಹೀಗೆ 
ಸವಿಂಗಡಿಬಹುದು. 


ಮುದ್ರಿತ ಸಾಧನಗಳು 
ಶಾಸನಗಳು, ತಾಮ್ರಪಟಿಗಳು, ಫರ್ಮಾನುಗಳು, 
ಸನದುಗಳು. 


೧೯ನೆಯ ಶತಮಾನದಲ್ಲಿ ಪ್ರಕಟಿಸಿದ ಮುಂಬಯಿ 
ಸರಕಾರದ ವರದಿಗಳು. 


ವಿಜಯನಗರ, ಮೊಫೆಲ್‌, ಬಹಮನಿ, ಶಾಹಿ 
ಹಾಗೂ ಮರಾಠರ ಇತಿಹಾಸದಲ್ಲಿ ಬರುವ 
ವಿಜಾಪುರ ಆದಿಲ್‌ಶಾಹಿಗಳ ಸಂದರ್ಭ ಉದಾ : 
ಬಖ್ಯೆರುಗಳು, ಕೈಫಿಯತ್ತು ಗಳು. ಮೊಫೆಲ 
ದೊರೆಗಳ ಆತ್ಮಚರಿತ್ರೆ, ಚರಿತ್ರೆಗಳು. 

ಸ್ಥಳೀಯ ಭಾಷೆಗಳಾದ ಕನ್ನಡ-ಮರಾಠಿಯಲ್ಲಿ 
ಲಭ್ಯವಿದ್ದ ಪುಸ್ತ ಕಗಳು-ಲೇಖನಗಳು. 


ಇತಿಹಾಸ ದರ್ಶನ 


ಆ) 


ಬ) 


ಕ) 


ಛ ಸ್ಥಳಿಯ ಭಾಷೆಗಳಲ್ಲಿ 


ಇತರ ಸಾಧನಗಳು 

ಮನೆತನಗಳ ಇತಿಹಾಸ, ವಿಶೇಷವಾಗಿ ಸಂಸ್ಕಾ- 
ನಿಕರು, ಜಹಗೀರದಾರರು, ದೇಸಾಯಿ, 
ದೇಶಪಾಂಡೆ, ದೇಶಮುಖ, ಪೀರಜಾದೆ 


ಮನೆತನದ ಕಾಗದ ಸತ್ರಗಳು. 


ಭಾರತ ಇತಿಹಾಸ ಸಂಶೋಧಕ ಮಂಡಳ ಪುಣೆ, 
ಕರ್ನಾಟಿಕ ಇತಿಹಾಸ ಸಂಶೋಧಕ ಮಂಡಳ 


ಧಾರವಾಡ ಹಾಗೂ ತಂಜಾವೂರು, ಧುಳೆ, 
ಜಯಪುರ ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದ 
ಮಾಹಿತಿ. 


ಪುಣೆ, ಮುಂಬಯಿ, ಬೆಂಗಳೂರು, ಮೈಸೂರು, 
ದೆಹೆಲಿ, ಕಲಕತ್ತಾ ಹಾಗೂ ಹೈದರಾಬಾದ” 
ಪತ್ರಾಗಾರಗಳಲ್ಲಿ ಲಭ್ಯವಿದ್ದ ಮಾಹಿತಿ. 


ಡ) ಗ್ಯಾಜಿಟಿಯರ್‌ಗಳ ಅಭ್ಯಾಸ. 
೩ ಪ್ರಕಟಿತ ಪರ್ಶಿಯನ್‌ ಸಮಕಾಲೀನ ಸಾಹಿತ್ಯ 


ಕೃತಿಗಳಲ್ಲಿ ಬರುವ ಸಂದರ್ಭಗಳು, ಉದಾ- 
ಇಬ್ರಾಹಿನ೫ನಾಮಾ, ಮಹೆಮುೂದನಾಮಾ, 
ಅಲಿನಾಮಾ, ಸಿಕಂದರನಾಮಾ, ಕೆತಾಬ-ಇ- 
ನೌರಸ್‌, ಖುಶನಾಮಾ, ಮನಲಗನ ಇತ್ಯಾದಿ. 
ಲಭ್ಯವಿದ್ದ ಪ್ರಕಟತ- 
ಅಪ್ರಕಟಿತ ಸಾಹಿತ್ಯಿಕ ಕೃತಿಗಳು. 


ಆ) ಮಧ್ಯಕಾಲೀನ ಯುಗದ ಸಾಧು-ಸಂತರ ಪದ 


ಪದ್ಯಗಳು: ಕನ್ನಡ-ಮಾರಾಠಿ-ಹಿಂದಿ. 


ಬ) ಇತರ ಕೃತಿಗಳು, 
೫) ಸಂಗ್ರಹಿಸಬಹುದಾದ ಜಾನಪದ ಸಾಹಿತ್ಯ 


ವಿಜಾಪುರ ಅದರ ಸುತ್ತ-ಮುತ್ತ ಹಾಗು ಆದರ 
ಪ್ರಭಾವನಿದ್ಧ ಮುಸ್ಲಿ ಮರ ದೈನಂದಿನ ಕಾರ್ಯ 
ಕ್ರನು ಹಾಗು ವಿಶಿಷ್ಟ ಸಂದರ್ಭಗಳಲ್ಲಿ ಹಾಡುವ 
ದಖಿಣಿ-ಉರ್ದು ಭಾಷೆಯ ಜಾನಪದ ಗೀತೆಗಳು. 
ಚಕ್ಕೀನಾಮಾ (ಬೀಸುವ ಕಲ್ಲಿನ ಪದ), 
ಚರಖಾನಾಮಾ (ನೂಲುವ ಪದ) ಸುಹಾಗ 
ನಾಮಾ ((ಸೋಬಾನಸದ), ಶಾದಿನಾಮಾ 
(ಮದುವೆ ಹಾಡು) ಲೋರಿನಾಮಾ ಇತ್ಯಾದಿಗಳ 
ಸಂಗ್ರಹ ಹಾಗು ಅಭ್ಯಾಸ. 


೬ 


ಸ್ಥಳನಾಮಗಳ ಅಧ್ಯಯನ 

ವಿಜಾಪುರ ಹಾಗು ಅದರ ಸುತ್ತ ಮುತ್ತ 
ಮುಸ್ಲಿ ಮ ಪ್ರಭಾವದ ಹೆಸರುಗಳನ್ನು ಸೂಚಿಸುವ 
ಅನೇಕ ನಗರ ಗ್ರಾಮಗಳಿವೆ. ಉದಾ-ಮಹ್ಮದ 
ಪುರ, ಚಾಂದಪುರ, ಖತೀಜಾಪುರ, ತಾಜಪುರ, 
ಇಬ್ರಾಹಿಮಪುರ, ರಂಭಾಪುರ ಇತ್ಯಾದಿ ಸ್ಥಳ 
ನಾಮ ಮೂಲಗಳ ಅಭ್ಯಾಸ. 


ಬಾಯಿ ಮಾತಿನ ಇತಿಹಾಸ ಹಾಗು ದಂತಕಥೆ 
ಗಳು-ವಿಜಾಪ್ರರ, ಗುಲಬರ್ಗಾ, ಹೈದರಾಬಾದ 
ಮುಂತಾದ ನಗರಗಳು, ಕೆಲವು ಹಳ್ಳಿಗಳಲ್ಲಿ 
ವಾಸಿಸುತ್ತಿರುವ ಹಿರಿಯ ಮನೆತನಗಳ ವೃದ್ಧರನ್ನು 
ಸಂದರ್ಶಿಸಿ ಐತಿಹಾಸಿಕ ಹಾಗು ಸಾಂಪ್ರದಾಯಿಕ 
ಅಖ್ಯಾಯಿಕೆಗಳನ್ನು ಸಡೆಯುವುದು. 


ಹೀಗೆ ಸಂಗ್ರಹಿಸಿದ ಸಾಧನಗಳನ್ನು ಉದ್ದೇಶಿತ 


ವಿಷಯದ ಅಭ್ಯಾಸಕ್ಕೆ ಬಳಸಿಕೊಂಡಾಗ ಕೆಳಗಿನ ಕೆಲವು 
ಸಂಗತಿಗಳನ್ನು ಗಮನಿಸಬಹುದಾಗಿದೆ. 


ಅ) ಸನದುಗಳು, ಫರಾನುಗಳು, ಹಸ್ತಪ್ರತಿಗಳು 


೧೯೦ 


ಹಾಗು ಅಭ್ಯಸಿಸದೆ ಇದ್ದ ವರದಿಗಳ ಅಧ್ಯಯನ 
ದಿಂದ ಆದಿಲಶಾಹಿಕಾಲದ ಇತಿಹಾಸಕ್ಕೆ ಸಂಬಂಧೆ 


my 


ಕ) 


ಪಟ್ಟ. ಕೆಲವು ಹೊಸ ಐತಿಹಾಸಿಕ ಸಂಗತಿಗಳ ' 


ಹೊರೆ ಬೀಳುವಿಕೆ. 


ಈ ವರೆಗೆ ಗಮನ ಹೆರಿಸದ ಕನ್ನಡ, ಮರಾಠಿ ' 
ಸರ್ಶಿಯನ”, ಸಂಸ್ಕ್ರತ ಹಾಗು ದಖಣಿ ಸಾಹಿತ್ಯಕ 
ಕೃತಿಗಳಲ್ಲಿರುವ ಪ್ರಮುಖ ಐತಿಹಾಸಿಕ ಮೂಲ 
ಗಳನ್ನು ಗುರುತಿಸುವುದು. 


ಈ ಹಿಂದೆ ಚರಿತ್ರೆಗಳಲ್ಲಿ ಸಾಧಾರಣವಾಗಿ ಕಂಡು 
ಬರುವ ರಾಜಕೀಯ ಕಲೆ, ವಾಸ್ತುಶಿಲ್ಪದ 
ಇತಿಹಾಸದ ಹೊರತಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ 
ದೊರೆಯುವ ಶ್ರೀಮಂತ ಮೂಲ ಸಾಧನಗಳ 
ಬಳಕೆ ಹಾಗು ಅದರಿಂದ ವಿವಿಧ ವಿಷಯಗಳ 
ಅಭ್ಯಾಸ. 


ಒಟಾ ರೆಯ ಅಭ್ಯಾಸದಿಂದ ಆದಿಲಶಾಹಿ ಕಾಲದ 
ಸಾಮಾಜಿಕ ಪರಿಸ್ಥಿತಿ ಅಥವ ಸಮಕಾಲೀನ 
ವಿವಿಧ ಮತ ಧರ್ಮ ಸಂಪ್ರದಾಯಗಳ ಮಧ್ಯದ 
ಸಂಬಂಧೆವನ್ನು ಗುರುತಿಸಬಹುದು. ಅದು ಇಂದಿನ 
ಕಾಲದ ಪರಿಸ್ಥಿ ತಿಗೆ ಸಂಗತವೂ ಆಗುವುದಲ್ಲದೆ ಈ 
ಅಭ್ಯಾಸದಿಂದ ಹೊರ ಬೀಳುವ ಕೆಲವು ಸಂಗತಿ 
ಗಳು ಪ್ರಸ್ತುತ ವಿವಿಧ ಸಮಾಜಗಳ ಸಾಮರಸ್ಯಕ್ಕೆ 
ಪೋಷಕವೂ ಆಗಬಹುದು. 


ಇತಿಹಾಸ ದರ್ಶನ 


ಡಾ|| ಕೆಳದಿ ನೆಂಕಟೇಶ್‌ ಜೋಯಿಸ್‌ * 


ಕೆಳದಿ ಇತಿಹಾಸದ ಅನಶೇಷಗಳ ರಕ್ಷಣೆ ಮು 


ಕೆಳದಿ, ಇಕ್ಕೇರಿ, ನಗರ, ಕವಲೆದುರ್ಗ, 
ಶೃಂಗೇರಿ, ಕೊಲ್ಲೂರು, ಬಸ್ರೂರು, ಆನಂದಪುರ, 
ಉಡುಪಿ ಮೊದಲಾದ ಸ್ಥಳಗಳ ಜೊತೆಗೆ ಕರ್ನಾಟಿಕದ 
ಒಂಭತ್ತು ಜಿಲ್ಲೆ ಗಳಲ್ಲಿ ಕೆಳದಿ ಇತಿಹಾಸದ ಸ್ಮಾರಕಗಳು, 
ದೇವಾಲಯ, ಅರಮನೆ, ಕೆರೆ, ಕೊಳ, ಮಠ, ಸೇತುವೆ, 
ಸರಸ್ಸುಗಳು ಸಾಕಷ್ಟು ಪ್ರಮಾಣದಲ್ಲಿ ಉಸಲಬ್ಧನಿವೆ. 
ಕೆಳದಿಯ ಶಿಲ್ಪಕಲೆ ವಿಶಿಷ್ಟವಾಗಿತ್ತು. 
ಪ್ರಸಿದ್ಧ ವಿದ್ವಾಂಸರಾದ ಲೂಯೀಸ್‌ ರೈಸರೇ "ಇಕ್ಕೇರಿ 
ಸ್ಕೂಲ್‌ ಆಫ್‌ ಆರ್ಕಿಟಿಕ್ಟರ್‌' ಎಂದು ಕರೆದಿದ್ದಾರೆ. 
ಇಂತಹ ಸ್ಮಾರಕಗಳು ಜಿಲ್ಲೆಯಲ್ಲಿಯ ಶರಾವತಿ ಯೋಜನೆ 
ಯಲ್ಲಿ ಮುಳುಗಡೆಯಾಗಿವೆ. ಭಾರತ ಸರಕಾರದ 
ಪುರಾತತ್ವ ಇಲಾಖೆಯ ವತಿಯಿಂದ ಇವುಗಳ ಸರ್ವೇಕ್ಷಣೆ 
ನಡೆಸಿ ಸರಕಾರಕ್ಕೆ ವರದಿ ಸಲ್ಲಿಸಿಯಾಗಿದೆ.! ಅದೇ ರೀತಿ 
ವರಾಹಿ ಯೋಜನೆಯಲ್ಲಿ ಮುಳುಗಡೆಯಾಗಿರುವ 
ಅವಶೇಷಗಳ ಸಮೀಕ್ಷೆಯ ವರದಿಯೂ ಸರ್ಕಾರೆಕೆ 
ಸಲ್ಲಿಸಲ್ಪಟ್ಟದೆ.: ಈ ವರದಿಗಳು ಸಲ್ಲಿಸಲಾಗಿದ್ದು 


ಇದ ನ್ನು 


ಶು ಸೂಜಿಯ ಅಗತ್ಯತೆ 


ಎಪಿ 


ಹೆಲವು ವರ್ಷಗಳೇ ಕಳೆದಿದ್ದರೂ ಏನೂ ಪ್ರಯೋಜನ 
ವಾಗಿಲ್ಲ. ಈ ವರದಿಗಳಿಂದ ಸಾಕಷ್ಟು ಸ್ಮಾರಕಗಳು 
ನಾಶವಾಗಿರುವುದು ವ್ಯಕ್ತವಾಗುತ್ತದೆ. 


ಕೆಳದಿ ಇತಿಹಾಸದ ಸ್ಮಾರಕಗಳು ಜೀರ್ಣೋ- 
ದ್ವಾರದ. ನೆಪದಲ್ಲಿ ಮಾರ್ಪಾಡಾಗುತ್ತಿರುವುದನ್ನು 
ಈಚೆಗೆ ಕೊಲ್ಲೂರು ಮತ್ತು ಇತರ ಕಡೆಗಳಲ್ಲಿ ಗಮನಿಸ 
ಬಹುದು. ಕೊಲ್ಲೂರಿನ ದೇವಾಲಯದ ಪ್ರದಕ್ಷಿಣಾ 
ಪಥದ ನೆಲಹಾಸಿನೆ ಮೇಲಿದ್ದ ರಾಣಿ ಚೆನ್ನಮ್ಮಾಜಿಯ 
ಉಬ್ಬು ಚಿತ್ರ ಹಾಗೂ ಬರಹದ ಮೇಲೆ ಅಮೃತಶಿಲೆಯ 
ಮೇಲುಹಾಸು ಹಾಕಲಾಗಿದೆ.3 ಹಾಗೆಯೇ 
ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ ದೇವಾಲಯದಲ್ಲಿ ಕೆಳದಿ 
ವೀರಭದ್ರನಾಯಕನ ಶಾಸನವಿರುವ ಶಿಲ್ಪವೊಂದು 
ಮೂಲೆಗುಂಪಾಗಿರುವುದು ಖೇದವೆನಿಸುತ್ತಡೆ. ಕೆಳದಿ, 
ಇಕ್ಕೇರಿ ದೇವಾಲಯಗಳಲ್ಲಿರುವ ಭಗ್ನ ಶಿಲ್ಪಗಳು, ನಗರ 
ದಲ್ಲಿರುವ ಕೆಳದಿ ಅರಸರ ಒಂಭತ್ತು ಸಮಾಧಿಗಳು, 
ಸಮಾಧಿ ಕಲ್ಲುಗಳು," ತ್ರಿಮತಸ್ತ ಸಮಾಧಿಗಳು, 


* ಕ್ಯುರೇಟಿರ್‌, ಕೆಳದಿ ವಸ್ತು ಸಂಗ್ರಹಾಲಯ, ಕೆಳದಿ, ಸಾಗರ ತಾಲ್ಲೂಕು, ಶಿನಮೊಗ್ಗ ಜಿಲ್ಲೆ. 


ಎತ © NM ಟಾ 


ಆಧಾರದಿಂದ ಗುರುತಿಸಲಾಗಿದೆ, 


ಡಾ| ನರೆಸಿಂಹಯ್ಯೆನನರು ಈ ಸರ್ನೇಕ್ಷಣೆಯನ್ನು ನಡೆಸಿ ಅದರೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರು ನರು, 

ಡಾ|| ಡಿ. ದೇನರಾಜ್‌ರನರು ಸರ್ವೇಕ್ಷಣೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. 

ಕೆಳದಿ ಅರಸರ ಶಾಸನ ಸಂಪುಟ, ಶಾಸನದ ಸಂಖ್ಯೆ ೨೦೭, ಪು. ೩೨೮. 

ಕೆಳದಿ ಅರಸರ ಮೂರನೇ ರಾಜ್ಯಧಾನಿ ನಗರೆದಲ್ಲಿ ಕೆಳದಿ ಅರಸರ ಸನಾಧಿಗಳು, ಸಮಾಧಿ ಕಲ್ಲುಗಳು ಕೆಳದಿ ನೈಪವಿಜಯದ 
ಅವು ಅನನತಿಯ ಹಂತದಲ್ಲಿನೆ. 


5 ನೆಗೆರದೆ ಬಸನನ ಬ್ಯಾಣದೆ ಸಮೀಪ ಹಿಂದ್ಕೂ ಮುಸ್ಲಿಂ, ಕ್ರಿಶ್ಚಿಯನ್‌ ಮೂರು ಜಾತಿಗಳ ಸಮಾಧಿಗಳು ಒಂದೇ ಕಡೆ 


ಇನೆ, 


ಇತಿಹಾಸ ದರ್ಶನ 


ಕೊಪ್ಪಲುಮಠ ಅಂದಿನ ಬಂದಿಖಾನೆ, ಹಿರೇಮಠದ 
ಅವಶೇಷಗಳು, ಸೇತುವೆ, ಕಲ್ಲುಕೋಟಿಗಳು ಮೊದಲಾ 
ದವುಗಳಿಗೆ ಸರಿಯಾದ ರಕ್ಷಣೆ ಇಲ್ಲದೆ, ಮಾರ್ಗಸೂಚಿ 
ಗಳಿಲ್ಲದೆ ಇತಿಹಾಸದಿಂದ ಕಣ್ಮರೆಯಾಗಲು ಮಾನವನ 
ಆಕ್ರಮಣಕ್ಕೆ ಬಲಿಯಾಗುತ್ತಿವೆ.ರಾಣಿ ಜೆನ್ನಮ್ಮ್ಮಾಜಿಯು 
ರಕ್ಷಣೆ ಕೊಟ್ಟಿ ಕೃತಜ್ಞತೆಗಾಗಿ ರಾಜಾರಾಮನು ನಿರ್ಮಿಸಿದ 
ಪಾರ್ವತಿ ದೇವಾಲಯ ಹಾಳಾಗುತ್ತಿದೆ.? ಕೆಳದಿ 
ಕಾಲದಲ್ಲಿ ನಗರದಲ್ಲಿ ಇದ್ದ ೩೬೫ ದೇವಾಲಯಗಳಲ್ಲಿ 
ಸುವಯರು ೬೫ ದೇವಾಲಯಗಳು ಈಗಲೂ ನೋಡಲು 
ದೊರೆಯುತ್ತಿದ್ದು ಅವು ಸರಿಯಾದ ರಕ್ಷಣೆ ಇಲ್ಲದೆ 
ಅವನತಿಯ ಹಂತ ತಲುಪಿನೆ. 


ಕೆಳದಿಯ ಕಾಲದಲ್ಲಿ ಟಂಕಸಾಲೆಯಿದ್ದ ಸ್ಥಳ 
ವನ್ನು ಚಿನ್ನ ಹುಡುಕುವ ನೆವದಲ್ಲಿ ಅಗೆದು ಹಾಕಲಾಗು 
ತ್ತಿದೆ. ಕೆಳದಿ ಅರಸರ ನಾಲ್ಕನೇ ರಾಜಧಾನಿ ಕವಲೇ 
ದುರ್ಗವಂತೂ ಪೂರ್ಣ ಹಾಳಾಗಿದೆ. ಸರ್ವಧರ್ಮ 
ಸಮನ್ವೈಯತೆಗೆ ಸಾಕ್ಷಿಯಾಗಿ ಉಳಿದಿದ್ದ ಮಸೀದಿ ಈಗ 
ಅವಶೇಷವಾಗಿದೆ. ಸಾಗರದ ಸಮೀಪ ಆನಂದಪುರದ 
ಹತ್ತಿರದ ಮಲಂದೂರು ಎಂಬಲ್ಲಿದ್ದ ಚಂಪಕಸರಸ್‌ ಈಗ 
ಅತ್ಮಹತ್ಯಾ ತಾಣವಾಗಿದೆ. ಅದಕ್ಕೆ ಹತ್ತಿರವೇ ಇದ್ದ 
ಮಲಹಗೊಪ್ಪದ ತಾವರೆಗೆರೆಗೆ ಹೊಂದಿ ಕಟ್ಟಿಸಿದ 
ಮಸೀದಿಯ ಅನಶೇಷವೂ ಇಲ್ಲವಾಗಿದೆ. 


ಇನ್ನು ಕೆಳದಿ ಕಾಲದಲ್ಲಿ 
ಅಗ್ರಹಾರಗಳ ಅವಶೇಷಗಳಂತೂ ಸಾಕಷ್ಟು ದೊರೆ 


ಯುತ್ತದೆ. ' ಅವುಗಳಲ್ಲಿ ತೀರ್ಥಹಳ್ಳಿ ಸಮೀಪದ 


6 ನಗರ ಕೋಟಿ ಸುಮಾರು 2೫ ಮೈಲು ಸುತ್ತಳತೆಯಿಂದ ಕೂಡಿತ್ತು. 
ಆಂದಿನ ಬಂಧಿಖಾನೆ ೧೬ ಎಕರೆ ವಿಸ್ತೀರ್ಣ ಹೊಂದಿತ್ತು. 


ಲಬ ಪಿವೆ. 
ಛ 


ಇಲಾಖೆಯ ಎದುರಲ್ಲಿ ಇಡಲಾಗಿದೆ) 


ಸ್ಥಾಪಿತವಾದ 


ಬೊಮ್ಮರಸಯ್ಯನ ಅಗ್ರಹಾರ, 
ಅಗ್ರಹಾರಗಳಲ್ಲಿ ಸಾಗರ, ಕೋಣಂದೂರು, ಗಾಜನೂರು 
ಸಮೀಪದ ಅಗ್ರಹಾರಗಳು ಉಲ್ಲೇಖನೀಯ. ಅಲ್ಲಿ 
ಕೆಳದಿ ಕಾಲದ ಸಾಕಷ್ಟು ಅವಶೇಷಗಳು ದೊರೆಯುತ್ತವೆ. 


ಜೊತೆಗೆ ಶಿನಪ್ಪನಾಯಕನು ಹಾಸನ ಜಿಲ್ಲೆ ಸಕಲೇಶ್ವರ ' 


ಸ್ವಾಮಿ ದೇವಾಲಯಕ್ಕೆ ಭೇಟ ಇತ್ತ ಬಗ್ಗೆ, ಕೆಳದಿ 


ಸಮೀಪದ ಸಂಗಳ ಗ್ರಾಮದಲ್ಲಿದ್ದ ಅವಶೇಷಗಳು (ಇಲ್ಲಿದ್ದ 


ಎರಡು ಫಿರೆಂಗಿಗಳನ್ನು ಈಗ ಶಿವಮೊಗ್ಗ ಪೋಲೀಸ್‌ 


ಜಗನ್ಮೋಹನ ಅರಮನೆಯ ಆವರಣದಲ್ಲಿರುವ ಕೆಳದಿ 
ರಾಣಿಯ ಕಲ್ಲಿನೆ ಮಂಚ ನೆಗರದ ಶಂಕರಮಠದ 
ಆವರಣದಲ್ಲಿರುವ ಕಲ್ಲಿನೆ ಮಂಚ, ಮದ್ರಾಸು ವಸ್ತು 
ಸಂಗ್ರಹಾಲಯದಲ್ಲಿರುವ ಕೆಳದಿ ಶಿವಪ್ಪನಾಯಕನು 
ನಿರ್ಮಿಸಿದ್ದೆನ್ನಲಾದ ಮರದ ಬೃಹತ್‌ ರಥ ಇವುಗಳೂ, 
ಆ ಕಾಲದಲ್ಲಿ ಕಟ್ಟಿ ಲಾದ ಕೆರೆಗಳು. ಉದಾಹರಣೆಗೆ 
ಶಿವಪ್ಪನಾಯಕ ನಿರ್ಮಿಸಿದ ಮಲಂದೂರಿನಲ್ಲಿರುವ ಜರೆ 
ಇರುವಂತೆ ಸಮೀಪದಲ್ಲಿ ದೊಡ್ಡ ಸಂಕಣ್ಣನಾಯಕನು 
ನಿರ್ಮಿಸಿದ ಸಂಕಣ್ಣನ ಕೆರೆ, ನರಸಿಂಹರಾಜಪುಗದಲ್ಲಿರುವ 
ಕೆಳದಿ ವೀರಮ್ಮಾಜಿ ಕೆಕಿ!? ಮೊದಲಾದವು ನಾಮಾವ- 


ಶೇಷವಾಗುತ್ತಿದೆ. ಇವುಗಳೆಲ್ಲವನ್ನು ಛಾಯಾಚಿತ್ರ, 
ಸಮೀಕ್ಷೆ ಇವುಗಳ ಮೂಲಕ ಸಂಗ್ರಹಿಸಿ ಮುಂದಿನ 
ಸಂಶೋಧನೆಗೆ ಸೂಜಿಯೊಂದನ್ನು ತಯಾರಿಸುವ 
ಅಗತ್ಯವಿದೆ. 


ಕೆಳದಿ ಅರಸರು ದಾನದತ್ತಿಗಳನ್ನು ಕೊಟ್ಟ 
ಶಾಸನಗಳು ಮತ್ತು ನಿರೂಪಗಳು ಸುಮಾರು 
ಆರುನೊರಕ್ಕೂ ಹೆಚ್ಚು ಭಾರತದಾದ್ಯಂತ ಲಭಿಸಿದೆ. 


ಕಾರ್ಗಡಿ ಎಂಬಲ್ಲಿಂದ ಕೋಟೆಯು ಅವಶೇಷಗಳು 
ಈಗ ಅದನ್ನು ಬಗರ್‌ ಹುಕುಂ ಮಾಡಲಾಗಿದೆ. 


ಬಂಧಿಖಾನೆಯೆ ಎದುರಲ್ಲಿದ್ದ ಕಟ್ಟಿಡ್ಕೆ ನುದ್ದು ಅರೆಯುವ ಕಲ್ಲುಗಳನ್ನು ನೆಲ ಮಟ್ಟಿ ಮಾಡುವ ನೆನದಲ್ಲಿ ಡೈನಾಮ್ಸೆಟ್‌ನಿಂದ 


ಒಡೆಯೆಲಾಗಿದೆ. 


17 ಕೆಳದಿ ಗುಂಡಾಜೋಯಿಸ್ಸ್‌, ಬಿದನೂರಿನ ಕೆಳದಿ ನಾಯಕರು ಮೈ. ನಿ.ನಿ, ೧೯೮೦, ಪು. ೬೪. 
8 ಆದೇ ಶಾಸನ ಸಂ. ೧೬೨, ಪು. ೧೮೦, ೧೨೭ ಪು, ೧೮೬ ಮೆತ್ತು ನನ್ನ ಅಪ್ರಕಟಿತ ಲೇಖನ, 
9 ಮೈಸೂರು ಗೆಜೆಟಿಯರ್‌, ಭಾಗ ೫, ೧೯೩೦, ಪು. ೧೩೦೩ ಛಾಯಾಚಿತ್ರ. 


10 ಕರ್ನಾಟಕ ಗೆಜಿಟಿಯರ್‌, ಚಿಕ್ಕಮಗಳೂರು ಜಿಲ್ಲೆ. 


೧೯೨ 


ಇತಿಹಾಸ ದರ್ಶನ 


ಭದ್ರರಾಜಪುರ 


ಮೈಸೂರಿನ 


ಕಾಶಿಯೂ ಸೇರಿದಂತೆ!! ಇದುವರೆಗೆ ಸುಮಾರು 
ಮೂನ್ಮ್ನೂರೆಪ್ಪತ್ತೊ ಭತ್ತು ಶಾಸನಗಳನ್ನು ಕಲೆಹಾಕಿ 
ಸಂಪುಟವೊಂದನ್ನು ಪ್ರಕಟಿಸಲಾಗಿದೆ. ಇನ್ನೂ ಒಂದು 
ಸಂಪುಟ ಆಗುವಷ್ಟು ಶಾಸನಗಳು ಶೃಂಗೇರಿ, ಕನಲೇ 
ದುರ್ಗ, ದೂರ್ವಾಸಪುರ್ಕ ಕಾಸರವಳ್ಳಿ, ಗೋವಾ, 
ಲಂಡನ್‌ ಮೊದಲಾದಕಡೆಗಳಲ್ಲಿವೆ. ಈಗಾಗಲೇ ಸಾಕಷ್ಟು 
ದಾಖಲೆಗಳು ನಾಶವಾಗಿವೆ. ಮದ್ರಾಸು ವಸ್ತು 
ಸಂಗ್ರಹಾಲಯದಲ್ಲಿರುವ ರಾಣಿ ಜಿನ್ನಮ್ಮಾಜಿಯು 
ಧರ್ಮಪುರಂ ಮಠಕ್ಕೆ ಕೊಟ್ಟ ಶಾಸನ, ಮತ್ತು 
ವೀರಭದ್ರನಾಯಕನು ಉಪ್ಪಾರಗೇರಿಗೆ ನೀಡಿದ ಶಾಸನ!2 
ಈ ಮೊದಲಾದವು ಪ್ರಮುಖ ಶಾಸನೆಗಳಾಗಿವೆ. ನಗರ 
ದಲ್ಲಿ ಹಲವು ಶಿಲಾ ಶಾಸನಗಳು ಬಚ್ಚಲು ಕಲ್ಲುಗಳಾಗಿ 
ಬಳಸಲಾಗುತ್ತಿವೆ. ತಾಮ್ರ ಶಾಸನಗಳು ದೋಸೆ 
ಕಾನಲೆಗಳಾಗಿ! ಹಂಡೆಯ ತಳ ಕಟ್ಟುವುದಕ್ಕಾಗಿ 
ಉಪಯೋಗವಾಗುತ್ತಿವೆ. ಶಾಸನಗಳೆಲ್ಲವೂ ಹೀಗೆ 
ಕಣ್ಮರೆಯಾಗುವ ಮೊದಲೇ ಅವುಗಳ ಪಾಠಗಳನ್ನು 
ಹಾಗೂ ಪಡಿಯಚ್ಚುಗಳನ್ನು ಸಂಗ್ರಹಿಸಿ, ಕ್ರೋಡೀ 
ಕರಿಸಿ ಪ್ರಕಟಿಸಬೇಕಾಗಿವೆ. 


ಒಂದು ಸಣ್ಣ ಸಾಮ್ರಾಜ್ಯವಾದ ಕೆಳದಿಯು 
ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿಸಿದುದು ವಿಶೇಷ. 
ಕೆಳದಿ ಪ್ರಾಂತ್ಯದಲ್ಲಿ ಅಂದಿನ ಚಿನ್ನದ ಇಕ್ಕೇರಿ ವರಹಗಳು 
ಸಾಕಷ್ಟು ಪ್ರಮಾಣದಲ್ಲಿ ಈಗಲೂ ದೊರೆಯುತ್ತವೆ.!* 
ಅವುಗಳ ಛಾಯಾಚಿತ್ರ, ಸೂಚಿಗಳು ತಯಾರಾಗ 
ಬೇಕಿದೆ. ಕೆಳದಿ ಕಾಲದಲ್ಲಿ ನಾಣ್ಯಗಳನ್ನು ಅಚ್ಚು 
ಹಾಕಲು ಬಳಸುತ್ತಿದ್ದ ಟಂಕಸಾಲೆ ಯಂತ್ರವೊಂದು 


ಈವರೆಗೆ ಹೊಸನಗರದಲ್ಲಿದ್ದುದು ಈಚೆಗೆ ರಾಮನಗರ 
ವಸ್ತು ಸಂಗ್ರಹಾಲಯಕ್ಕೆ ಒಯ್ಯಲಾಗಿವೆ. ಕೆಳದಿ ಕಾಲದ 
ಆನೆಯ ತೊಟ್ಟಿ (ಕಲ್ಲಿನ ಬಾನಿ) ಗಳೆರಡು ಹೊಸನಗರ 
ಶಾಲೂಕಿನಲ್ಲಿದ್ದು ದು ರಾಮನಗರ ಸಂಗ್ರಹಾಲಯಕ್ಕೆ 
ಕೊಂಡೊಯ್ಯಲಾಗಿದೆ. ಸಾಗರ ತಾಲೂಕಿನ ಹಂದಿಗೋಡು 
ಸಮೀಪ ರಸ್ತೆಯ ಪಕ್ಕದಲ್ಲಿರುವ ಕಲ್ಲುಬಾನಿ 
ಕತ್ತಿಮಸೆತಕ್ಕೆ ಸಿಕ್ಕಿ ಅದರಲ್ಲಿದ್ದ ಶಾಸನ ಅಳಿಸುತ್ತಿದೆ. 
ಧರ್ಮಸ್ಥಳದ ವಸ್ತು ಸಂಗ್ರಹಾಲಯಕ್ಕೆ ಕೆಲವು ವಸ್ತು 
ಗಳು ಸೇರಿವೆ. 


ಕೆಳದಿ ಅರಸರು ಕೆಳದಿ, ಇಕ್ಕೇರಿ, ನಗರ, ಕಳಸ್ಕ 
ಶೃಂಗೇರಿ, ಕೊಲ್ಲೂರು, ಶಂಕರನಾರಾಯಣ, ಗದಗ- 
ಡಂಬಳ ಆದಿಯಾಗಿ ಹಲವು ದೇವಾಲಯಗಳಿಗೆ ಚಿನ್ನ 
ಬೆಳ್ಳಿಯ ಆಭರಣಗಳನ್ನು ನೀಡಿದ್ದಾರೆ. ದೇವಾಲಯ 
ಗಳಲ್ಲಿ, ಮುಂಜರಾಯಿ ಇಲಾಖೆಗಳಲ್ಲಿ ಅಭರಣಗಳ 
ಪಟ್ಟ ದೊರೆಯದೆ ಆಭರಣಗಳು ಕಣ್ಮರೆಯಾಗುತ್ತಿ ವೆ. 
ಕೆಲವು ದೇವಾಲಯಗಳಲ್ಲಿ ಮೂಲ ಅಭರಣಕ್ಕೆ ಬದಲಾಗಿ 
ಬೇರೊಂದು ಅಭರಣಗಳನ್ನು. ಸೇರಿಸುವ ಪರಿಪಾಠ 
ಪ್ರಾರಂಭವಾಗಿದೆ. ಕೆಳದಿ ಆರಸರು ದೇವಾಲಯಗಳಿಗೆ 
ನೀಡಿದ ಆಭರಣಗಳನ್ನಾ ಭರಿಸಿ ಈಗಾಗಲೇ ವಾರ್ಷಿಕ 
ಸಮ್ಮೇಳನವೊಂದರಲ್ಲಿ ಪ್ರಬಂಧವೊಂದು. ಮಂಡಿತ 
ವಾಗಿದೆ.15 ಕೊಲ್ಲೂರು ಮೂಕಾಂಬಿಕಾ ದೇವಾಲಯ 
ದಲ್ಲಿರುವ ಹಿರಿಯ ವೆಂಕಟಿಪ್ಪನಾಯಕನ ಪತ್ತಿ 
ವೀರಮ್ಮ ಳು ನೀಡಿರುವ ದ್ವಾರಪಾಲಕಿಯರ ವಿಗ್ರಹ 
ಗಳೂ ಈ ನಿಟ್ಟಿನಲ್ಲಿ ಪ್ರಮುಖವಾಗಿವೆ.!₹ ಇಂತಹವು 
ಗಳನ್ನು ಸಮೀಕ್ಷಿಸಿ ಅವು ಕಣ್ಮರೆಯಾಗುವ ಮೊದಲು 


11 ಕೆಳದಿ ನೆಂಕಟೀಶ್‌ ಜೋಯಿಸ್‌, (ಸಂ) ಕೆಳದಿ ಅರಸರ ಶಾಸನ ಸಂಪುಟ, ಶ್ರೀ ತೋಂಟದಾರ್ಯ ಮಠ್ಕೆ ಗದೆಗ-ಡೆಂಬಳ 


೧೯೯೧, ಶಾಸನ ಸಂಖ್ಯೆ ೬೫. ೧೨೮, ೨೮4 ಇತರೆ 


12 ರಾಬರ್ಟ್‌ ಸೀವರ್‌, ಲೀಸ್ಟ್‌ ಆಫ್‌ ಇನ್ಸ್‌ಸ್ಕಿ,ಪೆಷನ್‌ ವಿಂಡ್‌ ಸ್ಕೆಚ್‌ ಆಫ್‌ ದಿ ಡೈನಾಸ್ಟ್ರೀಸ್‌ ಆಫ್‌ ಸರನ್‌ ಇಂಡಿಯಾ, 
ಗೌರ್ಸೆ ಮೆಂಟ್‌ ಪ್ರೆಸ್‌, ಮದ್ರಾಸ್‌ ೧೮೮೪, ಶಾಸನ ಸಂ. ೧೦೫, ೧೦೬ 


13 ಶ್ರೀಧರ ಎಚ್‌. ಜಿ, ರೊಟ್ಟಿಹೆಂಚಾಗಿ ಬಳಕೆಯಾಗುತ್ತಿದ್ದ 


(ಸಾ ಪ್ತಾಹಿಕೆ) 


ತಾಮ್ರಶಾಸನ, ಪ್ರಜಾವಾಣಿ ಜುಲೈ ೧೦, ೧೯೮೪ ಪುಟ ೩ 


14 ಶಾಸನ ಸಂಪುಟ, ಸಂಖ್ಯೆ ೨೮೨ ಮತ್ತು ಡಾ: ಎ.ನಿ, ನರಸಿಂಹಮೂರ್ತಿ ನಾಣ್ಯ ಶಾಸ್ತ್ರ ಮತ್ತು ಶಾಸನಗಳು “ಸಂಶೋಧೆನ? 


ಅಭಿನಂದನ ಗ್ರಂಥ, ಪುಟಿ ೭೬೭. 


15 ಕೆಳದಿ ಗುಂಡಾಜೋಯಿಸ್‌, ಡಾ; ಜಿ.ಎಸ್‌. ದೀಕ್ಷಿತ್‌ ಫೆಲಿಸಿಟೇಸನ್‌ ವಾಲ್ಕುಂ, 
16 ಕೆಳದಿ ಅರಸರ ಶಾಸನ ಸಂಪುಟ, ಶಾಸನ ಸಂಖ್ಯೆ ೫೩, ಪುಟಿ ೯೦. 


೧೯೩ 


ಛಾಯಾಚಿತ್ರಡೊಂದಿಗೆ ಅವುಗಳ ಸೂಚಿಯನ್ನು ಸಡಿ 
ಯಚ್ಚನ್ನು ಸಿದ್ಧಪಡಿಸುವ ಅಗತ್ಯನಿದೆ. 


ಕೆಳದಿ ಅರಸರ ಕಾಲದ ಚಾರಿತ್ರಿಕ ದಾಖಲೆಗಳು 
ಅನೇಕ ವಸ್ತುಸಂಗ್ರಹಾಲಯಗಳಲ್ಲಿ, ಪುರಾತತ್ವ 
ಗ್ರಂಥಾಲಯಗಳಲ್ಲಿ ಇವೆ. ಲಂಡನ್‌ ಬೋಡ್ಲಿನ್‌ 
ಲೈಬ್ರರಿಯಲ್ಲಿ ಕೆಳದಿ ವೀರಭದ್ರನಾಯಕನ ಸ್ಪಹೆ.ಸ್ತಾ 
ಕ್ಷರದ ಪತ್ರವಿದೆ. ಗೋವಾ, ಮುಂಬಯಿ, ತಲಜೇರಿ 
ಗಳಲ್ಲಿರುವ ಮರಾಠಿ ದಾಖಲೆಗಳು ಕೆಳದಿ ಮತ್ತು 
ಮರಾಠಾ ಸಂಬಂಧವನ್ನು ತಿಳಿಸಿದರೆ, ಲಂಡನ್‌, ಲೆಸ್ಬೆನ್‌, 
ಹಾಲೆಂಡ್‌, ಸ್ಪೇನ್‌, ಇಟಲಿ, ಜರ್ಮನಿ, ಮೊದಲಾದ 
ಕಡೆಗಳಲ್ಲಿ ಇರುವ ಪೊರ್ಚುಗೀಸ್‌, ಡಚ್‌, ಇಂಗ್ಲೀಷ್‌ 
ಭಾಷೆಯಲ್ಲಿರುವ ದಾಖಲೆಗಳು ಕೆಳದಿ ಅರಸರು ಮತ್ತು 
ವಿದೇಶಿ ಸಂಬಂಧವನ್ನು ತಿಳಿಸುತ್ತವೆ.1? ಕೇರಳದ 
ಕಣ್ಣಾನೂರು ಕೆಳದಿ ರಾಜ್ಯಕ್ಕೆ ಸೇರಿದೆ ಒಪ್ಪಂದ ಒಂದರ 
ಮೂಲ ದಾಖಲೆ ತಲಜೇರಿಯಲ್ಲಿದೆ. ಬಟೀನಿಯ 
ಡಾಗ್‌ ರಿಜಿಸ್ಟರ್‌, ಪಬ್ಲಿಕ್‌ ಡಿಪಾರ್ಟ್‌ಮೆಂಟ್‌ ಡೈರಿ, 
ಮೆಕೆಂಜಿ ಸಂಗ್ರಹಗಳು ಇವುಗಳಲ್ಲಿ ಕೆಳದಿಗೆ ಸಂಬಂಧಿಸಿ 
ಸಾಕಷ್ಟು ಮಾಹಿತಿಗಳಿವೆ. ಇವುಗಳೆಲ್ಲವನ್ನು ಒಂದೇ 
ಕಡೆ ದೊರಕಿಸಿಕೊಳ್ಳುವ ಅಗತ್ಯವಿದೆ. ಪೊರ್ಚೇಗೀಸ್‌, 
ಡಚ್‌ ದಾಖಲೆಗಳು ಕನ್ನಡಕ್ಕೆ ಭಾಷಾಂತರ ಆಗಬೇಕಿದೆ. 
ಜೊತೆಗೆ ಬೆಂಗಳೂರು, ಮಡಿಕೇರಿ ವಸ್ತು ಸಂಗ್ರಹಾಲಯ 
ದಲ್ಲಿರುವ ಕೆಳದಿ ಅರಸರ ಕಾಲದೆ ಹಸ್ತಪ್ರತಿಗಳು, 
ಕವಲೇದುರ್ಗ ಮಠದಲ್ಲಿರುವ ಸುಮಾರು ಮೂನ್ನೂರು 
ಕಡತಗಳು.18 ಕಳಸದ ಕಳಸೇಶ್ವರ ದೇವಾಲಯದಲ್ಲಿ 
ರುವ ಕಡತಗಳು, ಶೃಂಗೇರಿ ಮಠದ ಕಡತ, ದಾಖಲೆ 
ಗಳು,1* ಕೂಡ್ಲಿ ಮಠದ ದಾಖಲೆಗಳು ಇವುಗಳ ವರ್ಣ 


17 ಡಾ: ಬಿ. ಎಸ್‌. ಶಾಸ್ತ್ರಿ ಕೆಳದಿ ಅರಸರು ಮತ್ತು ಪೊರ್ಚುಗೀಸರು, ಕವಿವಿ, ಧಾರವಾಡ, 
| ನಾಯಕರು, ಕೆನಿನ, ಧಾರನಾಡ ೧೯೬೯ ; ಡಾ: ವಸಂತಮಾಧನ 


ಧರಿಸಿ ಪ್ರಬಂಧವೊಂದು 


ನಾತ್ಮಕ ಸೂಚಿಯನ್ನು ತಯಾರಿಸಿ ಪ್ರಕಟಸದಲ್ಲಿ 


ಸಂಶೋಧಕರಿಗೆ ತುಂಬಾ ಪೃಯೋಜನೆವಾಗುತ್ತದೆ. 
2D ಎ 


ಪಿಯತೊ ಫ್ರೀ 


ವರೆಗೆ ಕೆಳದಿ ರಾಜ್ಯಕ್ಕೆ ಭೇಟಿ ಇತ್ತ ಪ್ರವಾಸಿಗಳ ಕಥನ 
ಗಳ ಮೂಲ ಸಾಮಗ್ರಿಗಳು ಸಂಗ್ರಹ ಯೋಗ್ಯವಾಗಿವೆ. 


ಇಟಲಿಯ ತ್ರಿಯಾಸ್ತೆ ಪ್ರಾಚ್ಯ ಸಂಗ್ರಹಾಲಯದಲ್ಲಿದ್ದ 


ಪಿಯತ್ರೋ ಡೆಲ್ಲಾ ವಲ್ಲೆ ಯ ಮೂಲ ದಾಖಲೆಯನ್ನಾ 
ರಾಯಚೂರು ಇತಿಹಾಸ 
ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದಲ್ಲಿ ಸಾದರಪಡಿಸಿ 
ದ್ದನ್ನು ಇಲ್ಲಿ ಸ್ಮರಿಸಬಹುದು. ಈ ಪ್ರವಾಸಿ ಕಥನಗಳಲ್ಲಿ 
ಕಂಡುಬರುವ ಮಾಹಿತಿಗಳು, ಮೂಲ ಸಾಮಾಗ್ರಿಗಳನ್ನು 
ಸಂಗ್ರಹಿಸಿ ಭಾಷಾಂತರಿಸಿಕೊಟ್ಟಿಲ್ಲಿ ಸಂಶೋಧನೆಗೆ 
ತುಂಬಾ ಪ್ರಯೋಜನವಾಗುತ್ತದೆ. 


ಕೆಳದಿ ನೃಪವಿಜಯ, ಶಿವತತ್ವ ರತ್ನಾಕರ ಆದಿ 
ಯಾಗಿ ಈ ಕಾಲದ ಸಾಹಿತ್ಯ ಆಕರಗಳು ವಿಪುಲವಾಗಿವೆ. 
ಇವುಗಳ ಮೂಲ ಅಕರ ಗ್ರಂಥಗಳು ಮದ್ರಾಸು, ಪುಣೆ, 
ಮುಂಬಯಿ,  ಜೋಧ್‌ಪುರ್‌, ಕೇರಳ ಹಾಗೂ 


ಕರ್ನಾಟಕದ ವಿನಿಧೆ ವಸ್ತುಸಂಗ್ರಹಾಲಯಗಳಲ್ಲಿ ಹಾಗೂ 


ಮಠಗಳಲ್ಲಿವೆ. ಶೃಂಗೇರಿ ಮಠದಲ್ಲಿರುವ ರಾಮಚಂದ್ರ 
ಮಹೋದೆಯ (ಅಪ್ರಕಟಿತ), ಹುಬ್ಬಳ್ಳಿ ಮೂರು 
ಸಾವಿರ ಮಠದಲ್ಲಿರುವ ನಿರ್ವಾಣಯ್ಯನ ಶಿವಪೂಜಾವಿಧಿ, 
ಜೋಧ್‌ಪುರದಲ್ಲಿರುವ ಪುರಾತತ್ವ ಇಲಾಖೆಯಲ್ಲಿರುವ 
ಗೀತಗೌರಿವರ, ಕೆಳದಿ ವಸ್ತು ಸಂಗ್ರಹಾಲಯದಲ್ಲಿರುವ 
ಲಿಂಗಣ್ಣ, ವೆಂಕಣ್ಣ, ಇವರ ಪ್ರಕಟಿತ, ಅಪ್ರಕಟಿತ ಕೃತಿ 
ಗಳು, ಇವುಗಳನ್ನು ಕ್ರೋಢಿಕರಿಸಿ ಸಂಸ್ಕ್ರತ ಹಾಗೂ 


ಡಾ: ಜಿ. ಎಸ್‌, ದಿಕ್ಷೀತ್‌್‌ ಕೆಳದಿ 
ರಿಲಿಜನ್ಸ್‌ ಇನ್‌ ಕೋಸ್ಟೇಲ್‌ ಕರ್ನಾಟಿಕೆ ನವದೆಹಲಿ ; 


ಡಾಃ ಕೆ.ಜಿ. ವೆಂಕಟೀಶ ಜೋಯೆ್ಸ್‌, ಕೆಲ್‌ಕನ್‌ ಅಂಡ್‌ ಕೆಂಸೆಲೇಶನ್‌ ಅಫ್‌ ದಿ ಹಿಸ್ಲಾರಿಕಲ್‌ ರೆಕಾಡಳ್ಸ್‌ರ್ಶ ಪರ್ಟಿ ಸಿಂಗ್‌ 
ಣು 6. ವ ಬೆ ಣು ೪ 


ಟು ಕೆಳದಿ ರೂಲರ್ಸ್‌ ಎಂಡ್‌ ನೇಬರಿಂಗ್‌ ಸ್ಪ್ರೇ 


ಹೊಸನಗರ ತಾಲೂಕಿನಲ್ಲಿ ಮುಳುಗಡೆಯುಲ್ಲಿ 


೧ 


“ಪ್ರಾಜೆಕ್ಟ್‌ ಸಜ್ಮಿಟಿಡ್ಸ್‌ ಟು ದಿ ಐಸಿಎಚ್‌ಅರ್‌, ನನದೆಹಲಿ-೧೯೯೨: 
ದೊರೆತ ಕೆಲವು 
ನಿಡಬ್ಲಿಯುಡಿ ಇಲಾಖೆಯ ಎದುರೆಲ್ಲಿ ಇಡಲಾಗಿದೆ, 


ಶಿಲ್ಪ ಗೆಳೆನೆ ಸಾಗರತಾಲೂಕು ಕಾರ್ಗಲ್‌ನೆಲ್ಲಿ 
ಷೆ ೧ 


18 ಕೌಲೇದುರ್ಗದೆ ಒಂಭತ್ತು ಕಡತಗಳನ್ನು ಬೆಂಗಳೂರು ವಿ.ನಿ.ಯೆಲ್ಲಿ ಸಂಗ್ರೆಹಿಸಲಾಗಿದೆ. 


19 ಶ್ನೈಂಗೇರಿ ಮಠದ ದಾಖಲೆಗಳನ್ನು ಡಾ: ಎ, ಕೆ. ಶಾಸ್ತ್ರಿಯೆನರು ಪರಿಶೋಢಿಸಿದ್ದಾರೆ. 


ಲಿ 
ಪ್ರಕಟಣೆ ಫೆ ಗೊಂಡಿದೆ. 
ಲ 


೧೯೪ 


ಕೆಳದಿ ನಸ್ತುಸಂಗ್ರಹಾಲಯ ಇದೆರೆ 


ಇತಿಹಾಸ ದೆರ್ಶನೆ 


ಡೆಲ್ಲಾ ವಲ್ಲೆ » ಪೀಟಿರ್‌ ಮಂಡಿ 
ಮೊದಲುಗೊಂಡು ಜಾಕೋಬಸ್‌ ಕ್ಯಾಂಟಿರ್‌ ವಿಶ್ವ ರ್‌ರ ' 


ಕನ್ನಡದಲ್ಲಿ ಬೃಹತ ಸಂಪುಟಗಳನ್ನು ತರಬಹುದಾಗಿದೆ. 
ಜೊತೆಗೆ ಕೆಳದಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸುಮಾರು 
೫೦೦ಕ್ಕೂ ಹೆಚ್ಚು ಲೇಖನಗಳು ದೇಶದ ಹಲವು ಪತ್ರಿಕೆ 
ಗಳು, ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. ಅವುಗಳನ್ನು 
ಸಂಗ್ರಹಿಸಿ. ಸಂಪುಟಿನೊೊಂದನ್ನು ಹೊರತರುವುದರ 
ಜೊತೆಗೆ ಅವುಗಳ ಸೂಚಿ ಪ್ರಕಟವಾಗುವುದು ಅಗತ್ಯ 
ವಿಜಿ. 


ಕೆಳದಿ ಅರಸರ ಕಾಲದ ವರ್ಣಚಿತ್ರಗಳಲ್ಲಿ ಪುತ್ತಿಗೆ 
ಮಠದಲ್ಲಿದ್ದ ಶಿವಪ್ಪನಾಯಕನ ವರ್ಣಚಿತ್ರವೊಂದು 
ಸುಣ್ಣ ಹಚ್ಚಿದ್ದರಿಂದ ನಷ್ಟವಾಗಿದೆ. ಬನಾರಸ್‌ ನ 
ಜಂಗಮವಾಡಿ ಮಠದಲ್ಲಿರುವ ಶಿವಪ್ಪನಾಯಕನ 
ವರ್ಣಚಿತ್ರ ಅನರೂಪದ್ದಾನಿದೆ. ಕೆಳದಿ ಲಿಂಗಣ್ಣ ಕವಿಯ 


" ಇತಿಹಾಸ ದರ್ಶನ 


ಸೀಳಿಗೆಯ ಸಾಗರದ ಕವಿ ಲಿಂಗಣ್ಣ ಯ್ಯನವರ ಚಿತ್ರಗಳೂ 
ಸಂಗ್ರಹ ಯೋಗ್ಯವಾಗಿವೆ. 


ದೇಶಿಯ ಸಂಸ್ಥಾನಗಳ ಅದರಲ್ಲೂ ಕೆಳದಿ 
ಇತಿಹಾಸದ ಮೂಲ ಸಾಮಗ್ರಿಗಳು ಹೀಗೆ ವಿಫುಲವಾಗಿ 
ಉಪಲಬ್ಧವಿದ್ದು ಚದುರಿಹೋಗಿ ಇತಿಹಾಸಕ್ಕೆ ನಷ |, 
ವಾಗುತ್ತಿವೆ. ಮೇಲ್ಲಂಡಂತೆ ಶಾಸ್ತ್ರೀಯವಾಗಿ ಇವುಗಳ 
ಸೂಚಿ (ಕ್ಯಾಟಲಾಗ್‌) ಸಿದ್ಧಪಡಿಸಿ ಮುಂದಿನ ಅಧ್ಯಯ 
ನಕ್ಕೆ ಒದಗಿಸುವುದು ಸರ್ವಥಾ ಯೋಗ್ಯವಾದುದು. 
ಇದೇ ಮಾದರಿಯಲ್ಲಿ ಆಯಾ ಸಂಸ್ಥಾನಗಳ ಇತಿಹಾಸದ 
ಮೂಲ ಸಾಮಗ್ರಿಗಳ (ಜೊತೆಗೆ ರಾಜಮನೆತನಗಳ) 
ಸೂಚಿ ಸಿದ್ಧಪಸಿದಲ್ಲಿ ಇದೊಂದು ಮಾರ್ಗಸೂಚಿಯೂ 
ಅಗಬಹುದು. 


ಪ್ರೊ|| ಎಂ. ಪ್ರಸನ್ನಕುಮಾರ” 


ಕಳಲೆ ಮನೆತನದ ನೀರಶೈನ ದಳವಾಯಿ ನಂಜರಾಜನ ಒಂದು ಓಷ್ಮದೇಯ 


ಮೈಸೂರಿನ ದಳವಾಯಿ ನಂಜರಾಜನು ವೀರ- 
ರಾಜನ ಮಗ ಮತ್ತು ದಳವಾಯಿ ದೇವರಾಜನ ತಮ್ಮ. 
ಆತನು ಕ್ರಿ. ಶ. ೧೭೩೪ ರಿಂದ ೧೭೩೯ರ ವರೆಗೆ ಅಣ್ಣ ನ 
ಸಹಾಯಕನಾಗಿದ್ದು ಕ್ರಿ. ಶೆ. ೧೭೩೯ ರಿಂದ ೧೭೫೯ರ 
ವರೆಗೆ ಸರ್ವಾಧಿಕಾರಿಯೂ ಕಿರಿಯ ದಳವಾಯಿಯೂ 
ಆಗಿದ್ದನು. ಕನ್ನಂಬಾಡಿಯ ಬ್ರಾಸ್ಮಣ 
ವೆಂಕಟಿನತಯ್ಯನು ಅವನೆ ಪ್ರಧಾನಿಯಾಗಿದ್ದನು.! 


ಕರಾಚೂರಿ ನಂಜಜರಾಜನೆಂದೇ ಅಡ್ಡ ಹೆಸರು 
ಪಡೆದಿದ್ದ ನೆಂಜರಾಜನು ಮೊದಲಿನಿಂದಲೂ ಮಹತ್ವಾ- 
ಕಾಂಕ್ಸಿಯೂ, ಸಂಚುಗಾರನೂ ಆಗಿದ್ದನು. ತನ್ನ 
ಅಣ್ಣನ ಮತ್ತು ದಾಯಾದಿಯಾಗಿದ್ದ ನಂಜರಾಜನ 
(ಬಸವರಾಜನ ಮಗ) ಜೊತೆ ಸೇರಿಕೊಂಡು ಆರನೆಯ 
ಚಾಮರಾಜನನ್ನು ಪದಚ್ಯುತಿಗೊಳಿಸುವ ಹಾಗೂ 
ಒಂದು ಮಗುವನ್ನು ಕೃಷ್ಣ ರಾಜ ಒಡೆಯರೆಂಬ 
ಹೆಸರಿನಿಂದ ಕ್ರ. ಶ. ೧೭೩೪ರ ಜೂನ್‌ ೧೫ರಂದು 
ಸಟ್ಟಿಕ್ಕೇಂಸಿ ಆಡಳಿತಾಧಿಕಾರವನ್ನೆಲ್ಲಾ ಅಪಹರಿಸುವ 
ಒಳಸಂಚಿನಲ್ಲಿ ಸೇರಿಕೊಂಡಿದ್ದನೆಂದು ಇತಿಹಾಸಕಾರರಾದ 
ಹೆಯೆನದನೆರಾಯರು ಅಭಿಪ್ರಾಯ ಪಡುತ್ತಾ ಕ್ಮೆ2 


ಸರ್ವಾಧಿಕಾರಿಯಾದ ನಂಜರಾಜನು (ಬಸವರಾಜನ 
ಮಗ) ಇವನ ಬಗ್ಗೆ ಎಚ್ಚರವಹಿಸಬೇಕೆಂದು ರಾಜನಿಗೆ 
ಸೂಚನೆಯನ್ನು ಕೂಡ ಕೊಟ್ಟಿದ್ದನು. ಅಂದರೆ 
ಕ್ರಿ. ಶ. ೧೭೩೯ರಲ್ಲಿ ಸರ್ವಾಧಿಕಾರಿಯಾಗಿ ನೇಮಕ 
ವಾಗುವ ವೇಳೆಗೆ ರಾಜಕೀಯ ಕ್ಷೇತ್ರದಲ್ಲಿ ಈತನ 
ಮಹತ್ವಾಕಾಂಕ್ಷೆಯು ವ್ಯಕ್ತ ಪಟ್ಟಿದ್ದಿತು. ಅಣ್ಣನಾದ 
ದಳವಾಯಿ ದೇವರಾಜನ ಸಹಾಯದಿಂದ ಸರ್ವಾಧಿಕಾರಿ 
ಯಾಗಿ ನೇಮಕಗೊಂಡರೂ ತನ್ನ ಸ್ಕಾ ನವನ್ನೂ, 
ಅಧಿಕಾರವನ್ನೂ ಮತ್ತ ಷ್ಟು ಬಲಪಡಿಸಿಕೊಳ್ಳುವ ಬಗ್ಗೆ 
ಈತನಿಗೆ ಒಳಮನಸ್ಸಿನಲ್ಲಿ ಆತಂಕನಿದ್ದಿರಬೇಕು. ಈ 
ಹಿನ್ನೆಲೆಯಲ್ಲಿ ಪ್ರಸ್ತುತ ಬ್ರಹ್ಮದೇಯವನ್ನು ಪರಿಶೀಲಿಸ 
ಲಾಗಿದೆ. 


೧೮ನೇ ಶತಮಾನದ ಪೂರ್ವಾರ್ಧದಲ್ಲಿ ಮೈಸೂರು 
ಒಡೆಯರ ರಾಜ್ಯದಲ್ಲಿ ಬ್ರಾಹ್ಮಣ ವರ್ಗವು ವಿದ್ಯೆ ಮತ್ತು 
ಸದ್ವರ್ತನೆಗಳಿಂದ ಸಮಾಜದಲ್ಲಿ ಸಾಕಷ್ಟು ಮಾನ್ಯತೆ 
ಪಡೆದು ಜನಸಾಮಾನ್ಯರ ಯೋಜನೆಗಳಿಗೂ 'ಕಾರ್ಯ 
ಗಳಿಗೂ ತನಗೆ ಬೇಕಾದ ರೂಪವನ್ನು ಕೊಡುವ ಸ್ಥಿತಿ 
ಯಲ್ಲಿದ್ದಿತು. ಅಧಿಕಾರವನ್ನು ಸಡೆಯಬಯಸುವ 


*  ೨೨೫/ಎ, ೧೨ನೇ ಮುಖ್ಯರಸ್ತೆ, ಸರಸ್ವತೀಪುರಂ, ಮೌಸೂರು-೫೭೦೦೦೯ 


1 Hayavadana Rao ಲಿ. : 
11, P. 69 
Ibid P.P. 61-63 

3 Hayavadana Rao ಟಿ. : 


೧೯೬ 


Mysore Gazetteer. 
Delhi 1984, Vol. 11 Pt. IV, P. 2466 


History of Mysore (1399-1799 A.D.), Banglore 1946, Vol, 


B.R. Publishing Corp , 


ಇತಿಹಾಸ ದರ್ಶನೆ 


ಯಾರೇ ಆಗಲಿ ಬ್ರಾಹ್ಮಣ ಬುದ್ಧಿ ಜೀವಿಗಳನ್ನು ಒಲಿಸಿ 
'ಹೊಂಡು ಅನರ ಮೂಲಕ ಜನಸಾಮಾನ್ಯರು ತಮಗೆ 
ಸುಮುಖರಾಗುವಂತೆ ಮಾಡಿಕೊಳ್ಳುವ ಪ್ರಯತ್ನಗಳು 
ಅಂದಿನ ಪರಿಸ್ಥಿತಿಯಲ್ಲಿ ಆಳುವ ವರ್ಗಕ್ಕೆ ಅನಶ್ಯಕ 
ವಾಗಿದ್ದಿ ತೆಂದು ಹೇಳಬಹುದು. 


ಆಗತಾನೇ ಅಧಿಕಾರಕ್ಕೆ ಬಂದಿದ್ದ, ತತ್ರಾಪಿ 
ಕುಟಲನೆಂಬ ಆಪಾದನೆಗೆ ಗುರಿಯಾಗಿ ಕರಾಚೂರಿ ಎಂಬ 
ಅಡ್ಡ ಹೆಸರನ್ನೇ ಪಡೆದಿದ್ದ ನೆಂಜರಾಜನಿಗೆ ಈ ವರ್ಗ 
ವನ್ನು ಒಲಿಸಿಕೊಂಡು, ಅವರಿಗೆ ಒಳ್ಳೆಯವನಾಗುವುದರ 
ಮೂಲಕ ಜನಸಾಮಾನ್ಯರಿಗೆ ಒಳ್ಳೆಯವನಾಗಿ ಕಾಣಿಸಿ- 
ಕೊಂಡು ಆ ಮೂಲಕ ತನ್ನ ಅಧಿಕಾರವನ್ನು ಭದ್ರಪಡಿಸಿ 
ಕೊಳ್ಳ ಬೇಕೆಂಬ ಮಹತ್ವಾಕಾಂಕ್ಷೆ ಹುಟ್ಟಿದ್ದರೆ ಅದು 
ಸಹೆಜ. ಇದಕ್ಕೆ ಪ್ರಧಾನಿಯಾಗಿದ್ದ ಬ್ರಾಹ್ಮಣನಾದ 
ವೆಂಕಟಿಸತಯ್ಯನ ಅನುಮೋದನೆಯೂ ಇದ್ದಿರಬೇಕು. 
ಅದಕ್ಕಾಗಿ ಅನೇಕ ಜನ ಬ್ರಾಹ್ಮಣರಿಗೆ ಒಂದು ದೊಡ್ಡ 
ಅಗ್ರಹಾರವನ್ನು ನಿರ್ಮಿಸುವ ಯೋಜನೆಯನ್ನು ಅವನು 
ಹಾಕಿರಬೇಕು. ಕನ್ನಂಬಾಡಿಯವನೇ ಆದ 
ವೆಂಕಟಿಸತಯ್ಯನ ಪ್ರಭಾವದಿಂದಾಗಿ ಕನ್ನಂಬಾಡಿಯನ್ನೇ 
ಅಗ್ರಹಾರವನ್ನಾಗಿ ಪರಿವರ್ತಿಸುವ ಯೋಜನೆ ಸುಟ್ಟಿ 
ನೊಂಡಿರಬೇಕು. ಈತನು ಸರ್ವಾಧಿಕಾರಿಯಾದುದು 
ಕ್ರಿ. ಶ. ೧೭೩೯ರಲ್ಲಿ ಮತ್ತು ಆ ಅಗ್ರಹಾರದ ನಿರ್ಮಾಣ 
ವಾದುದು ೧೭೪೧ರ ಆಗಸ್ಟ್‌ ತಿಂಗಳ ೨೨ನೇ ದಿನಾಂಕ, 
ಶಠಿವಾರ, ಗೋಕುಲಾಷ್ಟಮಿಯ ಶುಭದಿನದೆಂದು.4 


ಕಳಲೆ ನಂಜರಾಜನ ಅಗ್ರಹಾರದ ವಿವರಗಳು 
ದೊರೆಯುವುದು ಕನ್ನಂಬಾಡಿ ಶಾಸನವೆಂದು ಪ್ರಸಿದ್ಧ 
ವಾಗಿರುವ ಐದು ಹಲಗೆಗಳ ತಾಮ್ರ ಶಾಸನದಿಂದ. 
ಅದರ ಕೊನೆಯ ಕೆಲವು ಹಲಗೆಗಳು ಕಾಣೆಯಾಗಿರು 
ವುದರಿಂದ ಅದು ಅಪೊರ್ಣವಾಗಿದೆ. ಉಪಲಬ್ಧ 
ವಿರುವ ಭಾಗದಲ್ಲಿ ಒಟ್ಟು ೩೯೭ ಸಾಲುಗಳಿದ್ದು ಮೊದಲ 
೧೪೪ ಸಾಲುಗಳು ಸಂಸ್ಕೃತದಲ್ಲಿವೆ. ೧೪೫ನೇ ಸಾಲು 


4 ಎ.ಕೆ. (ಹೊ) ಮೈಸೂರು ೧೯೭೬, ಸಂಸುುಟಿ, ೫, ಕೃ. ನ. 


ವನ್ನು ಬಳಸಿದೆ, 


ಇತಿಹಾಸ ದರ್ಶನ 


೪ 


ಸಂಸ್ಕೃತದಲ್ಲಿ ಮೊದಲಾಗಿ ಅರ್ಧದಲ್ಲಿ ಕನ್ನಡವನ್ನು 
ಬಳಸುತ್ತದೆ. ೧೪೬ನೇ ಸಾಲಿನಿಂದ ಕೊನೆಯವರೆಗೂ 
ಕನ್ನಡದಲ್ಲಿದೆ... ಈ ಶಾಸನದ ಸಂಸ್ಕೃತ ಭಾಗವು 
ಸ್ತೋತ್ರದಿಂದ ಮೊದಲಾಗಿ ಮೈಸೂರಿನ ಆಳರಸರೆ 
ಯದು ವಂಶದೆ ವರ್ಣನೆಯನ್ನೂ, ಆನಂತರ ಕಳಲೆಯ 
ದಳವಾಯಿ ವಂಶದ ವರ್ಣನೆಯನ್ನೂ ಹೊಂದಿದ್ದು ಕ 
ಅನಂತರ ಕಾವೇರಿಯ ಉತ್ತರದಲ್ಲಿ ಪ್ರಸನ್ನ 
ನೇಣುಗೋಪಾಲ ಜನಾರ್ಧನೆರಿಂದ ಪ್ರಕಾಶಿಸುವ 
ಕಣ್ಣೇಶ್ವರ ಕ್ಷೇತ್ರರಾಜ ಎಂಬ ಹೆಸರಿನ ಕನ್ನಂಬಾಡಿಯ 
ವರ್ಣನೆಯನ್ನು ಹೊಂದಿದೆ. ಆನಂತರ ಕನ್ನಂಬಾಡಿ 
ಮತ್ತು ೨೬ ಉಪಗ್ರಾಮಗಳಿಂದ ಕೂಡಿದ ನಂಜರಾಜ 
ಸಮುದ್ರವೆಂಬ ಪ್ರತಿನಾಮವುಳ್ಳ ಅಗ್ರಹಾರವನ್ನು ೧೨೦ 
ಜನ ವಿಪ್ರರಿಗೆ ಕೊಟ್ಟ ದಾಖಲೆ ಇದೆ. ಅಲ್ಲಿ ಬ್ರಾಹ್ಮಣರಿಗೆ 
ಮನೆಗಳನ್ನು ನಿರ್ಮಿಸಿದ್ದೇ ಅಲ್ಲದೆ ಅವುಗಳಲ್ಲಿ ಆಹಾರ 
ಧಾನ್ಯಗಳು, ಪೂಜಾ ವಸ್ತುಗಳು, ಆಸನಾದಿಗಳೇ 
ಅಲ್ಲದೇ ವಸ್ತ್ರಗಳು, ಆಭರಣಗಳು ಮೊದಲಾದುವನ್ನು 
ಕೂಡ ತುಂಬಿಟ್ಟ ದಾಖಲೆ ಇದೆ. ಅನೆಂತರ ಶಾಸನದಲ್ಲಿ 
ದಾನನಡೆದ ೧೨೦ ಜನ ಬ್ರಾಹ್ಮಣರ ಹೆಸೆರು, ತಂದೆಯ 
ಹೆಸರು, ವೇದದ ಗೋತ್ರ ಸೂತ್ರಗಳ ಹೆಸರುಗಳೂ 
ಇವೆ. ಒಟ್ಟು ೩೩ ಜನ ಖುಗ್ರೇದ ಬ್ರಾಹ್ಮಣರಿಗೂ, 
೮೦ ಜನೆ ಯಜುರ್ವೇದದವರಿಗೂ, ೭ ಜನೆ ಸಾಮವೇದದ 
ವರಿಗೂ ವೃತ್ತಿಗಳನ್ನು ನೊಡಲಾಯಿಕೆಂದು ಮಾತ್ರ 
ಹೇಳಬಹುದು. 


ಈ ಬ್ರಹ್ಮದೇಯವನ್ನು ಕೂಲಂಕಷವಾಗಿ ಪರಿಶೀಲಿ 
ಸಿದರೆ ಅಂದಿನ ಮೈಸೂರು ಒಡೆಯರ ರಾಜ್ಯದ ಬ್ರಾಹ್ಮಣ 
ಸಂಡಿತ ವರ್ಗದ ಸಂರಚನೆಯ ಅನೇಕ ಅಂಶಗಳು ಬೆಳಕಿಗೆ 
ಬರುತ್ತವೆ. ಈ ಶಾಸನದಲ್ಲಿ ಆಂಧ್ರದ, ತಮಿಳುನಾಡಿನ 
ಹಾಗೂ ಕನ್ನಡನಾಡಿನ ಬ್ರಾಹ್ಮಣರ ಹೆಸರುಗಳಿವೆ. 
ಉದಾ : ಪೇರಾನಧಾನಿ, ಅಹೋಬಲ, ವೇಂಗಾವಧಾನಿ 
ಮೊದಲಾದವು ಆಂಧ್ರದ ಹೆಸರುಗಳಂತೆ ತೋರುತ್ತವೆ. 
ರೆಂಗರಾಜ, ಪೆರುಮಾಳಯ್ಯ ಮೊದಲಾದವು ತಮಿಳು 
ನಾಡಿನ ಹೆಸರುಗಳಂತೆ ಕಾಣುತ್ತವೆ. ಕೋನೇರಿಶಾಸ್ತ್ರೀ 


೧೨೩, ಕ್ರಿ.ಶ. ೧೭೪೧, ಈ ಲೇಖನಕ್ಕೆ ಆಧಾರವಾಗಿ ಈ ಶಾಸನ 


ಮೊದಲಾದವು ಕರ್ನಾಟಕದ ಮಾಧ್ವ ಸಂಪ್ರದಾಯದ 
ಹೆಸರುಗಳಿರಬೇಕು. 


ಈ ಹೆಸರುಗಳಲ್ಲಿ ಅಪ್ಪಟ ಸ್ಮಾರ್ತ ಹೆಸರುಗಳು, 
ಮಾಧ ತೆ ಹೆಸರುಗಳು ಮತ್ತು ಶ್ರೀವೈಷ್ಣ ವ ಹೆಸರುಗಳೂ 
ಇದ್ದು ನಂಜರಾಜನು ತ್ರಿಮತಸ್ಥರಲ್ಲಿ ಯಾವ ಭೇದ 
ವನ್ನು ತೋರಲಿಲ್ಲವೆಂಬುದನ್ನೂ ಮೂರೂ ಮತದವರ 
ಬೆಂಬಲ ಪಡೆಯಲು ಪ್ರಯತ್ನಿಸಿದನೆಂಬುದನ್ನೂ ಸೂಚಿ 
ಸುತ್ತದೆ.  ಅಥರ್ವವೇದದ ಬ್ರಾಹ್ಮಣರ ಹೆಸರು 
ಒಂದಾದರೂ ಇಲ್ಲದಿರುವುದು ಈ ಕಾಲಕ್ಕೆ ಅಥರ್ವ 
ವೇದದ ಅಧ್ಯಯನ ಕಡಿಮೆಯಾಗಿದ್ದಿತೆಂಬುದನ್ನು 
ಸೂಚಿಸಬಹುದೇ ? 


ಈ ಶಾಸನದಲ್ಲಿ ಇಂದಿನ ಬ್ರಾಹ್ಮಣ ವರ್ಗದಲ್ಲಿ 
ಪ್ರಚಲಿತವಲ್ಲದ ಅನೇಕ ವ್ಯಕ್ತಿನಾಮಗಳು ಸಿಕ್ಕುತ್ತ ವೆ. 
ಉದಾ : ಮಹೀಸುರ, ಜನ್ಸೇಯ, ತಿರುವಳೂರೆ 
ವೈಷ್ಣ ವ, ಚೌಡಿಭಟ ಸ ಮುದ್ದು ಕೋಟಂಭಟ Fy ಜವನ, 
ಚಿಕ್ಕಯ್ಯ, ಚನ್ನಯ್ಯ, ಅಪ್ಪಾಜಿ, ಚೆನ್ನುದೀಕ್ಷಿತಿ” 
ಇತ್ಯಾದಿ. ಇಲ್ಲಿ ಮೀನಾಕ್ಸಿ ಶ್ರೌತಿ ಎಂಬ ಗಂಡಸಿನ 
ಹೆಸರು ಸಿಕ್ಕುತ್ತದೆ. ಹಾಗೆಯೇ ಈ ಕಾಲದಲ್ಲಿ ವೃತ್ತಿ 
ಸೂಚಕ ಹೆಸರುಗಳನ್ನು ವ್ಯಕ್ತಿನಾಮಕ್ಕೆ ಸೇರಿಸಿ 
ಕೊಳ್ಳುವ ಪದ್ಧತಿ ಇದ್ದುದು ಗೊತ್ತಾಗುತ್ತ ದೆ. ಉದಾ: 
ದೈವಜ್ಞ ಗಂಗಾಧರ, ಸೀತಾರಾಮ ಭಿಷ5 ಇತ್ಯಾದಿ, 


ಇಲ್ಲಿ ಹೆವ್ಯಾಸಗಳು ಮತ್ತು ಸ್ವಭಾವಗಳನ್ನು 
ಸೂಚಿಸುವ ಹೆಸರುಗಳು ಸಿಗುತ್ತವೆ. ಉದಾಹರಣೆಗೆ 
ಕವಿತಾರ್ಕಿಕ ಸಿಂಹ, ಮೌನಿ ನರಸಿಂಹೆ ಶಾಸ್ತ್ರೀ, 
ವೇಂಕಟಾದ್ರಿ ಕವಿ ಇತ್ಯಾದಿ. ಈ ಶಾಸದದಲ್ಲಿ ವಂಶ 
ಪಾರಂಪರ್ಯವಾದ ಕಸುಬುಗಳನ್ನು ಸೂಚಿಸುವ 
ಹೆಸರುಗಳು ಕೂಡ ದಾಖಲಾಗಿವೆ. ಉದಾ: ದೈವಜ್ಞ 
ಗೋಪಾಲ, ವೆಂಕಟೀಶ ಉಪಾಧ್ಯಾಯ ಇತ್ಯಾದಿ. 


ಈ ಕಾಲದಲ್ಲಿ ತಂಜೆಯ ಶಾಸ್ತ್ರೀಯ ನೈಪುಣ್ಯ 
ವನ್ನೇ ಮಗನು ಬೆಳೆಸುತ್ತಿರಲಿಲ್ಲವೆಂಬುದಕ್ಕೆ 
ಅನರ ಹೆಸರುಗಳಲ್ಲಿ ಪುರಾವೆ ಸಿಕ್ಕುತ್ತವೆ. ಉದಾ : 
ತಂದೆಯು ಶಾಸ್ತ್ರೀ ಎಂದು ಹೆಸರಿಟ್ಟು ಕೊಂಡಿದ್ದರೆ 
ಮಗನು ದೀಕ್ಷಿತನೆಂದೋ ಶತಿ ಎಂದೋ ಹೆಸರಿಟ್ಟು 
ಕೊಂಡುದು ಕಂಡುಬರುತ್ತದೆ. 


೧೯೮ 


ಅನೇಕ ಬ್ರಾಹ್ಮಣರ ಹೆಸರುಗಳು ಅವರಿಗೆ 
ಸಂಸ್ಕೃತದಲ್ಲಿದ್ದ ಪಾಂಡಿತ್ಯವನ್ನು ಪ್ರದರ್ಶಿಸುತ್ತವೆ. 
ನಾಗಾಶಾಸ್ತ್ರೀ ಶಾಸ್ತ್ರದಲ್ಲಿ ಪರಿಣತನಾಗಿದ್ದರೆ ನಾಗಾವ- 
ಧಾನಿಯು ಅವಧಾನದಲ್ಲಿ ಗಟ್ಟಿಗ. ಕವಿತಾರ್ಕಿಕ 
ಸಿಂಹನು ಕವಿತೆಯಲ್ಲಿಯೂ ತರ್ಕದಲ್ಲಿಯೂ ಗಟ್ಟಿಗ 
ನಾಗಿದ್ದರೆ ಶೇಷಾವಧಾನಿಯ - ಮಗ ಸುಬ್ಭಾಭಟ್ಟಿನು 
ಷಟ್‌ಶಾಸ್ತ್ರ ಪಾರಂಗತನು (ಷಟ್‌ಶಾಸ್ತ್ರ ಪಾರಂಗತೋ 
ಭಟ್ಟಿ ಬ... ವೀರರಾಘೆನಯಜ್ಞಾ ಯಜ್ಞ ಮಾಡಿದವ 
ನಾಗಿದ್ದರೆ ಸುಬ್ಬಾಜಟಾವಲ್ಲಭ ಜಟಿ ಹೇಳುವುದರಲ್ಲಿ 
ಸಿದ್ಧಹಸ್ತನು. ಪೂತಿಮಾಷ್ಯ, ರೇಫಕಾಶ್ಯಪ, ಸಂಕೃತಿ 
ಮೊದಲಾದ ಅಪರೂಪದ ಗೋತ್ರನಾಮಗಳು ಕಾಣ 
ಸಿಕ್ಕುತ್ತವೆ. ಹೀಗೆ ಈ ಬ್ರಹ್ಮದೇಯದಲ್ಲಿ ದಾಖಲಾ 
ಗಿರುವ ಬ್ರಾಹ್ಮಣರ ವ್ಯಕ್ತಿ ನಾಮಗಳು ಕುತೂಹಲಕಾರಿ 
ಯಾಗಿವೆ. 


ಈ ಪಂಡಿತರ ಹೆಸರುಗಳಲ್ಲದೆ ಶಾಸನದ ಕನ್ನಡ 
ಭಾಗವು ಕನ್ನಂಬಾಡಿಯ ಉಪಗ್ರಾಮಗಳ ಹೆಸರು 
ಗಳನ್ನೂ ಕೊಡುವುದರ ಜೊತೆಗೆ ಆಗಿನ ಕಾಲದ ಆರ್ಥಿಕ 
ಮತ್ತು ಸಾಮಾಜಿಕ ಜೀವನವನ್ನು ಸೂಚಿಸುವ ಹೆಸರು 
ಗಳನ್ನೂ ಹೊಂದಿದೆ. ಆ ಕಾಲದಲ್ಲಾ ಗಲೇ ಕಾವೇರಿ 
ಯಿಂದ ತೋಡಿದ ಅನೇಕ ಕಾಲುವೆಗಳ ಜಾಲವೇ 
ಇದ್ದಿತೆಂಬುದು ಕನ್ನೆಂಬಾಡಿ ಕಾಲುವೆ, ಹೆಳೇ ಕಾಲುವೆ, 
ಹಂಪಾಪುರದ ಕಾಲುವೆ, ಹಂಪಾಪುರದ ಹಳೇ ಕಾಲುವೆ 
ಮೊದಲಾದ ಹೆಸರುಗಳು ಸೂಚಿಸುತ್ತಿದ್ದರೆ, ಚಿಕ್ಕೆ 4ನ 
ಅಣೆ ಕೋಡಿ ನದಿಗೆ ಅಣೆಕಟ್ಟು ಕಟ್ಟಿಲಾಗಿದ್ದಿತೆಂಬು 
ದನ್ನು ಸೂಚಿಸುತ್ತ ದೆ. ಪಟ್ಟ್ರಣದಮ್ಮನ ಗುಡಿ, 
ಜನಾರ್ಧನಸ್ವಾಮಿ ಗುಡಿ, ಮಸಣಕಮ್ಮನ ಗುಡಿ, ಬೈರೇ 
ದೇವರ ಗುಡಿ, ಚಿಕ್ಕವಡ್ಡರ ಗುಡಿ ಮೊದಲಾದವು ಆ 
ಪರಿಸರದಲ್ಲಿ ವಾಸವರಾಡುತ್ತಿದ್ದ ಜನಪದದ ದೇವದೇವತೆ 
ಗಳನ್ನು ಸೂಚಿಸುತ್ತಿದ್ದರೆ, ಬ್ರಹ್ಮದೇವರ ಗುಡಿ ಎಂಬ 
ಹೆಸರು ಆಗಿನ ಕಾಲದಲ್ಲಿ ಬ್ರಹ್ಮನಿಗೆ ಗುಡಿಕಟ್ಟಿ ಪೂಜೆ 
ನಡೆಸಲಾಗುತ್ತಿದ್ದಿ ತೆಂಬುದನ್ನು ಸೂಚಿಸುತ್ತ ದೆ. ಹೊಸ 
ಅಗ್ರಹಾರ ಎಂಬ ಹೆಸರು ಆ ಸ್ಥಳದಲ್ಲಿ ಅಗ್ರಹಾರವೊಂದು 
ಜೀರ್ಣೋದ್ಧಾ ರವಾದುದನ್ನು ಸೂಚಿಸುತ್ತಿರಬಹುದು. 


ಲ ಬ್ರಹ್ಮದೇ ಯವನ್ನು ಅಧ್ಯಯನ ಮಾಡಿದಾಗ 
ಏಳುವ ಪ್ರಶ್ನೆಯೆಂದರೆ ಶಾಸನನನ್ನು ಅರ್ಧೆ ಸಂಸ್ಕುತ 


ಇತಿಹಾಸ ದರ್ಶನ 


ಆಗಿತ್ತು. 


ದಲ್ಲಿಯೂ ಅರ್ಥ ಕನ್ನಡದಲ್ಲಿಯೂ ಏಕೆ ಬರೆಯ 
ಲಾಯಿತು ಎಂಬುದು. ಇದಕ್ಕೆ ಉತ್ತರ ಸ್ಪಷ್ಟವಾಗಿಯೇ 
ಇದೆ. ಪಂಡಿತರಾದ ಬ್ರಾಹ್ಮಣರ ಬಗ್ಗೆ ಹಾಗೂ 
ರಾಜಮನೆತನ ಮತ್ತು ದಳವಾಯಿ ಮನೆತನಗಳ ಬಗ್ಗೆ 
ಹೇಳುವಾಗ ಅಂದಿನ ಪ್ರತಿಷ್ಠಿತರ ಗೌರಯುತವಾದ, 
ಶಿಷ್ಟ ಮತ್ತು ದೇವಭಾಷೆ ಎಂದು ಅಂದು ಗೌರವಿಸ 


ಲಾಗಿದ್ದ ಸಂಸ್ಕೃತದಲ್ಲಿಯೇ ವರ್ಣಿಸುವುದು ಸಹಜವೇ 
ಬ್ರಾಹ್ಮಣ ಪಂಡಿತರಿಗೆ ಭೂಮಿಯನ್ನು ' 


ದಾನಕೊಟ್ಟರೂ ಆ ನೆಲವನ್ನು ಉಳುವವನು 
ಪಾಮರನಾದ ಕೈತ ತಾನೇ? ಆದ್ದರಿಂದಲೇ ಅವನಿಗೂ 
ಮತ್ತು ಸಂಬಂಧಸಟ್ಟಿ ಇತರ ಜನಸಾಮಾನ್ಯರಿಗೂ 
ಬೇಕಾಗುವ ಹೊಲದ ವಿಸ್ತೀರ್ಣನನ್ನೂ ಎಲ್ಲೆ ಗಳನ್ನೂ 
ವಿವರಿಸುವಾಗ ಜನಸಾಮಾನ್ಯರ ಆಡುಭಾಷೆಯಾದ 
ಕನ್ನಡವನ್ನೇ ಬಳಸಿರುವುದು ಸಹೆಜವಾಗಿಯೇ ಇದೆ. 


ವೀರಶೈವ ಧರ್ಮದ ನಂಜರಾಜನು ಇಂತಹ 
ದೊಡ್ಡ ಅಗ್ರಹಾರವನ್ನು ಬ್ರಾಹ್ಮಣರಿಗೇಕೆ ಕೊಟ್ಟನು 
ಎಂಬ ಮತ್ತೊಂದು ಪ್ರಸ್ಲಿ ಈ ಬ್ರಹ್ಮದೇಯದ ಅಧ್ಯಯನ 
ದಿಂದ ಉದ್ಭವಿಸುತ್ತ ದೆ. ಅನೂಚಾನ ಕ್ರಮಬದ್ಧವಾಗಿ 
ಜನಸಮ್ಮುತಿಯಿಂದ ಅಧಿಕಾರರೂಢರಾಗಿದ್ದ ಮೈಸೂರು 
ಒಡೆಯರ ಅಧಿಕಾರವನ್ನು ಕಳಲೆಯ ದಳವಾಯಿಗಳು 
ನಿರ್ಲಕ್ಷಿಸಿದ್ದು ಸಮಾಜದ ಗಣ್ಯವರ್ಗದವರ ಅಸಮಾ- 
ಧಾನಕ್ಕೆ ಎಡೆಮಾಡಿಕೊಟ್ಟಿರ ಬೇಕು. ಅಂತಹ ವರ್ಗ 
ಗಳಲ್ಲಿ ಸಮಾಜದಿಂದ ಅಂದು ಹೆಚ್ಚು ಗೌರವಾದರಗಳನ್ನು 
ಪಡೆಯುತ್ತಿ ದ್ದ ವರ್ಗವೆಂದರೆ ನಿದ್ಯಾನಂತರಾದ 


ಇತಿಹಾಸ ದರ್ಶನ 


ಬ್ರಾಹ್ಮಣವರ್ಗ. ಈ ವರ್ಗವು ಆಡಳಿತದ ವಿವಿಧ 
ಶಾಖೆಗಳಲ್ಲಿಯೂ ತನ್ನ ಪ್ರಭಾವವನ್ನು ಬೆಳೆಸಿಕೊಂಡಿ 
ದ್ವಿತು. ಇಂತಹ ವರ್ಗದ ನಿಷ್ಕೆ ಸಂಪಾದನೆ ಆಗತಾನೇ 
ಅಧಿಕಾರ ವಹಿಸಿಕೊಂಡಿದ್ದ ಮತ್ತು ಮಹತ್ವಾಕಾಂಕ್ಷಿ 
ಯಾಗಿದ್ದ ಕಳಲೆ. ನೆಂಜರಾಜಯ್ಯನಿಗೆ ಅಗತ್ಯವಾಗಿ 
ಕಂಡಿರಬೇಕು. . ಆದುದರಿಂದಲೇ ರಾಜ್ಯದಲ್ಲಿಯೇ 
ಅತ್ಯಂತ ಪ್ರಶಸ್ತವಾದ ಮತ್ತು ಕೃಷಿಯ ಸಂಪನ್ಮೂಲ 
ಗಳಿಂದ ಆವೃತವಾಗಿದ್ದ ಇಸ್ಪತ್ತಾರುವರೆ ಗ್ರಾಮಗಳ 
ಬಹುದೊಡ್ಡ ಬ್ರಹ್ಮದೇಯವನ್ನು ನೀಡಿದನೆಂದು ಹೇಳ 
ಬಹುದು. ಎರಡನೆಯದಾಗಿ, ವೀರಶೈ ನನಾಗಿಯೂ 
ಬ್ರಾಕ್ಮಣರಿಗೆ ದಾನಕೊಟ್ಟುದು ಅನನ ಧಾರ್ಮಿಕ 
ಸಹಿಷ್ಣುತೆಯ ದೃಷ್ಟಿಯನ್ನು ಪ್ರತಿಪಾದಿಸುತ್ತದೆ. ಇದು 
ಕಳಲೆ ಮನೆತನದ ರಕ್ತದಲ್ಲಿಯೇ ಬಂದ ಗುಣ. 

ಮೂರನೆಯದಾಗಿ ನಂಜರಾಜನು ಸ್ವಂತಃ ಪಂಡಿತ, ಕವಿ, 
ಮತ್ತು ವಿದ್ವಾಂಸ. “ನಿದ್ವಾನೇವ ವಿಜಾನಾತಿ ವಿದ ಸಜ್ಜನ 
ಪರಿಶ್ರನುಂ” ಎಂಬಂತೆ ಅಂದಿನ ಬ್ರಾಹ್ಮಣರ ಪಾಂಡಿತ್ಯವು 

ಆತನನ್ನಾಕರ್ಸ್ನಿಸಿದ್ದಿರಬೇಕು. ಪ್ರಾಯಶಃ ಅವರ 
ಸಂಪರ್ಕದಿಂದ ಆತನ ಪಾಂಡಿತ್ಯ ಕೂಡ ಹೆಚ್ಚಿರಬೇಕು. 

ಕೊನೆಯದಾಗಿ, ಶಾಸನದಲ್ಲಿಯೇ ಹೇಳಿರುವಂತೆ ಆತ 

“ಧರ್ಮದಲ್ಲಿ ವಾಶ್ಸಲ್ಯವುಳ್ಳವ”ನಾಗಿದ್ದುದರಿಂದ 

(“ಧಮೆನೃಕವತ್ಸಲಃ?) ಆಗಿನ ಧಾರ್ಮಿಕ ಪರಂಪರೆ 

ಯನ್ನು ಮುಂದುವರಿಸುವ ಸಲುವಾಗಿ ವೀರಶೈವ 

ದಳವಾಯಿಯಾದ ಆಡಳಿತಗಾರ ನಂಜರಾಜನು ಯಾವ 

ಸಂಕೋಚವೂ, ಅಡತಡೆಯೂ ಇಲ್ಲದೆ ಈ ಬ್ರಹ್ಮದೇಯ 

ವನ್ನು ನೀಡಿದನು, 


೧೯೯ 


ಡಾ|| ಶ್ರೀನಿವಾಸ ಹಾವನೂರ* 


ಪರ್ಶಿಯಾದ ರಾಯಭಾರಿ ಹಾಗೂ ಧಿನಾನ್‌ ಪೂರ್ಣಯ್ಯ 


ಕ್ರಿ. ಶೆ. ೧೮೦೨ ಮೈಸೂರು ಸಂಸ್ಥಾನದ 
ಆಡಳಿತವನ್ನು ಬ್ರಿಟಿಷರು ವಹಿಸಿಕೊಂಡು ಮೂರೇ 
ವರ್ಷಗಳು ಸಂದಿದ್ದವು. ಮೈಸೂರಿನಲ್ಲಿ ಪೂರ್ಣಯ್ಯನ 
ವರು ದಿವಾನರಾಗಿಯೂ ಬ್ಯಾರಿ ಕ್ಲೋಸ್‌ ಅವರು 
ಕೆಸಿಡೆಂಟಿರಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದರು. 
ಕಲ್ಪತ್ತೆಯಲ್ಲಿ ಲಾರ್ಡ್‌ ಮಾರ್ಫಿಂಗ್‌"ಟಿನ್‌" ಅವರು 
ಗವರ್ನರ್‌ ಜನರಲ್‌ ಆಗಿದ್ದರು. ಇವರೇ 
ಈ ಕೂತೂಹಲ ಫೆಟನಾವಳಿಯ ಪಾತ್ರಧಾರಿ 
ಗಳು. 


ಆ ವರ್ಷ ಪರ್ಶಿಯಾದ ಅಂಕಿತ ರಾಯಭಾರಿ 
ಯಾಗಿದ್ದ ಹಾಜಿ ದೌಲತ್‌ ಖಾನ್‌ ಎಂಬಾತ 
ಕಲ್ಕತ್ತೆಯ ಗವರ್ನರ್‌ ಜನರಲ್ಲರಿಗೆ ತನ್ನೆ ಪರಿಚಯ 
ಪತ್ರಗಳನ್ನು ಸಲ್ಲಿಸುವ ಸಲುವಾಗಿ ಹೊರಟು, ಮೊದಲು 
ಮುಂಬೈಗೆ ಬಂದ. ಮುಂಬೈನಲ್ಲಿ ಆತಫಿಗೆ ಗೌರವಾದರ 
ಸಾಗತ ದೊರೆಯಿತು. ಅದೇ ಸಮಯಕ್ಕೆ ಆತನಿಗೆ, 
ಇತ್ತೀಚಿನವರೆಗೆ ಟೀಪೂ ಆಳಿದ ಖ್ಯಾತ ಶ್ರೀರಂಗಪಟ್ಟಿ ಸಣ 
ನೋಡುವ ಮನಸ್ಸಾಯಿತು. 


ಆತ ಶ್ರೀರಂಗಪಟ್ಟಕ್ಕೇನೋ ಬಂದ. ಆದರೆ 
ಪ್ರಮಾದನಶಾತ್‌ ಇಲ್ಲಿಗೆ ಬಂದೊಡನೆ ಕೊನೆಯುಸಿ 
ಕಿಳೆದ, ಹೇಗಾಯಿತೀ ಘಟನೆ? ಆರೋಗ್ಯವಂತ 
ವ್ಯಕ್ತಿ ಇದ್ದ ಕೈದ್ದಂತೆ ಸಾಯುವುದೆಂದರೇನು ? ಅಥವಾ 


* ಶುಭತಾರಾ, ಚಾರ್ಫೆಕರ್‌ ಮಾರ್ಗ, ಪುಣೆ ೪೧೧ ೦೦೪ 


ಯಾರಾದರೂ ಆತನನ್ನು ಕೊಂದರೇ? ಇವಕ್ಕೆ 
ಉತ್ತರವಿಲ್ಲ. ತನ್ನ ರಾಯಭಾರತ್ವದ ಉದ್ದೇಶಗಳನ್ನು 
ಬಲಪಡಿಸುವ ಸಲುವಾಗಿ ತನ್ನಲ್ಲಿಗೆ ಹೊರಟಿದ್ದ ವ್ಯಕ್ತಿ 
ಹೆಠಾತ್‌ ಇಲ್ಲವಾದರೆ, ಕಲ್ಕತ್ತೆಯ ಗವರ್ನರ್‌ ಜನರಲ್‌ 
ಏನಂದಾರು ? 


ಈ ಸಾವಿನಿಂದ ನಿಜವಾಗಿಯೂ ಚಿಂತೆಗೀಡಾದ ' 
ನರು ಪೂರ್ಣಯ್ಯನವರು. ತಮ್ಮ ಬ್ರಿಟಿಷ್‌ ಮೇಲಧಿ 
ಕಾರಿಗಳಿಗೆ, ದೌಲತ್‌ಖಾನೆನದು ಸಾಮಾನ್ಯ ಸಾವು 
ಎಂದು ಮನವರಿಕೆಮಾಡಿಕೊಡುವುದು ಅವರ ಆದ್ಯ 
ಕರ್ತವ್ಯವಾಯಿತು. ತಕ್ಷಣ ಅವರು ಸ್ಥಳೀಯ 
ಕಿಸಿಡೆಂಟರನ್ನು ಓಲೈಸಿ ಅವರಿಂದಲೂ ಪಕ್ಕದ ತಿರು 
ವಾಂಕೂರಿನ ರಾಜ ಮತ್ತು ರೆಸಿಡೆಂಟಿರಿಂದಲೂ ಪರ್ತಿ 
ಯಾದ ರಾಯಭಾರಿಯ ಸಾವು ಸಾಮಾನ್ಯ ಸಾವೆಂಬಂತೆ 
ಒಂದು ರೀತಿಯ ಟಿಸ್ಪಣಿ ಪಡೆದರು. ಮುಂದೆ ಈ 
ಬಗ್ಗೆ ಗವರ್ನರ್‌ ಜನರಲ್ಲರಿಗೆ ಅಧಿಕೃತ ಪ್ರಕಟಣೆಯನ್ನು 
ಕಳುಹಿಸಲಾಯಿತು. ಫೆಟಣೆಯ ಬಗ್ಗೆ ಅನರು ತಮ್ಮ 
ಅಸಮಾಧಾನ ವ್ಯಕ್ತ ಪಡಿಸಿದರೆಂದು ನಂತರ ತಿಳಿದು 
ಬಂದಿತು. 


ಅದು ನಿಜವಾದ ಅಸಮಾಧಾನ ಮಾತ್ರವೇ 


ಆದರೂ, ಮದರಾಸ್‌ ಗವರೃರ್‌ ಮೂಲಕ ಮೈಸೂರು 
ಸೇರುವ ವೇಳೆಗೆ, ಗವರ್ನರ್‌ ಜನರಲ್ಲರು ಘಟನೆಯ ಬಗ್ಗೆ 


ಇತಿಹಾಸ ದರ್ಶನೆ 


ಕುನಿತರಾದರು ಎಂದು ವರದಿಯಾಯಿತು. ಇದರ 
ಶಮನಕ್ಕಾಗಿ `ನನಾದರೂ ಮಾಡಲೇಬೇಕಿತ್ತು | 
ರಾಜ್ಯಾದ್ಯಂತ ಈ ಸಾವಿನ ಶೋಕವನ್ನು "ಆಚರಿಸಲು 
ಪೂರ್ಣಯ್ಯನವರು ನಿರ್ಧರಿಸಿದರು. 


ದೆಹಲಿಯ ರಾಷ್ಟ್ರೀಯ ಪತ್ರಾಗಾರದಲ್ಲಿ ಈ ಬಗ್ಗೆ 
ಲಭ್ಯವಿರುವ ಹಲವಾರು ದಾಖಲೆಗಳಲ್ಲಿ ಒಂದು ದಾಖಲೆ 


ಈ . ವಿವರ ನೀಡುತ್ತದೆ : “ಮಹಮ್ಮದೀಯ 
ಧಾರ್ಮಿಕ ವಿಧಿಗಳನ್ನು ನಡೆಸಲು ಈ ಕೋಮಿನ 
ಧಾರ್ಮಿಕ? ಹಾಗೂ ಸಹಾಯ ಬೇಕಾಗಿರುವ 
ಮಂದಿಗೆ ಈ ಸರಕಾರ (ಮೈಸೂರು ಸರಕಾರ) 
ಆಹಾರ ಒದಗಿಸಬೇಕು. ಈ ವಿಧಿಗಳು ಈಗಾಗಲೇ 
ಪ್ರಾರಂಭವಾಗಿವೆ.” 


ಇದೆಲ್ಲ ಸರಿ. ಆದರೆ ಒಬ್ಬ ಸಾಮಾನ್ಯ, ಅಷ್ಟೇನೂ 
ಸುಪರಿಚಿತನಾಗದ ವ್ಯಕ್ತಿಯ ಬಗ್ಗೆ ಇದೆಲ್ಲ ಬೇಕಿತ್ತೇ ? 
ಸದರಿ ದಾಖಲೆಯ ಕೊನೆಗೆ ನಿಜವಾದ ಕಾರಣ 
ಸುಸ್ಪೆಷ್ಟವಾಗಿತ್ತು : 

“ದೇವರ ದಯೆಯಿಂದ ಘನತೆವೆತ್ತ ಖಾವಂದರ 
ಕೋಪ ಬೇಗ ಸಂಪೂರ್ಣವಾಗಿ ತೊಲಗು 
ತೃದೆ.? 


“ಘನತೆವೆತ್ತ ಖಾವಂದರಾದ ಗವರ್ನರ್‌ ಜನರಲ್ಲರ 
ಮನೋಕ್ಲೇಶ ಚದುರಿಸಲು” ಇದಿಷ್ಟೆ ಸಾಲಜಿಂದು ಅತಿ 
ಜಾಗರೂಕರಾದ ಪೂರ್ಣ ಯ್ಯನವರಿಗೆ ಅನ್ನಿಸಿತು. 
ಶೋಕಾಚರಣೆ ಹಿಂದೂಗಳ ದೇವಸ್ಥಾನೆಗಳಲ್ಲಿಯೂ 
ನಡೆಸುವುದು ಅವಶ್ಯವಾಯಿತು ! ಮೈಸೂರು ಹಾಗೂ 
ಶ್ರೀರಂಗಪಟ್ಟಣದ ಪ್ರಾಂತ್ಯಗಳ ನಿವಾಸಿಗಳಾದ ಒಂದು 
ಲಕ್ಷ ಇಪ್ಪತ್ತು ಸಾವಿರ ಬ್ರಾಹ್ಮಣರಿಗೆ ಧಾರ್ಮಿಕ ವಿಧಿ 
ಸಾಮಗ್ರಿಗಳನ್ನು ಹಂಚಲು ನಿರ್ಧರಿಸಲಾಗಿದೆ. ಈ 
ಬ್ರಾಹ್ಮಣರು ಈ ಸಂದರ್ಭದಲ್ಲಿ ತಮ್ಮು ದೇವಾಲಯ 
ಗಳಲ್ಲಿ ದೀಪ ಬೆಳಗಿಸಿ ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸ 
ತಕ್ಕದ್ದು.” 


ಶೋಕಾಚರಣೆಯ ಕೊನೆಯಲ್ಲಿ ಅಕ್ಟೋಬರ್‌ 


ಇತಿಹಾಸ ದರ್ಶನ 


೧೮೦೨ ರಲ್ಲಿ ಒಂದು ವಿಶೇಷ ದರ್ಬಾರನ್ನು ಏರ್ಪಡಿಸ 
ಲಾಗಿತ್ತು. ಅಂದು ವಿದ್ವತ್ಪೂರ್ಣ ಭಾಷಣಗಳನ್ನು 
ನಿರ್ಪಡಿಸಿದ್ದೇ ಅಲ್ಲದೆ, ಗವರೈರ”ಜನರಲ್ಲರ ಪ್ರಕಟಣೆ 
ಯನ್ನು ರಾಜೋಚಿತವಾಗಿ ಓದಲಾಯಿತು. 
ಇದನ್ನೆಲ್ಲ ಅನಲೋಕಿಸಿದಾಗ, ಪೂರ್ಣಯ್ಯನವರೇ 
ಅಲ್ಲ, ಟೀಪೂ ಸುಲ್ತಾನನ ವಿರೋಚಿತ ಯುದ್ಧದ 
ನಂತರವೂ ಇಡೀ ಮೈಸೂರು ರಾಜ್ಯ ಬ್ರಿಟಿಷರಿಗೆ 
ಎಷ್ಟೆರ ಮಟ್ಟಿಗೆ ಅಡಿಯಾಳಾಗಿತ್ತೆಂಬುದರ ಬಗ್ಗೆ 
ಅಚ್ಚರಿ ಮೂಡುತ್ತದೆ. ಈ ಬಗ್ಗೆ ಮತ್ತ ಷ್ಟು ನಿದರ್ಶನ 
ಇಲ್ಲಿದೆ. 


“ದೇವರಿಗೆ ಸಂದಷ್ಟೇ ಗೌರವಾದರಗಳು 
ಇಂಗ್ಲಿಷ್‌ ಸಾಮ್ರಾಜ್ಯಕ್ಕೂ ಸಲ್ಲಲ್ಲಿ. ತನ್ನ ಸ್ನೇಹೆದಲ್ಲಿ 
ಪ್ರಾಮಾಣಿಕತೆ, ಕಾರ್ಯಗಳಲ್ಲಿ ನಿಷ್ಠೆ ಮತ್ತು 
ಉಪಕಾರ ಪ್ರವೃತ್ತಿಗಳಿಂದ, ಎಲ್ಲಾ ದೇಶಗಳಿಗಿಂತ 
ಇದು ಹೆಸರುವಾಸಿಯಾಗಿದೆ. ಬ್ರಿಟಿಷರ ಮನೋಭಿ 
ಪ್ರಾಯಗಳು ನೇರವಾಗಿದ್ದು, ಭಗವಂತನಿಂದ 
ನಿಯಂತ್ರಿಸಲ್ಪಡುತ್ತವೆ ಹಾಗೂ ಅವರ ಪ್ರಯತ್ನ 
ಗಳು ಪ್ರಾಪಂಚಿಕ ಸುಖಕ್ಕಾಗಿ ಮತ್ತು ಮಾನವ 


ಕುಲದ ಉಪಯೋಗಕ್ಕಾಗಿ ಮಾತ್ರ ನಡೆಸಲಾಗು 
ತ್ತವೆ....”ಇತ್ಯಾದಿ. 

(ಇದರ ಮೂಲ ದಾಖಲೆ ಪರ್ಶಿಯನ್‌ ಭಾಷೆ 
ಯಲ್ಲಿದ್ದು, ಯಾರಿಂದಲೋ ತರ್ಜುಮೆ ಮಾಡ 
ಲಾಗಿದ್ದು ಪೂರ್ಣಯ್ಯನವರ ಹೆಸರಿಗೆ ಅರೋಪಿಸ 
ಲಾಗಿದೆ). 


ಇದೇ ರೀತಿಯ ಮತ್ತೊಂದು ಘಟನೆ ಇದೇ 
ವರ್ಷ ಅಂದರೆ ಕ್ರಿ. ಶ. ೧೮೦೨ ರಲ್ಲಿ ಮುಂಬೈಯಲ್ಲಿ 
ನಡೆಯಿತು. ಮತ್ತೊಬ್ಬ ಪರ್ಶಿಯಾದ ರಾಯಭಾರಿ 
(ಮುಂಬೈಗೆ ಹೊರಟನ ?) ಸಾರ್ವಜನಿಕ ರಸ್ತೆಯಲ್ಲಿ 
ಸಿಪಾಯಿಯೊಬ್ಬನ ಗುಂಡಿಗೆ ಬಲಿಯಾದ. 


ಜಾನ್‌ ಮಾಲ್ಕಂ ಎಂಬುವಾತ ತನ್ನ ಜೀವನ 
ಚರಿತ್ರೆಯಲ್ಲಿ ಈ ಘಟನೆಯ ಬಗ್ಗೆ ಈ ರೀತಿ ಅಭಿಪ್ರಾಯ 
ಪಡುತ್ತಾನೆ K 


(26) ೨೦೧ 


ತ್‌ 
“ಇಂತಹ ಪ್ರಸಂಗಗಳನ್ನು ಆ ಕಾಲದಲ್ಲಿ ಸುಲಭ ಕೆರ್ಜಾಲಾಕ್ಕೆ ರವಾನೆ ವೆಚ್ಚಗಳು ಸೇರಿದ್ದವು. ಶಿರಾಜ್‌ 
ವಾಗಿ ಪರಿಹರಿಸುತ್ತಿದ್ದರು. ಅಡೆಂದರಿ ಕಾಣಿಕೆಗಳ. ಬಜಾರ್‌ನಲ್ಲಿ ಕೇಳಿ ಬಂದ ನಂತರದ ಮಾತೆಂದರೆ, ಇಜೀ : 
ರೂಪದಲ್ಲಿ ಒಂದು ಲಕ್ಷ; ನಿಂಚಣಿಯಾಗಿ ೫೦,೦೦೦ ರೀತಿ ಹೆಣ ಸಂದಾಯವಾದಲ್ಲಿ ನಾವು ಹೆತ್ತು ರಾಯಭಾರಿ 


ರೂ ; ಮತ್ತು ದೇಹವನ್ನು ಯುದ್ಧ ನೌಕೆಯಲ್ಲಿ ಗಳನ್ನು ಇಟು,ಕೊಳ್ಳಬಹುದು ಕ 


(ಅನು ; ಟ. ಜಿ. ನರಸಿಂಹಮೂರ್ತಿ) 


ಇತಿಹಾಸ ದರ್ಶನ 


ಕೆಳದಿ ಗುಂಡಾಜೋಯಿಸ್‌ * 


ಮೈಸೂರು ಒಡೆಯರ ಕಾಲದ ಐತಿಹಾಸಿಕ ಕಾಗದ ಪತ್ರಗಳು 


ಕರ್ನಾಟಿಕ ಸರಕಾರದ ಪತ್ರಾಗಾರ ಇಲಾಖೆ 
ಆರಂಭಕ್ಕೆ ಮುನ್ನ ಡಾ. ಜಿ.ಎಸ್‌. ದೀಕ್ಷಿತ್‌, ಡಾ. 
ದೇಶಿಕಾಚಾರ್‌ ಹಾಗೂ ಡಾ. ಕಾಮತ್‌ರವರು ನಾನು 
ಕೈಗೊಂಡಿರುವ  ತಾಳೆಯೋಲೆ ಸರ್ವೇಕ್ಷಣೆಯಲ್ಲಿ 
ಐತಿಹಾಸಿಕ ಕಾಗದ ಪತ್ರಗಳನ್ನೂ ಶೇಖರಿಸಲು ಸೂಚನೆ 
ನೀಡಿದ್ದರು. ಆಗ ದೊರೆತ ಪೂರ್ಣ ಪತ್ರಗಳನ್ನು 
ಕೆಳದಿ ಸಂಶೋಧನಾಲಯದಲ್ಲಿರಿಸಿದೆ. ಈ ದಾಖಲೆಗಳಲ್ಲಿ 


ಶ್ರೀ ಜಯಚಾಮರಾಜ ಒಡೆಯರ್‌, ಸರ್‌ ಸಃ 
ರಾಜಗೋಪಾಲಾಚಾರಿ, ಸರ್‌ ಎಂ. ವಿಶ್ವೇಶ್ವರಯ್ಯ, 
ಸರ್‌ ಮಿರ್ಜಾ ಇಸ್ಮಾಯಿಲ್‌, ತಂಬೂಚೆಟ್ಟಿ 


ಮುಂತಾದವರ ಅಪ್ರಕಟಿತ ಸ್ವಹಸ್ತಾ ಕ್ಷರ ಪತ್ರಗಳು 
ಗಮನಾರ್ಹವಾಗಿವೆ. ಮೈಸೂರು ಸಂಸ್ಕ್ರಾನದ ಆಡಳಿತ 
ವನ್ನು ಕುರಿತು ಬೆಳಕು ಬೀರುವ ಹಾಗೂ ಅಂಗ್ಲ 
ಭಾಷೆಯಲ್ಲಿರುವ ಸ್ವಹಸ್ತಾ ಕ್ಷರೆಗಳಿಂದ ಕೂಡಿದ ಕೇವಲ 
ಕೆಲವೇ ಐತಿಹಾಸಿಕ ಪತ್ರಗಳನ್ನು ಮಾತ್ರ ಇಲ್ಲಿ 
ನಿರೂಪಿಸಲಾಗಿದೆ. 


3.0. ಶ್ರೀ ಜಯಚಾಮರಾಜ ಒಡೆಯರು 
ಸರ್‌ ಮಿರ್ಜಾ ಇಸ್ಮಾಯಿಲ*ರವರಿಗೆ ದಿ. ೧೨-೫-೧೯೪೧ 
ರಂದು ಬರೆದ ಪತ್ರ. 


೨. ಶ್ರೀ ಕೃಷ್ಣ ರಾಜ ಒಡೆಯರು ದಿ. 
೨೧೨೬ ೧೮೨೪ ರಂದು ಕವಲೇದುರ್ಗ ಮಂಡಗದ್ದೆ 
ತಾಲ್ಲೂಕು ಆಮೀಲ ತಿನ್ಮುಪ್ಪರಾಜಯ್ಯಗೆ ಬರೆಸಿದ 


ನಿರೂಪ, 


ತಾತಾ 


* ಕೆಳದಿ, ಸಾಗರ ತಾಲೂಕು, 


ಇತಿಹಾಸ ದರ್ಶನ 


೩. ಶ್ರೀ ಕಂಠೀರವ ನೈಸಿಂಹೆರಾಜ ಒಡೆಯರ್‌ 
ಹಾಗೂ ದಳವಾಯಿ ದೇವರಾ ಜೇ ಅರಸಿನವರ ನಾಲ್ಕನೆಯ 
ಕುಮಾರ್ತಿ ಕೆಂಪು ಜೆಲುವಾಜವಕ್ಮಿಣಿರವರ ವಿವಾಹ 
ಆಮಂತ್ರಣ ಪತ್ರಿಕೆ. 


ಲ ಶ್ರೀಮದ್ಯುವರಾಜರ ವಿವಾಹ ಮಹೋ 
ತ್ಸವಕ್ಕೆ ದೆಯಮಾಡಿಸಿದ ದೊಡ್ಡ ಮನುಷ್ಯರುಗಳ ೨೦ 
ಸೇರು ಸಣ್ಣಕ್ಕಿ ಲನಾಜಮಾ ತಪ್ಪೀಲು ಪಟ್ಟಿ. 


]] ೧. ಭಾರತದ ಗೌರ್ಲೆರ್‌ ಜನರಲ್‌ ಸರ್‌. 
ಸಿ. ರಾಜಗೋಪಾಲಾಚಾರಿರವರು ಮಾಜಿ ದಿವಾನ್‌ 
ಸರ್‌. ಮಿರ್ಜಾ ಇಸ್ಮ್‌ಯಿಲ" ರವರಿಗೆ ೩-೧೨-೧೯೪೬ 
ರೆಂದು ಬರೆದ ಪತ್ರ. 


೨. ಶ್ರೀ ತಂಬೂಚೆಟ್ಟಿರವರು ಸರ್‌. ಮಿರ್ಜಾ 
ಇಸ್ಮಾಯಿಲ್‌ ರವರಿಗೆ ದಿ. ೧೮-೯-೧೯೩೧ ರೆಂದು 
ಬರೆದ ಪತ್ರ. 


೩. ಅವರೇ ವೂರ್ಜಾರಿಗೆ ಬರೆದ 


೩-೬-೧೯೩೨ರ ಪತ್ರ. 


೪. ಸರ್‌. ಪಿ.ಎಸ್‌". ಶಿವಸಾವಿ ಅಯ್ಯರ್‌ 
ಸರ್‌ ಮಿರ್ಜಾಣಇಸಾ ಯಿಲ್‌ರನವರಿಗೆ ೨೦.೪.೧೯೪೧ರಂದು 
ಬರೆದ ಪತ್ರ. 


WLAN, ಎಂ. ವಿಶ್ವೇಶ್ವರಯ್ಯನವರು 
೧೮-೯-೧೯೦೧ರಂದು ತಮ್ಮ ಚಿಕ್ಕಪ್ಪನಿಗೆ ಬರೆದ ಪತ್ರ. 


೨. ಸರ" ಎಂ.ವಿ. ಅವರು ೮-೧೧-೧೯೦೭ 
ರಂದು ಮಾಧವರಾಯರಿಗೆ ಬರೆದ ಪತ್ರ. 


ಇವುಗಳಲ್ಲಿ 1 ೧, 11 ೧ ಮತ್ತು ೩ ಮತ್ತು 111 
೨ ಪತ್ರಗಳನ್ನು ಮಾತ್ರ ನಿರೂಪಿಸಲಾಗಿದೆ. 


ಶ್ರೀ ಜಯಚಾಮರಾಜ ಒಡೆಯರ ಪತ್ರ : 


My dear Sir Mirza Ismail, 

1 have already told you in person 
with what great regret I have received the 
intimation conveyed in your note of the 
7th instant that you wish to withdraw from 
the office which you have filled with such 
conspicious ability since you took it up 
in May 1926. 


I fully realize how deeply attached 
you were to mylate uncle and how you 
have been feelling ever since his death how 
difficult it was to carry ou without his 
constant counsel and support. I am 
grateful to you that you have contiuned 
your great services to the state under these 
conditions for so many months. 


I need hardly say that I shall do 
everything I can to meet your wishes in 
respect of the matters refered to in your 
note. 


Yours Sincerely 
Jayachamaraja Wodeyar 


|| (a) ಸರ್‌. ಸಿ. ರಾಜಗೋಪಾಲಾಚಾರಿರವರ 
ಪತ್ರ - 


My dear Sir Mirza, 


Who can question and no wonder 
Sir Arther Lothian complimented you on 
your capacity for friendliness? Other 
wise how could you have tolerated me and 
thought kindly of me in spiteof my—— 
may be involuntary—— churlishness » in 


೨೦೪ 


not being at home on both the occasions 


you tried to find me and in being too late 
when 1 tried to see you at the Hyderabad 
guest house ? J join Sir Arther Lothia in 
Considering ita price of good luck and 
misdeed that H.E.H. has you 10 guide the 
affairs of the State. 


Yours affectionately! 
C. Rajagopalachar 
How I wish Thad an Indian Stateto 
look after where there is no democracy 
and no committees and other hurdles to 
cross over before you could do a single 
usefulthing. 


(|. (0) ತಂಬೂಚೆಟ್ಟಿರವರ ಪತ್ರ - 
My dear Sir Mirza Ismail. 


In appreciation of the invaluable and 
distinguished services rendered by youto 
ihe palace for eighteen years as His 
Highness’s Assistant Secretary, Huzur 
Secretary and Private Secretary and 
subsequently to His Highness’s and the 
State as the Dewan of Mysore for six 
years, it is his Highness’s pleasure that 
you should, when His Highness’s graciously 
permits you to retire receive asa special 
case a pension of Rupces Two thousand 
per mensem. 


Yours Sincerely 
Thomboo Chetty 


||1 (b) ಸರ್‌ ಎಂ. ವಿಶ್ವೇಶ್ವರಯ್ಯನವರ ಪತ್ರ. 
10 Queens Gardens 
Poona November 8th 1907 
My dear Mr. Madhav Rao, 


I am much obliged to you for your 
courtesy in sending me a copy of your 
Dussara address. I read it with great 
interest as soon as it was published. 


ಇತಿಹಾಸ ದೆರ್ಶನೆ 


ಜಡ a is 


I take this opportunity to refer to 
your Kind enquiries through Mr. Ramaiya 
when your Message reached me, my, first 
mistake was to seek an interview and discuss 


the situation with you ; best that feeling 
soon wore away. 


1 am despair to retire from service 
here as soon as they willlet me but it 
appears to me unwise—— my part to take 
up service elsewhere, I know my ——— in 
mysore will be very pleasant. My work 
will be work admitted (unofficial) surroun- 
dings. Atthe time the Mysore appoint- 
ment had great auhorities for me but now 
on account of age (Iam now on the worry 
side of forty six) and circumstances. 1 
have decided not to be a candidate. Need 
I say that this decision has lost me———— 

I nevertheless feel deeply grateful 
for this fresh proof of your desire to—— 
me writh your—— 

This is the second time you have done 
me this signal honours within the past few 
years. 

I have read with great satisfaction the 
accounts of the many sided activities of 
your administration and particularly of the 
growing feeling of——&  trustfulness 
noticiable in——side in the relations 
between His Highness government and the 
people. 

Praying that those relations may grow 
to the losting credit of your administration. 

I ever am, 

yours Sincerely 
M: Visweswaraya 


1 ಮಂಜುವಾಣಿ (ಧರ್ಮಸ್ಥಳ) ಜೂನ್‌ ೧೯೮೮ರೆ ಸಂಚಿಕೆಯಲ್ಲಿನ ನನ್ನ ಲೇಖನ ನೋಡಿರಿ, 
$ 


ಐತಿಹಾಸಿಕ ಮಹತ್ವದ ಇತರೆ ಪತ್ರಗಳು 


ಚಾಮರಾಜ ಒಡೆಯರ್‌ ೨೮-೪-೧೮೭೫ರಂದು 
ಊಬಿಯಿಂದ ಬರೆದ ಕಾಗದ, ಮೈಸೂರು ಲೇಕ್‌ 
ವ್ಯೂನಿಂದ ಬರೆದ ವರದಾಚಾರ್ಯರ ಪತ್ರ, 
(೧೨-೧೦-೧೯೨೮), ಮೈಸೂರು ಚೀಫ್‌ ಕಮೀಷನರ್‌ 
ಆಫೀಸಿನಿಂದ ೨೭-೧-೧೮೮೦ ರಂದು ದರೋಡೆಕೋರ 
ನೊಬ್ಬನನ್ನು ಹಿಡಿಯಲು ರೂ. ೫೦೦/- ಇನಾಂ 
ಘೋಷಿಸಿ ಹೊರಡಿಸಿದ ಪ್ರಸಿದ್ಧ ಪತ್ರಿಕೆ (ಇದು 
ಕನ್ನಡದಲ್ಲಿದೆ.) ಮಾಸ್ತಿ ವೆಂಕಟೇಶ ಆಯ್ಯಂಗಾರ್‌ರನರು 
ಸೆಕ್ರೆಟಿಂಯಾಗಿದ್ದಾಗ ಹೊರಡಿಸಿದ ಸುತ್ತೋಲೆ 
ಕನ್ನಡದಲ್ಲಿದೆ.)ನಗರ (ಬಿದನೂರು) ಸೂಪರಿಂಬಿೆಂಡೆಂಟ್‌ 
ಸ್ಟೋಕ್ಸ್‌ರವರು ಸರ್‌ ಸಾಯರಿಗೆ ಬರೆದ ಪತ್ರ, 
ಮೈಸೂರು ಸಂಸ್ಥಾನದ ರೈಲು ಸಂಚಾರೆದ ಯೋಜನೆಗೆ 
ಕಾಸರವಳ್ಳಿ ಸಾಹುಕಾರರು ನೀಡಿದ ಸಾಲ ಕುರಿತು 
ಸಂಗತಿಗಳು! ೧೯೨೭ ರಂದು ಮಹಾತ್ಮಾಗಾಂಧಿ 
ಸಾಗರಕ್ಕೆ ಬಂದಾಗ ಗಂಧದ ಕೆತ್ತನೆ ಕುರಿತು ನೀಡಿದ 
ಅಭಿಪ್ರಾಯ, ಲೇಡಿ ವೇವೆಲ್‌, ಎಡ್ಮಂಡ್‌ ಹಾಗೂ 


ಜಯಚಾಮರಾಜೇಂದ್ರ ಒಡೆಯರು ಕೆಳದಿಗೆ ಭೇಟ 
ನೀಡುವ ಪತ್ರ ವ್ಯವಹಾರಗಳು, ಬ್ರಿಟಿಷ್‌ 
ರಾಜಕುಮಾರರು ಸೊರಬಕ್ಕೆ ಭೇಟ ನೀಡಿದ್ದು» 


ಪ್ರಾಮಾಣಿಕ ಗ್ರಾಮಾಧಿಕಾರಿಗಳನ್ನು ಪ್ರಜಾಪ್ರತಿನಿಧಿ 
ಸಭೆಗೆ ಆಯ್ಕೆ ಮಾಡಿದ್ದು, ಮೈಸೂರಿನ ಕಾಶೀ 
ಲಕ್ಷ್ಮಣರಾಯರಿಂದ ೧೯೧೦ರಲ್ಲಿ ಪ್ರಕಟಿವಾದ ಮಹಾ 
ಯಾತ್ರಾ ಕ್ರಮ ಸಂಗ್ರಹೆದಲ್ಲಿ ರೈಲ್ವೆ ಸ್ಟೇಷನ್‌ ಚಾರ್ಜು 
ಗಳ ಪಟ್ಟ? ನೆಹ್ರೂ, ಅಮೇರಿಕಾ ರಾಯಭಾರಿ 
ಡಲ್ಲೆಸ ಜೋಗದಲ್ಲಿ ಬರೆದ ಪತ್ರಗಳು,” ದಿವಾನ್‌ 
ನಿಶ್ಚೇಶ್ವರಯ್ಯನವರು ಜೋಗ ಜಲಪಾತದಲ್ಲಿರುವ 
ಅಭಿಪ್ರಾಯ ಪುಸ್ತಕದಲ್ಲಿ ಬರೆದ ಅಂಶಗಳು, 
ಡಾ. ಎಸ್‌. ಎಸ್‌. ಆಚಾರ್ಯರವರಲ್ಲಿರುವ 


ರ್ಮುಸ್ಗಳದಲ್ಲಿ ನಸು 
fs) ೧೧ — 


ಸಂಗ್ರಹಾಲಯದಲ್ಲಿರುವ ಮೈಸೂರು ಅರಸರ ಹಳೆಯ ಕಾರುಗಳನ್ನು ಕೊಂಡ ಪತ್ರ ವ್ಯನಹಾರವೂ ಇದೆ. 
ಲನಾಜನಮಾ ಪಟ್ಟಿಯಂತೆ ಇದೂ ಬೆಲೆಗಳ ಐತಿಹಾಸಿಕ ಪರಂಪರೆಯನ್ನು ಕುರಿತು ಆಕರಗಳಾಗಿದೆ. 
ಇವುಗಳ ಛಾಯಾಚಿತ್ರ ವಗೈರೆ ಸಾಹಿತ್ಯಗಳು ಶ್ರೀ ಜಿ.ವಿ.ಕೆ. ರಾಯರಲ್ಲಿದೆ. 
4 ಪ್ರವಾಸಿಗಳು ಸೌಂದರ್ಯ ವೀಕ್ಷಣೆ ಕೈಗೊಂಡರೆ ನಿಶ್ವೇಶ್ವರೆಯೈನನರು ನಿಪ್ಕುದಾಗಾರನಿಲ್ಲನ ಆ ಕಾಲದಲ್ಲಿ “what a 
waste of Energy’ ಎಂದು ಅಭಿಪ್ರಾಯ ಪ್ರಕಟಿಸಿದ್ದಾರೆ. 


ಇತಿಹಾಸ ದೆರ್ಶನೆ 


೩. ರಾಜಗೋಪಾಲಾಚಾರ್ಯರ 
ಮುಂತಾದ ಪತ್ರಗಳು ಗಮನಾರ್ಹವಾಗಿವೆ. 


ಉಪಸಂಹಾರ 
ಮೈಸೂರು ಒಡೆಯರ ಆದಿಯಾಗಿ, ಬ್ರಿಟಿಷ್‌ 
ಆಡಳಿತ ಕಾಲದಲ್ಲಿನ ಅಳಿದುಳಿದ ಐತಿಹಾಸಿಕ ಕಾಗದ 


೨೦೬ 


ಘೆ 
ಖಾಸಗೀ ಪತ್ರ 


, 1805, Printed Verbatim from the orignial 


ಪತ್ರಗಳನ್ನು ಶೇಖರಿಸಿ ಆಯಾ ವಿಷಯ ಪಿ, 
ಗನುಗುಣವಾಗಿ, The Mysore ities and 
Dispatches of the Duke of Wellnigton . 99-. 


Manuscripts ಮಾದರಿಯಲ್ಲಿ 
(C೩talo8೪ೀ)ಸಿದ್ದ ಪಡಿಸುವುದು ಅಗತ್ಯ. 


ಸೂಚಿಯನ್ನು ಫಿ 


ಇತಿಹಾಸ ದರ್ಶನ 


ಡಾ|| ಎಂ. ಬಿ. ರಾಜಾಮಣಿ* 


ನಂಜರಾಜ ಸಮುದ್ರ ಅಗ್ರಹಾರ 


(ಒಂದು ಸಮಾಜ ಶಾಸ್ತ್ರೀಯ ವಿಶ್ಲೇಷಣೆ) 


ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲ್ಲೂಕು 
ಮಾಚನಹಳ್ಳಿಯ ಶ್ರೀ ಲಕ್ಷ್ಮಿ ಓಒೀನರಸಿಂಹೆ ಶಾಸ್ತ್ರಿ ಎಂಬು 
ವವರ ಬಳಿ ಇದ್ದ ೫ ತಾಮ್ರದ ಹಲಗೆಗಳ ಮೇಲೆ 
ನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದ್ದ ಒಂದು ದೀರ್ಫೆವಾದ 
ಶಾಸನವನ್ನು (ಎ ಕ. ೫ (ಸ) ಕೃ ನ. ೧೧೭) ಎಕ- 
ವಿಷಯ ಅಧ್ಯಯನ ವಿಧಾನೆ ಮತ್ತು ಒಳ ವಿಷಯ 
ಹಾಗೂ ಸಂದರ್ಭ ಸಂಬಂಧವಾದ ವಿಶ್ಲೇಷಣಾ ತಂತ್ರದ 
ಮೂಲಕ ಸ್ಪಷ್ಟವಾಗಿ ವಿವರಿಸುವ ಪ್ರಯತ್ನವನ್ನು ಈ 
ಪ್ರಬಂಧದಲ್ಲಿ ಮಾಡಲಾಗಿದೆ. ಮೈಸೂರಿನ ಪ್ರಭು 
ವಾಗಿದ್ದ ಇಮ್ಮಡಿ ಕೃಷ್ಣರಾಜ ಒಡೆಯರು ತಮ 
ದಳವಾಯಿ ನಂಜರಾಜನಕೋರಿಕೆಯ ಮೇರೆಗೆ ಕ್ರಿ. ಶೆ. 
೧೭೪೧ರ ಆಗಸ್ಟ್‌ ೨೨ರಂದು ಪುಣ್ಯಕರವಾದ ಗೋಕು- 
ಲಾಷ್ಟೆಮಿ ಹೆಬ್ಬದ ಸಂದರ್ಭದಲ್ಲಿ ನಂಜರಾಜ-ಸಮುದ್ರ 


ಎಂಬ ಅಗ್ರಹಾರವನ್ನು ಸ್ಥಾ ಪಿಸಿ, ಸಂಸ್ಕೃತ ಹಾಗೂ 
ಕನ್ನಡ ಎರಡೂ ಭಾಷೆಗಳಲ್ಲಿ ಈ ಶಾಸನವನ್ನು ಹೊರಡಿ 
ಸಿದರು. 

ಈ ದಾಖಲೆಯಲ್ಲಿ ಮೈಸೂರಿನ ಒಡೆಯರ್‌ 
ಪ್ರಭುಗಳ ವಂಶಾವಳಿಯನ್ನು ಕೊಡಲಾಗಿದೆ, ಈ 
ಅಗ್ರಹಾರ ಸ್ಥಾಪಕನಾದ ಒಂದನೆಯ ಕೃಷ್ಣ 
ರಾಜನೆ ಹಾಗೂ ಅನನೆ ದಾನಶೀಲ ಗುಣಗಳನ್ನು 
ಪ್ರಶಂಸಿಸಲಾಗಿದೆ ಮತ್ತು ಈ ಶಾಸನವನ್ನು ಹೊರಡಿಸಿದ 
ಇಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರೂ ಸಹೆ ಸರ್ವರಿಗೂ 
ಕಲ್ಬಧ್ರುಮದಂತಿದ್ದರು. ಎಂದು ಹೊಗಳಲಾಗಿದ್ದೆ 
ಇದರೊಂದಿಗೆ ಈ ಶಾಸನದಲ್ಲಿ ಈ ಕೆಳಕಂಡಂತೆ ಕಳಲೆ 
ಮುಖ್ಯಸ್ಥರ ವಂಶಾವಳಿಯ ವಿವರಣೆಯನ್ನು ಕಾಣ 
ಬಹುದು. 


ಶ್ರೀ ಕಂಠ 
| 
ನಂಜರಾಜ ದೊಡ್ಡ ಯ್ಯ 
| 
ಬಸವರಾಜ ನೀರರಾಜ 
ನಂಜರಾಜ | | 
ದೇವರಾಜ ನೆಂಜರಾಜ 


ಎಬಿ 


* ೭೧೦, ತ್ಯಾಗರಾಜ ರಸ್ತೆ, ಎರಡನೇ ಅಡ್ಡರಸ್ತೆ, ಕೆ.ಆರ್‌. ಮೊಹಲ್ಲಾ, ಮೈಸೂರು-೫೭೦೦೨೪ 


ಇತಿಹಾಸ ದರ್ಶನ 


ls 
Oo 
rs 


ಈ ಶಾಸನದಲ್ಲಿ ಪ್ರಶಂಸೆಗೆ ಪಾತ್ರರಾಗಿರುವ 
ಕಳಲೆಯ ದೇವರಾಜ ಹಾಗೂ ನಂಜರಾಜರೂ ಸಹೆ 
ದಾನಶೂರರೇ ಆಗಿದ್ದರು, ಅವರು ತಾವು ನೀಡಿದ ದಾನ 
ಗಳಿಂದ ಕಲ್ಪವೃಕ್ಷವನ್ನೇ ತ್ರುಣೀಕರಿಸಿದಂತೆ ವರ್ಣಿಸ 
ಲಾಗಿದೆ. ಕಲಿಗಳಾಗಿದ್ದ ಅವರು ಬ್ರಾಹ್ಮಣರ ಸಂರಕ್ಷಕ 
ರಾಗಿದ್ದರು. ಕೃಷ್ಣರಾಜ ಒಡೆಯರ ಸೇನಾಧಿಪತಿ 
ಯಾಗಿ ದೇವರಾಜನು ಮಿಡಿಗೇಶಿ, ಮಾಗಡಿ, ಸಾವಂದಿ 
ಮುಂತಾದ ಇತರ ರಾಜರುಗಳಿಗೆ ಆಕ್ರಮಿಸಿಕೊಳ್ಳಲು 
ಸಾಧ್ಯವಾಗದೇ ಹೋಗಿದ್ದ ಪ್ರದೇಶಗಳನ್ನೆಲ್ಲಾ ಜಯಿಸಿ 
ಮೈಸೂರಿನ ದೊರೆಯ ಅಧೀನಪಡಿಸಿದನು. ಬಸವರಾಜ 
ಹಾಗೂ ಮೀನನಯನ ದಂಪತಿಗಳ ಪುತ್ರನಾಗಿದ್ದ 
ನಂಜರಾಜನು ಸರ್ವಾಧಿಕಾರಿ ಸ್ಥಾ ನವನ್ನು ಅಲಂಕರಿ 
ಸಿದ್ಧನು. ಇವರಿಬ್ಬರ ಪ್ರೀತಿಪಾತ್ರನಾಗಿದ್ದ ವೆಂಕಟಸತಿ 
ಕೃಷ್ಣರಾಜ ಒಡೆಯರ್‌ರವರ ಅಮಾತ್ಯನಾದನು. 
ದೊರೆಯ ಅನುಮತಿ ಪಡೆದು ನಂಜರಾಜನು 
ಬ್ರಾಹ್ಮಣರಿಗೆ ನಾನಾ ವಿಧವಾಗಿದ್ದ ದಾನಗಳನ್ನು ನೀಡಿ 
ದನು. ಈ ಶಾಸನದಲ್ಲಿ ಕಂಡುಬರುವ ಬ್ರಹ್ಮಾಂಡ, 
ವಿಶ್ವಚಕ್ರ, ಚಿನ್ನದ ಆನೆ-ಕುದುರೆ-ರಥ, ಗೋಸಹಸ್ರ, 
ಕಲ್ಪಧ್ಭುಮ, ಕಲ್ಪವಲ್ಲಿ, ಹಿರಣ್ಯಗರ್ಭ, ಎತ್ತು; ಚಿನ್ನದ 
ಜೋಡಿ ಹಸುಗಳು, ಜನೊನು, ತುಲಾಭಾರ ಮಾಡಿ 
ಕೊಂಡು ತನ್ನೆ ತೂಕದ ಚಿನ್ನೆ ಮುಂತಾಗಿ ಸರ್ವಾಧಿಕಾರಿ 
ಅರ್ಪಿಸಿದ ದಾನಗಳ ಪಟ್ಟಿಯಿಂದ ಆ ಕಾಲದಲ್ಲಿ ಪ್ರಚಲಿತ 
ವಾಗಿದ್ದ ದಾನಗಳು, ಅವುಗಳನ್ನು ನೀಡಲು ಶಕ್ತರಾಗಿ 
ದ್ವವರ ಆರ್ಥಿಕ ಸಂಪತ್ತು, ಈ ಬಗೆಯ ದಾನಗಳನ್ನು 
ಕೊಟ್ಟರೆ ಪುಣ್ಯ ಲಭ್ಯ ಹಾಗೂ ಘೆನತೆ-ಗೌರವ, 
ಸ್ಥಾನಮಾನಗಳ ವೃದ್ಧಿ ಎಂಬ ದೃಢವಾದ ನಂಬಿಕೆ ಬಲ 
ವಾಗಿದ್ದ ವಿಷಯಗಳು ಸ್ಪಷ್ಟವಾಗುತ್ತ ವೆ. 


ಇದರೊಂದಿಗೆ, ಸರ್ವಾಧಿಕಾರಿ ನಂಜರಾಜನು 
ಕಣ್ವ ಪುರಿಯಲ್ಲಿ ಬ್ರಾಹ್ಮಣರಿಗಾಗಿ ಒಂದು ಅಗ್ರಹಾರ 
ವನ್ನು ಸ್ಥಾಪಿಸಿ, ಅದಕ್ಕೆ ತನ್ನ ಹೆಸರನ್ನು ಇಡಬೇಕೆಂದು 
ದೊರಿ ಇಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರನ್ನು 
ಕೇಳಿಕೊಂಡನು. ದಾನ ಪಡೆದವರು ವೇದ-ವೇದಾಂಗ 
ಸಂಸನ್ನೆರೂ, ಸರ್ವಶಾಸ್ತ್ರ ವಿಚಕ್ಷಣರೂ, ಸತ್ಕರ್ಮ 
ನಿರತರೂ, ಸಾಧುಗಳೂ, ಸಜ್ಜನೆರೂ, ಶ್ರೌತ ಹಾಗೂ 
ಸ್ಮಾರ್ತ ವಿಶಾರದರೂ, ಅತ್ಯುತ್ತಮ ಗೃಹಸ್ಕರೂ, 
ಸರ್ವಭೂತ ಹಿತಾಸಕ್ತರೂ, ಪನಿತ್ರಾಗ್ಲಿ ರಕ್ಷಕರೂ, 


೨೦೮ 


ಶಾಂತ ಸ್ವಭಾವದವರೂ, ಅರಿಷಡ್ವರ್ಗ ಜಿತರೂ, 
ಜಿತೇಂದ್ರಿಯರೂ ಆಗಿದ್ದ ದ್ವಿಜೋತ್ತಮರನ್ನು ಗುರುತಿಸಿ 
ಅವರಿಗಾಗಿ ಕಾವೇರಿ ನದಿಯ ಉತ್ತರ ದಡದಲ್ಲಿ 
ಕಣ್ಣೇಶ್ವರದ ಬಳಿ ಇದ್ದ, ಪ್ರಸನ್ನ ವೇಣುಗೋಪಾಲ | 
ಹಾಗೂ ಜನಾರ್ಧನ ದೇವರುಗಳ ದೇಗುಲಗಳ ಇರುವಿಳೆ 
ಯಿಂದ ಪವಿತ್ರವೂ, ವೈಭವಯುಕ್ತವೂ ಆಗಿದ್ದ ಮತ್ತು 
ಕ್ಷೇತ್ರಗಳಲೆಲ್ಲಾ ಅತ್ಯ್ಯತ್ತಮವಾಗಿದ್ದ ಕನ್ನಂಬಾಡಿ 
ಎಂಬ ಹೆಸರಿನ ಪ್ರದೇಶದಲ್ಲಿ ಒಂದು ಸೊಗಸಾಗಿದ್ದ 
ಅಗ್ರಹಾರವನ್ನು ಸ್ಥಾಪಿಸಿದರು. ಅದಕ್ಕೆ ತಮ್ಮ 
ಸರ್ವಾಧಿಕಾರಿ ನಂಜರಾಜನ ಹೆಸರಿನ ಮೇರೆಗೆ ನಂಜರಾಜ 
ಸಮುದ್ರ ಎಂಬುದಾಗಿ ನಾಮಕರಣ ಮಾಡಿದರು. 
ಅವರು ಈ ಬ್ರಾಹ್ಮಣರ ಕುಟುಂಬ ಫಿರ್ವಹಣೆಗೆ ಅತ್ಯಂತ 
ಸೂಕ್ತವಾದ ವೃತ್ತಿ ಗಳನ್ನು ಏರ್ಪಡಿಸುವುದಕ್ಕಾಗಿ 
ಬೂವನಹಳ್ಳಿ, ಕಗ್ಗಲೀಪುರ, ಸಾಂಪ್ಪನಹಳ್ಳಿ, ಹೊಂನೇ 
ಹಳ್ಳಿ, ಹಂಪಾಪುರ, ಬಸವನಹಳ್ಳಿ, ಬೈರಾಪುರ, 
ಮಂಚನಹಳ್ಳಿ, ಬಾಲೂರು, ಸನ್ಯಾಸಿಪುರ, ಯಡಹಳ್ಳಿ, 
ಚಂಗ, ಅರ್ಜುನಹಳ್ಳಿ, ಕಂಚಿನಕೆರೆ, ಚಿಕ್ಕವಡ್ಡ ರಗುಡಿ, 
ಜೊಮ್ಮೇನಹಳ್ಳಿ, ಗಂಧನಹಳ್ಳಿ, ಬೀರನಹಳ್ಳಿ, ದೊಡ್ಡ 
ವಡ್ಡರಗುಡಿ, ಅಯ್ಯಪ್ಪನಹಳ್ಳಿ, ಮಾಬಹಳ್ಳಿ, ಕಟಿ 
ಕೇತನಹಳ್ಳಿ, ಬೆಲತೂರು, ಕೋಟಿಕುರ, ಕಾಕನಹಳ್ಳಿ, 
ಮಾರಗೊಂಡಹಳ್ಳಿ ಯ ಅರ್ಧಭಾಗ ಮತ್ತು ಹೆರಗನಹಳ್ಳಿ 
ಗದ್ದೆಗಳು ಮೊದಲಾಗಿ ಫಲವತ್ತಾಗಿದ್ದ ಜಮೂನು, 
ತೋಟಿ, ಜಲಸಂಪತ್ತು, ಸಸ್ಯರಾಶಿ ಮುಂತಾಗಿ ಎಲ್ಲಾ 
ಸಂಪತ್ತಿನಿಂದ ಕೂಡಿ ಎಲ್ಲಾ ಬಗೆಯಲ್ಲೂ ಸಮರ್ಪಕ 
ವಾಗಿದ್ದ ಉಪಗ್ರಾಮಗಳನ್ನು ಸೇರಿಸಿ ಕನ್ನಂಬಾಡಿಗೆ 
ಪ್ರತಿನಾಮಥೇಯವಾಗಿ ನಂಜರಾಜ-ಸಮುದ್ರ 
ಅಗ್ರಹಾರವನ್ನು ಸ್ಥಾಪಿಸಿದರು. ಅಲ್ಲಿ ೧೨೦ ವೃತ್ತಿ 
ಗಳನ್ನು ವಿಂಗಡಿಸಿ ೧೨೧ ಬ್ರಾಹ್ಮಣೋತ್ತ ಮರಿಗೆ ದಾನ 
ಮಾಡಿದರು. ಅವರು ಭಾರದ್ವಾಜ ಗೋತ್ರಕ್ಕೆ 
ಸೇರಿದ್ದವರೂ, ಯಜುರ್ವೇದಿಗಳೂ ಹಾಗೂ ತಮ್ಮ 
ಅಮಾತ್ಯ ವೆಂಕಟಿಪತಿಯ ಜನಕರೂ ಆಗಿದ್ದ ತಿಮ್ಮಪ್ಪ 
ಯಾರ್ಯರಿಗೆ ೫ ವೃತ್ತಿಗಳನ್ನು; 
ನಾರಾಯಣ, ಕೃಷ್ಣಯ್ಯ, ಕೃಷ್ಣ, ಗೋಪಾಲಯ್ಯ 
ಎಂಬ ಒಂದೇ ಹೆಸರಿನ ಮೂವರು ಬ್ರಾಹ್ಮಣರು, 
ನಂಜಯ್ಯ, ಶ್ರೀರಂಗರಾಜ ಮತ್ತು ತಿರುಮಲಾಚಾರ್ಯ 
ಎಂಬ ಹತ್ತು ಜನರ ಬ್ರಾಹ್ಮಣರಿಗೆ ತಲಾ ಅರ್ಥ ವೃತ್ತಿ 


ತಿಮ್ಮಪ್ಪ, 


ಇತಿಹಾಸ ದರ್ಶನ 


ಯನ್ನು ಮತ್ತು ಉಳಿದ ೧೧೦ ಜನ ನಿಪ್ರರಿಗೆ 
ತಲಾ ಒಂದು ವೃತ್ತಿ ಯಂತೆ ೧೧೦ ವೃತ್ತಿ ಗಳನ್ನು ವಿಂಗಡಿಸಿ 
ಕೊಟ್ಟರು. 


ಇದರೊಂದಿಗೆ ಕೃಷ್ಣರಾಜ ಒಡೆಯರ್‌ರನರು ಪ್ರತಿ 
ವೃತ್ತಿ ಯಲ್ಲೂ ಸುಪ್ಪತ್ತಿಗೆ, ತಲೆದಿಂಬು, ಆರಾಮಸೀಠ, 
ಪಲ್ಲಕ್ಕಿ, ಅತ್ಯಾಕರ್ಷಕವಾಗಿದ್ದ ರತ್ನಗಂಬಳಿಗಳು, 
ಆಸನಗಳು, ದೇವರ ಆರಾಧನೆಗೆ ಬೇಕಾಗಿದ್ದ ಎಲಾ 


ಸಾಧನ ಸಂಪತ್ತು, ಗೋವುಗಳು, ಪಾತ್ರೆ-ಪಡಗ 


ಮುಂತಾದ ಗೃಹೋಪಕರಣಗಳು, ಅಕ್ಕಿ, ಬೇಳೆ, ನವ 
ಧಾನ್ಯಗಳು, ಬೆಲ್ಲ, ತುಪ್ಪ, ಎಣ್ಣೆ ಮುಂತಾಗಿ ದಿನನಿತ್ಯ 
ಜೀವನಕ್ಕೆ ಅಗತ್ಯವಾಗಿದ್ದ ಎಲ್ಲಾ ಪದಾರ್ಥಗಳಿಂದ 
ತುಂಬಿದ್ದ, ವಾಸಯೋಗ್ಯವಾಗಿದ್ದ ಮನೆಯನ್ನು ಕಟ್ಟ 
ಕೊಟ್ಟಿರಲ್ಲದೆ, ಪ್ರತಿಯೊಬ್ಬ ಬ್ರಾಹ್ಮಣ ದಾನಗ್ರಾಹಿಗೂ 
ಪ್ರತ್ಯೇಕವಾಗಿ ಜೋಡಿ ಉಡಿಗೆ-ತೊಡಿಗೆ, ಅಲಂಕಾರಿಕ 
ತಲೆಗಟ್ಟು, ರೇಷ್ಮೆ ಬಟ್ಟೆಗಳು, ಬೆಲೆಬಾಳುವ ಕಲ್ಲು 
ಗಳಿಂದ ಕೂಡಿದ್ದ ಸುಂದರ ಕರ್ಣಾಭರಣಗಳು, ಕೈ 
ಉಂಗುರಗಳು ಇತ್ಯಾದಿಗಳನ್ನು ಕಾಣಿಕೆಗಳಾಗಿ ನೀಡಿ 
ದರು. ಅವರು ಇಪ್ಪತ್ತಾರುವರೆ ಉಪಗ್ರಾಮಗಳನ್ನುು 
ಕೂಡಿಸಿ ರಚಿಸಲಾಗಿದ್ದ, ನಿರ್ದಿಷ್ಟವಾಗಿ ರೂಪಿಸಲಾಗಿದ್ದ 
ಗಡಿರೇಖೆಗಳನ್ನು ಹೊಂದಿದ್ದೆ ಮತ್ತು ಎಲ್ಲಾ ಬಗೆಯ 
ತೆರಿಗೆಗಳಿಂದ ಮುಕ್ತ ವಾಗಿದ್ದ ಆ ಅಗ್ರಹಾರ ಕ್ಷೇತ್ರದಲ್ಲಿದ್ದ 
ಸಮಸ್ತ ನಿಧಿ ನಿಕ್ಷೇನ, ಭೂಮಿಯ ಮೇಲಿದ್ದ ಎಲ್ಲಾ 
ಸಂಪತ್ತು, ಭೂಗರ್ಭದಲ್ಲಿದ್ದ ಎಲ್ಲಾ ಖನಿಜಗಳು ಹಾಗೂ 
ನಿಧಿಗಳು, ಪಾಷಾಣ, ಸಿದ್ದ, ಸಾಧ್ಯ, ಜಲಸಂಪತ್ತು, 
ಅಷ್ಟೆಭೋಗಗಳು, ನಾನಾ ಬಗೆಯ ಫಲಪುಸ್ಸಗಳಿಂದ 
ಕೂಡಿದ್ದ ಮರ-ಗಿಡಗಳು, ಕೆಕೆ-ಕಟ್ಟೈ- ಬಾವಿಗಳು 
ತೋಟಗಳು, ಜವಿೂನುಗಳು, ದವಸಧಾನ್ಯಗಳು 
ಒಟ್ಟಿನಲ್ಲಿ ಚರಾಚರ ಸಂಪತ್ತೆಲ್ಲವೂ ಸದ್ಭೃಸ್ಥರಾಗಿದ್ದ 
ಬ್ರಾಹ್ಮಣರಿಗೇ ಸೇರಿದ್ದುವೇ ಹೊರತು ತನ್ನದಲ್ಲ 
ಎಂಬುದಾಗಿ ಹೇಳಿ, `ನಂಜರಾಜನಿಂದ ದ್ವಿಜಪೂಜಿ 
ಮಾಡಿಸಿ, ಸಂತೋಷದಿಂದ ಹಾಗೂ ಭಕ್ತಿಯಿಂದ 
ಹಿರಣ್ಯ ಪಯೋಧಾರಾಪೂರ್ವವಕಾಗಿ ಈ ಅಗ್ರಹಾರ 
ವನ್ನು ದಾನ ವತಾಡಿದರು. ಅವರು ಈ ದಾನನನ್ನು 
ಸ್ವೀಕರಿಸಿದ್ದ ಬ್ರಾಹ್ಮಣೋತ್ತಮರು ಇದನ್ನು ಮಾರ. 


ಬಹುದು, ಅಡವಿಡಬಹುದು, ದಾನವಾಗಿ ನೀಡಬಹುದು 


ಹಾಗೂ ವಿನಿಮಯ ಮಾಡಬಹುದು, ಅಂದರೆ ಇದರ 


ಇತಿಹಾಸ ದೆರ್ಶನ 


ಧಣಿಗಳು ಅವರೇ ಮತ್ತು ಇದನ್ನು ಅವರೆ ಪುತ್ರ- 
ಪೌತ್ರರು ಆನುವಂಶಿಕವಾಗಿ ಅನುಭವಿಸಿಕೊಂಡು 
ಬರತಕ್ಕದ್ದು ಎಂಬುದಾಗಿ ಸಹ ಸ್ಪಷ್ಟವಾಗಿ ಸೂಚಿ 
ಸಿದರು. 


ಈ ತಾಮ್ರಫಲಕ ಶಾಸನದಲ್ಲಿ ಕೊಡಲಾಗಿರುವ 
ವಿವರಗಳು ೧೮ನೇ ಶತಮಾನದ ಮೈಸೂರು ಸೀಮೆಯ 
ಸಾಮಾಜಿಕ ವ್ಯವಸ್ಥೆಯ ಮೇಲೆ ಬೆಳಕು ಬೀರುತ್ತವೆ. 
ಬ್ರಾಹ್ಮಣರಿಗಾಗಿ ಅತ್ಯುತ್ತಮವಾಗಿದ್ದ ಪ್ರದೇಶದಲ್ಲಿ 
ಅಗ್ರಹಾರವನ್ನು ಸ್ಥಾಪಿಸುವ ಸಂಪ್ರದಾಯ ಈ ಸಮಾಜ 
ದಲ್ಲೂ ಮುಂದುವರಿದುಕೊಂಡು ಬಂದಿದ್ದಿತು ಎಂಬುದು 
ಇನ್ಮುಡಿ ಕೃಷ್ಣರಾಜ ನೃಪತಿಯು ನಂಜರಾಜ-ಸಮುದ್ರ 
ಅಗ್ರಹಾರವನ್ನು ರಚಿಸುವುದಕ್ಕಾಗಿ ಆರಿಸಿಕೊಂಡಿದ್ದ 
ಕಾವೇರಿ ನದಿ ದಡದ ಮೇಲಿದ್ದ ಫಲವತ್ತಾದ ಉಪ 
ಗ್ರಾಮಗಳ ವಿವರಣೆಯಿಂದ ತಿಳಿದುಬರುತ್ತದೆ. ಪ್ರತಿ 
ಉಪಗ್ರಾಮನನ್ನು ಸ್ಪಷ್ಟವಾಗಿ ಗುರುತಿಸುವುದಕ್ಕಾಗಿ 
ಕಲ್ಲುಗಳನ್ನು, ವಾಮನ ಮುದ್ರೆಯಿಂದ ಕೂಡಿದ್ದಂತಹ 
ಹೆಲವು ಕಲ್ಲುಗಳನ್ನು ನೆಡುವಾಗ ಉಲ್ಲೇಖಿಸಿರುವ ಕೆರೆ, 
ಕಟ್ಟೆ, ಅತ್ತಿ. ಬೇಲ ಮೊದಲಾದ ಮರಗಿಡಗಳು, ಹೊಲ- 
ಗದ್ದೆಗಳು, ಉಪಯುಕ್ತ ಭೌಗೋಳಿಕ ಲಕ್ಷಣಗಳು 
ಮುಂತಾದ ಅಂಶಗಳಿಂದ ಆ ಇಡೀ ಅಗ್ರಹಾರ ಪ್ರದೇಶವು 
ಎಲ್ಲಾ ವಿಧೆದಲ್ಲೂ ಅತ್ಯುತ್ತಮವಾಗಿದ್ದಿತೆಂಬುದು ಸ್ಪಷ್ಟ 
ವಾಗುತ್ತದೆ... ಈ ಉಪಗ್ರಾಮಗಳು ಭೌತಿಕವಾಗಿ 
ಉತ್ತಮವಾಗಿದ್ದುವು ಮಾತ್ರವಲ್ಲದೆ, ಸಾಮಾಜಿಕ. 
ಧಾರ್ನಿಕವಾಗಿಯೂ ಸಹೆ ಸೌಹಾರ್ದಯುತ 
ಸಹೆಜೀವನದ ಕೇಂದ್ರವಾಗಿದ್ದುವು ಎಂಬುದು ಅವುಗಳಲ್ಲಿ 
ವಾಸಿಸುತ್ತಿದ್ದ ಹಾಗೂ ಹೊಲಗದ್ದೆಗಳ ಒಡೆಯರಾಗಿದ್ದ 
ಕುರುಬರ ಹಲಗ, ಗೌಡೇಗೌಡ, ತಿರುಮಲಾಚಾರ್ಯ, 
ಚೂಡಾಮಣಿ ಕೈಷ್ಣ ಯ್ಯ; ಸಿಂಗಪೆರುಮಾಳ್‌, ಕರಿಸಿದ್ದ, 
ಚೆನ್ನಸೆಟ್ಟಿ, ಚೌಡ ಮೊದಲಾದ ವಿಭಿನ್ನ ಜಾತಿಗಳ 
ಸದಸ್ಯರ ಪ್ರಸ್ತಾಪ ; ಸಟ್ಟ್ರಿಣದಮ್ಮ, ಮಸಣಿಕಮ್ಮ 
ಮೊದಲಾದ ಗ್ರಾಮದೇವತೆಗಳ ಗುಡಿಗಳು, ಭೈರಾದೇವ, 
ಬ್ರಹ್ಮದೇವ ದೇಗುಲಗಳು ; ಲಿಂಗಯ್ಯ, ಚಿಕ್ಕಯ್ಯ 
ಮೊದಲಾದವರ ತೋಟಗಳು, ವಡ್ಡರ ಪಾಳುಬಿದ್ದ 
ತೋಟ, ವೆಂಕಣ್ಣನ ಕೆರೆ ಹಾಗೂ ಮಾವಿನತೋಪು, 
ಜಲಗಾರರ ಮರಟಿ ಇತ್ಯಾದಿಗಳ ಉಲ್ಲೇಖದಿಂದ 
ಸೂಚಿತವಾಗುತ್ತದೆ. ಈ ಕಾರಣಗಳಿಂದಲೂ ಮತ್ತು 


೨೦೯ 


ಸರ್ವ ಗೌರವಾರ್ಹರೂ ಎಂಬುದಾಗಿ ಹೆಸರುವಾಸಿಗಳಾ 
ಗಿದ್ದ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಸ್ಥಾಪಿಸಿ ನಾನಾ 
ಬಗೆಯ ದಾನದತ್ತಿಗಳನ್ನು, ಕಾಣಿಕೆಗಳನ್ನು ಅರ್ಥಿಸಿದರೆ 
ಪುಣ್ಯವೂ ಹಾಗೂ ಸಾಮಾಜಿಕ ಫಿನತೆಯೂ ಲಭ್ಯ 
ವಾಗುತ್ತವೆ ಎಂಬ ನಂಬಿಕೆಯು ಈ ಸಮಾಜದ ಸದಸ್ಯ 
ರಲ್ಲೂ ಬಲವಾಗಿದ್ದು ದರಿಂದಲೂ, ಆ ಅಗ್ರ ಹಾರದಲ್ಲಿ 
ಹೊರಗಿನಿಂದ ಬಂದಿದ್ದ ಬ್ರಾಹ ೈಣರು ಯಾವ ಪ್ರತಿರೋಧ 
ವನ್ನು ಎದುರಿಸ ಜೀ. ಅದಕ್ಕೆ ಬದಲಾಗಿ 
ಅವರಿಗೆ ಎಲ್ಲಾ ಸ ಸೌಕರ್ಯ, ಫೆನತೆ-ಗೌರವಗಳು ಲಭ್ಯ 


ವಾಗಿ ಅವರು ಶಾಂತಿ ನೆಮ್ಮದಿಯಿಂದ ಬಾಳಿ, ತಮ್ಮ 


ಅತ್ಯುತ್ತಮ ಕೊಡುಗೆಗಳನ್ನು ನೀಡಿ, ಸಮಾಜದ 
ಮೇಲ್ಮುಖ ಪ್ರಗತಿಗೆ ಸಹಾಯ ಮಾಡಲು ಶಕ್ತರಾದರು. 


ಬ್ರಾಹ್ಮಣರು ಆಳುವ ವರ್ಗವನ್ನು ಹರಸಿ 
ಬೆಂಬಲಿಸುತ್ತಿದ್ದ ಗಣ್ಯವರ್ಗವಾಗಿದ್ದರು. ಸಕುಟುಂಬ 
ಸಮೇತರಾಗಿ ಈ ಅಗ್ರಹಾರಕ್ಕೆ ವಲಸೆ ಬಂದು ನೆಲಸಿದ್ದ 
ಬ್ರಾಹ್ಮಣೋತ್ತ ಮರಿಗೆ ಕೊಡಲಾದ ಕೃಷಿ ಸಂಬಂಧಿ 
ಎಲ್ಲಾ ವಾ ಹಕು, ಅಧಿಕಾರ ಮತು, ಈ ಎಲ್ಲಾ 
ಗ್ರಾ ನುಗಳ ಮೇಲೆ ಸ್ಥಿರೀಕರಿಸಲಾದ ಅನರ ಸರಮಾಧಿ 
ರ ಇತ್ಯಾದಿಗಳ ಕಾರಣ ಅವರು ಹೊಸ ಪ್ರಬಲ 
ವೃತ್ತಿ ಸಮೂಹವಾಗಿ, ದೊರೆಗೆ ಬಹು ಬೆಂಬಲ ಸೀಡಿ, 
ಅನನ ರಾಜ್ಯಾಧಿಕಾರವನ್ನು ಬಲಪಡಿಸಿದ ಶಕ್ತಿಗಳಾ 
ದರು. ಈ ಬೆಂಬಲ ನಿರಂತರವಾಗಿ ಮುಂದುವರಿದು 
ಕೊಂಡು ಬರುನಂತೆ ಮಾಡುನ ಉದ್ದೇಶಕ್ಕಾಗಿಯೇ 


ಈ ಅಗ್ರಹಾರದ ಮೇಲಿದ್ದ ಅವರ ಅಧಿಕಾರವನ್ನು 


ಅವರ ಪುತ್ರ-ಪೌತ್ರರು ಚಲಾಯಿಸಿಕೊಂಡು ಬರ 
ತಕ್ಕದ್ದು ಎಂಬುದಾಗಿ ನಿರೊಪಿಸಲಾಯಿತು. ಹೀಗೆ 
ಅನುವಂಶಿಕ ಅಧಿಕಾರ ವ್ಯವಸ್ಥೆ ಯನ್ನು ಎತ್ತಿ ಹಿಡಿಯ 
ಲಾಯಿತು. ಈ ಅಗ್ರಹಾರ ಸ್ಥಾ ್ಸಿ ಪನೆಯಿಂದ ರಾಜಕೀಯ 
ಹಾಗೂ ಧಾ ಈ ಪ್ರಭುವಾಗಿ ದೊರೆಗಿದ್ದ ಸ್ಥಾನ 
ಮಾನಕ್ಕೆ ಇನ್ನು ಹೆಚ್ಚಿ ಕ್ಸಿ ಮಾನ್ಯತೆ, ಮನ್ನ ಣೆ. ಹಾಗೂ 


ಹ ೨೨ 2ಂ2ಂಂಐ2ಂಐಅೀ 


1 Besterman, J. C., The Conundrum of the kings Authority in J. F. Richards, (ed.), 
Kingship aad Authority in South India, 1978, PP. 1,27; 
Authority and Cyclical Time in Hindu Kingship, 1016., pp. 28-73 ; 11008೯೬ ಡಿ, ಸಿಗೆ, 


Kings and Councillors 1970. 


ತಿ೧ಂ 


ಅವರುಗಳು ಎಷ್ಟು 


ಸಮರ್ಥನೆ ಸಿಕ್ಕಿತು. 
ಇನ್ನೊಂದು 
ವಾದರು.! 


ಬ್ರಾಹ್ಮಣರು ರಾಜತ್ವದ ಹಿರಿಮೆಗೆ 
ಪ್ರಬಲ ಸಮರ್ಥನಾ ಮೂಲಾಧಾರ 


ಈ ಶಾಸನದಲ್ಲಿ ನೋಡಬಹುದಾದ ಬ್ರಾಹ್ಮಣರ 
ಅತ್ಯುತ್ತ ಮ ಗುಣಲಕ್ಷಣ ಹಾಗೂ ಸಾಧನೆಗಳ ವಿವರಣೆ 
ಯಿಂದ ಅನರುಗಳು ಆಧ್ಯಾತ್ಮಿಕವಾಗಿ, ನೈತಿಕವಾಗಿ 
ಹಾಗೂ ಬೌದ್ಧಿಕವಾಗಿ ಅತ್ಯುನ್ನತ ಮಟ್ಟಿದಲ್ಲಿದ್ದರು. 
ಶ್ರೇಷ್ಠರೂ, ಘೆನತೆವೆತ್ತವರೂ, 
ಉದಾತ್ತರೂ ಆಗಿದ್ದರೆಂದರೆ ಅನರನ್ನು ನಾಡಿನ ಕೀರ್ತಿ 
ಕಳಶ ಹಾಗೂ ಸಮಾಜಕ್ಕೆ ಭೂಷಣ ಎಂಬುದಾಗಿ 
ಪರಿಗಣಿಸಲಾಗುತ್ತಿದ್ದಿತು. ಎಂಬುದು ಗೋಚರಕ್ಕೆ | 
ಬರುತ್ತದೆ. ಅವರಿಗಿದ್ದ ಆಧ್ಯಾತ್ಮಿಕ ಹಾಗೂ ಬೌದ್ಧಿಕ 
ಶಕ್ತಿಗೆ, ಈ ರಾಜ ಶಾಸನವು ಆರ್ಥಿಕಾಧಿಕಾರವನ್ನು 
ಹಾಗೂ ಪ್ರಭು ಶಕ್ತಿಯನ್ನು ಸೇರಿಸಿ, ಅವರ ಹಿರಿಮೆ. ' 
ಗರಿಮೆಗಳು ಇಮ್ಮಡಿಸುನಂತೆ ಮಾಡಿತು. ಇದರಿಂದ 
ಅವರು ಆ ಕ್ಷೇತ್ರದ ಭೂಮಾಲೀಕರಾದರು ಮತ್ತು 
ಸ್ಥಳೀಯವಾಗಿ ಸ್ವಯಮಾಧಿಪತ್ಯವನ್ನು ನಡೆಸಲು 
ಅವರಿಗೆ ಅವಕಾಶ ಸಿಕ್ಕಿತು, ಆಡಳಿತದ ಹಾಗೂ ಕಂದಾ 
ಯದ ಆದಾಯವನ್ನು ಪಡೆದು ಅನುಭವಿಸುವ ಹೆಕ್ಟು 
ಗಳೂ ಲಭ್ಯವಾದುವು. ಹೀಗೆ ಈ ರಾಜಕೀಯ ರಚನೆ 
ಯಲ್ಲಿ ಈ ವರ್ಗವು ಬಹುಮಟ್ಟಿಗೆ ಊಳಿಗಮಾನ್ಯ 
ಪದ್ಧತಿಯ ಲಕ್ಷಣಗಳನ್ನು ಪಡೆದುಕೊಂಡು ರಾಜತ್ವ 
ವನ್ನೂ ಇನ್ನೊ ಬಲಪಡಿಸಿ ಪುಸ್ಮಿ ಗೊಳಿಸಿದ ಮೂಲ 
ಒರತೆಯಾಯಿತು. 


ಬ್ರಾಹ್ಮಣರಿಗೆ ಸೇವೆ ಮಾಡುವುದರಿಂದ, ಅವರಿಗೆ 
ವಿವಿಧ ದಾನ-ದಕ್ಷಿಣೆ, ಕಾಣಿಕೆಗಳನ್ನು ಅರ್ಪಿಸುವುದರಿಂದ 
ಬಹು ಪುಣ್ಯ ಬರುತ್ತದೆ, ಅವರ ಸಹವಾಸದಲ್ಲಿದ್ದರೆ 
ಹೆಚ್ಚಿನ ಸಾಮಾಜಿಕ ಪ್ರತಿಷ್ಠೆ, ಗೌರವಗಳು ಸಿಗುತ್ತವೆ 
ಮತ್ತು ಅನರ ಧರ್ಮ ಬೋಧೆ, ಪೌರೋಹಿತ್ಯ ಹಾಗೂ 


Inden, R,: Ritual 


ಇತಿಹಾಸ ದರ್ಶನ 


' ಕೊಟ್ಟರೂ, ಅದರಿಂದ 


ಮಾರ್ಗದರ್ಶನಗಳಿಂದ ಮೋಕ್ಷವನ್ನು ಸಡೆಯುವುದು 
ಸಾಧ್ಯವಾಗುತ್ತ ದೆ ಎಂಬ ನಂಬಿಕೆಗಳು ಜನರ ವ್ಯಕ್ತಿ ತ್ವದ 
ಅವಿಭಾಜ್ಯ ಅಂಗವಾಗಿದ್ದರಿಂದ, ಸ ಯಂ ನಿಧಿತ ಮೌಲ್ಯ 
ಗಳಾಗಿ ಅಂಗೀಕೃತವಾಗಿದ್ದರಿಂದ, ಆ ಅಗ್ರಹಾರ ಕ್ಷೇತ್ರದ 
ಸಾಮಾನ್ಯ ನಿವಾಸಿಗಳು ಆ ಬ್ರಾಹ ಣರನ್ನೂ ಸ್ವಾಗತಿಸಿ 
ಗೌರವಿಸಿದರು. ದೊರೆಯು ಅವರಿಗೆ ಅಲ್ಲಿದ್ದ ಅಲ್ಪ 
ಸರಕು-ಸೇವೆಗಳನ್ನು ನೀಡಿ ಅಧಿಕಾರವನ್ನೂ ವಹಿಸಿ 
ಈ ಕ್ಷೇತ್ರದಲ್ಲಿ ಘರ್ಷಣೆಗಳು 
ತಲೆದೋರದೇ ಇದ್ದು ದಕ್ಕೆ ಇದು ಮುಖ್ಯ ಕಾರಣವಾಗಿ 
ದ್ಹಿತು. ಉತ್ತಮ ಬ್ರಾಹ್ಮಣರ ಪ್ರತಿ ಭಕ್ತಿ-ಗೌರವ, 
ರಾಜನಿಷ್ಕೆ ಹಾಗೂ ರಾಜಭಕ್ತಿ ಇತ್ಯಾದಿಗಳು ಜನಜೀವನ 
ದಲ್ಲಿ ಜೀವಂತವಾಗಿದ್ದ ಮೌಲ್ಯಗಳಾಗಿದ್ದುವು. ರಾಜರು 
ಜನರ ಸಮ್ಮತಿಯನ್ನು ಪಡೆದು ಈ ಅಗ್ರಹಾರವನ್ನು 
ಸ್ಥಾನಿಸಿದ್ದರು ಎಂಬುದಾಗಿ ಹೇಳಬಹುದು. ಕಾರಣ 
ದಾನಗ್ರಾಹಿ ಬ್ರಾಹ್ಮಣರನ್ನು ಸಂಸ್ಕೃತ ಭಾಷೆಯಲ್ಲಿ 
ವರ್ಣಿಸಿ ಪರಿಚಯ ಮಾಡಿಸಿದ ಈ ಶಾಸನವು ನಂಜರಾಜ 
ಸಮುದ್ರ-ಅಗ್ರಹಾರಕ್ಕೆ ಸೇರಿದ್ದ ಉಪಗ್ರಾಮಗಳನ್ನೂ, 
ನೆಟ್ಟಿ ಕಲ್ಲುಗಳು ಮತ್ತಿತರ ವಿವರಗಳನ್ನು ಆ ಗ್ರಾಮಗಳ 
ನಿವಾಸಿಗಳ. ಆಡುಭಾಷೆಯಾಗಿದ್ದ ಕನ್ನಡದಲ್ಲಿ ನೀಡಿರು 
ವುದು ಗಮನಾರ್ಹವಾಗಿರುವ ವಿಷಯ : ಇದರಿಂದ ಈ 
ಕಾರ್ಯಕ್ಕೆ ಜನರ ಅಂಗೀಕಾರವಿದ್ದಿತು, ಅವರ ಗ್ರಾಮ 
ಗಳನ್ನು ಕೂಡಿಸಿ ಒಂದು ಅಗ್ರಹಾರವನ್ನಾಗಿಸಿ, ಆದನ್ನು 
ದಾನ ಮಾಡುವ ಕೆಲಸಕ್ಕೆ ಅವರ ಬೆಂಬಲವಿದ್ದಿತು, 
ಬಹುಶಃ ಅವರು ಈ ಕೆಲಸವನ್ನೂ ಪವಿತ್ರವಾದ 
ಧಾರ್ಮಿಕ ಕಾರ್ಯ ಎಂಬುದಾಗಿ ಕಾಣಿಸಿದ್ದರಿಂದ, ಪ್ರತಿ 


ಇತಿಹಾಸ ದರ್ಶನ 


ಭಟಸದೆ ಸಹಕರಿಸಿದರು ಎಂಬುದು ಧ್ವನಿತವಾಗುತ್ತದೆ 
ಎಂದು ಹೇಳಬಹುದು. 


ಅಗ್ರಹಾರಕ್ಕೆ ಬಂದ ಬ್ರಾಹ್ಮಣರಲ್ಲಿ ವೇದ, 
ನೇದಾಂಗ ಹಾಗೂ ಎಲ್ಲಾ ಶಾಸ್ತ್ರಗಳಲ್ಲಿ ನಿಪುಣ 
ರಾಗಿದ್ದನರೂ, ದೈವಜ್ಞರೂ, ವಿವೇಕಿಗಳೂ, ಘನ 
ಸಂಢಿತರೂ, ಕವಿಗಳೂ, ವಿಬುಧರೂ, ಮಿತ- 
ಭಾಷಿಗಳೂ ವಿಪ್ರೇಂದ್ರರೂ, ಶ್ರೌತಿಗಳೂ, ಉತ್ತಮ 
ವೈದರೂ, ಮೊನಾಕ್ಷಿ ಎಂಬ ಅಪರೂಪದ ಹೆಸರನ್ನು 
ಹೊಂದಿದ್ದ ಸೋಮಯಾಜ್ಞಿ ಕರೂ ಇದ್ದರು ಮತ್ತು 
ನಾನಾ ಗೋತ್ರಗಳಿಗೆ ವೇದಶಾಖೆಗಳಿಗೆ ಸೇರಿದ್ದ, 
ತ್ರಿಮತಸ್ಥರಾಗಿದ್ದ, ಅಂದರೆ ಸ್ಮಾರ್ತ, ಮಾಧ್ವ, 
ಶ್ರೀವೈಷ್ಣವ ದ್ವಿಜೋತ್ತಮರೂ ಈ ಅಗ್ರಹಾರಕ್ಕೆ 
ಅಲಂಕಾರ ಪ್ರಾಯರಾಗಿದ್ದರು. ಆರಾಧ್ಯರೊಬ್ಬರ 
ಉಲ್ಲೇಖವನ್ನೂ ಕಾಣಬಹುದು. ಸಾಮಾನ್ಯ 
ಗ್ರಾಮವಾಸಿಗಳಿಗೆ ಆ ಬ್ರಾಹ್ಮಣರ ಉತ್ತಮ ಜೀವನ 
ರೀತಿ ನೀತಿಗಳನ್ನು ಅನುಕರಿಸಿ ಅಳವಡಿಸಿಕೊಳ್ಳಲು 
ಅವಕಾಶ ಉಂಟಾಯಿತು ಎಂದು ಹೇಳಬಹುದು. 
ಅವರುಗಳು ಆ ಉತ್ತಮರ ಒಡನಾಟನನ್ನು 
ಇಚ್ಛಿಸುತ್ತಿದ್ದುದರಿಂದ ಆ ವ್ಯಕ್ತಿಗಳಿಗೆ ಹೆಚ್ಚಿನ ಬೇಡಿಕೆ 
ಇದ್ದಿತು; ಅವರೂ ಸಹ ಈ ಬಗೆಯ ಸಾಮಾಜಿಕ 
ವಿನಿಮಯದಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು. 
ಕಾರಣ ಇದರಿಂದ ಅವರಿಗೆ ಸಮಾಜದಲ್ಲಿ ಇದ್ದ ಉಚ್ಚ 
ಸ್ಥಾನಮಾನ, ಜನರ ದೃಷ್ಟಿ ಯಲ್ಲಿ ಇದ್ದ ಘನತೆ ಗೌರವ 
ಗಳಿಗೆ ಸಮರ್ಥನೆ ಸಿಕ್ಕಿದಂತಾಯಿತು. 


೨೧೧ 


ಡಾ. ಲೀಲಾ ಬಿ.* 


ಸಾಮಾಜಿಕ ಸುಧಾರಣೆಯಲ್ಲಿ ನೃತ್ಯದ ಪಾತ್ರ 
ಒಂದು ವಿಶ್ಲೇಷಣೆ; ಮೈಸೂರಿಗೆ ಸಂಬಂಧಿಸಿದಂತೆ 


ಅನಾದಿಕಾಲದಿಂದಲೂ, ನೃತ್ಯಕ್ಕೂ ಮತ್ತು 
ದೇವಾಲಯಕ್ಕೂನಿಕಟಿವಾದ ಸಂಬಂಧನಿರ್ನಟ್ಟಿದ್ದಾಗ್ಯೂ 
ಕೂಡ ೧೯ನೇ ಶತಮಾನದ ಸಮಾಜ ಸುಧಾರಕರು, 
ದೇನದಾಸಿಯರು ತಮ್ಮ ನೈತಿಕತೆಯನ್ನು ಕಳೆದುಕೊಂಡು 
ವಾರಾಂಗನೆಯರಾಗಿ, ಸಮಾಜದ ಅವನತಿಗೆ ಕಾರಣ 
ರಾಗಿರುತ್ತಾರೆಂದು ವಾದಿಸಿದ್ದೂ ಅಲ್ಲದೆ, ಇದು ನಿತ್ಯ 
ಜನ ಜೀವನಕ್ಕೆ ಮಾರಕವಾಗಿದೆಯೆಂದೂ, ಸರ್ಕಾರವು 
ಇದನ್ನು ಕಾನೂನಿನ ಮೂಲಕ ಬಂಧಿಸಬೇಕೆಂದು 
ಸರ್ಕಾರಕ್ಕೆ ವಿನಂತಿಸಿದರು ಇದರ ಫಲವಾಗಿ ದೇವದಾಸಿ 
ಪದ್ಧತಿ ರದ್ದಾಯಿತು. ದೇವದಾಸಿ ಪದ್ಧತಿ ರದ್ದಾದರಿಂದ 
ಮನುಷ್ಯನ ನೈತಿಕ ಮಟ್ಟ ಹೆಚ್ಚಾಯಿತೆ? ನಾಟ್ಯಕಲೆಗೆ 


ಇದು. ಮಾರಕವಾಗಲಿಲ್ಲವೆ? ಹಿಂದೂ ಸಂಸ್ಕೃತಿಯ 
ಮೇಲೆ ಇದರ ಪರಿಣಾಮವೇನಾಯಿತು ಎಂಬುದನ್ನು 


ಇಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದೆ. 


ದೇವದಾಸಿ ಪದ್ಧತಿ ಬೆಳೆದು ಬಂದ ರೀತಿ 


ನೃತ್ಯಕ್ಕೆ ಪ್ರಾಶಸ್ತ್ಯ ದೊರೆತು "ದೇವದಾಸಿ 


ಜನಾಂಗ? ಪ್ರವರ್ಧಮಾನಕ್ಕೆ ಬಂದುದು ೮ ಅಥವಾ 


೯ನೇ ಶತಮಾನದಲ್ಲಿ. ಇವರು ದೇವರಿಗೆ ವಿಶೇಷ ಸೇವೆ 
ಮಾಡಲು ಅರ್ನಿತವಾದವರು “ದೇವದಾಸಿಯರ ಮುಖ್ಯ 
ಕೆಲಸ, ದೇವರಿಗೆ ಚಾಮರ ಬೀಸುವದು ಮತ್ತು 
ಮೆರವಣಿಗೆಯಲ್ಲಿ ನೃತ್ಯ ಮಾಡುವದು ? ಈ ದಾಸಿಯರು 
ತಮ್ಮ ಉತ್ತಮ ಮಟ ದ ರಸಿಕತೆಯಿಂದಲೂ, ಕಲೆ 
ಯಿಂದಲೂ ದೇವಾಲಯಕ್ಕೆ ಶೋಭೆ ತರುವಂತಹ 
ರಾಗಿದ್ದರು. ಮೊಹಂಜುದಾರೊನಲ್ಲಿ ದೊರಕಿರುವ ಸ್ತ್ರೀ 
ಪ್ರತಿಮೆಯೊಂದರಲ್ಲಿ ನರ್ತಕಿಯ ಲಕ್ಷಣಗಳನ್ನು ಗುರುತಿಸ 
ಬಹುದು. ಅರ್ಥಶಾಸ್ತ್ರದಲ್ಲಿ ಗಣಿಕೆಯರ ಹೆಸರಿದ್ದರೂ 
ದೇವಾದಾಸಿಯರ ಹೆಸರಿಲ್ಲ. ಈ ಸಂಪ್ರದಾಯ 
ಉಜ್ಜಯಿನಿ ರಾಜ್ಯದಲ್ಲಿದಂತೆ ಕಾಳಿದಾಸನ ಮೇಘೆದೂತ 
ಕಾವ್ಯದಲ್ಲಿ ಉಲ್ಲೇಖವಿದೆ. ಭವಿಷ್ಯ ಪುರಾಣದಲ್ಲಿ 
ಇದರ ಉಲ್ಲೇಕವಿದೆ. ಕಲ್ಹಣನ ರಾಜ ತರಂಗಿಣಿಯಲ್ಲಿ 
ಇಂಥ ಸಂಪ್ರದಾಯವಿತ್ತೆಂದು ಅವನು ತಿಳಿಸಿದ್ದಾನೆ. 
ಗುಜರಾತಿನ ಸೋಮನಾಥ ದೇವಾಲಯದಲ್ಲಿ ೫೦೦ ಜನ 
ನರ್ತಕಿಯರಿದ್ದರು. ತಂಜಾವೂರಿನ ದೇವಾಲಯದಲ್ಲಿ 
ದೇವರ ಸೇವೆಗಾಗಿ ೪೦೦ ಸೇವಕಿಯರಿದ್ದರೂ 
ಎಂಬುದಾಗಿ ಆಲ್ಮೇಕರರು ತಮ್ಮ Women in Hindu 
Civilization ನಲ್ಲಿ ಉಲ್ಲೇಖಿಸಿರುತ್ತಾರೆ. 


* ಗ್ರಂಥಪಾಲಕ್ಕಿ ಸೌತ್‌ ಇಂಡಿಯನ್‌ ಅಸೋಸಿಯೇಶನ್‌ ಕಾಲೇಜು, ಸಯಾನ್‌, ಮುಂಬೈ. 


| Encyclopedia of Religion and Ethics. Vol. 10, p. 400 Sec also E. Thurston ; Castes 


and Tribes of Southern India: 


ಪಿ೧೨ 


Vol 11, C-J. ೧. 126. 


ಇತಿಹಾಸ ದರ್ಶನ 


ದೇವದಾಸಿಯರು ತಮ ಉತ್ತಮ ಮಟ್ಟದ 
ಕಲೆಯಿಂದ ದೇವಾಲಯಕ್ಕೆ ಶೋಭೆ ತರುವಂತಾವ 
ರಾಗಿದ್ದರು... ಮುಂಬಯಿ ಪ್ರಾಂತದಲ್ಲಿ ಇನರನ್ನು 
“ಮುರಲಿ, ಜೋಗಿತಿ, ನಾಯಕಿನಿ, ಕಲಾವಂತಿ, 
ಬಸವಿ, ದೇವದಾಸಿ, ದೇವಳಿ ಜೋಗಿತಿಿ, ಮತಂಗಿ, 
ಶರನಿ.?2 ಎಂಬ ಹೆಸರಿನಿಂದ ಕರೆಯುವರು. ಸಂಗೀತ 
ಮತ್ತು ನೃತ್ಯ ಈ ದೇವದಾಸಿಯರ ಸ್ಪತ್ತ್ವಾ ಗಿದ್ದರಿಂದ 
ಮತ್ತು ಕುಲೀನ ಮನೆತನದ ಹೆಣ್ಣುಮಕ್ಕಳು, ಈ ಕಲೆ 


ಯನ್ನು ಅಭ್ಯಾಸ ಮಾಡುತ್ತಿರಲಿಲ್ಲ. ಬಂಗಾಲದ 
ಕುಲೀನ ಮನೆತನದಲ್ಲಿ ಇಂಗ್ಲಿಷ್‌ ಪ್ರಭಾವ 
ಹೆಚ್ಚಾಗಿತ್ತು. ಹಾಗಾಗಿ ದುರ್ಗಾಪೂಜಾ ಅಥವಾ 
ಯಾವುದಾದರೊಂದು ಸಮಾರಂಭದಲ್ಲಿ ಇಂಗ್ಲಿಷ್‌ 
ಬಾಬುಗಳಿಗೆ ಕುಣಿತ, ಮನೋರಂಜನೆ ಏರ್ಪಡಿಸ 
ಲಾಗುತ್ತಿತ್ತು. ಕುಣಿತ ಮತ್ತು ಮನೋರಂಜನೆ 
ಎಷ್ಟರ ಮಟ್ಟಿಗೆ ಚಾಲನೆಯಲ್ಲಿ ಇತ್ತೆಂದರೆ ಕಾಲ 


ಕ್ರಮೇಣ, ಇಂಗ್ಲಿಷ: ಜನರು ವಿವಿಧ ವಿನೋಧಾವಳಿ 
ಗಳನ್ನು ತಾವೇ ಏರ್ಪಡಿಸುತ್ತಿ ದ್ದರು, ೧೮ನೆ 
ಶತಮಾನದ ಪೊರ್ವಾರ್ಥದಲ್ಲಿ ನೃತ್ಯ ಮತ್ತು ಹುಕ್ಕಾ 
ಸೇದುವದನ್ನು ಇಂಗ್ಲಿ ಷರು ಸಾಮಾನ್ಯವೆಂದು ಪರಿಗಣಿಸು 
ತ್ತಿದ್ದರು. 


J. Michand ಅವರ Histore des et de La 


chile de I ‘“Empire de Mysore Sons les 
Regnes.d’ Hyder-Aly et 71000 Shah 1801 
ಎಂಬ ಫ್ರೆಂಚ್‌ ಪುಸ್ತಕದಲ್ಲಿ ಈ ಕೆಳಗಿನ ದೇವದಾಸಿಯರ 
ವಿವರಣೆ ಸಿಗುತ್ತದೆ. 


“ಟ್ರೀಪೂಸುಲ್ಲಾನನ ಹತ್ತಿರ ಅತ್ಯಂತ ಪ್ರಸಿದ್ಧರಾದ 
ಸುಂದರರಾದ ಉತ್ತಮ ನರ್ತಕಿಯರಿದ್ದರು. ಅವರೆ 
ಕಣ್ಣು, ಕಾಲು, ದೇಹ ಮತ್ತು ಎಲ್ಲಾ ಅಂಗಗಳೂ 


ಅನರನ್ನು ಕಂಡನರನ್ನುು ಮಂತ್ರ ಮುಗ್ಗ ಗೊಳಿಸುತ್ತಿ ತ್ತು. 
ಮತ್ತು ಸೊಂಟ ಅತ್ಯಂತ ಸಣ್ಣ ಗಿದ್ದು ಆಕರ್ಷಕ 


ವಾಗಿತ್ತಲ್ಲಡಿ ಅವರ ವಯಸ್ಸು ೧೬ ಅಥವಾ ೧೭ 
ಇರುತ್ತಿತ್ತು. ಅವರಿಗೆ ಸ್ವಲ್ಪ ವಯಸ್ಸಾಗುತ್ತಲೂ 
ಅವರನ್ನು ಊರಿಗೆ ಕಳುಹಿಸಲಾಗುತ್ತಿತ್ತು. ಅವರು 
ದೇವಾಲಯದಲ್ಲಿ ಆಶ್ರಯ ಪಡೆಯುತ್ತಿದ್ದರು. 
ಮತ್ತು ಅವರ ರಮ್ಯತೆಯು ಸರ್ಕಾರ ಮತ್ತು 


ಬ್ರಾಹ್ಮಣರ ಬೊಕ್ಕಸವನ್ನು ತುಂಬುತ್ತಿತ್ತು. 


ಬ್ರಿಟೀಷ್‌ ಸರ್ಕಾರದ, ರಾಜಮನೆತನದ ಅಧಿಕಾರಿ 
ಯಾರೇ ಬರಲಿ ಅತಿಥಿ ಸತ್ಯಾರಕ್ಕಾಗಿ ನೃತ್ಯಕೂಟ 
ಏರ್ಪಡಿಸಲಾಗುತ್ತಿತ್ತು.4 ೧೮೯೩ರಲ್ಲಿ ಡ್ಯೂಕ್‌ ಆಫ್‌ 
ಎಿಡಿನ್‌ಬರೊರವರು ಹಿಂದೂಸ್ಕಾನಕ್ಕೆ ಬಂದಾಗ 
ಮತ್ತು ವೇಲ್ಸ ರಾಜಕುಮಾರ ಆಲ್‌ಬರ್ಟಿ ಎಡ್ವರ್ಡ್ಸ್‌ 
ಭೇಟ ಕೊಟ್ಟಾಗ ಅವರನ್ನು ಸ್ವಾಗತಿಸಲು ಭವ್ಯಪಾದ 
ಚಪ್ಪರ ಹಾಕಿ ನೃತ್ಯ ಎಏರ್ಸಡಿಸದ್ದಲ್ಲದೆ, ಮದರಾಸಿನ 
ರಾಯಪುರಂ ಸ್ಟೇಷನ್ನಿನಲ್ಲಿ, ಲಚ್ಮೀ ಎಂಬ ನೃತ್ಯಗಾತಿ 
ಯನ್ನು ಮಹಾರಾಜರಿಗೆ ಪರಿಚಯ ಮಾಡಿಸಲಾಯ್ತು. 
ಇದಕ್ಕೆ ಯಾರೂ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. 


ಇದರಿಂದ ಶೃತಪಡುವದೇನೆಂದರೆ, ನೃತ್ಯವು 
ಜೀವನದ ಒಂದು ಅಂಗವಾಗಿತ್ತು. ಮತ್ತು ಅದಕ್ಕೆ 
ಹೆಚ್ಚಿನ ವಿರೋಧ ಇರಲಿಲ್ಲ. ಎಲ್ಲಾ ದೇವಸ್ಥಾ ನದಲ್ಲೂ 


ನೃತ್ಯಕ್ಕೆಂದು ಬಿಡಲಾದ : ದಾಸಿಯರಿದ್ದರು. ಈ 
ದಾಸಿಯರು ತಮ್ಮ ಚಾಣಾಕ್ಷತನದಿಂದ, ಮದುವೆ 


ಯಾದ ಗಂಡಸರ ಸಂಪರ್ಕವನ್ನು ಹೊಂದಿರುತ್ತಿದ್ದರು. 
ಗಂಡಸರು ಈ ಸಂರ್ಪಕವನ್ನುು ತಪ್ಪಾಗಿ ತಿಳಿಯುತ್ತಿರ 
ಲಿಲ್ಲ. ಇದನ್ನು ಹೆಂಡತಿ, ಮಕ್ಕಳು ಕೂಡ ಸಹಿಸ 
ಬೇಕಾಗಿತ್ತು. ಮತ್ತು ಅವರಿಗೂ ಇದು ಹೆಚ್ಚು ತಪ್ಪಾಗಿ 
ಕಂಡಿರಲಾರದು. ದೇವದಾಸಿಯರು. ರಂಗಭೋಗದ 


2 Farquhar, Modern Religious Movements in India, 0. 408 
3 E. Thurston; Castes and Tribes of India Vol. 11 p- 132. See also Henriyues 


Fernando, 
classical Oriental. - p. 185 


The Pretenee of love ; prostitution and Society. vol. 1 Primitive 


4 Rev: Henry Rice: Native life in South India being Sketches of the Social and 
Religions charactrisation of the Hindus. 7. 58 


5 Karnatika Prakasika ; May lst, 1893 


ಇತಿಹಾಸ ದರ್ಶನ 


ಉಪಕರಣಗಳು ಎಂದು ಎಂ. ಚಿದಾನಂದಮೂರ್ತಿಗಳು 
ಅಭಿಪ್ರಾಯಪಡುತ್ತಾರೆ. "ದೇವತಾ ಮೂರ್ತಿಯ 
ಮುಂದೆ ಸುಂದರಿಯರಿಂದ ನಡೆಯುವ ಗೀತ, ನೈತ್ಯಗಳೇ 
ಕಂಗಭೋಗಗಳು.' ೧೮೦೦ರ ಹೊತ್ತಿಗೆ ತಂಜಾವೂರಿ 
ನಲ್ಲಿ ಆಶ್ರಯ ಪಡೆದಿದ್ದ ಹಲವಾರು ಕಲಾವಿದೆಯರು, 
ಕಲಾಪೋಷಕ ರಾಜರ ಆಶ್ರಯವನ್ನು ಕಳೆದುಕೊಂಡು, 
ವಾರಾಂಗನೆಯರಾಗಿ ಜೀವಿಸಬೇಕಾಯ್ತು. ಆಂಧ್ರದ 
ಅಸಾಧಾರಣ ಪಂಡಿತೆ ಮುದ್ದುಪಳಿನಿಗೆ ಅಶ್ರಯವಿಲ್ಲದೆ 
ಬಡತನದಿಂದ ಬಾಳಬೇಉಯ್ತು. 


೧೮೯೨ರಲ್ಲಿ ಹೌಸ್‌ ಆಫ್‌ ಕಾಮನ್ಸ್‌ ಸಭೆಯು 
ಒಂದು ಸಮಿತಿಯನ್ನು ರಚಿಸಿ, ವ್ಯಭಿಚಾರದ ಆಚರಣೆ 
ಎಷ್ಟರಮಟ್ಟಿಗೆ ವ್ಯಾಪಕವಾಗಿ ಇದೆ ಮತ್ತು ಇದರಿಂದ 
ಹರಡುವ ಅಂಟುರೋಗ, ಜಾಡ್ಯಗಳ ತಡೆಗಟ್ಟುವಿಕೆ 
ಎಷ್ಟರಮಟ್ಟಿಗೆ ಸಫಲವಾಗಿದೆಯೆಂದೂ ಕ್ರಮ ವಿಹಿತ 
ವಾಗಿ ವರದಿವತಾಡಲು ಉಪ ಸಮಿತಿಯನ್ನು ರಚಿಸಿತು. 
ಇದರಿಂದ ಶ್ರುತವಾದುದೇನೆಂದರೆ ವ್ಯಭಿಚಾರ ಹೆಚ್ಚಾ 
ಗಿರುವುದಕ್ಕೆ ಕಾರಣ, ಬ್ರಿಟಿಷರಿಗೆ ಇದು ಬೇಕಾಗಿದೆ 
ಯೆಂದೂ ಮತ್ತು ಇದಕ್ಕೆ ತಕ್ಕ ಅನುಕೂಲತೆಗಳು ನಾನಾ 
ಮೂಲಗಳಿಂದ ಒದಗಿ ಬರುವದೆಂದೂ ತಿಳಿಯಬಂತು. 


Indian Social Reformer ಪತ್ರಿಕೆ ತನ್ನ 
ಏಪ್ರಿಲ್‌ ೧೮೯೨ರ ಅಂಕದಲ್ಲಿ ಈ ರೀತಿ ಬರೆಯಿತು. 
"7 larger cities like Madras. Tam afraid 
the general opinion is that a man is not 
worth his opinion of he does not attach 
himself to a dancing.....». «In this report 
even the flower of Hindu Society and the 
even increasing array of distinguishsed 
graduates does not smell sweet in Madras.” 


೧೮೯೨ ಆಂಗ್ಲ ವಿದ್ಯಾಭ್ಯಾಸ ಮಾಡಿದ ಅನೇಕರು 


ತಾಫೆ ವಿರುದ್ಧವಾಗಿ ನಿಂತರು. "ಇಂಡಿಯನ್‌ ಸೋಷಲ್‌ 


ಕನ್ನಡ ವಿಶ್ವ ಕೋಶ ಸಂಪುಟ ೯, ೧೯೭೭ 


\ Oo ೦9 XJ 2D 


ರಿಫಾರ್‌ಮರ್‌' ಪತ್ರಿಕೆ ಇದಕ್ಕೆ ಇಂಬುಕೊಟ್ಟಿತು. : 
ಲಾಹೋರಿನ ಶುದ್ಧೀಕರಣ ಸಂಸ್ಥೆಯು ಇದಕ್ಕೆ ಸಹಾಯ 
ಮಾಡಿತು. ಮತ್ತಿತರರೂ ಈ ಹೋರಾಟಕ್ಕೆ ಬೆಂಬಲ 
ಕೊಟ್ಟಿರು. 


ನೃತ್ಯದ ವಿರುದ್ಧ ಎದ್ದ ಚಳುವಳಿ ಬಗ್ಗೆ ಬರೆ 
ಯುತ್ತಾ "ಕರ್ಣಾಟಕಾ ಪ್ರಕಾಶಿಕಾ' ಪತ್ರಿಕೆ “ಜನತೆಯ 
ದೋಷಗಳನ್ನು ತೊಡೆದು ಹಾಕುವ ಚಳುವಳಿ ಸ್ವಲ್ಪ 
ನಿಧಾನವಾಗಿ ಮುಂದುವರಿಯಬೇಕೆಂದೂ, ನೃತ್ಯಕ್ಕೆ 
ಬದಲಾಗಿ ಬೇರೆ ಯಾವುದಾದರೂ ಮನೋರಂಜನೆ 
ಒದಗಿಸುವ ತನಕ ನೃತ್ಯ ಬೇಕಾದೀತೆಂದೂ ಮತ್ತು 
ದೇವದಾಸಿಯರು ಕಾಲಕ್ರಮೇಣ ಸತ್ರ್ರಜೆಗಳಾಗಿ 
ಬಾಳಲು ಸಾಧ್ಯವಾಗಬಹುದೆಂದೂ ಇದನ್ನು ನಿಧಾನ 
ವಾಗಿ ಮುಂದುವರಿಸಬೇಕೆಂದೂ, ಇಲ್ಲದಿದ್ದರೆ ಒಳಿತಿಗಿಂತ 
ಕೈಡುಕಾಗಬಹುದೆಂದೂ, ವೈಸ್‌ರಾಯ್‌ ಮತ್ತು 
ಬ್ರಿಟಷ್‌ ಅಧಿಕಾರಿಗಳು ನೃತ್ಯಕ್ಕೆ, ಮನೋರಂಜನೆಗೆಂದು 
ಹೋಗುವರೆಂದೂ ಅವರೆ ದೃಷ್ಟಿಯಲ್ಲಿ ಅದು ತಪ್ಪಾಗಿಲ್ಲ 
ವೆಂದೂ ವಾದಿಸಿತು”? ೧೮೯೩ರಲ್ಲಿ ಸಮಾಜ 
ಸುಧಾರಕರು ಹಲವಾರು ಜನ ಕ್ರಿಶ್ಚಿಯನ್‌ ಪಾದ್ರಿ 
ಗಳೊಡಗೂಡಿ* ವೈಸ್‌ರಾಯ್‌ ಲಾರ್ಡ್‌ ಲ್ಯಾನ್ಸೈಡೌನ್‌ 
ರವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. 
ಮನವಿ ಪತ್ರದಲ್ಲಿ ನೃತ್ಯಗಾತಿಯರನ್ನು ಸಾವತಾಜಿಕ 
ಕಾರ್ಯದಲ್ಲಿ ಕರೆಯುವುದಾಗಲಿ ಅದನ್ನು ವೀಕ್ಷಿಸುವುದೇ 
ಆಗಲೀ ಪ್ರೋತ್ಸಾಹ ಕೊಡುವುದಾಗಲೀ ಕೂಡದೆಂದು 
ಕಳಕಳಿಯಿಂದ ವಿನಂತಿಸಿತು. ಇದಕ್ಕೆ ಸಿಮ್ನಾದಿಂದ 
ಬಂದ ವೈಸ್‌ರಾಯ್‌ ರವರ ಉತ್ತರ “ತಾವು ಒಂದು 
ಅಥವಾ ಎರಡು ಸಾರಿ ನೃತ್ಯದ ವೀಕ್ಷಣೆ ವರಾಡಿರುವು 
ದಾಗಿಯೂ ಅದರಲ್ಲಿ ನೈತಿಕ ಮಟ್ಟದ ಅವನತಿಗೆ ಕಾರಣ 
ವಾಗುವಂತಹದು ಕಂಡುಬಂದಿಲ್ಲವೆಂದು ತಾವು ಇಂಡಿಯ 
ಬಿಡುವ ಮುನ್ನ ಇದಕ್ಕೆ ಯಾವ ಉತ್ತರವನ್ನೂ ಕೊಡಲು 
ಸಾಧ್ಯವಿಲ್ಲವೆಂದೂ ಬರೆದರು.” 


"« Nautch girl movement” Karnatika Prakasika 24 July, 1893 


Indian Evengical Review, ೫11 Oct, 1885 
“The Anti Nautch Memorial” 16 Oct 1893 in Karnatika Prakasika and the reply 


from Viceroyal lodge, Simla, 23rd September 1893 


೨೧೪ 


ಇತಿಹಾಸ ದರ್ಶನೆ 


ಪತ್ರಿಕೆ ಇದಕ್ಕೆ ಕೊಟ್ಟಿ ಉತ್ತರ. 


ಮುಂಬಯಿನ "ಇಂಡಿಯನ್‌ ಸೋಷಲ ಫಾ ರ್ಮರ್‌' 
ನೈತ್ಯಗಾತಿಯ ರು 
ತಮ್ಮ ಅಶ್ಲಿ (ಲತೆಯನ್ನು ವೈಸರಾಯರ ಎದುರಿಗೆ 
ಪ್ರದರ್ಶಿಸುವದಿಲ್ಲವೆಂದೂ ಅವರು ವಾರಾಂಗನೆಯಾದ್ದ 
ರಿಂದ ಅವರ ನೃತ್ಯ ವೈಸ್‌ರಾಯಿಗಳ ಹಾಜರಿ ಅನುಚಿತ 
ವೆಂದೂ ವಾದಿಸಿತು. 


ಮದ್ರಾಸಿನಲ್ಲಿ ನೃತ್ಯದ ವಿರುದ್ಧದ ಚಳುವಳಿ 
೧೮೯೨ ರಿಂದ ಮೊದಲಾಯಿತು. ಮತ್ತು ಈ ವೃತ್ತಿ 
ಯನ್ನು ನಿರ್ಮೂಲ ಮಾಡುವುದಾಗಿ ಸಮಾಜ ಸುಧಾ- 
ರಕರು ಪಣ ತೊಟ ರು. 


ಈ ಚಳುವಳಿಯು ಮೈಸೂರಿಗೆ ಹರಡುವದಕ್ಕೆ 
ಹೆಚ್ಚು ಕಾಲ ಬೇಕಾಗಲಿಲ್ಲ. ಯುವ ಜನಾಂಗಕ್ಕೆ ಸೇರಿದ 
ಹಲವಾರು ಜನರು ಈ ಚಳುವಳಿಯನ್ನು ಪೋತ್ಸಾಹಿ 
ಸಿದ್ದು ಟು. ಡಿ. ವಿ. ಗುಂಡಪ್ಪನವರು, ಇದನ್ನು 
ಪ್ರೋತ್ಸಾಹಿಸಿ ವಾಗ್ದಾನವಾಗಿ ಒಂದು ಕರಿದಾರನನು 
ಕೈಗೆ ಕಟ್ಟಿದ್ದುಂಟು. (ಡಿ. ವಿ. ಗುಂಡಪ್ಪ, “ಜ್ಞಾ ಸಕ 
ಚಿತ್ರಶಾಲೆ', ಭಾಗ ೧, ಪು. ೨೨-೨೪). ಆದರೆ ಕಾಲ 
ಕ್ರಮೇಣ ತಾವು ಮಾಡಿದ ಪ್ರತಿಜ್ಞೆ ಸರಿಯಲ್ಲವೆಂದೂ 
ಮತ್ತು ನೃತ್ಯವನ್ನು ವೀಕ್ಷಿಸುವುದರಲ್ಲಿ ಯಾವ ತಪೂ 
ಇಲ್ಲವೆಂದೂ ತಾವು ತಿಳಿದುದಾಗಿ ಹೇಳಿರುತ್ತಾರೆ.!! 


ಆಗತಾನೆ ಮೈಸೂರು ಸಿವಿಲ್‌ ಸರ್ವೀಸ್‌ಗೆ ಸೇರಿದ 
ಕೆ. ಸುಬ್ಬರಾಯರಲ್ಲಿ ನ್ಯಾಯತೀರ್ಸನ್ನು ಕೇಳಲಾಯ್ತು. 
ಕೆ. ಸುಬ್ಬರಾಯರು "ಸಂಗೀತ ಅಥವಾ ನಾಟ್ಯಿಕಲೆಯ 
ಮೂಲಕ ತನ್ನ ದೇಹ ವಿಕ್ರಯ ಮಾಡಿಕೊಳ್ಳುವ 
ವಾರಾಂಗನೆಯ ವಿರುದ್ಧ ಹೋರಾಟ ನಡೆಯುತ್ತಿದೆ 
ಎಂದೂ ತಿಳಿಸಿದರು.32 


ಮೈಸೂರು ಮತ್ತು ಬೆಂಗಳೂರಿನ ಲಿಟರರಿ 
ಸಂಸ್ಕ್ರೈೆಯು ಹಲವಾರು ಬಾರಿ ಎವರ್‌. ವೆಂಕಟಿಕೃಷ್ಣ ಯ್ಯ 
ನವರ ನೇತೃತ್ವದಲ್ಲಿ ಚರ್ಚೆ ನಡೆಸಿ, ವಾರಾಂಗನೆಯವರ 


10 Indian Social Refomer 14 Oct, 1893 


ಹಾವಳಿ ಬಹಳವಾಗಿದೆಯೆಂದೂ ಇದಕ್ಕಾಗಿ 'ರಿಟಂರಿ 
ಯೂನಿಯೂನ್‌ ಸದಸ್ಯರು *ತಾಫೆಗೆ' ಹೋಗುವದನ್ನು 
ನಿಲ್ಲಿಸಬೇಕೆಂದು ಕೋರಿತು. ತಾಫೆಯ ವಿರುದ್ಧ ಬಿಸಿ 
ಯಾದ ಚರ್ಚೆ ನಡೆದು ತಾಫೆಯನ್ನು ಕಾನೂನಿನಿಂದ 
ನಿಲ್ಲಿಸಬೇಕೆ ಅಥವಾ ಜನೆರ ಅಭಿಪ್ರಾಯದಿಂದ ನಿಲ್ಲಿಸ 
ಬೇಕೆಂಬುದರ ಬಗ್ಗೆ ಸರ್ಕಾರದ ಸೆಕ್ರೆಟರಿ ಹೆಚ್‌, ಜಿ. 
ಭಾಭಾ ಅಧ್ಯಕ್ಷತೆಯಲ್ಲಿ ಲಿಟಿರರಿ ಯೂನಿಯನ್‌ ಅಂಗ 
ವಾಗಿ ಮತ್ತೊಂದು ಸಭೆ ನಡೆಯಿತು. ಸಿ. ಸಿಂಗಾ- 
ಚಾರ್ಯರು ಸಭೆಯನ್ನು ಉದ್ಭಾಟಿಸಿ ಎಚ್ಚರಿಕೆಯ 
ಮಾತಾಡಿ ಮುಜರಾಯಿ ವಿಭಾಗ ಇದನ್ನು ಗಮನಿಸಿದೆ 
ಯೆಂದೂ ಕಾಲಕ್ರಮೇಣ ನೈತ್ಯಗಾತಿಯರ ಸಂಖ್ಯೆ 
ಕಡಿಮೆಯಾಗುತ್ತದೆಯೆಂದೂ ವಾದಿಸಿದರು. 
ಬಿ. ರಾಮಸ್ವಾಮಿ ಐಯರ್‌ ಇದಕ್ಕೆ, ಕಾನೂನು ಬೇಡ 
ವೆಂದೂ ಸ್ತ್ರೀ ವಿದ್ಯಾಭ್ಯಾಸ ಹೆಚ್ಚಾದ ಕೂಡಲೆ, ಈ 
ಸಮಸ್ಯೆಗೆ ತಾನೇ ಪರಿಹಾರ ದೊರಕುವದೆಂದೂ ವಾದಿ 
ಸಿದರು. ಮನೆಗಳಲ್ಲಿ ನೃತ್ಯದ ನಿರ್ವಾಡು ಮಾಡಕೂಡ 
ದೆಂದೂ ವಾದಿಸಿದರು. ಸಭೆಯಲ್ಲಿ ಹೆಲವಾರು ಸದಸ್ಯರು 
'ನೈತ್ಯ ಸಿಲ್ಲಿಸಿದ್ದೇ ಆದರೆ ಮತ್ಯಾವ ಮನೋರಂಜನೆ 
ಬದಲಾಗಿ ದೊರಕಬಹುದು ಎಂಡು ಯೋಚಿಸಿದರು. 


ದೇವದಾಸಿಯರು ನೃತ್ಯಕ್ಕೆ ಅರ್ಪಿತವಾದವರು. 
ಅತ್ಯಂತ ಗೌರವಾಸ್ವಿತೆಯರಾಗಿ » ರಾಜಾಶ್ರಯವಿದ್ದೆ 
ಸಮಾಜದಲ್ಲಿ ಕೂಡ ಗೌರವಾನ್ವಿತೆಯರು ಅವರು. 
ನೃತ್ಯಕ್ಕೆ ಒದಗಿದ ದುರ್ಗತಿಯನ್ನು ಸಹಿಸಲಾರದೆ ಹೆಲ 
ವಾರುಕಲಾನಿದೆಯರು"ಹೀಗೆ ಆದದ್ದಾ ದರೂಹೇಗೆ ಎಂದು 
ಪ್ರಶ್ನಿಸಿದರೂ "ಇತ್ತಿ ಜಿಗೆ ತಮ್ಮ ನೈತಿಕ ಜೀವನ ಅಥೋ 
ಗತಿಗಿಳಿದಿದೆ ಎಂದು ಒಪ್ಪಿಕೊಂಡದ್ದೂ ಉಂಟು.'!3 


ಭದ್ರವಿಲ್ಲದ ವೃತ್ತಿಯಲ್ಲಿದ್ದ ನಟುವಗಿತ್ತಿಯರು 
ತಮ್ಮ ವೃತ್ತಿಗೆ ಬಂದಿರುವ ಆಪತ್ತನ್ನು ಕಾಪಾಡಲು 
ತಮ್ಮ ತಮ್ಮ ಭೇದಭಾವವನ್ನು ಬದಿಗಿಟ್ಟು ಎಲ್ಲರೂ 
ಒಬ್ಬಾಗಬೇಕೆಂದೂ ಮತ್ತು ಕಲೆಯ ಒಳಿತಿಗಾಗಿ ಶ್ರಮಿಸ 


11 ಡಿ.ವಿ. ಗುಂಡಪ್ಪ ಜ್ಞಾಪಕ ಚಿತ್ರಶಾಲೆ, ಭಾಗ ೨, ಪು. ೨೨-೨೪ 
12 KK. Subba Rao, Revived Memories, ೫. 229 


13 “ವಾರಾಂಗನೆಯೆರೆ ಪ್ರಾರ್ಥನೆ”, ಕರ್ಣೂಟಿಕ ಪ್ರಕಾಶಿಕಾ ೨೯ ಜನೆನರಿ, ೧೮೯೬ 


ಮ ಇತಿಹಾಸ ದರ್ಶನ 


ಬೇಕೆಂದೊ ಇದಕ್ಕಾಗಿ ಒಂದು ನಿರ್ಧರಿಸಿದ ಮೊತ್ತವನ್ನು 
ಸಂಗ್ರಹಿಸಿ ಇಡಬೇಕೆಂದೂ ಮತ್ತು ಪ್ರತಿ ಕಲಾವಿದೆಯೂ 
ತನ್ನ ಸಂಪಾದನೆಯಲ್ಲಿ ಕಾಲುಭಾಗವನ್ನು ಮೂಲ ಧನ 
ವಾಗಿ ಇಟ್ಟು, ಇದು ಒಂದು ಹಂತಕ್ಕೆ, ತಲುಪಿದ ಮೇಲೆ 
ಮಕ್ಕಳ ವಿದ್ಯಾಭ್ಯಾಸ, ಸಂಗೀತ, ಚಿತ್ರಕಲೆಗೆ ಉಪ. 
ಯೋಗಿಸಬೇಕೆಂದು ನಿರ್ಧರಿಸಿದರು." 


ಆದರೆ ಇದಕ್ಕೆ ವ್ಯತಿರಿಕ್ತ ವಾಗಿ ಮದ್ರಾಸ್‌ 
ಪ್ರೆಸಿಡೆನ್ಸಿಗೆ ಸೇರಿದ ಬಳ್ಳಾರಿ ಜಿಲ್ಲೆಯ ಹುಡುಗಿಯರು, 
ತಾವು ಬಸವಿಯರಾಗಿ ವಾರಾಂಗನೆಯರಾಗಿ ಇರುವದಕ್ಕೆ 
ಇಷ್ಟಪಡುವದಾಗಿ ಬರೆದ ಲಿಖಿತ ಮೂಲಕವಾದ ಅರ್ಜಿ 
ಯನ್ನು ಕಾಣುತ್ತೇವೆ.!5 


“ನಮ್ಮ ತಂದೆ, ತಾಯಿ ಇಬ್ಬರೂ ತೀರಿಕೊಂಡಿರು 
ತ್ತಾರೆ. ನಾವು ಈಗ ವಾರಾಂಗನೆಯರಾಗಿ ಬಾಳ 
ಬೇಕೆಂದು ಇಚ್ಛೆಸುತ್ತೆ (ವೆ. ಮತ್ತು ನಾವು ವಿವಾಹ 
ಬಂಧನದಲ್ಲಿ ಇರಲು ಇಚ್ಛಿಸುವದಿಲ್ಲ. ನಮ್ಮ ತಾಯಿಯು 
ಕೂಡ ವಾರಾಂಗನೆಯಾಗಿದ್ದರು. ಆದ್ದರಿಂದ ನಮ್ಮ 
ಜಾತಿ ಧರ್ಮದಂತೆ ನಾವು ವಾರಾಂಗನೆಯರಾಗಿ ಬಾಳುವು 


ದರ ಪರವಾಗಿ ಇದ್ದೇವೆ. 


ಮುಜರಾಯಿ ಸಂಸ್ಥೆ ಯ ಮುಖ್ಯಸ್ಥರಾದ 
ಆರ್ಕಾಟ್‌ ಶ್ರೀನಿನಾಸಾಚಾರ್‌ ನೇತ್ರತ್ವದಲ್ಲಿ 
ಮುಜರಾಯಿ ಸಂಸ್ಕ ಚುರುಕಾಗಿ ಕೆಲಸ ಮಾಡಿತು. 


೧೮೯೨! ರಲ್ಲಿ ತಾಫೆಯನ್ನು ಮಜರಾಯಿ ದೇವಸ್ಥಾನ 
ದಲ್ಲಿ ನಿಲ್ಲಿಸಬೇಕೆಂದು ಸಂಚುಹೂಡಿತು. ನಂದೀದುರ್ಗದ 
ಭೋಗ ನಂದೀಶ್ವರಸ್ವಾಮಿ ಉತ್ಸವದಲ್ಲಿ ನಡೆಯತಕ್ಕಂತ 
ತಾಫೆಯನ್ನು ಮೈಸೂರು ಸರ್ಕಾರವು ನಿಲ್ಲಿಸಿತು. 


14 Mysore Standard, 11 September 1899 


೧೮೯೯ರಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರಸ್ವಾಮಿ 
ದೇವಸ್ಥಾನದಲ್ಲಿ ನಡೆಯತಕ್ಕ ಶಾಫೆಯನ್ನು ನಿಲ್ಲಿಸಿತು.” 
ತಾಫೆಯನ್ನು ನಿಲ್ಲಿಸಿದರೂ ಸಕಾರವು ಜೀವಿತ ಕಾಲದಲ್ಲಿ" 
ದೇವದಾಸಿಗೆ ದೊರಕುತ್ತಿದ್ದ ಜೀವನಾಂಶಕ್ಕೆ ಧಕ್ಕೆ ತಂದೆ 
ದೇವದಾಸಿ ಸತ್ತ ನಂತರ ಆ ಜಾಗಕ್ಕೆ ಭರ್ತಿಮಾಡಲು 
ಅನುಮತಿ ನೀಡಲಿಲ್ಲ. 


"ಗೆಜ್ಜೆ ಪೂಜೆ' ಎಂಬ ವಿಧಿವತ್ತಾದ ಶಾಸ್ತ್ರ 
ಸಾಮಾನ್ಯವಾಗಿ ಮುಜರಾಯಿ ದೇವಸ್ಥಾ ನದಲ್ಲಿ 
ನಡೆಯುತ್ತಿದ್ದು ಆ ದಿವಸ ವಿಧಿವತ್ತಾಗಿ ವಯಸ್ಸಿಗೆ 
ಪ್ರಾಪ್ತವಾದ ಹುಡುಗಿಯನ್ನು ಗಂಡನಿಗೆ ಒಪ್ಪಿಸಲಾಗು 
ತ್ರಿತು. ಮೈಸೂರು ಸರ್ಕಾರ ಗೆಜ್ಜೆ ಪೂಜೆಯ ವಿರುದ್ಧ 
ಆಜ್ಞೆ ಹೊರಡಿಸಿ ಗೆಜ್ಜೆ ಪೂಜೆ ನೃತ್ಯಕ್ಕೆ ಸಂಬಧಿಸಿದ್ದ ರೂ 
ಅವರು ವಾರಾಂಗನೆಯಕರೆಂದೂ ಅತ್ಯಂತ ಕಠಿಣವಾಗಿ 
ವರ್ತಿಸಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಗೆಜ್ಜೆ 
ಪೂಜೆ ದೇವಸ್ಥಾ ನಗಳಲ್ಲಿ ನಡೆಯಕೂಡದೆಂದು ರಾಜಾಜ್ಞೆ 
ಹೊರಡಿಸಿದರು! ಮೈಸೂರನ್ನು ಅನುಸರಿಸಿ ಹಲವಾರು 
ನೆರೆಹೊರೆ ಪ್ರಾಂತ್ಯಗಳು ದೇವದಾಸಿ ಪದ್ಧ ತಿಯನ್ನು 
ರದ್ದು 'ಮಾಡಿದವು. ೧೯೩೦ ತಿರುವಾಂಕೂರಿನಲ್ಲಿ 
ದೇವದಾಸಿ ಪದ್ಧತಿ ರದ್ದಾಯಿತು. ಮೈಸೂರಿನ ಈ 
ಕಾಯ್ದೆ ಎಲ್ಲರ ಮೆಚ್ಚಿಗೆಗೆ ಪಾತ್ರವಾಯಿತು. 
"ವೃತ್ತಾಂತ ಪತ್ರಿಕೆ20 ಮೈಸೂರಿನ ಕಾಯ್ದೆ ಯನ್ನು 
ಪ್ರಶಂಸಿಸಿ, ದೇವದಾಸಿ ವೃತ್ತಿ ಯನ್ನು ಹೊಂದಿದ 
ಸಂಸಾರವನ್ನು ಕಾಪಾಡಬೇಕೆಂದೂ ಮತ್ತು ನೃತ್ಯ 
ಗಾತಿಯರ ಮಕ್ಕಳಿಗೆ ನೃತ್ಯಕ್ಕೆ ಬದಲಾಗಿ ಯಾವು 
ದಾದರೂ ಉದ್ಯೋಗವನ್ನು ಸರಕಾರವು ಕಲ್ಪಿಸಬೇಕೆಂದು 
ಸೂಚಿಸಿತು. 


15 Thurston, Castes and Tribes of South India Vol I] P. 133 

16 NoM 446-54 8/Feb/1822, Mysore Muzrai Manual 

17 No 1560-71-Muz-84-05-3 hf 10 April 1909 

18 Muzrai Proccedings dated. 29/Jan/1910 No 1872-9 directs with certain observations, 
the discontinuance of the performance of ‘Gejje Puja’ or any other Similar Cere- 
money by the dancing girls with in precints of Muzzrai temple. 

19 The Madras Standard May 11, 1909, Native News 1909, United India and Native 
news, May 15, 1909 ಮೈಸೂರನ್ನು ಪ್ರಶಂಸಿದ ಪತ್ರಿಕೆಗಳು. 


20 Vrithanta Patrika May 27, 1902 


೨೧೬ 


ಇತಿಹಾಸ ದರ್ಶನ 


ದೇವದಾಸಿಯರ ಕೊಡುಗೆ 


ಮೊಟ್ಟಿ ಮೊದಲಿಗೆ ಸಿಕ್ಕುವ ತಾಸೆ ಬಗ್ಗೆ ಅರಿವನ್ನು 
ಮೂಡಿಸುವ ಕೃತಿ ೧೭೯೦ ರಲ್ಲಿ ಹಸನ್‌ ಷಾ ಬರೆದ 
"ನಾಷ್ಟಾರ್‌' ಎಂಬ ಕಾದಂಬರಿ. ನಾಷ್ಟ್ರಾರ್‌ ಎಂದರೆ 
ಪ್ರೀತಿಯ ಅಗಲುವಿಕೆಯಿಂದ ಬರುವ ನೋವೆಂದು 
ಅರ್ಥ ಮಾಡಬಹುದು. ಕಾನನೂಜಾನ್‌ ಎಂಬವಳು 


ಇದರ ನಾಯಕಿ, ಈಸ ಇಂಡಿಯಾ ಕಂಪೆನಿಯ 
ಬ್ರಿಟೀಷ್‌" ಅಧಿಕಾರಿಗಳ ಮನೋರಂಜನೆಗೋಸ್ಟರ 
ಇದ್ದವಳು. "ನಾಸ್ಟ್ರಾಂ್‌' ಕಾದಂಬರಿ ಫಾರಸಿ ಭಾಷೆ 


ಯಲ್ಲಿದ್ದು ಆದನ್ನು ಇತ್ತೀಚೆಗೆ ಇಂಗ್ಲಿ ಷ್‌ಗೆ ತರ್ಜುಮೆ 
ಮಾಡಿದವರು ಜ್ಞಾನಪೀಠದ ಸಾಹಿತಿ ಕುರತಲವಮ್‌ 
ಹೈದರ್‌ "ನಾಚಗರ್ಲ್‌' ಎಂಬ ಈ ಕಾದಂಬರಿ (ಅಥವಾ 
ಜೀವನಚರಿತ್ರೆ) ಯಿಂದ ಬ್ರಿಟೀಷ್‌ ಅಧಿಕಾರಿಗಳ 
ಮನೋಭಾವ, ನೃತ್ಯ ಪರಿಸರ ಮತ್ತು ಅವರ ಜೀವನೆದ 
ಪರಿಚಯ ಮಾಡಿಕೊಡುತ್ತದೆ. ೨೦೦ ವರುಷದ ಹಿಂದೆ 
ಬರೆದ ಈ ಕಾದಂಬರಿ ಲಕ್ಕೊನಗರದ ನೃತ್ಯಗಾತಿಯರ 
ಪರಿಚಯ ಮಾಡಿ ಕೊಡುತ್ತದೆ. ಅದು ಈಗ 


ಲಭ್ಯವಾಗಿದೆ. 


ಮತ್ತೊಂದು ಕಾದಂಬರಿ "ಉಮಾರಾವ್‌ ಜಾನ್‌ 
ಆದ' ೧೮೯೯ ಪ್ರಕಟಿವಾಯ್ತ ಇದು ಲಕ್ಷ್ಮ ನಗರದ 
ವಾಸವಾಗಿದ್ದ ವಾರಾಂಗನೆ ಉಮ್‌ರಾವ್‌ ಜಾನ್‌ 
ಆದಳ ನೈಜ ಜೀವನವನ್ನು ಪರಿಚಯಿಸುತ್ತೆ. 


ಕೆ. ಶ್ರೀನಿವಾಸನ್‌ (ಕಸ್ಮೂರಿ)ಅವರು ಬರೆದಿರುವ 
"ದೇವದಾಸಿ' ಎಂಬ ಕಾದಂಬರಿ, ದಕ್ಷಿಣ ಮದ್ರಾಸಿಗೆ 
ಸಂಬಂಧಿಸಿದ್ದು ಇದು ದೇವದಾಸಿಯ ನೈಜ ಜೀವನವನ್ನು 
ತೋರಿಸಿದರೂ, ಕಲೆಗೆ ಒಲಿದ ಮೀನಾ ದೇವದಾಸಿ 
ಯಾದರೂ, ಸಾಮಾನ್ಯ ಮನುಷ್ಯನನ್ನೂ ಕೂಡಿ, 
ತ್ಯಾಗಮಯಿ ಎನಿಸುತ್ತಾಳೆ. ಮತ್ತು ಗೌರವದಿಂದ 
ಬಾಳುತ್ತಾಳೆ. 


ಇನ್ನು ಕನ್ನಡದಲ್ಲಿ ಎನ್ನ. ಕೆ. ಇಂದಿರಾರವರು 
ಬರೆದ "ಗೆಜ್ಜೆ ಪೂಜೆ' ಎಲ್ಲರಿಗೂ ಚಿರಪರಿಚಿತವಾಗಿದೆ. 


Monier Williams ನ ಪ್ರಕಾರ s 

‘““Dasis drive ೩ profitable trade under 
the sanction of religion and some courte- 
sans have been known to amass enormous 
fortunes not do they think it in consistant 
with their method of making money to 
spend it in works of piety. Here and there 
Indian bridges and other useful public 


works owe their existence to the librality 
of this frail sisterhood. 


The large tank at channarayapatna in 
Mysore was built by two dancing girls.?! 


ಗೋಹರಜಾನ್‌ ಕಲ್ಕತ್ತಾ ದ ಮಾಲಿಕ್‌ಜಾನ್‌ರ 
ವಳ ಮಗಳು. ಮಾಲಿಕ್‌ಜಾನ್‌ ಉರ್ದು ಕವಿಯಿರ್ತಿ 
ಮತ್ತು ವಾರಾಂಗನೆ. ಗೋಹೆರ್‌ಜಾನ್‌ ಆರ್ಮೆನಿಯನ್‌ 
ಪಂಗಡಕ್ಕೆ ಸೇರಿದ್ದು, ತಂಡೆ ಯೂರೋಪಿಯನ್‌. 
ಗೋಹೆರ್‌ಜಾನ್‌" ಕಥಕ್‌ ನೈತ್ಯ ಪಾರಂಗತೆ, ಮತ್ತು 
ಹೆಲವಾರು ಭಾಷೆಗಳ ಪರಿಚಯವಿದ್ದ ಈಕೆ ಇಂಡಿಯನ್‌ 
ನ್ಯಾಷನಲ್‌"  ಕಾಂಗ್ರೆಸಿನಲ್ಲಿ ಭಾಗವಹಿಸಿದ್ದರು. 
ಗೋಹೆರ್‌ ಜಾನ್‌ ರಬೀಂದ್ರನಾಥರ ಸಂಗೀತವನ್ನು 
ತಮ್ಮದೇ ಧಾಟಿಯಲ್ಲಿ ಹಾಡುತ್ತಿದ್ದರು. ಹಿಂದೂಸ್ಥಾನಿ 
ಸಂಗೀತದ ಎಚ್‌. ಎಂ. ವಿ. ಮೊಟ್ಟ ಮೊದಲ ಧ್ವನಿ 
ಮುದ್ರಿಕೆ ಗೋಹೆರ್‌ಜಾನರವರದ್ದು. ಮೈಸೂರಿಗೆ 
ಹೆಲವಾರುಸಲ ಭೇಟಕೊಟ ಗೋಹರ್‌ಜಾನ ಕೈಲಾಸಂರ 
"ನಮ್ಮಿಪ್ಪಾರಳ್ಳಿ' ಹಾಡನ್ನು ಉರ್ದು ದಾಟಿಯಲ್ಲಿ ಹಾಡಿ 
ಮನರಂಜಸಿದ್ದರು. 


ಕೊನೆಯದಾಗಿ ಬೆಂಗಳೂರು ನಾಗರತ್ನವ್ಮೂನ 
ವರ ಹೆಸರನ್ನು ಕೇಳಿದವರಿಗೆ ಅವರ ಪಾಂಡಿತ್ಯ, ವಿದ್ಯೆ 
ಸಂಗೀತ ಸೇವೆ ಗೊತ್ತಿದೆ. ಮತ್ತು ಇಂದಿನ ಕಲಾಭಿ 
ಮಾನಿಗಳು ತಿರುವಾಯೂರಿನಲ್ಲಿ ತ್ಯಾಗರಾಜರ ಸಮಾಧಿ 
ಕಟ್ಟಿಸಿ ಸಂಗೀತಕ್ಕೆ ಅಮೋಘವಾದ ಸೇವೆ ಸಲ್ಲಿಸಿದ 
ಬೆಂಗಳೂರು ನಾಗರತ್ನಮ್ಮುನವರನ್ನು ನೆನೆಸದಿರ 
ಲಾರರು.?: ಇದು ಮೈಸೂರಿಗೆ ಹೆಮ್ಮ್ಮೆಯ ವಿಷಯ. 


21 8. Thurston ; Castes and Tribes of Southern India, Vol I] P. 130 
22 Leela, Socio-Cultural Aspects of Mysore Ph. D. Thess. 


“ಇತಿಹಾಸ ದರ್ಶನ 


[28] ೨೧೭ 


ನಾಗರ ತಮ್ಮನನರ ಧೈರ್ಯ ಅಪಾರವಾದದ್ದು. 
ಆಂಧ್ರದ ಕವಿಯಿತ್ರಿಯಾದ ಮುದ್ದುಪಳಿನಿಯ "ರಾಧಿಕ 
ಸತ್ಸನಂ' ಎಂಬ ಪುಸ್ತ ಕವನ್ನು ಪ್ರಕಟಿಸಲು ನಾಗರತ್ನಮ್ಮ 
ಪಟ್ಟಿ ಶ್ರಮ ಅಪಾರ, ಮತ್ತು ಬ್ರಿಟೀಷ" ಸರ್ಕಾರ ಈ 
ಪುಸ್ತಕವನ್ನು ಬಹಿಷ್ಫರಿಸಿದಾಗ ಅವರು ತೋರಿದ 
ಧೈರ್ಯ ಮೆಚ್ಚಬೇಕಾದದ್ದು. ಭಾರತಕ್ಕೆ ಸ್ವಾತಂತ್ರ್ಯ 
ಬಂದ ಮೇಲೆ ಈ ಪುಸ್ತಕ ತಿರುಗಿ ಮುದ್ರಣ ಕಂಡಿತು. 


ನೈತಿಕ ಮೂಲ ಪರಿವರ್ತನೆಗೆ ಸಾಮಾಜಿಕ 
ಸುಧಾರಕರು ಪ್ರಯತ್ನಿಸಿದರು. ಆದರೆ ನೃತ್ಯವನ್ನು 
ನಿಲ್ಲಿಸಿ ಸಾಮಾಜಿಕ ಸುಧಾರಣೆಯಿಂದ ಸಮಾಜದ ನೈತಿಕ 
ಮಟ್ಟಿ ವನ್ನು ಏರಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಹಾಗೆಯೆ 
ಉಳಿಯಿತು. ಸುಧಾರಕರಲ್ಲೆ ನೃತ್ಯ ಸುಧಾರಣ 


ಚಳುವಳಿ ಮನೋವೃತ್ತಿ ಹೆಚ್ಚು ಕಾಲ ಉಳಿಯಲಿಲ್ಲ, 
ಸಂಗೀತ ಅಥವಾ ನೃತ್ಯ ಕಲಿತ ಅಥವಾ ಮಾಡಿದವರೆಲ್ಲಾ ' 
ವಾರಾಂಗನೆಯರಲ್ಲ. ಸರ್ಕಾರವು ವೇಶ್ಯಾ ವೃತ್ತಿಯನ್ನು ' 
ನಿಲ್ಲಿಸಲು ಮಾಡಿದ ಪ್ರಯತ್ನ ಹೆಚ್ಚಿನ ಸಫಲತೆ ನೀಡ ' 
ಲಿಲ್ಲ. ಜೀವದಾಸಿಯರ ಮೂಲ ಉಚ್ಛಾಟನೆಗೆ ಸರ್ಕಾರ ' 
ಯತ್ನಿಸಿದ್ದರಿಂದ ಶಾಸ್ತ್ರೀಯ ನೃತ್ಯ ಕಲೆಗೆ ಹಾನಿ 
ಆದದ್ದೇ ಅಲ್ಲದೆ ಮಾನವನ ನೈತಿಕ ಮೂಲ ಪರಿವರ್ತ 
ನೆಗೆ ಯಾವ ಉಪಕಾರವಾದದ್ದೂ ಕಂಡು ಬಂದಿಲ್ಲ. 


ಬುದ್ಧಿಯ ತರ್ಕಕ್ಕೆ ಸಿಕ್ಕಿದ್ದ ಸಮಾಜ ಸುಧಾರ 
ಕರು ಮಹತ್ವ ಕೊಟ್ಟಿದ್ದು ತರ್ಕಕ್ಕೇ ಹೊರತು ಸಹಜ 
ಪ್ರವೃತಿಗಲ್ಲ. ಇದರಿಂದ ಕಲೆಗಾದ ನಷ್ಟ ಅಪಾರ. 
ಇದನ್ನು ತುಂಬಲು ಒಂದು ಶತಮಾನವೇ ಬೇಕಾಯ್ತ. 


23 Susie Taru and K. Lalitha ; Women writing in India P. 5. 


ಇತಿಹಾಸ ದರ್ಶನ 


ಡಾ| ವಿ.ಎಸ್‌. ಸಂಪತ್ಯುಮಾರಾಚಾರ್ಯ"” 


ಸಂಗೀತಕ್ಕೆ ಕರ್ನಾಟಕದ ಕೊಡುಗೆ 


"ಸಮ್ಯಕ*ಗೀತಂ ಸಂಗೀತಂ,' ಸಂಗೀತ ಎಂಬುದು 
ಎಲ್ಲರಿಗೂ ಆಹ್ಲಾದಕರವಾದ ಧ್ವನಿ ವಿಶೇಷ ಹಾಗೂ 
ವಿದ್ಯೆ. ಪಶು, ಶಿಶು, ಸರ್ಸ ಇತ್ಯಾದಿ ಪ್ರಾಣಿಗಳೂ 
ಸಹ ಇದರಿಂದ ಮುಗ್ಧವಾಗಿ ಪ್ರಸಂಚವನ್ನೇ ಮರೆತು 
ನಿಂತುಬಿಡುತ್ತವೆ. ನಮ್ಮ ಶಾಸ್ತ್ರಗ್ರಂಥಗಳು ಸಂಗೀತ 
ವನ್ನು ಗಾಂಧರ್ವವೇದವೆಂದು ಸಾರಿವೆ. ಭಗವಂತನ 
ಸಾಕ್ಲಾತ್ಯಾರವನ್ನು ಪಡೆಯಲು ಮಾನವನಿಗೆ ಅನೇಕ 
ಮಾರ್ಗಗಳನ್ನು ನಮ್ಮ ಪೂರ್ವಿಕರು ತೋರಿಸಿರುತ್ತಾರೆ. 
ಇವುಗಳಲ್ಲಿ ಸಂಗೀತವು ಅತ್ಯಂತ ಸುಲಭವಾದ ಮಾರ್ಗ 
ವೆನ್ನಬಹುದು. ಈ ಮಾರ್ಗಕ್ಕೆ ಸಂಗೀತೋಪಾಸನೆ 
ಎಂದು ಹೆಸರು. 


ದಕ್ಷಿಣ ಭಾರತದಲ್ಲಿ ಸಂಗೀತದ ನವೋದಯವನ್ನು 
ಆರಂಭಿಸಿದವರು ವಿಜಯನಗರದ ಪ್ರಾ ರಂಭದ ಕಾಲದಲ್ಲಿ 
ಶೃಂಗೇರಿಮಠದ ಜಗದ್ಗುರು ವಿದ್ಯಾರಣ್ಯಯತಿಗಳು. 
ಅವರು ದೊಡ್ಡ ದೊಂದು ಸಂಪ್ರದಾಯ ಹಾಕಿಕೊಟ್ಟು 
ನಮ್ಮ ಸಂಗೀತದ ಪ್ರವಾದಿಯಾಗಿ, ಕರ್ನಾಟಕ ಸಂಗೀಶ 
ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. "ಸಂಗೀತಸಾರ' 
ಎಂಬ ಲಕ್ಷಣಗ್ರಂಥವನ್ನು ರಚಿಸಿ ೧೫ ಮೇಳರಾಗಗಳನ್ನು 
ಹೇಳಿ, ೫೦ ಪ್ರಚುರ ಪ್ರಯೋಗಗಳುಳ್ಳ ರಾಗಗಳನ್ನು 
ಅಳವಡಿಸಿದರು. ಇದು ಕರ್ನಾಟಿಕ ಸಂಗೀತದಲ್ಲಿ ೭೨ 
ಮೋಳಕರ್ತ (ಜನಕ ರಾಗ) ಪದ್ಧತಿ ಮತ್ತು ಹಿಂದೂ 
ಸ್ಕಾನೀ ಸಂಗೀತದಲ್ಲಿ ಥಾಟ್‌ ಪದ್ಧತಿಯೂ ಬೆಳೆಯಲು 
ಪ್ರೇರೇಪಿಸಿತು. 


ಶಾಜ್ಗ ೯ದೇವನ "ಸಂಗೀತರತ್ನಾಕರ'ಕೈ ವಿಜಯ 
ನಗರದ ಇಮ್ಮಡಿ ದೇವರಾಯನ ಆಸ್ಥಾನ ಪಂಡಿತನಾಗಿದ್ದ, 
ಲಾಕ್ಷಣಿಕನಾಗಿ ಕಲ್ಲಿನಾಥನು (ಕಲ್ಲಪ್ಪದೇಶಿಕ)ಅದ್ವಿತೀಯ 
ವಾದ' ಕಲಾನಿಧಿ' ಎಂಬ ವ್ಯಾಖ್ಯಾನವನ್ನು ರೆಚಿಸಿ 
ಆಧುನಿಕ ಸಂಗೀತದ ಆದ್ಯಾಚಾರ್ಯನೆನಿಸಿಕೊಂಡಿದ್ದಾನೆ. 
ಇವನ ಸಮಕಾಲೀನನಾಗಿದ್ದ ರಾಮಾಮಾತ್ಯನು "ಸ್ವರ 
ಮೇಳಕಲಾನಿಧಿ (೧೫೫೦ ಕ್ರಿ.ಶ.) ಎಂಬ ಗ್ರಂಥವನ್ನು 
ರಚಿಸಿ ಆಧುನಿಕ ಜನಕರಾಗಗಳ ಜನಕನಾಗಿ ಆಧುನಿಕ 
ವೀಣೆಯ ಆದ್ಯಾಚಾರ್ಯನಾಗಿದ್ದಾನೆ. 


ಅದೇ ಕಾಲದ ಮತ್ತೊ ಬ್ಬ ಕನ್ನಡಿಗ ಬೆಂಗಳೂರು 
ಜಿಲ್ಲೆ ಯ ಮಾಗಡಿ ತಾಲೂಕಿನ ಸಾತನೂರಿನ ನಿವಾಸಿ 
ಯಾದ ಪುಂಡರೀಕ ವಿಠಲನು ಮೊದಲು ಖಾಂದೇಶ್‌ 
ನವಾಬನನ್ನು ಆಶ್ರಯಿಸಿ ನಂತರ ಅಕ್ಬರನಿಂದ ಆಹ್ವಾನ 
ಹೊಂದಿ ಹರಿದಾಸ ಸ್ವಾಮಿಗಳೊಂದಿಗೆ ತಾನಸೇನನಿಗೆ 
ಗುರುವಾಗಿದ್ದನು. ಈತನು ನರ್ತನ ನಿರ್ಣಯ, ರಾಗ 
ಮಂಜರಿ, ಸದ್ರಾಗಚಂದ್ರೋದಯ, ರಾಗಮಾಲಾ, 
ಸಂಗೀತ ರತ್ನಾಕರ ಮುಂತಾದ ಗ್ರಂಥಗಳನ್ನು ರಚಿಸಿ 
"ಅಕಬರೀಯ ಕಾಳಿದಾಸ'ನೆಂಬ ಬಿರುದನ್ನು ಪಡೆದನು. 
ಹಿಂದೂಸ್ಥಾನೀ ಧುುಪದ್‌ರೀಕಿಗೆ ಈತನೇ ಮೂಲ 
ಕಾರಣ ಇದಲ್ಲದೆ ೯೦ ರಾಗ ಮೇಳಗಳ ವೈಜ್ಞಾನಿಕವಾದ 
ಗಣಿತ ಪ್ರಸ್ತಾರವವನ್ನು ಹಾಕಿಕೊಟ್ಟು, ರಾಗಗಳ 
ಸ್ತ್ರೀಪುರುಷ ವರ್ಗೀಕರಣವನ್ನು ಮಾಡಿ ಹಿಂದೂಸ್ಥಾ ನಿ 
ಸಂಗೀತದ ಆಚಾರ್ಯ ಪುರುಷನಾದನು. 


* ೪೨೭/೧, ಒಂದನೆಯ ಮುಖ್ಯರಸ್ತೆ, ಲಕ್ಷ್ಮೀಪುರ, ಮೈಸೂರು-೫೭೦ ೦೦೪, 


ಇತಿಹಾಸ ದರ್ಶನ 


ದಕ್ಷಿಣದ ತಮಿಳುನಾಡಿನ ಶ್ರೀರಂಗದಲ್ಲಿ ಅನೇಕ 
ವರ್ಷಗಳ ಕಾಲ ಇದ್ದು ತಮಿಳು ಪ್ರಬಂಧೆಗಳ ಗಾನದ 
ಪರಿಚಯ ಪಡೆದಿದ್ದ ಶ್ರೀಪಾದರಾಜರು (೧೪೦೪-೧೫೦೨ 
ಕ್ರಿಶ ) ಚಂದ್ರಗಿರಿಯ ದೊರೆ ಸಾಳ್ವನರಸಿಂಹನ ಗುರು 
ವಾಗಿದ್ದು ಈಗಿನ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ 
ನೆಲೆಸಿದರು. ಮಧ್ವಾಚಾರ್ಯರ ಶಿಷ್ಯರಾದ ನರಹರಿ 
ತೀರ್ಥರು ಹರಿದಾಸ ಸಾಹಿತ್ಯದ ಆದ್ಯರೆಂದು ಪರಿಗಣಿಸ 
ಲ್ಪಟ್ಟಿರೂ, ದಾಸ ಸಾಹಿತ್ಯವನ್ನು ಬೆಳೆಸಿದವರಲ್ಲಿ 
ಶ್ರೀಪಾದರಾಜರು ಮೊದಲಿಗರು. ಇವರು ೧೩೩ ಸುಳಾದಿ 
ಗಳನ್ನೂ, ಹಲವು ಕೃತಿಗಳನ್ನೂ ರಚಿಸಿ ಪ್ರಯೋಗ 
ಸಂಗೀತಕ್ಕೆ ಮೊದಲ ಸಾಮಾಗ್ರಿಯನ್ನು ಒದಗಿಸಿದರು. 
ಇನರು ಉಗಾಭೋಗಗಳು, ವೃತ್ತನಾಮಗಳು, ದಂಡಕ 
ಗಳು, ಗೋಪಿಗೀತ, ವೇಣುಗೀತ, ಭ್ರಮರಗೀತೆ, 
ಲಕ್ಷಿ ೇನೆರೆಸಿಂಹೆ ಪ್ರಾದುರ್ಭಾವ ದಂಡಕ, ರುಕ್ಮಿಣಿ 
ಸತ್ಯಭಾಮಾ ವಿಲಾಸ ಎಂಬುವುಗಳನ್ನು ಕನ್ನಡ ಹರಿದಾಸ 
ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆ ನೀಡಿದ್ದಾರೆ. 


ಇದರ ಶಿಷ್ಯರಾದ ಶ್ರೀವ್ಯಾಸತೀರ್ಥರು (೧೪೪೧- 
೧೫೩೯ ಕ್ರಿ.ಶ.) ಹರಿದಾಸ ಮಕುಟಮಣಿಗಳಾಗಿದ್ದು 
ಕನ್ನಡ ದಾಸ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ 
ಪರಿಪುಷ್ಕ ವಾದ ಸಾಹಿತ್ಯವನ್ನು ನೀಡಿದ್ದಾರೆ. ಪ್ರಾಚೀನ 
ಪ್ರೌಢವಾಗಿದ್ದ ಗೇಯ ಪ್ರಬಂಧೆಗಳನ್ನು ತಿಳಿಗನ್ನಡದಲ್ಲಿ 
ಹೊಸ ರೀತಿಯಲ್ಲಿ ರಚಿಸಿದರು. (ಇವರ ಅಂಕಿತ' 
"ಶ್ರೀ ಕೃಷ್ಣ”) ಇವರ ಪ್ರಮುಖ ಶಿಷ್ಯರಾದ ವೂರಂದರ 
ದಾಸರು... (೧೪೮೪-೧೫೬೪ ಕ್ರಿ.ಶ.) ಕರ್ನಾಟಕ 
ಸಂಗೀತದ ಪ್ರಥಮ ಸೋಪಾನಗಳಾದ ಸರಳೆವರಿಸೆ, 
ಜಂಟನರಿಸೆ, ಅಲಂಕಾರ, ಪಿಳ್ಳಾರಿ ಗೀತೆಗಳನ್ನು 
ರಚಿಸಿದ್ದು ಕರ್ನಾಟಕ ಸಂಗೀತದ ಇತಿಹಾಸದಲ್ಲಿ ಕ್ರಾಂತಿ 
ಯಾಗಿ ಪರಿಣಮಿಸಿತು. ತತ್ಕಾರಣ ಪುರಂದರದಾಸರು 
ಕರ್ನಾಟಕ ಸಂಗೀತ ಪಿತಾಮಹೆ ಎಂಬ ನಂಬಿಕೆಗೆ 
ಪಾತ್ರರಾದರು. ಇದನ್ನು ಎತ್ತಿ ತೋರಿಸಿದ ಕೀರ್ತಿ 
ತಮಿಳುನಾಡಿಗೆ ಸಲ್ಲುತ್ತದೆ ಎಂಬುದನ್ನು ಇಲ್ಲಿ ಸ್ಮರಿಸ 
ಬಹುದು. ದಾಸರು ಹಲವು ಬಗೆಯ ಗ್ರೇಯಸ್ರಕಾರ 
ಗಳ ಮಹಾಪೂರವನ್ನೇ ಹೆರಿಸಿದೆರು. ಮುಂಡಿಗೆಯೆಂಬ 
ಹೊಸ ಸಾಹಿತ್ಯ ಪ್ರಕಾರವನ್ನು ನಮ್ಮ್ಮ ಸಂಗೀತದಲ್ಲಿ 
ಪ್ರವೇಶಗೊಳಿಸಿದ ಕೀರ್ತಿ ಭಕ್ತ ಶ್ರೇಷ್ಠ ಕನಕದಾಸರಿಗೆ 
(೧೫೦೯-೧೬೦೭ ಕ್ರಿ.ಶ.) ಸಲ್ಲುತ್ತದೆ. 


೨೨೦ 


ಶಿವಮೊಗ್ಗ ಜಿಲ್ಲೆಯವರಾದ ಗೋವಿಂದ ದೀಕ್ಷಿತರು 
(೧೫೫೪-೧೬೨೪ ಕ್ರಿ.ಶ.) ತಂಜಾವೂರನ್ನು ಅಳಿದ. 
ಚೆವ್ರಪ್ಪನಾಯಕ, ಅಚ್ಯುತಪ್ಪನಾಯಕ ಮತ್ತು 
ರಘುನಾಥನಾಯಕರ ಪ್ರಧಾನಿಯಾಗಿದ್ದು ರಘುನಾಥ. 
ನಾಯಕನ ಹೆಸರಿನಲ್ಲಿ "ಸಂಗೀತ ಸುಧಾ' ಎಂಬ ಲಕ್ಷಣ. 
ಗ್ರಂಥವನ್ನು ರಚಿಸಿದರು ಮತ್ತು ಇಂದಿನ ಸರಸ್ವತೀ ' 
ವೀಣೆಯನ್ನು ರಚಿಸಿದರು. ಇವರ ದ್ವಿತೀಯಪುತ್ರ 
ವೆಂಕಟೀಶ್ವರ ದೀಕ್ಷಿತ (೧೬೫೦ ಕ್ರಿ.ಶ.) ಅಥವಾ 


ಮೆಂಕಟಿನುಖಿಯಃ “ಚತುರ್ದಂಡಿ ಪ,ಕಾಶಿಕಾ' ಎಂಬ 


5) 
ಗ್ರಂಥವನ್ನು ರೆಚಿಸಿ, ಈಗ ಬಳಕೆಯಲ್ಲಿರುವ ೭೨ ಮೇಳ : 


ಕರ್ತ ಅಥವಾ ಜನಕರಾಗ ಪದ್ಧತಿಗೆ ಕಾರಣರಾದರು. 


ವಿಜಯನಗರದ ಕಾಲದಲ್ಲಿ, ಅಚ್ಯುತರಾಯನ 
"ತಾಳಕಲಾವಾರಿಧಿ', ಅಷ್ಟಾವಧಾನ ಸೋಮನಾರ್ಯನ 
“ಸ್ವರೆರಾಗ ಸುಧಾರಸ', ಶ್ರೀರಂಗರಾಜನ "ಭರತಭಾಷ್ಯ', 
ಭಂಡಾರು ಲಕ್ಷ್ಮೀ ನಾರಾಯಣನ "ಸಂಗೀತ ಚೂಡಾ 
ಮಣಿ', ನಿಜಗುಣ ಶಿವಯೋಗಿಯ"ವಿವೇಕ ಚಿಂತಾಮಣಿ' 
ಯಲ್ಲಿರುವ ಗೇಯಕೃತಿಗಳು, ದೇವಣ್ಣ ಭಟ್ಟನ "ಸಂಗೀತ 
ಮಕರಂದ ಎಂಬ ಸಂಗೀತ ಮತ್ತು ನಾಟ್ಯ ಶಾಸ್ತ್ರ 
ಗ್ರಂಥಗಳು ರಚಿಸಲ್ಪಟ್ಟಿವು. 


ನಂತರ ಮೈಸೂರು ಒಡೆಯರು ಕರ್ನಾಟಕ 
ಸಂಗೀತ ಮತ್ತು ಭರತನಾಟ್ಯವನ್ನು ವಿಪುಲವಾಗಿ 
ಘೋಷಿಸಿ ಬೆಳೆಸಿದರು. ರಾಜ ಒಡೆಯರು (೧೫೭೮- 
೧೬೧೭ ಕ್ರಿ.ಶ.) ಸಂಗೀತ ಪ್ರಿಯರಾಗಿದ್ದು ವೀಣಾವಾದನ, 
ಸಂಗೀತ, ಕಾವ್ಯ, ನಾಟಿಕಾಲಂಕಾರಾದಿ ಶಾಸ್ತ್ರಗಳನ್ನು 
ವಿಧ್ಯುಕ್ತವಾಗಿ ಅಧ್ಯಯನ ಮಾಡಿದ್ದರು. ಕಂಠೀರವ 
ನರಸರಾಜ ಒಡೆಯರು (ಕ್ರಿ.ಶ. ೧೬೩೮-೧೬೫೯) 
ಸಂಗೀತ ಪ್ರಿಯರೂ, ಕಲಾಪೋಷಕರು, ಸಂಗೀತ 
ಸಾಹಿತ್ಯ ನೀಣಾವಾದನವಿಶಾರದರೂ ಆಗಿದ್ದರೂ, ಇವರೆ 
ಆಸ್ಥಾನದಲ್ಲಿ ವೀಣೆ ವಿಠಲ ನರಸಯ್ಯ ಮುಂತಾದ 
ನಿದ್ವನ್ಮಣಿಗಳೂ ಕಲಾವಿದರೂ ಇದ್ದರು. ಚಿಕ್ಕ 
ದೇವರಾಜ ಒಡೆಯರು (ಕ್ರಿ.ಶ. ೧೬೭೨-೧೭೦೪) 
"ವೈಣಿಕರೊಳ್‌ ಪ್ರವೀಣರು” ಕಲಾಪೋಷಕರೂ ಆಗಿದ್ದು, 
ಜಯದೇವಕವಿಯ ಗೀತಗೋವಿಂದದ ಮೇಲ್ಪಂಕ್ತಿಯನ್ನು 
ಅನುಸರಿಸಿ "ಗೀತಗೋಪಾಲ' ಮತ್ತು "ಚಿಕ್ಕದೇವರಾಯ 
ಸಪ್ತಪದಿ' ಎಂಬ ಗೇಯ ರೊಸಕಗಳನ್ನೂ, ನಂಜರಾಜನು 


ಇತಿಹಾಸ ದರ್ಶಗೆ | 


"ಸಂಗೀತ.  ಗಂಗಾಧರ' ಎಂಬ ಗ್ರಂಥವನ್ನೂ; 
ರಚಿಸಿದ. ಟಿಪು ಎನಿನ ಕಾಲದಲ್ಲಿ, ತಂಜಾವೂರು 
ಮತ್ತು ತಿರುವಾಂಕೂರಿನಲ್ಲಿ ನಿಟೀಲು ವಾದ್ಯವು ಪ್ರವೇಶ 
ವಾಗುವ ಮೊದಲೇ ಕರ್ನಾಟಿಕ ಸಂಗೀತ ಮತ್ತು ಭರತ 
ನಾಟ್ಯದಲ್ಲಿ ಮೈಸೂರಿನಲ್ಲಿ ಪ್ರವೇಶವಾಯಿತು ಎಂಬುದು 
ಗಮನಾರ್ಹ ದರಿಯಾದೌಲತ್‌ಬಾಗ್‌ ಅರಮನೆಯಲ್ಲಿ 
ಇರುವ ಸಂಗೀತಗಾರರ ವೈಂದದ ಚಿತ್ರದಲ್ಲಿ ಒಬ್ಬ ಸ್ತ್ರೀ 
ಪಿಟೀಲು ನುಡಿಸುತ್ತಿರುವ ದೃಶ್ಯವು (೧೭೮೪ ಕ್ರಿ.ಶ.), 
ಶ್ರೀರಂಗನಾಥಸ್ವಾಮಿಯ ರಥದಲ್ಲಿ ಪಿಟೀಲಿನ ಒಂದು 
ಕೆತ್ತನೆಯೂ ಇದಕ್ಕೆ ನಿದರ್ಶನ. 


ಮುಮ್ಮುಡಿ ಕೃಷ್ಣರಾಜ ಒಡೆಯರು (೧೭೯೯- 
೧೮೬೮ ಕ್ರಿ.ಶ.) ತಂಜಾವೂರಿನ ನಂತರ ಮೈಸೂರು 
ಒಂದು ಸಂಗೀತ ಕಲಾಕೇಂದ್ರವಾಗಲು ಕಾರಣರು. 
ತಂಜಾವೂರು ಮತ್ತು ದಕ್ಷಿಣದ ಇತರ ಕಡೆಗಳಿಂದ ಹಲವು 
ಖ್ಯಾತ ಸಂಗೀತ ವಿದ್ವಾಂಸರು ಮೈಸೂರಿಗೆ ಬಂದು 
ಆಸ್ಥಾನ ವಿದ್ವಾಂಸರಾದರು. ಒಡೆಯರು ಸ್ವತಃ 
ಸಂಗೀತಶಾಸ್ತ್ರ ಮತ್ತು ಭರತನಾಟ್ಯ ಕಲಾಕೋವಿದರೂ, 
ಕವಿಗಳೂ ಆಗಿದ್ದರು, ಅವರು "ಸ್ವರಚೂಡಾಮಣಿ'ಎಂಬ 
ಸ್ವರಗಳನ್ನು ಕುರಿತು ವಿವೇಚಿಸಿರುವ ಗ್ರಂಥವನ್ನೂ 
"ಶ್ರೀ ತತ್ವನಿಧಿ' ಎಂಬ ಕೋಶವನ್ನೂ, "ಭರತಸಾರ 
ಸಂಗ್ರಹ' ಎಂಬ ಭರತನಾಟ್ಯ ಮತ್ತು ಪ್ರಯೋಗವನ್ನು 
ಕುರಿತ ವಿಶೇಷವಾದ ಗ್ರಂಥವನ್ನೂ "ನೆಂಜುಂಡಾಷ್ಟೈಕ, 
ಮುಂತಾದುವನ್ನೂ ರಚಿಸಿದ್ದಾರೆ. 


೧೬೮೪-೧೭೧೦ ಕ್ರಿ.ಶ.ರೆ ವರೆಗಿನ ಕಾಲದಲ್ಲಿ 
ಕೆಳದಿಯ ಬಸವಪ್ಪನಾಯಕನು "ಶಿರತತ್ವರತ್ನಾಕರ'ನೆಂಬ 
ಸಂಸ್ಕೃತದ ವಿಶ್ವಕೋಶವನ್ನು ರಚಿಸಿದನು ಇದರ 
೬ ಪ,೮,೯ನೆಯ ಕಲ್ಲೋಲಗಳು ಸಂಗೀತವನ್ನು ಕುರಿತು 
ತಿಳಿಯಲು ಒಂದು ಆಕರ ಗ್ರಂಥ. 


ಮೈಸೂರಿನ ನೀಣಾ ಪರಂಪರೆಯ ಮೂಲವನ್ನು 
ಮುಮ್ಮಡಿ ಕೃಷ್ಣರಾಜ ಒಡೆಯರೆ ಆಸ್ಥಾನದಲ್ಲಿ ಗುರುತಿಸ 
ಬಹುದು. "ವೀಣೆಯ ಬೆಡಗಿದು ಮೈಸೂರು” ಎಂದು 
ಮೈಸೂರು ರಾಜ್ಯವು ಖ್ಯಾತಿ ಪಡೆಯಲು ಈ ವೀಣಾ 
ಪರಂಪರೆಗೆ ಸೇರಿದ ವೈಣಿಕರು ಮತ್ತು ರಾಜರ 
ಕಲಾಭಿಮಾನ, ಉದಾರ ಪೋಷಣೆ, ಪ್ರೋತ್ಸಾಹಗಳು 


ಇತಿಹಾಸ ದರ್ಶನ 


ಕಾರಣ. ನೀಣೆಶೇಸಣ್ಣ (೧೮೫೨-೧೯೨೬ ಕ್ರಿ.ಶ.)ಮತ್ತು 
ವೀಣೆ ಸುಬ್ಬಣ್ಣ (೧೮೫೪-೧೯೩೯ ಕಿ.ಶ.) ನವರು 
ಮೈಸೂರಿನ ಕಲಾಕೀರ್ತಿಯನ್ನು ಬೆಳಗಿಸಿದವರಲ್ಲಿ 
ಪ್ರಮುಖರು, ಮೈಸೂರಿನ ವೀಣಾವಾದನ ಶೈಲಿಯೆಂದರೆ 
ಮಾರ್ದವತೆಯುಳ್ಳ ಗಾಯನನನ್ನು ಹೋಲುವ ಶೈಲಿ, 
ಇಂದಿನ ಮೈಸೂರು ಶೈಲಿಗೆ ಪ್ರಸಿದ್ಧರಾಗಿರುವ 
ವೈಣಿಕರೆಲ್ಲರೂ- ಈ ಪರಂಸರೆಗೆ ಸೇರಿದವರು. 


ನಾಲ್ವಡಿ ಕೃಷ್ಣರಾಜ ಒಡೆಯರು (೧೮೯೫- 
೧೯೪೦) ಕರ್ನಾಟಕ ಸಂಗೀತ, ಪಾಶ್ಯಾತ್ಯ ಮತ್ತು 
ಹಿಂದೊಸ್ಕಾನಿ ಸಂಗೀತದಲ್ಲಿ ಪರಿಣತಿ ಪಡೆದಿದ್ದರು. 
ಇನರ ಸಹೋದರರಾದ ಯುವರಾಜ ನರಸಿಂಹರಾಜ 
ಒಡೆಯರು ೧೯೧೪ರಲ್ಲೇ ಪುಂಡರೀಕ . ವಿಠಲನ ಗ್ರಂಥ 
ಗಳನ್ನು ಪ್ರಕಟಿಸಿ ಮುಂದಿನ ಪೀಳಿಗೆಗಳನು. ಚಿರಖುಣಿ 
ಗಳನ್ನಾಗಿ ಮಾಡಿದರು. 


ಕೃಷ್ಣ ರಾಜ ಒಡೆಯರು ಪಾಶ್ಯಾತ್ಯ ಮತ್ತು 
ಭಾರತೀಯ ಸಂಗೀತವಾದ್ಯಗಳನ್ನು ಶೇಖರಿಸಿ, 
ಸ್ಯಾಕ್ಟೋಸಪೋನ್‌ ವಾದ್ಯವನ್ನು ಕರ್ನಾಟಕ ಸಂಗೀತಕ್ಕೆ 
ಅಳವಡಿಸಿ ನುಡಿಸುವಂತೆ ವಿದ್ವಾಂಸರನ್ನು ಪ್ರೇರೇಪಿಸಿದರು. 
ಅಂತೆಯೇ ಅರಮನೆ ವಾದ್ಯವೃಂದದ ಲಕ್ಷ್ಮಿ ನೀನರಸಿಂಹೆಯ್ಯ 
ಎಂಬುವರು ಇದನ್ನು ಸಾಧಿಸಿ ಸಾಕ್ಫೋಫೋನ್‌ ಲಕ್ಷ್ಮೀ 
ನರಸಿಂಹಯ್ಯನವರೆಂದು ಪ್ರಸಿದ್ಧರಾದರು. ಆರಮನೆಯ 
ವಿದ್ವಾಂಸರು ೭೨ ಮೇಳಕರ್ತಗಳಲ್ಲಿ ಕೃತಿರಚನೆ 
ಮಾಡಲು ತೊಡಗಿಸಿದರು. ಕರ್ನಾಟಕ, ಹಿಂದೂ 
ಸ್ಥಾನೀ, ಪಾಶ್ಚಾತ್ಯ ವಾದ್ಯಗೋಷ್ಠಿಗಳ ಏರ್ಪಾಡು, 
ಮೈಸೂರಿನ ಕ್ಷಯರೋಗದ ಆಸ್ಪತ್ರೆಯ ರೋಗಿಗಳಿಗೆ 
ಮಾನಸಿಕ ಚಿಕಿತ್ಸೆಗಾಗಿ ವಾರಕ್ಕೊಮ್ಮೆ ಸಂಗೀತ ಕಚೇರಿ 
ಗಳ ಏರ್ಪಾಡ್ಕು ಪರಸ್ಕೃಳಗಳಿಂದ ಬಂದು ಆಸ್ಥಾ ನದಲ್ಲಿ 
ಹಾಡುತ್ತಿದ್ದ ವಿದ್ವಾಂಸರ ಸ್ವಾರಸ್ಯ ಪೂರ್ಣ ಮತ್ತು 
ಅಪೂರ್ವವಾದ ಸುಮಾರು ೫೦೦ ಕೃತಿಗಳನ್ನು 
ಪಾಶ್ಚಾತ್ಯ ಸ್ವರಲಿನಿಯಲ್ಲಿ ಸುಮಾರು ೪೦ ಸಂಪುಟ 
ಗಳಲ್ಲಿ ವೀಣಾ ವೆಂಕಟಿಗಿರಿಯಪ್ಪನವರಿಂದ ಬರೆಸಿ 
ಇಟ್ಟಿರುವುದು, ಉಚಿತವಾಗಿ ಸೆಂಗೀತ ಶಿಕ್ಷಣ ದೊರಕಲು 
ಚಂದ್ರಶಾಲೆ ತೊಟ್ಟಿಯಲ್ಲಿ ಸಂಗೀತ ಶಾಲೆಯನ್ನು 
ಸ್ಥಾಪಿಸಿದ್ದು, ಅರಮನೆಯಲ್ಲಿ ಜರುಗುತ್ತಿದ್ದ ಸಂಗೀತ 
ಕಚೇರಿಗಳನ್ನು ಜನೆ ಸಾಮಾನ್ಯರು ಕೇಳುವಂತೆ 


ವಿ೨೧ 


ಅರಮನೆಯ ಹೊರಗಡೆ ಧ್ವನಿವರ್ಧಕದ ಏರ್ಪಾಡು 
ಮಾಡಿದವರಲ್ಲಿ ಇವರೇ ಮೊದಲಿಗರು. ಅಭಿನವ 
ತ್ಯಾಗರಾಜರೆಂದು ಪ್ರಸಿದ್ಧರಾಗಿದ್ದ ಮೈಸೂರು ವಾಸು 
ದೇವಾಚಾರ್ಯರ (೧೮೬೫-೧೯೬೧) ರಚನೆಗಳನ್ನೊಳ 
ಗೊಂಡ"ವಾಸುಜೀವ ಕೀರ್ತನ ಮಂಜರಿ' ಎಂಬ ಸಂಪುಟ 
ಗಳು ಪ್ರಕಟವಾದುವು. ಇದೇ ಕಾಲದಲ್ಲಿ ೧೧೪ 
ಚಾಮುಂಡೇಶ್ವರಿ ಕೃತಿಗಳನ್ನು ದೇವೋತ್ತಮ 
ಜೋಯಿಸರ ನೆರವಿನಿಂದ ಮುತ್ತಯ್ಯಭಾಗವತರು 
ರಚಿಸಲು ಕೃಷ್ಣೆ ರಾಜ ಒಡೆಯರು ಕಾರಣರು. ಇದಲ್ಲದೆ 
ಮೈಸೂರು ಟ. ಚೌಡಯ್ಯನವರ ೪ ತಂತಿಗಳ 
ಪಿಟೀಲನ್ನು ೭ ತಂತಿಗಳ ಪಿಟೀಲನ್ನಾಗಿ ಪರಿವರ್ತಿಸಿ, 
ನಂತರ ಅದನ್ನು ೧೯ ತಂತಿಗಳ ಪಿಟೀಲನ್ನಾಗಿ ಮಾರ್ಪಡಿಸಿ 
ತಮ್ಮ ಮಹತ್ಸಾಧನೆಯಿಂದ ಸಂಗೀತ ಕ್ಷೇತ್ರದಲ್ಲಿ 
ಅದ್ವಿತೀಯರಾಗಿ ಮೈಸೂರಿನ ಕೀರ್ತಿಯನ್ನು ಹರಡಿದ್ದು 
ಈ ಕಾಲದಲ್ಲೇ. ಕೊನೆಯ ಮಹಾರಾಜರಾದ 
ಜಯಚಾಮರಾಜ ಒಡೆಯರು ಸಂಗೀತಜ್ಞ ರಾಗಿದ್ದು, 
ಕರ್ನಾಟಕ ಸಂಗೀತದ ಮುಮ್ಮಣಿಗಳಲ್ಲಿ ಒಬ್ಬರಾದ 
ಮುತ್ತು ಸ್ವಾಮಿದೀಕ್ಷಿತರ ಕೃತಿಗಳಿಂದ ಸ್ಫೂರ್ತಿ ಪಡೆದು 
ರೂಢಿಯಲ್ಲಿರುವ  ರಾಗಗಳಲ್ಲದೆ ಕೆಲವು ಅಸರೂಪ 
ರಾಗಗಳಲ್ಲಿ, ಮೈಸೂರು ವಾಸುದೇವಾಚಾರ್ಯರು ಮತ್ತು 
ಅವರ ಶಿಷ್ಯರಾದ ವಿದ್ವಾನ್‌ ಎನ್‌. ಚಿನ್ನಕೇಶವಯ್ಯ 
ನವರ ನೆರವಿನಿಂದ ೯೪ ಸಂಸ್ಕೃತದ ಕೃತಿಗಳನ್ನು ೯೪ 
ರಾಗಗಳಲ್ಲಿ *ಶ್ರೀವಿದ್ಯಾ' ಎಂಬ ಅಂಕಿತದಲ್ಲಿ ರಾಗ 


೨೨೨ 


ಮುದ್ರೆಯೂ ಬರುವಂತೆ ರಚಿಸಿ, ಕರ್ನಾಟಕ ಸಂಗೀತ 
ಪ್ರಸಂಚವನ್ನು ಶ್ರೀಮಂತಗೊಳಿಸಿದರು. 


ವೈಣಿಕ ಆರ್‌. ಎಸ್‌. ಕೇಶವವೂರ್ತಿಯವರು 
ತಮ್ಮ ನೀಣೆಗೆ ಅನುರಣನೆಕ್ಕಾಗಿ ಏಳು ಶಂತಿಗಳನ್ನೂ, 
ಸಾರಣೆಗೆ ಜೋಡು ತಂತಿಗಳನ್ನೂ ಅಳವಡಿಸಿ, ಅದನ್ನು 
ಗಾಯಿತ್ರೀ ವೀಣೆಯನ್ನಾಗಿ ವತಾರ್ಪಡಿಸಿದರು. 
ಹಾಗೆಯೇ ಬೆಂಗಳೂರಿನ ವೈಣಿಕ ಜಿ. ಎನ್‌. 
ಸುಬ್ರಹ್ಮಣ್ಯಂ ಅವರು ವೀಣೆಗೆ ಒಟ್ಟು ೨೪ ತಂತಿಗಳನ್ನು 
ಅಳವಡಿಸಿ ಗಾಯತ್ರಿ ವೀಣಾ ಎಂಬ ವೀಣೆಯನ್ನು 
ಸೃಷ್ಟಿಸಿದ್ದಾರೆ. 


ಹಿಂದೆ ಹೇಳಿದ ಗೋಪಾಲನಾಯಕ, ಶಾರ್ಜ 
ದೇವನಿಂದ ಮೊದಲ್ಗೊಂಡು ಸಂಗೀತಶಾಸ್ತ್ರ ಗ್ರಂಥ 
ಗಳನ್ನು ರಚಿಸಿದ ಲಕ್ಷಣಕಾರರು, ವಾಗ್ಗೇಯಕಾರರು 
ಕರ್ನಾಟಕ ಸಂಗೀತನನ್ನು ರಾಜ ಮಾರ್ಗದಲ್ಲಿ ನಡೆಸಿ 
ಕೊಂಡು ಬಂದರು. ಈ ಮಕಶತ್ಯಾ ರ್ಯದಲ್ಲಿ ಕನ್ನಡಿಗರ 
ಪಾತ್ರ ಮತ್ತು ಕೊಡುಗೆ ಗುರುತರವಾದುದು ಇದಲ್ಲದೆ 
ಹೊಯ್ಸಳ 'ಮತ್ತು ವಿಜಯನಗರದ ಕಾಲದಲ್ಲಿ ದಕ್ಷಿಣ 
ಭಾರತ ಬಹುಭಾಗ ಕರ್ನಾಟಕ ರಾಜ್ಯಗಳ ಭಾಗ 
ವಾಗಿತ್ತು. ಕರ್ನಾಟಕವೆಂದರೆ. ಪುರಾತನೆ ಎಂಬ 
ಅರ್ಥವೂ ಇದೇ. ಆದ್ದರಿಂದ ದಕ್ಷಿಣ ಭಾರತದ ಶಾಸ್ತ್ರೀಯ 
ಸಂಗೀತಕ್ಕೆ ಕರ್ನಾಟಕ ಸಂಗೀತವೆಂಬ ಹೆಸರು ರೂಢಿಯಲ್ಲಿ 
ನಿಂತಿಜೆ. 


ಇತಿಹಾಸ ದೆರ್ಶನ 


ಎಂ. ಜಿ. ನಾಗರಾಜ್‌* 


ಕೊಡಗಿನ ಪನ್ನ (ಜಲೀನು)ಗಳು 


"ಪನ್ಯ' ಎಂದರೆ ಕೊಡಗಿನ ಹಾಲೇರಿ ಅರಸರ 
ಖಾಸಗಿ ಕೃಷಿ ಭೂಮಿಗೆ ಇದ್ದ ಹೆಸರಾಗಿತ್ತು. ರಾಜರ 
ವಶಕ್ಕಿದ್ದ ಅರಮನೆ ಕೃಷಿ ಜಮೀನು ಎಂಬುದಾಗಿತ್ತು. 
ಅದಕ್ಕೆ ಆಂಗ್ಲರ ಆಡಳಿತ ನೀಡಿದ್ದ ವಿವರಣೆ ಹೀಗಿದೆ. 
Pannya isa term applied to crown lands 
formerly held by the Rajas now given out 
for cultivation on condition that they 
should be resignated whenever required by 
the government! ಕನ್ನಡ ನಿಫೆಂಟಿನಲ್ಲಿ ಸಣ್ಣಿಯ 
(ನಾಮಸದ)- ಹೊಲ, ಭೂಮಿ, ಕಿಟಿಲ್‌ ನಿಘಂಟಿನಲ್ಲಿ 


ಪಣ್ಯ= ಸಣ್ಣಿ ಯ ಎಂದಿದ್ದು A Farm, a Landed 
€8t೩te ಕಾರಂತರ "ಸಿರಿಗನ್ನಾಡ ಅರ್ಥ ಕೋಶ'ದಲ್ಲಿ 


ಪಣ್ಯ = ಗೌರವ ಯೋಗ್ಯ, ವಿಕ್ರಯಕ್ಕಿರುವ; ಐ. ಮಾ. 
ಮುತ್ತಣ್ಣನವರ ಕೊಡವ ಕನ್ನಡ ನಿಘಂಟಿನಲ್ಲಿ ಸಣ್ಯ 
ರಾಜರ ಕಾಲದ ಜಾಗ, ರಾಜರ ಕಾಲದಲ್ಲಿ ಜಾಗೀರಾಗಿ 
ವಿಧಿಸಿದ ಆಸ್ತಿ; ಕನ್ನಡ-ಕನ್ನಡ ನಿಘಂಟುವಿನಲ್ಲಿ? 
ಪಣ್ಣಿ =ಪಣ್ಣಿ ಯಾ ವೈವಸಾಯದ ಭೂಮಿ, ಸಾಗುವಳಿ 
ಭೂಮಿ, ಕೃಷಿಭೂಮಿ ಎಂಬ ಅರ್ಥಗಳಿವೆ. ಹಾಗೂ 
ಈ ದೇಶ್ಯ ಶಬ್ದಕ್ಕೆ ತಮಿಳಿನಲ್ಲಿ ಜ್ಞಾತಿಸದಗಳಾಗಿ ಪಣೈ, 
ಪಣ್ಣೆ ಎಂಬ ಶಬ್ದಗಳಿವೆ. ಎಂದೂ ಹೇಳಲಾಗಿದೆ. 
ಆದರೆ ಇಂದು ಕೊಡಗಿನಲ್ಲಿ ಸಾಗುವಳಿ ಭೂಮಿ, ಗೌರವ 


ಯೋಗ್ಯ ಭೂಮಿ ಎಂಬ ಅರ್ಥಗಳ ಸಂಯೋಗದಿಂದ 
ರಾಜ ಯೋಗ್ಯ ಅಥವಾ ಗುರುಯೋಗ್ಯ ಭೂಮಿ ಎಂಬ 
ಸಮೀಕರಣವನ್ನು ಗಮನಿಸಿದರೆ ಈ ಶಬ್ದದ ಚಾರಿತ್ರಿಕ 
ಮೂಲವನ್ನು. ಕ್ರಿ. ಶೆ. ೮೮೮ ರ ಬಿಳಿಯೂರಿನೆ ಗಂಗರ 
ಶಾಸನದಿಂದ ಹೆಕ್ಳುವುದಾಗುತ್ತದೆ. 


ಈ ಶಾಸನದಲ್ಲಿ "ಫೆಣ್ಣೆಗಡಜ್ಗದ' ಸತ್ಯವಾಕ್ಯ 
ಜಿನಾಲಯಕ್ಕೆ ತ್‌ ಎಣಖ್ಪುನೊಟಿು ಬತ್ತಮುಂ ತೆಟುವೊಂ' 
ಎಂದಿದೆ3 ಪೆಣ್ಣಿ ಕಡಜ್ಜ ಎನ್ನುವಲ್ಲಿ ಕಡಜ್ಸ -ಕಡಂಗ 
ಎಂಬ ಶಬ್ದಕ್ಕೆ ಕಂದಕ, ಕಾಲುವೆಯಿಂದ ಗಿಡಗಂಟಿಗಳ 
ಮಡಿಗೆ ನೀರು ಹಾಯಿಸಲು ಮಾಡಿಕೊಂಡ ಚಿಕ್ಕ ಹೆರಿ, 
ಎಂಬ ಅರ್ಥ ಕನ್ನಡ-ಕನ್ನಡ ನಿಫೆಂಟುವಿನಲ್ಲಿದೆ. ಈ 
ದೇಶ್ಯ ಶಬ್ದ ಕೈ ತಮಿಳು, ಮಲೆಯಾಳದಲ್ಲಿ "ಕಡಜ್ಜು' 
ಎಂಬ ಜ್ಞಾತಿ ಪದವೂ ಇದೆ. ಕೊಡವ ಭಾಷೆಯಲ್ಲಿ 
"ಕಡಂಗಿ' ಎಂಬ ಪದವಾಗಿ ನೀರಿಲ್ಲದ ಕಂದಕ ಎಂಬ 
ಜ್ಞಾತಿನದಪೂ ಇದೆ. ಕೊಡನ ಭಾಷೆಯಲ್ಲಿ "ಕಡಂಗಿ 
ಎಂಬ ಪದವಾಗಿ ನೀರಿಲ್ಲದ ಕಂದಕ ಎಂಬ ಅರ್ಥ ಪಡೆದಿದೆ. 
ಆದರೆ ಗ್ರಾಮೀಣರಲ್ಲಿ ಗ್ರಾಮದ ಸುತ್ತ ತೋಡಿದ 
ಹಳ್ಳಗಳಿಗೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ "ಕಡಂಗ' 
ಎಂಬ ಶಬ್ಧ ಬಳಕೆ ಆಗುತ್ತಿತ್ತು. ಕೊಡವ ಕನ್ನಡ 
ನಿಘಂಟಿನಲ್ಲಿ "ಕಡಂಗ' ಎಂಬ ಶಬ್ದವೂ ಇದ್ದು ಉದ್ದಕ್ಕೂ 


9 ನಂ.೨೯ ನಂಹಡಿ ೨ನೆಯ ಆಡ_ರೆಸ್ಲೆ ಶ್ರೀರಾನುಪುರೆ, ಮುಹಾಲಕ್ಷ್ಮೀಪುರ, ಬೆಂಗಳೂರು 
a > ಜ್ರ 


a ಕ್‌ 


1 Glossary of Important Vernacular Terms Occuring in Coorg Official Correspon- 


dence, Bangalore, 1891, P. 22 


2 ಕನ್ನಡೆ-ಕನ್ನಡ ನಿಘಂಟು ಸಂ, ;, ಕನ್ನಡ ಸಾಹಿತ್ಯ ಪರಿಷತ್ತು, ೧೯೮೫, ಪು. ೫೧೮೧ 


8 ಎಕೆ ನಂ. ೧ (ಪ), ಬಿಳಿಯೂರು ೯೬, 


॥ ಇತಿಹಾಸ ದರ್ಶನ 


೨೨.೩. 


ಕಟ್ಟ ಏರಿಸಲಾದ ಹಿಂದಿನ ಕಾಲದ ಮಣ್ಣಿನ ದಿಣ್ಣೆ 
ಎಂಬ ಅರ್ಥವಿದೆ. ಹಾಗೆ ನೋಡಿದರೆ ಬುಡದಲ್ಲಿ 
ಕಂದಕನಿರುವ ಮಣ್ಣಿನ ದಿಬ್ಬ ಎಂಬ ಅರ್ಥ ಇಂದೂ 
ಕೊಡಗಿನಲ್ಲಿ ಕಾಣುವ ಕಡಂಗಗಳ ಸ್ವರೂಪದಿಂದ ವಿದಿತ 
ವಾಗುತ್ತದೆ. ಇಷ್ಟೆಲ್ಲ ವಿವರಣೆಯ ಅಗತ್ಯವೆಂದರೆ ಈ 
ಪನ್ಯ ಜಮೀನುಗಳಿಗೆ ರಕ್ಷಣಾರ್ಥವಾಗಿ ಈ ಕಡಂಗಗಳು 
ಪ್ರಾಚೀನೆ ಕಾಲದಿಂದಲೂ ನಿರ್ಮಿತವಾಗುತ್ತಿದ್ದು ದೇ 
ಆಗಿದೆ. ಹಾಗಾಗಿ ೧೦ನೇ ಶತಮಾನದಲ್ಲಿ ಬಿಳಿಯೂರಿನ 
ಜಿನಾಲಯ "ಪೆಣ್ಣೆ ಗಡಜ್ಗ'ದ ನಡುವೆ ಇದ್ದಿರಬೇಕು. 
ಅಂದರೆ ಸುತ್ತಲೂ ಕಡಂಗದ ರಕ್ಷಣ ಸಹಿತವಾಗಿ ಪನ್ಯದ 
ವಿಶಾಲ ಕೃಷಿ ಭೂಮಿ ಇದ್ದು, ಜಿನಾಲಯಕ್ಕೆ ದತ್ತಿ 
ಬಿಟ್ಟಿದ್ದ ಕಾರಣ ಪೆಣ್ಣಿಗಡಜ್ಞದ ಜಿನಾಲಯು' ಎಂದು 
ಹೆಸರಿದ್ದಿರಬೇಕು. 


ಕೊಡಗಿನ ಏಳುಸಾವಿರ ಸೀಮೆಯವನ್ನು ವೀರ 
ಕೊಂಗಾಳ್ವ ಜೀವನ ಆಶ್ರಿತ ಕವಿಯೂ ಎನ್ನಲಾದ 
ಕ್ರಿ. ಶ. ೧೧೨೦ ರ ವರಾಕ್ರಿಕಕವಿಯ ತನ್ನ 
"ಚಂದ್ರ ನಾಥಾಷ್ಟ' ಕದಲ್ಲಿ "ಪೆಣ್ಣೆಂಗಡಲ ಪುರವರಾಧೀಶ್ವರ 
ಚಂದ್ರನಾಥಾ' ಎಂದು ಸ್ತುತಿಸಿರುವಲ್ಲಿ ಬರುವ ಶಬ್ದ 
“ಫೆಣ್ಣೆ ಂಗಡಲು' ಗಮನಾರ್ಹವಾಗಿದೆ. ಬಹುಶ: ಪನ್ಯ 
ಜಮೀನಿನ ನೆರೆಯಲ್ಲಿದ್ದ ವಿಶಾಲ ಕೆರೆಯ ಕಾರಣ ಆ 
ಹೆಸರು ಬಂದು ಅಲ್ಲಿದ್ದ ಸನ್ಯ ಜಮೀನಿನ ಅಸ್ತಿತ್ವ 
ವನ್ನೂ ಸೂಚಿಸಿದಂತಿದೆ. 


ಕ್ರಿ. ಶ. ೧೩೭೧ರ ಪಾಲೂರು ಶಾಸನದಲ್ಲಿ* 
"ನಾಲು ಮುತ್ತಾ ಮಯ್ಯಾಳುಮುಂ' ಎಂಬ ಪದಪುಂಜ 
ವಿದೆ. ಅದು ಕೊಡಗಿನ ಸಂದರ್ಭದಲ್ಲಿ ಮಯ್ಯಾಲ್ಲಾ 
ಮುಯ್ಯಾಳು ಎಂಬ ರೂಪ ಪಡೆಯುತ್ತದೆ. ರಾಜರು 
ನೀಡಿದ ಸವಲತ್ತಿನ ಕಾರಣ ಅವರ ಪನ್ಯ ಜಮೀನಿನಲ್ಲಿ 
ಬಿಟ ಯಾಗಿ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೆಲಸ ಮಾಡುವ 
ಪದ್ಧತಿ ಇತ್ತು. "ಮುಯ್ಯಾಳು' ಎಂದರೆ ವಿನಿಮಯ 


4 Neelakanta Sastry: A History 
ಕಿ. ಶ. ೧೫೪೨-೬೪ ರ ಅವಧಿಯಲ್ಲಿ 
(ಶಬ್ದ) ಇವೆ, 

5.1 7. Mahalingam : 
Madras, 1975, p. 10 


೨೨೪ 


of South India, 
ತಂಜಾವೊರನ್ನಿ . ಗೆದ್ದ ರಾಮರಾಜನಿಗೆ ಇತ್ತ ಉಡುಗೊರೆಗಳಲ್ಲಿ “ಕೆಳಂಜು'ಗಳು 
ಅದಾಗಿ ಈ ಶಾಸನದ ಕಾಲ ಕ್ರಿ. ಶ. ೧೩೭೧ ಕ್ಕಿಂತ ಹಿಂದೆಸಾಗದು. 

Administration 


ಸಹಾಯದ ದುಡಿಮೆ ವಿನಾ ಪ್ರತಿಫಲಾಪೇಕ್ಷೆಯ ಕೆಲಸ 
ವಲ್ಲ ಎಂಬುದು ಗ್ರಾಮೀಣ ಕೃಷಿಕರಲ್ಲಿ ಇಂದೂ 
ಪ್ರಚಲಿತವಿರುವ ರೂಢಿಯಾಗಿದೆ. ಅಂದರೆ ಇಂತಹ 
ಒಂದು ಪದ್ಧತಿ ಕೊಡಗಿನ ಪನ್ಯ ಜಮೀನುಗಳಲ್ಲಿ ೧೪ನೇ 
ಶತಮಾನದಲ್ಲಿತ್ತು ಎಂಬ ಸೂಚನೆ ದೊರೆಯುತ್ತದೆ. 
ಕ್ರಿ. ಶ. ೧೪೭೦ರ ವಿಜಯನಗರ ಕಾಲದ ಶಾಸನದಲ್ಲಿ 
ಹೊಲೆಯರು ವೀರ ಬಣಜರ ಕೈಕೆಳಗೆ ಹೀಗೆಯೇ 
ಅವಲಂಬಿತ ಆಳುಗಳಾಗಿ ಕೆಲಸ ಮಾಡುತ್ತಿದ್ದ ಬಗ್ಗೆ 
ಸೂಚನೆ ಇದೆ." ಅಂದರೆ ಮೇಲಿನ ಪದ್ಧತಿಯ ಒಂದು 
ಸಂವಾದಿ ರೂಪನಿನೆಫಿಸುತ್ತದೆ. ಕೊಡಗಿನ ಕೆಂಬಟ್ಟಿ, 
ಮಾರಂಗಿ, ಕುಕ್ಳ, ಯೆರವ ಇತ್ಯಾದಿ ದಲಿತ ವರ್ಗದ 
ಕೃಷಿಯಾಳುಗಳಲ್ಲಿ ಈ "ಮುಯ್ಯಾಳು' ಹೆಚ್ಚು ಪ್ರಚಲಿತ 
ದಲ್ಲಿವೆ. ಕಾರಣ ರಾಜರ ಕಾಲದಲ್ಲಿ ಪನ್ಯದ ಆಳು 
ಗಳಾಗಿ ಕೆಲಸ ಮಾಡಿದವರ ವಂಶೀಕರಾಗಿದ್ದಾರೆ. 


ಕ್ರೈ; ಶ. ೮೮೮ರ ಬಳಿಯೂರು, ಕ್ರ. ಶ, ೯೭೮ರೆ 
ಪೆಗ್ಗೂರು ಗಂಗರ ಶಾಸನಗಳಲ್ಲಿ "ಮಯ್ಹಾಮುರಿಗರುಂ' 
ಎಂಬ ಶಬ್ದವಿದೆ. ರೈಸರು ಐದು  ದಾಮರಿಗರು 
ಎಂದು ಅರ್ಥೈಸಿದ್ದಾರೆ. ದಾಮರಿಗೆ ಎಂದರೆ ಭಟ, 
ಯೋಧೆ ಎಂಬುದು ಕನ್ನಡ-ಕನ್ನಡ ನಿಘೆಂಟುವಿನ 
ಅರ್ಥವಾಗಿದೆ. "ದಾಮ' ಎಂದರೆ "ಹೆಗ್ಗ' ಎಂದು ಅರ್ಥ 
ವಿರುವ ಹಿನ್ನೆಲೆಯಲ್ಲಿ ದನಗಾಹಿ ಮನೆಮಕ್ಕಳು, ಕೃಷಿ 
ಆಳುಗಳು ಎಂದೂ ಅರ್ಥಬರುವಂತಿದೆ. "ಎಣ್ಣುನೂರು 
ಭತ್ತ' ಅಂದರೆ ೮೦೦ ಭಲ, ಕೃಷಿ ಭೂಮಿಗೂ 
ಅವರು ಕಾಪುಮರಕ್ಷಿಸುವ ಹೊಣೆ ಹೊರಬೇಕಿತ್ತು. ಈ 
ಪ್ರಮಾಣದ ಭಟ್ಟಿಗದ್ದೆ ವಿಶಾಲನಾದ ಕೃಷಿ ಗದ್ಜೆಯೇ 
ಹಾದು. 


ಕ್ರ. ಶ. ೧೧೭೫ರ ನಂದಿಗುಂದ ಶಾಸನದ "ಬಿಟ್ಟಿ 
ಬೆಸೆ', ೧೩ನೇ ಶತಮಾನದ ಗೋಣಿಮರೂರು ಶಾಸನದ 
"ಬಿಟಿ ಯಿಂನಿಷ್ಟು' ಎಂಬ ಶಬ್ದಗಳು ಚೆಂಗಾಳ ರ ಕಾಲದ 


London 1955, p. 315 ರೀತ್ಯ 


and Social life under Vijayon agar 


ಇತಿಹಾಸ ದರ್ಶನ 


ಪನ್ಯದ "ಮುಯ್ಯಾಳು'ತನ ಸೂಚಿಸಬಹುದು. ಬಹುಶಃ 
ಹಾಲೇರಿ ರಾಜರ ಕಾಲದಲ್ಲಿ ಜನರು ಹೆಚ್ಚಾಗಿ ಚಿಕ್ಕ 
ಹಿಡುವಳಿಗಳನ್ನು ಯಾವ ಪ್ರತಿಫಲವನ್ನು ಪಡೆಯದೆ 
ಉಚಿತ ದುಡಿದು ಬೇಕಿದ್ದಷ್ಟು ಮಾತ್ರ ಬೆಳೆಮ ಜೀವಿಸು 
ತ್ತಿದ್ದರು. ಇಲ್ಲಿನ ದುಡಿಮೆಗೆ ಇಟ್ಟಿ ಬಿಟ್ಟ ಚಾಕರಿ್‌ 
ಎಂದು ಹೇಳುತ್ತಿದ್ದರು. ಇಂದು ಗಾದೆಯ ರೂಪದಲ್ಲಿ 
ಆ ಶಬ್ದ ಬಳಕೆಯಲ್ಲಿದೆ. ಅಂದರೆ ಈ ಶಬ್ದ "ಮುಯ್ವಾಳು' 
ತನದ ಒಂದು ರೂಪವಾಗಿದೆ ಎನ್ನಬೇಕು. 


ಚೆಂಗಾಳ್ವರ ಕ್ರಿ. ಶ. ೧೨೭೮ರ ನಿಡುತ ಶಾಸನದಲ್ಲಿ 
"ದೇವರ ಹಿಂದಣ ಪರೆಯಗದ್ದೆ' ಎನ್ನುವುದು ಪನ್ಯದ 
ವಿಶಾಲರೂಪದ ಗದ್ದೆ ಎಂಬ ಸೂಚನೆ ನೀಡುತ್ತದೆ. 
ಶಾಸನದ ಉಳಿದ ವಿವರಗಳು ಅದಕ್ಕೆ ಇಂಬುಕೊಡು 


ವಂತಿದೆ. ಜೆಂಗಾಳ್ವರ ನಂತರ ಹಾವೇರಿ ಅರಸರ ಕಾಲ 


ದಲ್ಲಿ ಈ ಪನ್ಯದ ವ್ಯವಸ್ಥೆ ಕ್ರಮಗೊಂಡು ವಿಕಾಸವಾದ 
ಸ್ವರೂಪವನ್ನು ತೋರುತ್ತದೆ. ಆಂಗ್ಲರ ಕಾಲದಲ್ಲಿಯೂ 
ವ ವ್ಯವಸ್ಥೆ ಮುಂದುವರಿದರೂ ಖಾಸಗಿ ಒಡತನಕ್ಕೆ 
ಅಂದರೆ ಕೊಡವ, ಗೌಡ ಜನಾಂಗಗಳಿಗೆ ಹಂಚಿದಂತೆ 
ಕಾಣುತ್ತದೆ. ಕೆಲವರು ಗದ್ದೆಗಳನ್ನಾಗಿಯೆ ಉಳಿಸಿ 
ಕೊಂಡರೆ ಇನ್ನು ಕೆಲವರು ತೋಟಗಳನ್ನಾಗಿ ಪರಿವರ್ತಿಸಿ 
ದ್ಹಾರೆ. ಆದರೆ ಅವಕ್ಕೆ ಪನ್ಯ ಜಮೀನು ಎಂಬ ಹೆಸರು 
ಮಾತ್ರ ಉಳಿದಿದೆ. ರಾಜರ ಕಾಲದಲ್ಲಿಯೂ ಪನ್ಯದ 
ಜಮೀನುಗಳನ್ನು, ತಮಗೆ ಸಲ್ಲಿಸಿದ ಸೇವೆಯ ಕುರುಹಾಗಿ 
ಕೊಡಗಿನ ಜನರಿಗೆ "ಜಮ್ಮ' ಭೂಮೀ ಅನ್ಯರಿಗೆ 
ಯಾವುದೇ ಬಗೆಯಲ್ಲಿ ವರ್ಗಾಯಿಸಲು ಬಾರದೆ ವಂಶ 
ಪಾರಂಪರ್ಯ ಅನುಭವಿಸುವ ಕೃಷಿ ಭೂಮಿ, ಜನ್ಮಸಿದ್ಧ 
ಹಕ್ಕಿನ ಭೂಮಿಯಾಗಿ ನೀಡಲಾಗಿದ್ದು ಅಂತಹವರ 
ವಂಶೀಕರು ಇಂದು ಇದ್ದಾರೆ. 


ಪನ್ಯಗಳಿರುವ ನೆಲೆಗಳು 


ಹಾವೇರಿ ಅರಸರ ಕಾಲದಲ್ಲಿ ಅವರಿಗೆ ಸಂಬಂಧಿಸಿ 
ದಂತೆ, ಶುರು ಪನ್ಯವಾಗಿ ಕುಟ್ಟಿದ ಪನ್ಯ, ನಡುಪನ್ಯವಾಗಿ 
ಅರಮೇರಿ ಪನ್ಯ, ಕೊನೆ ಪನ್ಯವಾಗಿ ಅಪ್ಪಂಗಳ ಪನ್ಯ 
ವಿತ್ತು. ಕುಟ್ಟಿದ ಪನ್ಯ ಹಾವೇರಿ ಅರಸರ ಕಾಲಕ್ಕೆ 


ಕಿತ 


ವ್ಯವಸ್ಥೆ ಗೊಂಡಿದ್ದರೂ, ಸನಿಹದ ನಾಗರೆಹೊಳೆ- 
ಕುಂತೂರು ಹಾಗು ಹೈಸೊಡ್ಲೂ ರಿನ ಶಾಸನಗಳು ಆ 
ನೆರೆಯಲ್ಲಿವ್ದ ಪನ್ಯ ಗದ್ದೆಯ ಒಂದು ಸ್ವರೂಪವನ್ನೂ 
ಸೂಚಿಸುವಂತಿವೆ. ಚೆಂಗಾಳ್ವರು ಆ ನೆಲೆಯಲ್ಲಿ ಆಳಿದ 
ಕಾರಣ ಅವರ ಕಾಲದಲ್ಲಿಯೂ ಅಂತಹ ಗದ್ದೆಗಳ 
ನಿರ್ವಹಣೆ ಆಗಿರಬೇಕು. ಹಾವೇರಿ ಅರಸರಿಗೆ ಆ ಹಿನ್ನೆಲೆ 
ತಿಳಿದಿದ್ದ ಕಾರಣ, ಮಡಿಕೇರಿ, ಹಾಲೇರಿ ರಾಜಧಾನಿ 
ಮಾಡಿಕೊಂಡು ಕುಟ್ಟಿ ಪನ್ಯವನ್ನು ಶುರುಪನ್ಯವಾಗಿ 
ಪರಿಗಣಿಸಿ ನಿರ್ವಹಿಸಿರಬೇಕು. ಅಲ್ಲಿಂದ ಕಕ್ಕಬ್ಬೆ ಬಳಿ 
ನಾಲ್ಲಾಡು ಅರಮನೆಗೆ ಬರುವಲ್ಲಿ ಮಧ್ಯನೆಲೆ ಅರಮೇರಿ 
ಆಗಿ ಅದು ನಡು ಪನ್ಯವನ್ಮಾಗಿಸಿರಬೇಕು. ಮಡಿಕೇರಿ 
ಬಳಿ ಅಪ್ಪಂಗಳ ಉತ್ತರ ಕೊಡಗಿನ ಪಶ್ಚಿಮ ತುದಿಯಾಗಿ 
ಅಲ್ಲಿನ ಪನ್ಯವನ್ನು ಕೊನೆನನ್ಯ ಎಂದಿರಬೇಕು. ಜೊತೆಗೆ 
ವ್ರ ಪನ್ಯಗಳು ರಾಜರು ಹಾಗು ಆಡಳಿತದ ಅನುಕೂಲ 
ಕ್ಕಾಗಿ ಯೂ ಇದ್ದಂತಹವಾಗಿದ್ದು ವು. 


ಕುಟ್ಟ, ತೈಲ, ಕುರ್ಚಿ, ಮಂಚಳ್ಳಿ, ಬಿಳಿಯರು 
ಬೆಸಗೂರು, ಕೈಕೇರಿ, ಅಮ್ಮತ್ತಿ » ವೀರರಾಜಸೇಟಿ 
ಅರಮೇರಿ, ಮಲ್ಲಂಭಟ್ಟಿ, ಕಳತ್‌"ಮಾಡು, ಬೇತ್ರಿ 
ಮುರ್ನಾಡು, ಕಗ್ಗೋಡ್ಲು » ಕುಂಜಿಲ, ಮಾರಂಬಜೆ 
ಪನ್ಯ, ನೆಲಜಿ ಅಪ್ಪಂಗಳ ಪನ್ಯ, ಹಾಲೇರಿ, ಗಾಳಿಬೀಡು, 
ಗರ್ವಾಲೆ. ಮಾದಾಪುರ, . ಬಿಳಿಗೇರಿ, ಸಿರಂಗಾಲ, 
ನಾಕೂರು, ಹೆರವನಾಡು, ಬೆಟ್ಟಿಗೇರಿ, ಗರಗಂದೂರು, 
ನಂಜರಾಯಪಟ್ಟಣ, ಉಲುಗುಲಿ, ಹರದೂರು, ಕೆಳಕೇರಿ , 
ನಿಡುಗಣಿ, ಸಿದ್ದನಬಾಣೆ ಇತ್ಯಾದಿ ಪನ್ಯಗಳ ಹೆಸರು 
ಸದ್ಯಕ್ಕೆ ಲಭ್ಯವಾಗಿವೆ. ಈಗ ಇವುಗಳಲ್ಲಿ ಕೆಲವು ಮಾರಿ 
ಹೋಗಿವೆ. ಡಿ. ಎನ್‌. ಕೃಷ್ಣಯ್ಯನವರ "ಕೊಡಗಿನ 
ಇತಿಹಾಸ' (ಪು. ೩೪೪) ಕೃತಿಯಲ್ಲಿ ಪನ್ಯಗಳ ಸಂಖ್ಯೆ 
೨೪ ಎಂದಿದೆ. ಇನ್ನೊಂದೆಡೆ ೫೪ ಎಂದಿದೆ. ಬಹುಶಃ 
ರಾಜರ ನೇರ ಆಡಳಿತಕ್ಕೆ ೨೪ ಪನ್ಯಗಳು ಒಳಪಟ್ಟಿದ್ದಿರ 
ಬೇಕು. ಇನ್ನು ಕೆಲವು ರಾಜರೇ ತಮಗೆ ಯುದ್ಧ ಗಳ 
ಸಂದರ್ಭಗಳಲ್ಲಿ ಸಹಾಯ ಮಾಡಿದವರಿಗೆ ಫೀಡಿದ್ದಿರ 
ಬೇಕು. 


6 ವಿ. ಮಾ. ಮುತ್ತಣ್ಣ ಕೊಡನ ನಿಘಂಟು, ಬೆಂಗಳೂರು, ೧9೮3 ಪು. ೧೬೮, 


ಇತಿಹಾಸ ದರ್ಶನ 


[29] ೨೨೫ 


ಪನ್ಯ ಜಮೀನುಗಳ ಲಕ್ಷಣಗಳು 

ಪನ್ಯ ಜಮೀನುಗಳು ಸಾಮಾನ್ಯವಾಗಿ ಒಳ್ಳೆಯ 
ಫಲವತ್ತಿನ ಜಮೀನುಗಳಾಗಿದ್ದವು. ನೀರು ತಡಕಟ್ಟಿದ 
ನೀರಾವರಿ ಸೌಕರ್ಯ ಹೊಂದಿದ್ದವು. ಇವು ಬಹಳ 


ವಿಶಾಲವಾದ ಗಜ್ಜೆಗಳಾಗಿವೆ, ನೆರೆಯಲ್ಲಿ ತೋಡು 
ಅಥವಾ ಕೆರೆಗಳು, ಗೆರೆಕಾಡು ಹಾಗು ಬಾಣಿಜಾಗ 
ಹೊಂದಿರುವಂತಹವು, ಸಾಮಾನ್ಯವಾಗಿ ಭದ್ರಕಾಳಿ, 


ಭಗವತಿ, ಪನ್ನಂಗಾಲತ್ತಮ್ಮೆ ದೇಸರ ಕಾಡು, ದೇವರ 
ನೆಲೆ ಅಥವಾ ಮಠಗಳನ್ನು ಹೊಂದಿರುತ್ತವೆ. ಸಹಜ 
ವಾಗಿ ಜಮೀನಿನ ನೆರೆಯಲ್ಲಿ ಕೃಷಿಯಾಳುಗಳ ವಸತಿ 
ಇರುತ್ತದೆ. ವಿಶೇಷತಃ ಕೆಂಬಟ್ಟಿಗಳು ಮೂಲನಿವಾಸಿ 
ವರ್ಗದವರಾಗಿ ಇವುಗಳಲ್ಲಿ ಹೆಚ್ಚು ನೆಲೆ ಹಾಗು ಸಂಖ್ಯೆ 
ಗಳಲ್ಲಿ ಇರುವುದುಂಟು. ಖಾಸಗಿ ಪನ್ಯಗಳಾದರೆ 
ಮನೆತನದ ಹಿರಿಯರ ಸ್ಮಾರಕ ಕಟ್ಟಡವಾದ ಕ್ಸ ಮಡ 
ಗಳನ್ನು ಹೊಂದಿರುತ್ತವೆ. ದೇವರ ಕಾಡುಗಳು 
ಕೆಕೆಯಲ್ಲಿರುತ್ತವೆ. ಐನ್‌ಮನೆ, ಕಲ್ಲು ಜೋಟಿಗಳು 
ಕೆರೆಗಿರುತ್ತವೆ. ಈ ಗದ್ದೆಗಳಲ್ಲಿ ಸಾಮಾನ್ಯವಾಗಿ ಬಿಳಿ 
ಭತ್ತ, ಕರ್ತೆ (ಕೆಂಬತ್ತಿ ಭತ್ತ) ಲೆಳೆಯಲಾಗು 
ತೃದೆ. 


ಪನ್ಯ ಜಮೀನಿನ ನಿರ್ವಹಣೆಯ ಉದ್ದೇಶೆಗೆಳು? 

೧ ಸೇನೆಯು ಯುದ್ಧಕ್ಕೆ ಹೋಗುವಲ್ಲಿ ಅಥವಾ ಗಡಿ 
ಕಾಯಲು ಹೋಗುವಲ್ಲಿ ಪನ್ಯ ನೆಲೆಗಳು ಹಾದಿಯ 
ತಂಗುದಾಣವಾಗಿರುತ್ತಿದ್ದುವು. ಸೈನ್ಯವು ಮಡಿಕೇರಿ 

ಯಿಂದ ಹೊರಟರೆ ಮೊದಲು ಅಸ್ಪಂಗಳ ನನ್ಯ 
ನಂತರ೮ ಮೈಲಿ ದೂರದ ನಾಪೊಕ್ಗು ನೂರಂಬಡೆ 
ಪನ್ಯ ನಂತರ ಕುಂಜಲ ಪನ್ಯನಾಗಿ ನಾಲ್ಕನೇ 
ಪನ್ಯ ನಾಲ್ದಾಡು ಅರಮನೆ ಬಳಿ ಸಾಗು 
ತ್ರಿ ತ್ತು. 

೨ ಬಂದ ಸೈನ್ಯಕೆ, ಅನ್ನ ಬೇಯಿಸಿ ಊಟ ಹಾಕುವ 
ವ್ಯವಸ್ಥೆಗೆ ಪನ್ಯ ಗದ್ದೆಯ ಭತ್ತ ಅಣೆಯಾಗಿರು 
ತ್ತಿತ್ತು. ಇಂತಹ ಪನ್ಯದ ಪಾರು ಪತ್ಯೆಗಾರರಾಗಿ 
ಕೊಡವರ ಕೆಲವು ಮನೆತನೆಗಳನರು ಇದ್ದರು, 


ದಿವಾನನ ನಂಶೀಕರು) 


೨೨೬ 


ಆಯಾ ಪ್ರದೇಶಗಳೆಗೆ ಅಲ್ಲಿನು ನಾಯಕ ಮನೆತನ ' 


ಗಳು ಪಾರುಸತ್ಯಗಾರರಾಗಿ ನೇಮಕವಾಗುತ್ತಿ 
ದ್ಹುವು, 


೩ ಕಕ್ಕಬ್ಬೆ ಇಳಿಜಾರಿನಿಂದ ಮಡಿಕೇರಿ ಕಡೆ ಈಗಲೂ 
ಇರುವ ಕೊಂಕಣಿಗಳ ಪೂರ್ವಜರು ರಾಜರ ಈ 
ಕ್ಯಾಂಪುಗಳಿಗೆ ಪನ್ಯ ಗಡ್ಡೆಯ ಭತ್ತದಿಂದ 


ಅವಲಕ್ಕಿ ಮಾಡಿಕೊಡುತ್ತಿ ದ್ದರು. ಗಡಿ 
ಕಾಯುವವರಿಗೆ ಬರಿ ಅವಲಕ್ಕಿ ಮಾತ್ರ ಒದಗಿಸ 
ಲಾಗುತ್ತಿ ತ್ತು ¥ 

ಪನ್ಯದ ಬಗೆಗಳು 


ಅರಮನೆ ಪನ್ಯಗಳು ರಾಜರೆ ಖಾಸಗಿ ಕೃಷಿ 
ಭೂಮಿಗಳಾಗಿ ಅರಮನೆಯ ಅಶನ ವ್ಯವಸ್ಥೆ ಹಾಗು 
ನಿರ್ವಹಣೆಗೆ ಯುದ್ಧದ ಸೈನಿಕರ ಅಶನ ವ್ಯವಸ್ಥೆ ಗೈ 
ಗಡಿಕಾವಲಿನವರ ಅನಲಕ್ಕಿ ಸರಬರಾಜು ವ್ಯವಸ್ಥೆ ಗೆ 
ಬಾಧ್ಯವಾಗಿದ್ದುವು. 


ಸೇವಾನುದಾನ ಪನ್ಯಗಳು ಪಾರುಪತ್ಯಗಾರರು 
ಹಾಗು ಯುದ್ಧದಲ್ಲಿ ಶೌರ್ಯ ತೋರಿದವರಿಗೆ ನೀಡಲಾಗು 
ತ್ತಿದ್ದ ಜಮೀನುಗಳಾಗಿ ಕಾಣ ಬರುತ್ತವೆ. ಧಾರ್ಮಿಕ 
ದಾನ ಪನ್ಯಗಳು, ಮಠದಲ್ಲಿ ನಡೆಯುವ ದಾಸೋಹಕ್ಕೆ 
ಅನ್ನೆಸತ್ರಗಳ ನಿರ್ವಹಣೆಗೆ ಬಳಕೆಯಾಗಿದ್ದಂತೆ ಕಾಣ 
ಬರುತ್ತದೆ. 


ಕುಂಜಲ ಗ್ರಾಮದ ಪನ್ಯದಲ್ಲಿ ರಾಜರ ಕಾಲದಲ್ಲ 
ಮಂಡಿರ ಮನೆತನದವರು ನಂತರ ಅಪ್ಪಾರೆಂಡ ಮನೆತನದ 
ನರು ನಿರ್ವಹಿಸಲು ಬಂದರು. ನೆಲಜಿ ಪನ್ಯಕ್ಕೆ 
ಮಂಡಿರ ಆವರು ನಿರ್ವಹಣೆಗೆ ನಿಂತ ಮೇಲೆ ಕೈ ಕೇರಿ 
ಪನ್ಯದ ನಿರ್ವಹಣೆಗೆ ಕೊಡಂದೇರ ಮನೆ ತನದವರು 
ನಿಂತರು. ಕುಂಜಿಲದಲ್ಲಿ ೮೦೦ ಭಟ್ಟಿಗದ್ದಿ ಪನ್ಯವಿದೆ. 


ಕಳತ ಮಾಡುವಿನ ಕೊಲ್ಲೀರ ಮನೆತನದವರು 
ರಾಜತ ಕಾಲಕ್ಕೆ ಸಲ್ಲಿಸಿದ ಸೇವೆಗಾಗಿ ನೀಡುತ್ತಿದ್ದ ಜಮ್ಮ 
ಅಧಿಕಾರ-ಕೊಲ್ಲು ಕೊಲ್ಲಾಮ ಇವುಗಳಲ್ಲಿ ಆರಿಸಿ 


7 ಈ ಅಂಶಗಳನ್ನು ನಿಳಿಸಿದನರು ಕಕ್ಕೆಟೆಯ ಶ್ರೀ ಅಪ್ರಾರಂಡ ಎನ್‌. ಕರುಂಬಯ್ಯ (ಪನ್ನ ನಿರ್ನಹೆಣೆಕಾರರ ಬೋಪು 


ಇತಿಹಾಸ ದರ್ಶನ 


ಕೊಂಡಿದ್ದು ಆಧಿಕಾರವಂತೆ. ಜೊತೆಗೆ ಹಾವೇರಿ ಆರಸರು 
ವನ್ಯ ಭೂಮಿಯನ್ನು ನೀಡಿದರಂತೆ. ಪನ್ಯತ್‌ ಅರ 
ಮನೆಯೂ ಇತ್ತು, 3 ಯುದ್ಧ ಕೈ ಅಚ್ಚೋಣ 
ಅಚ್ಚಯ್ಯ (ಮನೆತನದ ವೀರ) ಹೋಗಿ ಸೇ ಸಲ್ಲಿಸಿದ್ದೆ 
ಆಂಗ್ಲರ ಕಾಲದಲ್ಲಿಯೂ ಪನ್ಯ ದೊರಕಿತು. 
ಇವರ. ಮನೆಗೆ ಸ ಪನ್ಯತ್‌ ಮನೆ ನು ಪ್ಲಿವುದುಂಟು. ಇವರಿಗೆ 
೪ ಸಾವಿರ ಭಟ್ಟಿ ಗದ್ಜೆಯಾಗಿ ಬಂದಿದೆ. ಅಚ್ಚ ಫ್ಸಯ್ಯುನ 
ಕೈನುಡವೂ ಇಡೆ ಪೂರ್ವದಿಂದಲೂ ಬಂದಂತೆ ಕಲ್ಲು 
_ ಬೋಟಿಗೆ ಕಣದ ಕಾಲದಲ್ಲಿ ಬನದ ಕೋಡುಗಳನ್ನು 
ಹುಲ್ಲಿನಿಂದ ಮಾಡಿ ಸಿಗಿಸಿ ದಾನ ನೀಡಿ ಆಚರಣೆಗಳನ್ನು 
ನಡೆಸುತ್ತಾರೆ... ಇವರ” ಈ ಭೂಮಿಗೆ ಸೇರಿದಂತೆ 
ಐಯ್ಯಸಪ್ಪ ದೇವರ ಕಾಡು ಇನೆ. ಐನ್‌ ಮನೆಯೂ 
ಇದೆ. ಈ ಗದ್ದೆಗೆ ಸಂಬಂಧಿಸಿದಂತೆ ಕೆಂಬಟ್ಟಗಳ ದೇವರ 
ಕಾಡು ಕಡಂಗ ಸಹಿತವಾಗಿ ಇದೆ. 


ರಾಜರ ಕಾಲದಲ್ಲಿ ಬಾ ಹ್ಮ! ಣರಿಗೂ ಪನ್ಯ ಜಮೀನು 
ಗಳನ್ನು ನೀಡಲಾಗಿತ್ತು ಎಟಿ ಉದಾಹರಣೆ ಆಗಿ 
ಪನ್ಯದ ಕರಣಿಕ ಲಕಿ ಕ್ಷ್ಮಿನಾರಾಯಣ ಇದಾ ನೆ; ಕೈಳಕೇರಿ 
ನಿಡುಗಣಿಯ ಅರಮನೆ ಪ ಪಳತಕ್ಕ ತಿನ್ಮುಪ್ಪುಯ್ಮ ಅವರಿಗೆ 
ಪನ್ಯ ನೀಡಲಾಗಿದ ಬಗ್ಗೆ ಅವರ ಪತ್ತಿ "ನೇವಮ್ಮನವಂಗೆ 
ಪನ್ಯದ ದೇವಮ್ಮನೆಂಬ ಹೆಸರಿದ್ದು ಕೆಡತವೇ ಇಡೆ. 


ಮಲ್ಲಂಬಟ್ಟಿ ಪನ್ಯವು ಬಲ್ಲ ಚಂಡ ಮನೆತನಕ್ಕಿದೆ. 


ರಾಜರ ಕಾಲಕ್ಲೆ ದವಸ ಧಾನ್ಯಗಳನ್ನು ಬೆಳೆದು ಅರ 
ಮನೆಗೆ ಕಳುಹಿಸಲು ಇವರನ್ನು ನಿಯೋಜಿಸಿದ್ದಂತೆ 
ತೋರುತ್ತದೆ. 


ಆನೆ ಬೆಪ್ಪುನಾಡು ಅರಮೆರಿಯಲ್ಲಿ ೨೦೦ ಭಟ್ಟ, 
ಪನ್ಯ ಭೂಮಿ ಕೆಂಬಟ್ಟಿ ಹರಿಜನರಿಗೂ ಇದ್ದು. ಅದಕ್ಕಾಗಿ 
ಅವರನ್ನು ಪನ್ಯ ಹೆರಿಜನರೆನ್ನುತ್ತಿ ದ್ದರು. ರಾಜರ ಕಾಲ 
ದಲ್ಲಿ ಅದಕ್ಕಾಗಿ ನೀಡಿದ್ದ ವಡಿ ಕತ್ತಿ ಹಾಗು ಕ್ರಿ. ಶ. 
೧೮೧೭ರ ನಿರೂಪ ಕೆಂಬಟ್ಟ ಬಾಳೆಕುಟ್ಟಿ ಮನೆತನದವ 
ರಲ್ಲಿದೆ. ಆದರೆ ರಾಜರ ನಂತರ ಆ ಭೂಮಿಯನ್ನು 

8 ಈ ಮಾಹಿತಿಯನ್ನು ನೀಡಿದನರು ಕೊಡಗು 
ಸಂಪತ್‌ಕುಮಾರ್‌ ಅನರು 


" ಇತಿಹಾಸ ದರ್ಶನ 


ದೇವಾಲಯ ದತ್ತಿ ನಿಧಿ ಸ 


ವಿತರಣೆ ಮಾಡಿದರೆನ್ನಲಾಗಿದೆ. ಇದಲ್ಲದೆ ಅರಮೇರಿಗೆ 
ಪ್ರತ್ಯೇಕವಾಗಿ ೫೦೦ ಭಟ್ಟಿ ಪನ್ಯ ಭೂಮಿ ಇದೆ. 


ಗರ್ವಾಲೆಯಲ್ಲಿ ರೈತರು ರಾಜರ ಆಶ್ರಿತ 
ಕುಳಗಳಾಗಿದ್ದರು. ಜಂಮ, ಉಂಬಳಿ ಪನೈ ಭಾಗಗಳನ್ನು 
ಸಲ್ಲಿಸಿದ ಸೇವೆಗಾಗಿ ಪಡೆದರು. ಇಂದು ಪನ್ಯ ಜಮೀನಿನ 
ಕೆಲವಷ್ಟು, ಭಾಗಳನ್ನು ಗರ್ವಾಲೆ ಶಾಲೆಗೆ ಬಿಟ್ಟು 
ಕೊಟ್ಟಿದ್ದಾರೆ. ಕೋಲಾಟದ ಮಂದಿ (ಮೈದಾನ) 
ಗೆಂದು ಎಲ್ಲ ಸೇರಿ ಒಟ್ಟು ೧೫೦ ಎಕೆರೆ ಬಿಟ್ಟು ಕೊಟ್ಟಿ 
ದ್ವಾರಿ, 


ಮಠಗಳಿಗೆ ಇದ್ದ ಪನ್ಯಗಳು 
ನಿರ್ವಹಿಸಲ್ಪಡುತ್ತಿದ್ದಂತೆ ತೋರುತ್ತ ದೆ. 


ಅಲ್ಲಿನವರಿಂದಲೇ 


ಸನ್ಯ ಜಮೀನಿನ ಕೆಲಸದಾಳುಗಳು : 


ರಾಜರ ಸ್ವಂತ ಭೂಮಿಯಾಗಿ ರಾಜರ ಪನ್ಯ 
ಅಥವ ಅರಮನೆ ಭೂಮಿ ಇರುತ್ತಿತ್ತು. ಇದರಲ್ಲಿ 
ದುಡಿಯುತ್ತಿದ್ದವರು ಜಮ್ಮದಾಳುಗಳು, ಕೃಷಿಯಾಳು 
ಗಳು, ಅಸ ಶಿ ಅಥವಾ ಬುಡಕಟ್ಟಿನ ಜನೆರಾಗಿರುತ್ತಿ, 
ದ್ವರು. ತ ಜಮ್ಮ ದಾಳುಗಳಲ್ಲಿ ಸಾಮಾನ್ಯವಾಗಿ ೧೨ 
ಬಗೆ ಜಾತಿಯವರಿದ್ದು ಅವರಲ್ಲಿ ಕೆಂಬಟ್ಟ, ಮಾರಂಗಿ 
ಬೆಟ್ಟಿ ಕುರುಬರು, ಜೇನು ಕುರುಬರು, ಯೆರವರು 
ಇತ್ಯಾದಿ ಜನಾಂಗದವರೂ ಇರುತ್ತಿ ದ್ದರು. 


ಕೊಡಗು ರಾಜರ ಕಾಲದಲ್ಲಿ ಹೆಚ್ಚಾಗಿ ಕೆಂಬಟ್ಟ 
ಗಳೇ ಪನ್ಯ ಜಮೀನುಗಳಲ್ಲಿ ಕೃ ಹಿಯಾಳುಗಳಾಗಿದ್ದರೆಂಬಾ 
ದಕ್ಕೆ ಜನಪದ ಹಾಡಿನ ಸಾಕ್ಷಿಯಾಗಿ, ಪನ್ನಾಂಗಾಲತ್‌ 
ಮ್ಮ ಸ ಹಬ್ಬ ದ "ನಾಡು ಕರೆಯೋನೆ' ಆಚರಣೆಯಲ್ಲಿ 
ಈ A ಆಗಿದೆ. ಆದರಲ್ಲಿ ಇಡೀ ಕೊಡಗಿನಲ್ಲಿ 
ಕೆಂಬಟ್ಟಿಗಳು ಇದ್ದ ನೆಲೆಯನ್ನು ಸ ರಿಸಿ ಈಗಲೂ 
ಕರೆಯುವುದು ಸಾಂಕೇತಿಕವಾಗಿದೆ. 


ಅನೇಕ ಕೊಡವ ಮನೆತನಗಳ ಜಮೀನಿನಲ್ಲಿ, 
ಕೆಂಬಟ್ಟ, ಮಾರಂಗಿ, ಡೊಂಬ, ಹಜಾಮ ವರ್ಗದ 
ಆಳುಗಳು, ವಂಶಪಾರಂಪರ್ಯ ಮನೆ ಕುಡಿಗಳಾಗಿ 


ಮಿತಿಯ ಮೇನೆಜರ್‌ ಶ್ರೀ ಎಸ್‌. ಎಸ್ಟ್‌ 


ಗರ್ವಾಲೆಯಲ್ಲಿ ಕುಕ 
ಇವರ ಮಧ್ಯೆ: ಆತ್ಮೀಯ ಸಂಬಂಧೆಗಳು 


ಹರಿಜನರೂ ದುಡಿಯುತ್ತಾರೆ. 
ಇಂದಿಗೂ 


ಸಹಯೋಗದಿಂದಿದೆ. ರಾಜರ ಕಾಲಕ್ಕೆ ಕೊಡವರು, 
ಗೌತರು, ದಲಿತ ವರ್ಗದನರು ಎಲ್ಲರೂಸನ್ಯ ಜನೀನಿ 
ನಲ್ಲಿ ದುಡಿಯುತ್ತಿದ್ದುದುಂಟು. ಉತ್ತು ಬಿತ್ತಿ ಮುಪತ್ತಿನ 


ಕೆಲಸ ಮಾಡಬೇಕಿತ್ತು. 


ಆದರಿಂದಾಗಿ ಒಂದು ಜಾತಿ 


ಭೇದದ ಕಲ್ಪನೆಗೆ ಅನಕಾಶವಿರುತ್ತಿರಲಿಲ್ಲ ಎಂಬುದು 
ಗಮನಿಸಬೇಕಾದ ಅಂಶ. 


೧ 


ಪನ್ಯಗದ್ದೆಗಳು ವಿಶಾಲ ಗದ್ದೆಗಳಾಗಿದ್ದುದರಿಂದ 
ಅಲ್ಲಿ ನಡೆಯುತ್ತಿದ್ದ ಓಟ್‌ನಾಟ ಸ್ಪರ್ಧೆ ನಾಟ 
ಹಾಕಿದ (ಕೆಸರುಗದ್ದೆ ಯ ಓಟ) ಕ್ರೀಡಾ ಮನೋ 
ಭಾವನೆಗೆ ಇಂಬುಗೊಟ್ಟಿ ತು. ಇದು ಬಹುಶಃ 
ರಾಜರಕಾಲದಿಂದ ಆರಂಭವಾಗಿರಬೇಕೆನ್ಸ್ಟಿಸು 
ತ್ತದೆ. ಇಂದಿಗೂ ಓಟನಾಟ ಸಾರ್ವತ್ರಿಕ ಓಟದ 
ಸ್ಪರ್ಧೆಯಾಗಿ ನಡೆಯುತ್ತಿದೆ. 


ಪರಸ್ಪರ ಸಹಾಯದ ಮುಯ್ಯಾಳು ವ್ಯವಸ್ಥೆ 
ಪ್ರೀತಿ ಸೌಹೆರ್ದಗಳಿಗೆ ಅನಕಾಶ ನೀಡುತ್ತಾ 
ಬಂದಿದೆ. 


ಪನ್ನಂಗಾಲ ತಮ್ಮೆ ಹಬ್ಬದಲ್ಲಿ ನಾಡು ಕರೆಯುನಿಕೆ 
ಯಿಂದಾಗಿ ಕೊಡಗಿನ ಪನ್ಯ ಜಮೀನುಗಳ ಎಲ್ಲ 


(ಪನ್ಯ ಜಮೀನುಗಳ ಕುರಿತು ಕೆಲವು 


ಸಾಂಸ್ಕ್ರುತಿಕ 
ಸನ್ಯ ಜಮೀನುಗಳು ಇಂದೂ ಕಾಣಬರುತ್ತಿವೆ. 


ಕೆಂಬಟಿ ಗಳ ಸಾಮೂಹಿಕ ಹಬ್ಬವಾಗಿ ಕೊಡವರೂ 
ಸೇರಿ ಅಸ್ಪೃಶ್ಯತೆಯನ್ನು ನಗಣ್ಯವಾಗಿಸುವಂಥಹ 
ವಾರ್ಹಿಕ ಆಚರಣೆಗೆ ಅನಕಾಶ ನೀಡುವಂತಹ 

ದಾಗಿದೆ. ' 


ಮಠಗಳ ನಿರ್ವಹಣೆಗೆ ಅವಕಾಶವಾಗಿ ಧಾರ್ಮಿಕ ' 
ವಶಾಲ್ಯಗ ಳನ್ನು ಗುರುತಿಸಲು ಅವಕಾಶವಾಗಿತ್ತು. 


ಕೈ ಮಡ, ದೇವ ನೆಲೆಗಳ ದೇವರಕಾಡು, ಕಡಂಗ 
ಗಳ ಇರುವಿಕೆಯು ಆ ಪನ್ಯ ಗಡ್ಡೆಗಳಿಗೆ ದೈವಿಕ 
ವೌಲ್ಯ ಹಿರಿಯರ ನೆಲೆ ಎಂಬ ಭಾವನಾತ್ಮಕ 
ಸಂಬಂಧವನ್ನು ಕುಟುಂಬಗಳಲ್ಲಿ ಹೆಣೆಯಲು 
ಕಾರಣವಾಗಿತ್ತು. ಅವು ಪರಿಸರ ಹಾಗು ರಕ್ಷಣೆ 
ಗಳ ವೈಜ್ಞಾನಿಕ ಸ್ವರೂಪದ ರಚನೆಯಾಗಿಯೂ 
ಕಾಣುತ್ತದೆ. 


ಇತಿಹಾಸ ಪೂರ್ವ ಕಾಲದ ಪದ್ಧ ತಿಯೊಂದನ್ನು 
ಕಲ್ಲು ಬೋಟಿಯ ಆಚರಣೆಗಳ ಮೂಲಕ 
ಕಾದಿಟ್ಟು ಕೊಳ್ಳುವ ಸಾಂಸ್ಕ್ರತಿಕ ಸಂಕೇತಕ್ಕೆ 
ಅನುವಾದ ನೆಲೆಗಳಾಗಿ ಪನ್ಯ ಜಮೀನುಗಳು 
ಉಳಿದಿವೆ. 


ಹೀಗೆ ಕೊಡಗಿನ ಇತಿಹಾಸ ಜನ ಜೀವನದ ಮೇಲೆ 
ಪ್ರಭಾವಗಳನ್ನು ಉಳಿಸಿದ ರೂಪವಾಗಿ 


ಮಾಹಿತಿಗಳನ್ನು ತಿಳಿಯಲು ಜ್ಯೂಡಿಯಲ್‌ ಹೆಡ್‌ಮುನಿಷಿ ಶ್ರೀ ಓ ಸಿ. ತಮ್ಮಯ್ಯ, 


ನಾಲೂರು ಗ್ರಾಮದ ಅಯ್ಕಡ ನೀರಸ್ಪ, ಗರ್ವಾಲೆ ಶಾಲೆಯೆ ನಂಖ್ಕೋಪಾಧ್ಯಾಯೆರು ನೆರವಾಗಿದ್ದರೆ.) 


೨೨೮ 


ಇತಿಹಾಸ ದರ್ಶನ 


ಡಾ|| ಸೂರ್ಯನಾಥ ಕಾಮತ್‌* 


ಪಂಜಮರ ಸುಧಾರಣೆಗಾಗಿ ದುಡಿದ ಆರ್‌, ಗೋಪಾಲಸ್ಥಾಮಿ ಅಯ್ಯರ್‌ 


ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮವಾಗಿ ವ್ಯಾಪಕ 


ವಾದ, ಉದಾರವಾದ, ಕೈಸ್ತ ಮಿಶನರಿಗಳ ಪ್ರಚಾರಕ್ಕೆ 


_ ಆದ ಪ್ರತಿಕೂಲ ಪ್ರತಿಕ್ರಿಯೆ ಹಾಗೂ ಈ ದೇಶದಲ್ಲಿ 


ಕಾಣಿಸಿಕೊಂಡ ಅಖಿಲ ಭಾರತ ಸುಧಾರಣಾವಾದಿ 
ಚಳವಳಿಗಳಾದ ಬ್ರಹ್ಮಸಮಾಜ, ಆರ್ಯಸಮಾಜ, 


ಥಿಯೊಸಾಧಭಿಕಲ್‌ ಸೊಸೈಟ ಮತ್ತು ರಾಮಕೃಷ್ಣ 
ಮಿಶನ್‌ಗಳ ಪ್ರಭಾವದಿಂದಾಗಿ ಹೋದ ಶತಮಾನದ 
ಅಂತ್ಯಕ್ಕೇ ಕರ್ನಾಟಕದಲ್ಲಿ ಅಸ್ಪ ಏಶ್ರಾತಾ ನಿವಾರಣಾ 
ಚಳವಳಿ ಕಾಣಿಸಿಕೊಂಡಿತು. ಬ್ರಹ್ಮ ಸಮಾಜದಿಂದ 
ಪ್ರಭಾವಿತರಾಗಿದ್ದ ಕುದ್ಮುತ್‌ ರಂಗರಾಯರು ಮಂಗ 
ಳೂರಿನಲ್ಲೂ,ಗೋವಿಂದಾಚಾರ್ಯಸಾ ಮಿ ಎಂಬ ಧಾರ್ಮಿಕ 
ವೃತ್ತಿಯ ವ್ಯಕ್ತಿ ಮತ್ತು ಎಂ. ವೆಂಕಟಕೃಷ್ಣ ಯ್ಯನವರು 
ಮೈಸೂರು ನಗರದಲ್ಲೂ ಸರ್ದಾರ್‌ ವೀರಣಗೌಡ 
ಪಾಟೀಲರು ಮುಂಬೈ ಕರ್ನಾಟಕದಲ್ಲೂ ಗಾಂಧೀ 
ಯುಗಕ್ಕೆ ಪೂರ್ವದಲ್ಲೇ ಅಸ್ಪೃಶ್ಯತಾ ನಿವಾರಣೆಗೆ 
ದುಡಿದವರಲ್ಲಿ ಗಣ್ಯರು. ಆದರೆ ಬೆಂಗಳೂರಿನ ಆರ್‌. 
ಗೋಪಾಲಸ್ವಾಮಿ ಅಯ್ಯರ್‌ ಮೈಸೂರು ಸಂಸ್ಥಾನದಲ್ಲಿ 
ಸುಮಾರು ಮೂರು ದಶಕಗಳ ಕಾಲ ತಾವು ಸಲ್ಲಿಸಿದ 
ಅಪಾರ ವ್ಯಾಪಕ ಸೇವೆಯಿಂದ ಈ ಕ್ಷೇತ್ರದ ಅಗ್ರಗಣ್ಯ 
ಕಾರ್ಯಕರ್ತರೆಥಿಸುತ್ತಾರೆ. ಪಂಚಮ ರಲ್ಲಿ ಅವರು ನಡೆಸಿದ 
ಕಾರ್ಯದಿಂದ ಅವರು "ಸಂಚಮ? ಗೋಪಾಲಸ್ವಾಮಿ 
ಅಯ್ಯರ್‌ ಎಂದು ಹೆಸರು ಪಡೆದರು. 


ದಿವಾನ್‌ ಆರ್‌. ಶೇಷಾದ್ರಿ ಅಯ್ಯರ್‌ ಅವರು 
ಥಿಯೋಸಾಫಿಕಲ್‌ ಸೊಸೈಟಿಯ ಸದಸ್ಯರೂ ಮಹಾ 
ರಾಷ್ಟ್ರದ ರಾನಡೆ, ಕರ್ನೆಯನರಂಥ ಸುಧಾರಕರಿಂದ 
ಪ್ರಭಾವಿತರಾದನರೂ ಆಗಿದ್ದು ಅನರ ಕಾಲದಲ್ಲಿಯೇ 
ಪಂಚನುರಿಗೆ ಪ್ರತ್ಯೇಕ ಶಾಲೆಯನ್ನು ತೆರೆಯಲಾಗಿತ್ತು. 
ಮುಂದೆ ಸೆಂಟ್ರಲ್‌ ಸಂಚಮ ಇನ್ಸ್‌ ಟಿಟ್ಯೂಟನ್ನು 
ಮೈಸೂರಲ್ಲಿ ಸ್ಥಾಪಿಸಿ ಪಂಚಮ ವಿದ್ಯಾರ್ಥಿಗಳಿಗೆ 
ಹಾಸ್ಟಲ್‌ ಸೌಲಭ್ಯ ನೀಡಲು ಯೋಜನೆ ಹಾಕ 
ಲಾಗಿತ್ತು. ಮೈಸೂರು, ಬೆಂಗಳೂರು, ತುಮಕೂರು, 
ಚಿಕ್ಕಮಗಳೂರುಗಳಲ್ಲಿ ಶಾಲೆ, ಬೋರ್ಡಿಂಗ್‌ಗಳನ್ನು 
ತೆರೆಯಲಾಗಿತ್ತು. ಕನಿಷ್ಕ ೨೫ ನಿದ್ಯಾರ್ಥಿಗಳಿರುವಲ್ಲಿ 
ಪಂಚಮರಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ತೆರೆಯುವ 
ಅಧಿಕಾರವನ್ನೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಎಜು 
ಕೇಶನ್‌ ಅವರಿಗೆ ನೀಡಲಾಗಿತ್ತು.! 


ಮೈಸೂರಿನ ವೆಂಕಟಕೃಷ್ಣಯ್ಯ, ಯಜಮಾನ್‌ 
ನಿರೂಪಾಕ್ಷಯ್ಯ, ಮುಂದೆ ಯುವರಾಜ ಕಂಠೀರವ ನರಸ 
ರಾಜ ಒಡೆಯರು, ಇವರೆಲ್ಲ ಪಂಚನುರ ಶಿಕ್ಷಣದ ಬಗ್ಗೆ 
ಅಪಾರ ಶ್ರದ್ಧೆಯಿಂದ ಬೆಂಬಲ ನೀಡುತ್ತಿದ್ದರು. ಆದರೆ 
ಸರಕಾರದ ಈ ಯೋಜನೆಗೆ ಬೆಂಬಲ, ಚಾಲನೆ ನೀಡಿ 
ಮೂರು ದಶಕಗಳ ಕಾಲ ದುಡಿದವರು ಆರ್‌. ಗೋಪಾಲ 
ಸ್ವಾಮಿ ಅಯ್ಯರ್‌. ಮೈಸೂರಿನ ಸರಕಾರೀ ವಕೀಲ 
ರಾಗಿದ್ದ ರಾಮಸ್ವಾಮಿ ಆಅಯ್ಯರ್‌ರ ಪುತ್ರರಾದ ಇವರು 


* ಮುಖ್ಯ ಸಂಪಾದಕೆ, ಕರ್ನಾಟಕೆ ಗ್ಯಾಸೆಟಿಯೆರ್‌, ಕಾವೇರಿ ಭನನ, ಬೆಂಗಳೂರು-೯ 


1 ಮೈಸೊರ್ಯಾಂಡಂ ಆನ್‌ ಎಜುಕೇಷನ್‌ ಇನ್‌ ಮೈಸೂರ್‌, ಪು. ೨೮-೨೯ 


ಇತಿಹಾಸ ದರ್ಶನ 


೨೨೯ 


ಮೈಸೂರಿನಲ್ಲ ೨೨-೬-೧೮೭೮ರಲ್ಲಿ ಜನಿಸಿ, ಮುಂದೆ 
ಆಡೊ ಕೇಟ್‌ ಜನರಲ್‌" ಆದ ತಮ್ಮ ತಂದೆಯ ಜೊತೆ 
ಬೆಂಗಳೂರಿಗೆ ವಾಸ್ತವ್ಯಕ್ಕೆ ಹೋಗಿರಲು, ತಮ್ಮ ತಂದೆ 
ತೀರಿಕೊಂಡ ನಂತರ, ತಮ್ಮ ೨೦ನೆಯ ವಯಸ್ಸಿನಲ್ಲಿ 
ತಮ್ಮ ಕಾಲೇಜು ಶಿಕ್ಷಣ ನಿಲ್ಲಿಸಿದರು. ಆಗ ಅವರ 
ಮದುವೆಯಾಯಿತು. ಮೊದಲ ಪತ್ತಿ ತೀರಿಕೊಂಡಾಗ 
ಮರುಮದುವೆ ಮಾಡಿಕೊಂಡರೂ ಅವರಿಗೆ ಮಕ್ಕಳಾಗ 
ಲಿಲ್ಲ. “ಹೆರಿಜನರೇ ಅವರ ಮಕ್ಕಳಾಗಬೇಕೆಂದು ಬಹುಶಃ 
ದೈವೇಚ್ಛೆ ಇರಬೇಕು” ಎಂದು ಅವರಿಂದ ಪ್ರೋತ್ಸಾಹಿತ 
ರಾಗಿ ಮುಂದೆ ಗಣ್ಯ ಸರಕಾರೀ ನೌಕರರಾದ ವೈ. ಸಿ. 
ಹೊಂಬಾಳಯ್ಯ ಹೇಳಿದ್ದಾರೆ. ಯುವರಾಜ ನರಸಿಂಹ 
ರಾಜ ಒಡೆಯರೂ ಆಗ ಇನ್ಸ್‌ ಪೆಕ್ಟರ್‌ ಜನರಲ್‌ ಆಫ್‌ 
ಎಜುಕೇಷನ್‌ ಆಗಿದ್ದ ಪ್ರೊ|| ಸಿ. ಆರ್‌. ರೆಡ್ಡಿಯವರೂ 
ರಾಜ್ಯದ ಇತರ ಅಧಿಕಾರಿಗಳೂ, ಮಂತ್ರಿಗಳೂ ಇವರಿಗೆ 
ಬೆಂಬಲವಾಗಿದ್ದರೆಂದೂ ಅವರು ಹೇಳಿದ್ದಾರೆ. 


ಮೈಸೂರಿನಲ್ಲಿ ೧೯೧೩ರಲ್ಲಿ ಸ್ಥಾಪಿತವಾದ 
ಸೆಂಟ್ರಲ್‌ ಸಂಚಮ ಬೋರ್ಡಿಂಗ” ಸ್ಕೂಲ್‌ನ ಜೊತೆ 
ಅವರ ಸಂಪರ್ಕವಿತ್ತು. ೧೯೧೮ರ ಸುಮಾರಿಗೆ ತುಮ 
ಕೂರು, ಚಿಕ್ಕಮಗಳೂರು, ಹಾಸನಗಳಲ್ಲಿ ಅಂಥ 
ಬೋರ್ಡಿಂಗ್‌ ಸ್ಫೂಲ್‌ಗಳು ಆದುವಲ್ಲದೆ ಬೆಂಗಳೂರಲ್ಲಿ 
ಇರುವ ಪಂಚಮರ ಶಾಲೆಗಳಿಗಾಗಿ ೧೯೨೨ರಲ್ಲಿ 
ಜೋರ್ಡಿಂಗ್‌ ಹೋವರ್‌ ಒಂದು ಸಿದ್ಧವಾಗಿ ಮುಂದೆ 
ಇದನ್ನು ನರಸಿಂಹರಾಜ ಹಾಸ್ಟೆಲ್‌ ಎಂದು ಕರೆದರು. 
೧೯೨೬ರಲ್ಲಿ ಹಾಸನದಲ್ಲಿ ಒಂದು ಪಂಚಮ ಹುಡುಗರ 
ಮಿಡ್ಲ್‌ ಸ್ಫೂಲ್‌ ಮತ್ತು ೧೯೨೯ರಲ್ಲಿ ಬೆಂಗಳೂರಲ್ಲಿ ಆದಿ 
ಕರ್ನಾಟಕ ಬೋರ್ಡಿಂಗ್‌ ಗರ್ಲ್ಸ್‌ ಸ್ಕೂಲ್‌ ಆರಂಭ 
ವಾದುವು. "ಈ ಎಲ್ಲ ಚಟುನಟಿಕೆಗಳೆಂದರೆ ಶ್ರೀ 
ಅಯ್ಯರ್‌ ಅವರ ಸೇವೆಯ ವಿಸ್ತರಣೆಯೇ ಅಲ್ಲದೆ ಮುಂದಿನ 
ಅವರ ಜೀನಿತ ಕಾಲದಲ್ಲಿ ವರ್ಷಪೂರ್ತಿ ಅವರ 


NC 
[9 


ಬ” ಸಿ 
ಗೋಪಾ 
ದೇ 


ಪು. ೧೦೫೧೧ 


( 


ಮೇಲೆ ಹೇಳಿದೆ ಸೋನೆನೀರ್‌, ಪು. ೧೦ 
ರಾಧಾಕೃಷ್ಣ, ಮೇಲೆ ಹೇಳಿದ್ದು ಪು. ೧೪೫ 


ರಾ ಟಾ ಜಾ ದಂ 


೨೩೦ 


ಮುಂತಾದ ಗಣ್ಯರೂ ಯುವರಾಜ ನೆರಸಿಂಹರಾಜ 


ಪೂರ್ಣಕಾಲದ ಉದ್ಯೋಗದ ಸಂಗತಿಯಾಯಿತು? 
(ಹೊಂಬಾಳಯ್ಯ.3 


ಬೆಂಗಳೂರಲ್ಲಿ ೧೯೧೫ರಲ್ಲಿ ಸ್ಥಾಪನೆಗೊಂಡ 
ಸಿವಿಲ್‌ ಆಂಡ್‌ ಸೋಶಿಯಲ್‌ ಪ್ರೋಗ್ರೆಸ್‌ ಎಸೋಸಿ 
ಯೇಶನ್‌ಗೆ ಮುಂದೆ ಗೋಪಾಲಸ್ವಾಮಿ ಅಯ್ಯರ್‌ 
ಕಾರ್ಯದರ್ಶಿಗಳಾದರು. ಎಂ. ವೆಂಕಟಿಕೃಷ್ಣ ಯ್ಯ, ಸರ್‌ 
ಫೆ. ಸಿ. ಪುಟ್ಟಣ್ಣ ಚಿಟ್ಟಿ, ಸಿ. ಆರ್‌. ರೆಡ್ಡಿ, ಬಿ. ಪುಟ್ಟಯ್ಯ. 


ಒಡೆಯರೂ ಸಂಬಂಧ ಹೊಂದಿದ್ದ ಈ ಸಂಘೆ ಅವರ್ಣ 
ರನ್ನು ಉದ್ಧಾರ ಮಾಡಲು ಹೆಣಗಿತು. “ಇದೊಂದೇ 
ಕೆಲಸಕ್ಕೆಂದು ಈ ಸಂಘಿ ಜನ್ಮವೆತ್ತಿ ದ್ದು ಸಾರ್ಥಕ ಎಂದು 
ಒಪ್ಪಬೇಕು” ಎಂದು ಈ ಬಗ್ಗೆ ಡಾ|| ಬಿ. ಸಿ. ರಾಧಾ 
ಕೃಷ್ಣ ಹೇಳಿದ್ದಾರಲ್ಲದೆ* "ಸಿವಿಕ್‌ ಸಂಘೆ ಹರಿಜನರ ' 
ಏಳಿಗೆಗಾಗಿ ಕೈಕೊಂಡ ಕಾರ್ಯಕೈಲ್ಲ ಗೋಪಾಲಸ್ವಾಮಿ 
ಅಯ್ಯರರೇ ಜೀವವಾಗಿದ್ದರು" ಎಂದಿರುವರು. ಈ 
ಸಂಘೆದ ಮುಖಾಂತರ ತಮ್ಮ ಸೈಕಲ್‌ ಸಹಿತ ಮೈಸೂರು 
ಸಂಸ್ಥ್ಯಾನದಲ್ಲಿ ಎಲ್ಲಿ ಬೇಕಾದರೂ ರೈಲಿನಲ್ಲಿ ಪ್ರಯಾಣ 
ಮಾಡಲು ಸರಕಾರವು ಅವರಿಗೆ ಪಾಸ್‌ ಒದಗಿಸಿತ್ತೆಂದು 
ಅವರು ತಿಳಿಸಿದ್ದಾರೆ5 ಈ ಪಾಸು ಮೊದಲ ವರ್ಗದ 
ಪ್ರಯಾಣದ್ದಾಗಿತ್ತೆಂದೂ ಇದರ ವಿನಾ ಸರಕಾರದಿಂದ 
ಅವರಿಗೆ ವೈಯಕ್ತಿಕವಾಗಿ ಯಾವುದೇ ವೇತನ ಅಥವಾ 
ಸವಲತ್ತು ಇರಲಿಲ್ಲವೆಂದೂ ಹೊಂಬಾಳಯ್ಯ ಸೂಚಿಸಿ 
ದ್ದಾರೆ. 


ಹರಿಜನರಿಗಾಗಿ ಶಾಲೆ ತೆರೆಸುವುದು, ಹೆರಿಜನರಿ 
ಗಾಗಿ ಸಹಕಾರ ಸಂಘ್‌ಿ ತೆರೆಸುವುದು ಸಿವಿಕ್‌ ಸಂಘದ 
ಪ್ರಯತ್ನಗಳಲ್ಲಿ ಸೇರಿತ್ತು. , ಹರಿಜನರು ತಾವಾಗಿ ' 
ಮುಂದೆ ಬಂದು ಬೆಂಗಳೂರಲ್ಲಿ ಮಾಡಿಕೊಂಡ ಸಹಕಾರ 
ಸಂಘದ ಮೊದಲ ಅಧ್ಯಕ್ಷರನ್ನು ಸರಕಾರವು ಪ್ರಜಾ ' 


ಹೊಂಬಾಳಯ್ಯ “ಎ ಡಾಯ್ನೆ ಮಿಕ ಸೋಶಿಯೆಲ್‌ ವರ್ಕೆರ್‌-ಆರ್‌. ಗೋಪಾಲಸ್ವಾಮಿ ಅಯ್ಯರ್‌”, ಆರ್‌, 
ಲಸ್ವಾಮಿಂ ಅಯ್ಯರ್‌ ರೆನಿಡೆಸ್ಸಿಯೆಲ್‌ ಹೈಸ್ಕೂಲು, ಶ್ರೀರಾಮಪುರ, ಬೆಂಗಳೂರು ಸೊವೆನೀರ್‌ ೧೯೭೨. 


ಬಿ. ಸಿ. ರಾಧಾಕೃಷ್ಣ, ನನ್ನ ತಂದೆ ಬೆಂಗಳೂರು, ೧೯೪೯, ಪು. ೧೪೪ 


ಇತಿಹಾಸ ದರ್ಶನ 


ಪ್ರತಿನಿಧಿ ಸಭೆಗೂ ಜಿಲ್ಲಾ ಬೋರ್ಡಿಗೂ ಸದಸ್ಯರಾಗಿ 
ನಾಮಕರಣ ಮಾಡಿತ್ತು.? ೧೯೧೯ರಲ್ಲಿ ಪಂಚನುರ 
ಮಹಾಸಭೆಯೊಂದನ್ನು ಸಿನಿಕ" ಸಂಘವು ಮೈಸೂರಲ್ಲಿ 
ಸೇರಿಸಿತು. ಹರಿಜನರಿಗೆ ಭಜನೆಗಾಗಿ ಹಾರ್ಮೋನಿಯಂ, 
ತಬಲಾಗಳನ್ನು ಸಿವಿಕ್‌ ಸಂಘ ಒದಗಿಸಿತು. ಭಜನೆ 
ಸಂಘೆಗಳ ಕಟ್ಟಡಕ್ಕೆ ಕೂಡ ಹಣ ಒದಗಿಸಿತು. 


ಹರಿಜನರನ್ನು ಮಳವಳ್ಳಿಯ ಸಾರ್ವಜನಿಕ ಕೆಕಿಗೆ 
ನೀರು ತುಂಬಲು ಕರೆದೊಯ್ದು ಯಶಸ್ವಿಯಾದ ಅಯ್ಯರ್‌ 
ಅವರು ಪ್ರಾಣಾಪಾಯದ ಭಯವನ್ನೂ ಎದುರಿಸಿ 
ದರು.? 


“ಗೋಪಾಲಸ್ವಾಮಿ ಅಯ್ಯರರು ಹೊರ ಹೊರಟಾಗ 
ಅವರ ಹಿಂದೆ ಐದಾರು ಹರಿಜನ ವಿದ್ಯಾರ್ಥಿಗಳು 
ಇಲ್ಲದಿದ್ದ ದಿನವೇ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ಸೀಸ 
ಕಡ್ಡಿ ಒದಗಿಸುವುದರಿಂದ ಹಿಡಿದು ಸರಕಾರದಲ್ಲಿ 
ಒಳ್ಳೆಯ ನೌಕರಿಯನ್ನು ಕೊಡಿಸುವವರೆಗೆ ಬಗೆಬಗೆಯ 
ಸಹಾಯ ಅಯ್ಯರ್‌ ರವರಿಂದ ದೊರಕುತ್ತಿತ್ತು.” ಎಂದು 
ಒಬ್ಬರು ಹೇಳಿದ್ದರೆ.19 “ಶಾಲೆಕಾಲೇಜುಗಳು ಆರಂಭ 
ವಾದಾಗ (ಹರಿಜನ) ವಿದ್ಯಾರ್ಥಿಗಳ ಎಡ್ಮಿಸನ್‌ ಬಗ್ಗೆ 
ಅನರು ಓಡಾಟ ನಡೆಸುತ್ತಿ ದ್ದರೆ, ಮುಂದೆ ಆ ವಿದ್ಯಾರ್ಥಿ 
ಗಳ ಬೋರ್ಡಿಂಗ್‌, ಲಾಡ್ಜಿಂಗ್‌, ಪುಸ್ಮಕ, ಸ್ಕಾಲರ್‌ 
ಶಿಪ್‌, ಬಟ್ಟೆ ಬರೆಯ ವ್ಯವಸ್ಥೆ ಇವುಗಳ ಬಗ್ಗೆ ಕಾಳಜಿ 
ವಹಿಸುತ್ತಿ ದ್ಹರು? ಎಂದು ಇನ್ನೊಬ್ಬರು ಹೇಳಿ 
ದ್ಹಾರೆ. ಇದೇ ರೀತಿ ಈ ವಿದ್ಯಾರ್ಥಿಗಳಿಗೆ ಕ್ರೀಡೆ, 
ಗೃಂಥಾಧ್ಯಯನೆ, ಶೈಕ್ಷಣಿಕ ಪ್ರವಾಸಗಳಿಗೆ ಕರೆದೊಯ್ಯು 
ವುದು, ಇಂಥ ಕೆಲಸಗಳಲ್ಲೂ ಅವರು ತೊಡಗಿರು 
ತ್ರಿದ್ದರು.12 


7 ಅದೇ ಪು. ೧೪೬ 


9 ರಾಧಾಕೃಷ್ಣ, ಮೇಲೆ ಹೇಳಿದು, ಪುಟಿ-೯೪೩. 
10 ಹೊಂಬಾಳಯ್ಯೂ, ಮೇಲೆ ಹೇಳಿದ್ದು, ಪು-೧೦ 
11 ಅದೇ, 

12 ಅದೇ ಪುಟಿ--೧ 

138 ಅದೇ ಪುಟ-೧೦ ., 

14 ಅದೇ ಪುಟ-೧೧ 


ಇತಿಹಾಸ ದರ್ಶನ 


8 ಹೊಂಬಾಳಯ್ಯೆ, ಮೇಲೆ ಹೇಳಿದ್ದ ಸೊವೆನೀರ್‌ ಪು, ೧೨ 


ಬೇರೆ ಬೇರೆ ಊರುಗಳಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ 
ಗಳ ಪತ್ರಗಳಿಗೆ ಉತ್ತರ ಬರೆಯುವುದು, ಅವರಿಗೆ 
ಪತ್ರಗಳ ಮಾತಿನ ಮೂಲಕ ಹುರುಪು ತುಂಬುವುದು 
ಈ ಎಲ್ಲ ಕೆಲಸ ಮಾಡುತ್ತಿದ್ದ ಅನರ ಜೇಬು ವಿವಿಧೆ 
ಪತ್ರಗಳಿಂದ ತುಂಬಿದ ಒಂದು ಕಿರು ಪೋಸ್ಟಾಫೀಸಿನಂತೆ 
ಇರುತ್ತಿತ್ತು.!3 ಹಾಸ್ಟಲ್‌ಗಳ ಆಡಳಿತದಲ್ಲಿ ಅವ್ಯವಹಾರ 
ನಡೆಯದಂತೆ ಕೂಡ ಅವರು ನೋಡಿಕೊಳ್ಳುತ್ತಿದ್ದರು. 


ಯಾವ ವಿದ್ಯಾರ್ಥಿ ಯಾವ ಇಲಾಖೆಯಲ್ಲಿ ಮುಂದೆ 
ಉದ್ಯೋಗ ಪಡೆಯಲು ಯೋಗ್ಯ, ಎಂದು ಮೊದಲೇ 
ಯೋಚಿಸಿ, ಎಸ್‌.ಎಸ್‌.ಎಲ್‌.ಸಿ. ಆದವರು, ಆಗ 
ದವರು ಇವರನ್ನೆಲ್ಲ ಬೇರ ಬೇರೆ ಸರಕಾರ ಇಲಾಖೆಯಲ್ಲಿ 
ಸೇರಿಸಬಹುದೆಂದು ಸೆಂಬಂಧೆಸಟ್ಟಿ, ಇಲಾಖಾ ಮುಖ್ಯಸ್ಥ 
ರನ್ನು ಮನ ಒಲಿಸಿ ಕೆಲಸಕೊಡಿಸುತ್ತಿದ್ದರು. ಅಯ್ಯರ್‌ 
ಅವರಿಗೆ ತಮ್ಮ ವಿದ್ಯಾರ್ಥಿಗಳ ನಿರುದ್ಯೋಗದ 
ಸಮಸ್ಯೆ ಎಂದೂ ಕಾಡಲಿಲ್ಲ. ಅವರ ವಿನಂತಿಯನ್ನು 
ಯಾವುಜೀ ಅಧಿಕಾರಿ ತಳ್ಳಿ ಹಾಕಲಿಲ್ಲ. ಏಕೆಂದರೆ 
ಅವರ ಆಕರ್ಷಕ ವ್ಯಕ್ತಿತ್ವ ಮನವೊಲಿಸುವ ಹಾಗೂ 
ತರ್ಕಬದ್ಧ ಮಾತುಗಾರಿಕೆ ಅಂತಹದ್ದಾಗಿತ್ತು, ಎಂದು 
ಹೊಂಬಾಳಯ್ಯ ಹೇಳಿದ್ದಾರೆ. ತಾವು ಪದವೀಧರರಾಗಿ 
ಪುಣೆಯಿಂದ ಕಾನೂನು ಶಿಕಣ ಮುಗಿಸಿ ಬಂದಾಗ 
೧೯೪೨ರಲ್ಲಿ ಅಯ್ಯರ್‌ ಅವರು ಅನಾರೋಗ್ಯದಿಂದ 
ಹಾಸಿಗೆ ಹಿಡಿದಿದ್ದರೂ ತಮ್ಮನ್ನ ಗೆಜೆಟಡ್‌ ಹುದ್ದೆಗೆ 
ನೇಮಿಸಬೇಕೆಂದು ದಿವಾನರಿಗೆ ಅಯ್ಯರ್‌ ಪತ್ರ ಬರೆದ 
ಕೆಂದೂ ಹೊಂಬಾಳಯ್ಯ ತಿಳಿಸಿದ್ದಾರೆ.!* ಅಲ್ಲದೆ 
ಅಸ್ಪೃಶ್ಯರಿಗೆ ಸವಲತ್ತು ನೀಡುವ ಬಗೆಗಿನ ಎಲ್ಲ ಸರಕಾರೀ 
ಕಾನೂನು ನಿಯಮ ಆಜ್ಞೆಗಳ ಒಂದು ಸಂಗ್ರಹವೇ 
ಸದಾಕಾಲ ಅವರಲ್ಲಿದ್ದು ಕಾಲಕಾಲಕ್ಕೆ ತಾವು ಭೇಟ 


೨೩೧ 


ಯಾಗುವ ಅಧಿಕಾರಿಗಳ ಗಮನಕ್ಕೆ ಅವುಗಳನ್ನು 
ಅವರು ತರುತ್ತಿದ್ದರಂತೆ.!5 


ಅಹಿರ್ನಿಶಿ ಸೈಕಲ್‌ನಲ್ಲಿ ಓಡಾಡುತ್ತ ಬೆಳಗ್ಗೆ 
ಹಾಸ್ಕಲ್‌'ಗಳಿಗೆ ಭೇಟ, ಗ್ರಂಥಾಲಯಗಳ ಭೇಟಿ, 
ಮಧ್ಯಾಹ್ನೆ.೨ ರಿಂದ೫ರವರೆಗೆ ಸರ್ಕಾರಿ ಆಫೀಸು, ಫಾಕ್ಟರಿ 
ಗಳಲ್ಲಿ ಹರಿಜನ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸುವ 
ಕಾಯಕವನ್ನು ಮಾಡುತ್ತಿದ್ದರೆಂದು ಇನ್ನೊಬ್ಬ ಲೇಖಕರು 
ಹೇಳಿದ್ದಾರೆ. 


ಬೆಂಗಳೂರಲ್ಲಿ ೧೯೩೨ರಲ್ಲಿ ಅವರು ಆದಿಕರ್ನಾಟಕ 
ಏಡೆಡ್‌ ಹಾಸ್ಟಲ್‌ ಆರಂಭಿಸಿದರು. ಮುಂದೆ ಅವರ 
ಮರಣಾಂತರ ಆ ಹಾಸ್ಟಲ್‌ ಆರ್‌. ಗೋಪಾಲ ಸ್ವಾಮಿ 
ಅಯ್ಯರ್‌ ವಿದ್ಯಾರ್ಥಿ ನಿಲಯವಾಗಿ, ೧೯೭೧ರಲ್ಲಿ 
ರೆಸಿಡೆನ್ಸಿಯರ” ಹೈಸ್ಕೂಲಾಯಿತು.!? ಇದಲ್ಲದೆ 
೧೯೩೦ರಲ್ಲಿ ಇವರು ಆರಂಭಿಸಿದ್ದ ಮಾಗಡಿ ರಸ್ತೆಯ 
ಆದಿಜಾಂಬದ ವಿದ್ಯಾರ್ಥಿನಿಲಯಕ್ಕೆ! ೧೯೩೪ರಲ್ಲಿ 
ಗಾಂಧೀಜಿ ಶಿಲಾನ್ಯಾಸ ಮಾಡಲು ಇಂದಿಗೂ ಅದು 
ಬಾಪೂಜಿ ವಿದ್ಯಾರ್ಥಿನಿಲಯವೆಂದು ಪ್ರಸಿದ್ಧವಾಗಿದೆ. 


ತಮ್ಮ ಮೂರು ದಶಕಗಳ ದೀರ್ಫ್ಥೆ ಸೇವೆಯ 
ನಂತರ ೧೯-೩- ೧೯೪೩ರಲ್ಲಿ ಆಯ್ಯರ್‌ ತೀರಿಕೊಂಡರು. 


ಅಯ್ಯರ್‌ ಅವರು ಅಸ್ಪ ಶ್ಛೌರಿಗಾಗಿ ಅಷ್ಟೇ. 
ಅಲ್ಲ, ಇತಿರ ಪತಿತ ಜನರಿಗಾಗಿಯೂ ದುಡಿಯುತ್ತಿ 
ದ್ದರು. ತಾವು “ದಿ ಸ್ಯಾಡ್‌”, (ಅಸ್ಪ ಫಿರಿ) 
“ದಿ ಬ್ಯಾಡ್‌” (ಅಪರಾಧಿ ಕೈದಿಗಳು) ಹಾಗೂ 
“ದಿ ಮ್ಯಾಡ್‌” (ಮಾನೆಸಿಕ ಆಸ್ಪತ್ರೆಯ ರೋಗಿಗಳು) ' 
ಇವರಿಗಾಗಿ ದುಡಿಯುವೆ ಎಂದು ಅವರು ಎನ್ನುತ್ತಿದ್ದ 
ರೆಂದೂ ಆದರೆ ಇತರ ಕೆಲಸಗಳಿಗಿಂತ ಅಸ್ಪೃಶ್ಯರ ಬಗ್ಗೆ 
ಅವರ ಕಾಯಕ ಕೇಂದ್ರಿಕೃತವಾಗಿತ್ತೆಂದೂ 
ಹೊಂಬಾಳಯ್ಯ ಹೇಳುತ್ತಾರೆ. 


ಅಸ್ಪ ಎಶ್ರಾರ ನಡುವೆ ಅವರು ಮಾಡುತ್ತಿ ದ್ದ ಕೆಲಸ 
ದಿಂದ ತಾವು ಸ ಕೈ ಜನರಿಂದ ಅವಹೇಳನಕ್ಕೆ ಒಳಗಾದರೂ 
ತಾವು ಮಾತ್ರ ತಮ್ಮ ಕೆಲಸದ ಬಗ್ಗೆ ತೀರ ದಿಟ್ಟಿರೂ 
ಹೆಟಿವಾದಿಗಳೂ ಆಗಿದ್ದು ತಾವು ಆಯ್ದು ಕೊಂಡ ತಮ್ಮ 


 ಜೀವನೆದ ಮಿಶನ್‌ ಬಗ್ಗೆ ಅವರು ತೀರ ದೃಢರಾಗಿದ್ದ 


ರೆಂದೂ, ಅವರೊಬ್ಬ ಸಜ್ಜನರು "ದೇವರೇ ಸೃಷ್ಟಿಸಿದ 
ಸಜ್ಜನರು' ಎಂದು ಡಾ|| ಡಿ. ವಿ. ಜಿ. ಅವರ ಬಗ್ಗೆ 
ಹೇಳಿದ್ದಾರೆ. 


15 ಪಿ.ಆರ್‌, ತಿಪ್ಪೇಸ್ವಾನಿಂ, ಅಸ್ಪೃಶ್ಯತೆ ಅಳಿಸಲು ಯತ್ನಿಸಿದ ಅಯ್ಯರ್‌”, ಯಾತ್ರಿಕ (ಪತ್ರಿಕೆ) ದೀಪಾವಳಿ ಸಂಚಿಕೆ-೧೯೮೨ 


ಪುಟಿ. 8೯ 


16 ಎ, ಕೃಷ್ಣಪ್ಪ “ನಾ ಕೆಂಡ ಸೇವಾದೀಕ್ಷ ಪಿತಾಮಹ ಶ್ರೀ ಡಿ.ವೆಂಕಟಯ್ಯ?, ಮೇಲೆ ಹೇಳಿದ ಸೊನೆನೀರ್‌ ಪುಟ- 4೮-೪೦ 


ಊ 02 
ಇ ಎ? 


17 ಹೊಂಬಾಳಯ್ಯ. ಮೇಲೆ ಹೇಳಿದ ಸೊನೆನೀರ್‌ ಪು-೧೨ 


18 ಅದೇ, ಪುಟ-೧೦ 


19 ಅದೇ. ಡಾ|| ಡಿವಿ, ಗುಂಡಪ್ಪ, “ಆರ್‌. ಗೋಪಾಲಸ್ವಾಮಿ: ಅಯ್ಕೆರಿ ಎ ಕ್ಯಾಂಡ್ಜ್‌ ಇನ್‌ ಡಾರ್ಕ್‌ನೆಸ್‌', ಪುಟ-೨೫ 


೨೩೨ 


ಇತಿಹಾಸ ದರ್ಶನ 


ಡಾ|| ಜೆ.ನಿ. ಗಾಯತ್ರಿ* 


ದಲಿತರ ಉದ್ಧಾರಕ್ಕಾಗಿ ರುಡಿದ ಗೋವಿಂದಾಜಾರ್ಯಸ್ಕಾಮಿ 


ಮೈಸೂರು ಸಂಸ್ಥಾನದಲ್ಲಿ ಜನತೆಯ ರಾಜಕೀಯ 
ಜಾಗೃತಿಗೆ ಹಲವಾರು ಚಳುವಳಿಗಳು ಪ್ರೇರಣೆಯಾದವು. 
ರಾಷ್ಟ್ರ ಪ್ರೇಮದ ಭಾವನೆಗಳನ್ನು ಬೆಳಸಿಕೊಂಡಿದ್ದ 
ಅನೇಕ ಮಹನೀಯರು ಈ ಚಳುವಳಿಗಳಲ್ಲಿ ಪ್ರಮುಖ 
ಪಾತ್ರ ವಹಿಸಿದ್ದರು. ಹೆರಿಜನರ ಉದ್ದಾರಕ್ಕಾಗಿ 
ಮಹಾತ್ಮಾ ಗಾಂಧೀಜಿಯವರು ಮೈಸೂರು ಸಂಸ್ಥಾನೆದಲ್ಲಿ 
ಕೈಗೊಂಡ ಪ್ರವಾಸಿಗಳಿಂದ ಪ್ರಭಾವಿತರಾದ ಅನೇಕರು 
೧೯೩೦ರ ದಶಕದಲ್ಲಿ ಹರಿಜನರ ಅಭ್ಯುದಯಕ್ಕಾಗಿ 
ಪ್ರಗತಿದಾಯಕ ಪ್ರಯತ್ನಗಳನ್ನು ನಡೆಸಿದರು. 


ಮೈಸೂರು ಜಿಲ್ಲೆ ಯಲ್ಲಿ ಹೆರಿಜನೋದ್ಧಾರಕ್ಕಾಗಿ 
ಸಕ್ರಿಯವಾಗಿ ಶ್ರಮಿಸಿದ ಪ್ರಮುಖರೆಂದರೆ ಎಂ. 


ವೆಂಕಟಕೃಷ್ಣ ಯ್ಯ ತಗಡೂರು ರಾಮಚಂದ್ರರಾಯರು, 


ಆರ್‌. ಗೋಪಾಲಸ್ವಾಮಿ ಅಯ್ಯರ್‌, ಎಂ. ಎನ್‌. 
ಜೋಯಿಸ್‌ ಮತ್ತು ಗೋವಿಂದಾಚಾರ್ಯಸ್ವಾಮಿ 


ಯವರು. ಹರಿಜನರಿಗೆ ಆರ್ಯೋಗದ ಮಹತ್ವದ ಬಗ್ಗೆ 
ತಿಳುವಳಿಕೆ ನೀಡುವುದು ಶಾಲೆಗಳಿಗೆ ಮತ್ತು ದೇವಸ್ಥಾನ 
ಗಳಿಗೆಪ್ರ ವೇಶಾವಕಾಶ ಒದಗಿಸುವುನು, ಕ್ರೈಸ್ತ 
ಮತಾಂತರ ವಿರೋಧ ಮುಂತಾದ ಚಟುವಟಿಕೆಗಳನ್ನು 
ಇವರು ಹಮ್ಮಿಕೊಂಡರು. ಕ್ರ ಸೆ ಪಾದ್ರಿ ಗಳ 
ಒತ್ತಾ ಯಕ್ಕೆ ಒಳಗಾಗಿ ಕ್ರೈಸ್ತ ಧರ್ಮ ಸ್ವೀಕರಿಸಿದ 


ಮೈಸೂರು ಲ್ಲೆ ಯ ಅನೇಕ ದಲಿತ ಹಿಂದೂಗಳ 


“ಶುದ್ಧಿ? ಕಾರ್ಯವನ್ನು ತಗಡೂರು ರಾಮಚಂದ್ರ 
ರಾಯರು ಕೈಗೊಂಡರು. ಈ Boirivo 
* ೧೨೨೧, ೩ನೇ ಮಖ್ಯ ರಸ್ತೆ, 


ಇತಿಹಾಸ ದರ್ಶನ 


೮ನೇ ಅಡ್ಡರಸ್ತೆ, ನಿವೇಕಾನಂದನ 


ರಾಮಚಂದ್ರರಾಯರಿಗೆ ಬೆಂಬಲಿಗರಾಗಿ ನಿಂತು ಅತ್ಯಂತ 
ಉತ್ಸಾಹದಿಂದ ದಲಿತ ಹಿಂದೂಗಳ "ಶುದ್ಧಿ' ಮತ್ತು 
ಮುದ್ರಾಧಾರಣೆ ನಡೆಸಿಕೊಟ್ಟಿವರು ಮೈಸೂರು ನಗರದ 
ನಿವಾಸಿಗಳಾದ ಗೋವಿಂದಾಚಾರ್ಯಸ್ವಾಮಿಯವರು. 


ಆಲ್ಕೊಂಡವಿಲ್ಲಿ ಗೋವಿಂದಾಚಾರ್ಯರು ೧೮೫೬ 
ರಲ್ಲಿ ಜನಿಸಿದರು. ಬೆಂಗಳೂರಿನ. “ಸ್ಟೂಲ್‌ ಆಫ್‌ 
ಎಂಜಿನಿಯರಿಂಗ್‌ ಮತ್ತು ನ್ಯಾಚುರಲ್‌ ಸೈನ್ಸ್‌' ನಲ್ಲಿ 
೧೮೭೮ರಲ್ಲಿ ಪ್ರಥಮ ರ್ಯಾಂಕ್‌ಗಳಿಸಿ ಉತ್ತೀರ್ಣರಾದರು, 
ನಂತರ ಮೈಸೂರು ಸರ್ಕಾರದ ಮರಾಮತ್‌ ಇಲಾಖೆ 
ಯಲ್ಲಿ ಎಂಜಿನಿಯರ್‌ ಆಗಿ ನೇಮಕ ಹೊಂದಿದರು. ಇವರ 
ತಂದೆ ಎ. ಶ್ರೀನಿವಾಸ ಅಯ್ಯಂಗಾರ್ಯರು ಮೈಸೂರು 
ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸು 
ತಿದ್ದರು. ಹಾಗೂ ಮೈಸೂರಿನ ಮಹಾರಾಜರಾಗಿದ್ದ 
ಹತ್ತನೆಯ ಚಾಮರಾಜೇಂದ್ರ ಒಡೆಯರ್‌ರವರಿಗೆ ಕೆಲವು 
ಕಾಲ ಇಂಗ್ಲೀಷ್‌ ಪಾಠ ಹೇಳುತ್ತಿದ್ದು, "ಅಂಗ್ರೇಜಿ 
ಅಯ್ಯಂಗಾರ್‌ ಎಂದೇ ಅರಮನೆಯಲ್ಲಿ ಪರಿಚಿತರಾಗಿದ್ದರು. 
ಇವರು ಶೆಂಗಲೆಸ ಸಂಗಡಕ್ಕೆ ಸೇರಿದ ಶ್ರೀವೈಷ್ಣವ 
ಬಾ ತ್ರಹ್ಮಣರು. ಶ್ರೀ SR ವಿಶಿಷ್ಟಾ 
ದೆ ತ ಸಿದ್ಧಾ ಂತದಿಂದ ಪ ನೃಭಾವಿತರಾಗಿದ್ದ ನೊ 
ಘರ ಕೆಲವು ಗ್ರಂಥಗಳನ್ನು ರಚಿಸಿದ್ದಾ ರೆ 
ಇದರಲ್ಲಿ ಪ್ರಮುಖವಾದವು" ಲೈಫ್‌ ಆಫ್‌ ಧಾಮೂನುಳ,: 
"ಎ ಮೆಟಭಿಸಿಕ್ಸ್‌ ಆಫ್‌ ಮಿಸ್ಟಿಸಿಸಮ್‌,' "ಹೋಲಿ 
ಲೈಫ್‌ ಆಫ್‌ ದಿ ಆಳ್ವಾರ್ಸ್‌,' "ಐಡ್ಸ್‌ ಆಫ್‌ ಇಂದ್‌' 


ಗರ, ಮೈಸೂರು-೫೭೦ ೦ತಿತ್ಸಿ 


[30] ೨ಿಷಿತಿ 


ಮತ್ತು "ದಿ ಡಿವೈನ್‌ ವಿಸ್‌ ವರ್‌ ಆಫ್‌ ದಿ ದ್ರಾನಿಡಾ 
ಕೇಂಟ್ಸ್‌'.  ಭೂತದಯಾ ಪ್ರವೃತ್ತಿ ಯುಳ್ಳ © 
ಕುಟುಂಬದಲ್ಲಿ ಇವರೊಡನೆ ಇಂತಹ ಕಾರ್ಯಗಳಲ್ಲಿ 
ಪಾಲ್ಗೊಂಡವರು ಇವರ ಸತ್ತಿ ವೇದನಾಯಕನ್ಮು. 
ಆಚಾರ್ಯರ ಸಹೋದರಿ ವೆಂಕಟಿಕೃಷ್ಣನ್ಮ ಮತ್ತು 
ಆಕೆಯ ಪತಿ ಶ್ರೀನಿವಾಸ ಅಯ್ಯಂಗಾರ್ಯರು ಸಹೆ 
ಬೆಂಗಳೂರಿನಲ್ಲಿ ಅನಾಥ ಬಾಲಕಿಯರ ಏಳಿಗೆಗಾಗಿ 
"ಶ್ರೀನಿವಾಸ ಮಂದಿರಂ ಚಾರಿಟೀಸ್‌' ಎಂಬ ಸೇವಾ 
ಸಂಸ್ಥೆಯನ್ನು ಸ್ಥಾಪಿಸಿ ಶ್ರಮಿಸಿದರು. 


ಮೈಸೂರು ಜಿಲ್ಲೆ ಯಲ್ಲಿ ೧೯೨೫ರಲ್ಲಿ ಸಮಾಜ 
ಸುಧಾರಣೆಯ ಆಂದೋಲನದಲ್ಲಿ ಜರುಗಿದ ಮುಖ್ಯ 
ಘೆಟನೆಯೆಂದರೆ "ಕಣಿಯರು' ಎಂಬ ಜಾತಿಯ ಜನರಿಗೆ 
ಮುದ್ಯಾಧಾರಣೆ ಮಾಡಿ ಉತ್ತಮ ಹಿಂದೂಗಳಾಗಿ 
ಪರಿವರ್ತಿಸುವ ಕಾರ್ಯ. ಈ ಜನರಿಗೆ ಮುದ್ರಾಧಾರಣೆ 
ಮಾಡಿ ಇವರ ಸಾಮಾಜಿಕ ಅಭ್ಯುದಯಕ್ಕಾಗಿ 
ಗೋವಿಂದಾಚಾರ್ಯರು ವಹಿಸಿದ ಶ್ರಮ ಅಪಾರ. ತಿರುಮ 
ಕೂಡ್ಲು ನರಸೀಪುರದಲ್ಲಿ ಸೆಪ್ಟೆಂಬರ್‌ ೫, ೧೯೨೫ ರಂದು 
ಗಾಂಧಿ ಮೈ ದಾನದಲ್ಲಿ ಜರುಗಿದ ಅಖಿಲ ಕರ್ನಾಟಕ 
ಕಣಿಯರ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು 
ಮೈಸೂರಿನ ಎಂ. ವೆಂಕಟಕೃಷ್ಣಯ್ಯ ವಹಿಸಿದ್ದರು. 
ಕಣಿಯರ ಜನಾಂಗಕ್ಕೆ ಸಾಮಾಜಿಕನ್ಯಾಯ ದೊರೆಕಿಸಿ 
ಕೊಡಲು ಕಾತರರಾಗಿದ್ದ ಮಹನೀಯರಾದ ಎ. 
ಗೋವಿಂದಾಚಾರ್ಯಸ್ವಾಮಿ, ತಿ, ತಾ. ಶರ್ಮ, 
ಜಿ.ಆರ್‌.ಎಸ್‌. ರಾವ್‌, ವಿ. ಎಸ್‌. ಸಂಜೀವರಾವ್‌, 
ನಿ. ಆರ್‌, ರಾಮಯ್ಯ, ಗೊರೂರು ರಾಮಸಾವಿ 
ಅಯ್ಯಂಗಾರ್‌, ಅಗರಂ ರಂಗಯ್ಯ, ತಗಡೂರು 
ರಾಮಚಂದ್ರರಾವ್‌ ಮುಂತಾದವರು ಇಲ್ಲಿ ಸೇರಿದ್ದರು. 
ಕಣಿಯ ಜನಾಂಗದ ೨೬ ಜನೆರುಳ್ಳ ಒಂದು ಸಭೆಯನ್ನು 
ಆಯ್ದ, ಪ್ರತಿ ಸದಸ್ಯನೂ ತನ್ನ ಕ್ಷೇತ್ರದ ಕಣಿಯರ 
ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮತ್ತು ವರದಿಯನ್ನು 
ತಗಡೂರು ರಾಮಚಂದ್ರರಾಯರಿಗೆ ಸಲ್ಲಿಸಬೇಕೆಂದು 
ಇಲ್ಲಿ ನಿರ್ಣಯವಾಯಿತು. ಕಣಿಯರು ಪಡೆದ ಈ 
ಸಾಮಾಜಿಕ ನ್ಯಾಯವನ್ನು ಜನತೆಯ ಗಮನಕ್ಕೆ ತರಲು 
ಫೆಬ್ರವರಿ ೧೪, ೧೯೨೬ ರಂದು ಬೆಂಗಳೂರಿನ ಮುಖ್ಯ 


ಬೀದಿಗಳಲ್ಲಿ  ಕಣಿಯರು ಭಜನೆ ಮಾಡಿಕೊಂಡು 
ಮೆರವಣಿಗೆ ಹೋಗಿ ಗವಿಗಂಗಾ ಧರೇಶ್ವರಸ್ವಾಮಿ, 
ತಿತ್ನಿಳ 


ಶ್ರೀನಿವಾಸ ಮಂದಿರ ಮುಂತಾದ ದೇವಸ್ಥಾ ನಗಳಲ್ಲಿ 
ತೀರ್ಥ, ಪ್ರಸಾದ ತೆಗೆದುಕೊಳ್ಳುವ ಕಾರ್ಯಕ್ರಮ 
ಏರ್ಪಟ್ಟಿತು. ಈ ಕಾರ್ಯಕ್ರಮದ ಮುಂದಾಳತ್ವ 
ವಹಿಸಿದವರು ಗೋವಿದಾಚಾರ್ಯಸ್ವಾಮಿ ಮತ್ತು 
ಇನರ ಪತ್ತಿ ವೇದನಾಯಕಮ್ಮ. ಬೆಂಗಳೂರಿನಲ್ಲಿ 
ಕಣಿಯರಿಗೆ ದೊರೆತ ಸ್ಥಾನಮಾನಗಳನ್ನು ಇತರ ಪ್ರದೇಶ 
ಗಳಲ್ಲಿಯೂ ದೊರಕಿಸಿಕೊಡಬೇಕೆಂದು ಮರುದಿನ ಗಾಂಧಿ 
ಮೈದಾನದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವಾಗಿ ಈ 
ಕಾರ್ಯಕ್ಕಾಗಿ ಗೋವಿಂದಾಚಾರ್ಯಸ್ವಾಮಿ, ಳೆ, 
ಸಂಪದ್ಧಿರಿರಾವ್‌, ಸಿಂಗಮ್ಮ ದೇವುಡು ನರಸಿಂಹಶಾಸ್ತ್ರಿ 
ನೇಮಿಸಲ್ಪಟ್ಟರು. ನೆಂತರ ಬೆಂಗಳೂರಿನಲ್ಲಿ ಜುಲೈ 
೨೫, ೧೯೨೬ ರಂದು *ಕಣಿಯರ ಸಂಘೆ' ಏರ್ಸಟ್ಟು 
ಆಗಸ್ಟ್‌ ೧೦, ೧೯೨೬ ರಂದು ಅದು ಸರ್ಕಾರದಲ್ಲಿ 
ರಿಜಿಸ್ಟರಾಯಿತು. 


ಗೋವಿಂದಾಚಾರ್ಯರು ಮೊಟ ಮೊದಲು ೧೯.೨೫ 
ರಲ್ಲಿ ಕೈಗೊಂಡ ಮುದ್ರಾಧಾರಣ ಕಾರ್ಯಕ್ರಮವು 
ಮೈಸೂರು ಜಿಲ್ಲೆ ಯ ತಗಡೂರಿನ ಕಿರಗುಂದ ಗ್ರಾಮದಲ್ಲಿ 
ಸಂತೆಯೊಂದರ ದಿನೆ ಬೃಹತ್‌ ಸವನಾರಂಭದೊಂದಿಗೆ 
ಪ್ರಾರಂಭವಾಯಿತು. ಸುತ್ತಮುತ್ತಲಿನ ೧೩-೧೪ 
ಗ್ರಾಮಗಳಿಂದ ಮುದ್ರಾಧಾರಣೆಗಾಗಿ ಕಣಿಯರು ಬಂದು 
ಸೇರಿದ್ದರು. ಸರ್ಕಾರದ ಅಧಿಕಾರಿಗಳಾದ ಡೆಪ್ಯ್ಯಟಿ 
ಕಮಿಷನರ್‌, ಪೋಲಿಸ್‌ ಸೂಪರಿಂಟೆಂಡೆಂಟ್‌ ಮತ್ತಿತರ 
ಸಿಬ್ಬಂದಿಯ ಬಿಗಿ ಕಾವಲು ಬೇರೆ. ಕ್ರೆ ಸ್ತ ಪಾದ್ರಿ 
ಫಾದರ್‌ ಸಾಡೆಯನರು ಸಹೆ ಅಂದು ಹಾಜರಿದ್ದರು. 
ಇಂತಹ ಬಿಗುವಿನ ವಾತಾವರಣದಲ್ಲಿ ಸಮಾರಂಭಕ್ಕೆ 
ಬಂದಿದ್ದ ಎಲ್ಲಾ ಕಣಿಯರಿಗೂ ಗೋವಿಂದಾಚಾರ್ಯರು 
ಮುದ್ರಾಧಾರಣೆ ಮಾಡಿಸಿ ನೆರೆದ ಜನಸಮೂಹಕ್ಕೆ 
ಊಟ ಹಾಕಿಸಿ ಸರ್ಕಾರಿ ಅಧಿಕಾರಿಗಳಿಗೆ ದಿಗ್ಭಾ ಂತಿ 
ಯನ್ನುಂಟು ಮಾಡಿದರು. ಇಲ್ಲಿಂದ ಮುಂದೆ 
ಚಾಮರಾಜನಗರ, ಯಳಂದೂರು ಮತ್ತು ಕೊಳ್ಳೇಗಾಲ 
ತಾಲ್ಲೂಕುಗಳಲ್ಲಿ ಆಚಾರ್ಯರು * ಕಣಿಯರ 
ಮುದ್ರಾಧಾರಣ ಕಾರ್ಯದಲ್ಲಿ ಯಶಸ್ವಿಯಾದರು. 
ಯಳಂದೂರು ತಾಲ್ಲೂಕಿನಲ್ಲಿ ಆಚಾರ್ಯರಿಗೆ ಆಶ್ರಯ 
ಕೊಡಬಾರದೆಂಬ ಸರ್ಕಾರಿ ಆಜ್ಞೆ ಜಾರಿಯಲ್ಲಿದ್ದರೂ, 
ಇವರಿಗೆ ರಾತ್ರಿ ಆಶ್ರಯ ನೀಡಿದ ಶ್ರೀನಿವಾಸಯ್ಯನೆಂಬ 
ಶ್ಯಾನುಭೋಗರು ಸರ್ಕಾರದ ಕೋಪಕ್ಕೆ ತುತ್ತಾಗಿ 


ಇತಿಹಾಸ ದರ್ಶನ 


ನೆಲಸದಿಂದಲೇ ತೆಗೆಯಲ್ಪ ಟ್ರಿರು, ಇದರಿಂದ ಹೆದರಿದ 
ಕಣಿಯರು ಮುದಾ ್ರಧಾರಣಿಗೆ ಬರದೆ ನದಿಯ ದಡದಲ್ಲೇ 
ಇರುವುದನ್ನು ನೋಡಿದ ಆಚಾರ್ಯರು ಆ ದಡಕ್ಕೆ 
ಹೋಗಿ ತೋಟಿವೊಂದರ ಮಧ್ಯೆ ಕುಳಿತು 
ಮುದ್ರಾಧಾರಣೆಯ ಕಾರ್ಯ ನೆರವೇರಿಸಿದರು. 


ಮುಂದೆ ತಿರುಮಕೂಡ್ಲು ನರಸೀಪುರದಲ್ಲಿ 
ಶ್ರೀಗುಂಜಾ ನರಸಿಂಹಸಾ ಮಿ ದೇವಸ್ಥಾನದಲ್ಲಿ ಮೇ ೧೬, 
೧೯೨೬ರಂದು ಕಣಿಯರಿಗೆ ತೀರ್ಥ, ಪ್ರಸಾದ ನೀಡುವಂತೆ 
ಆಗಿದ್ದು ಸಮಾಜ ಸುಧಾರಣೆಯ ಒಂದು ದೊಡ್ಡ ಹಂತ. 
ಆಂದು ಆಚಾರ್ಯರು ನೆರವೇರಿಸಿದ ಕಣಿಯರ 
ಮುದ್ರಾಧಾರಣೆ ಮತ್ತು ದೇವಸ್ಥಾನದ ಪ್ರವೇಶಕ್ಕೆ 
ನಕೋಸ್ಸವಾಗಿ ಬೆಂಬಲ "ಸಿಕ್ಕಿದ್ದು | ಮೈಸೂರಿನ ಸಜ್‌ 
ಡಿವಿಜನರ್‌ ಆಫೀಸರ್‌ ಆಗಿದ್ದ ಶ್ರೀ ವೈಷ್ಣವ ಮತಸ್ಥ 
ರಾದ ಅಪ್ಪಣ್ಣ ಯ್ಯಂಗಾರ್ಯರಿಂದ. ಅಂದು 
ಅಪ್ಪಣ್ಣ ಯ್ಯಂಗಾರ್ಯರು ಕಣಿಯರಿಗೆ ತೀರ್ಥ, ಪ್ರಸಾದ 
ಹಂಚಿದ ನಂತರ ದೇವಸ್ಥಾನದ ಮುಂದೆ ಇದ್ದ ಮೈದಾನದ 
ಮಂಟಪದಲ್ಲಿ ಕಣಿಯರ ಸತ್ಯಾಗ್ರಹ ೮ ದಿನಗಳ ಕಾಲ 
ನಡೆಯಿತು. ಅದೇ ಸಮಯದಲ್ಲಿ ಜರುಗಿದ ಪ್ರಜಾ 
ಪ್ರತಿನಿಧಿ ಸಭೆಯಲ್ಲಿ ಹೊಸಕೊಪ್ಪ ಕೃಷ್ಣರಾಯರು, 
ನೀಲಗಿರಿ ಸಂಜೀವಯ್ಯ, ಬೈಯಣ್ಣ » ಎಂ. ಸಿ. 
ಅಂಗೇಗಾಡ, ಎಸ್‌.ಸಿ. ಮಲ್ಲಯ್ಯ ಮುಂತಾದ ಸದಸ್ಯರು 
ಕಣಿಯರ ಸತ್ಯಾಗ್ರಹ ಮತ್ತು ದೇವಸ್ಥಾನದ ಪ್ರ ವೇಶ 
ಕುರಿತು ಚರ್ಚೆ ನಡೆಸಿದರು. ಅನೇಕ ಸದಸ್ಯರು ತಂದು 
ಕೂಡ್ಲು ನರಸೀಪುರಕ್ಕೆ ಬಂದು ಸತ್ಯಾಗ್ರಹಿಗಳನ್ನು 
ಭೇಟಿ ಮಾಡಿ ಸರ್ಕಾರದ ಗಮನ ಸೆಳೆಯುವ ಭರವಸೆ 
ಕೊಟ್ಟ ಮೇಲೆ ಸತ್ಯಾಗ್ರಹೆ ನಿಲ್ಲಿಸಲ್ಪ ಟ್ರ ತು. 


ಗೋವಿಂದಾಚಾರ್ಯರು ಶ್ರೀರಾಮಾನುಜರ 
ಸಿದ್ಧಾಂತಗಳನ್ನು ಆಚರಣೆಗೆ ತಂದ ಮಹಾನುಭಾವರು. 
ಮಹಾಪಂಡಿತರಾದ ಇವರಿಗೆ ಶ್ರೀ ಪರಕಾಲಮಠದ ಅಗ್ರ 
ತೀರ್ಥದ ಮರ್ಯಾದೆ ಇತ್ತು. "ಕಣಿಯರ ಸಾಮಾಜಿಕ 
ಸುಧಾರಣೆಯನ್ನು ಕೈಗೆತ್ತಿಕೊಂಡು, ಕಣಿಯರ ನೆಲೆಗಳಿಗೆ 
ಭೇಟಿಕೊಟ್ಟು, ಅವರಿಗೆ ಮುದ್ರಾಧಾರಣೆ ದೇವಸ್ಥಾನದ 
ಪ್ರವೇಶಾನಕಾಶ ಮತ್ತು ತೀರ್ಥ, ಪ್ರಸಾದಗಳನ್ನು 
ವಿನಿಯೋಗಿಸುವ ಕ್ರಾಂತಿಕಾರಿ ಆಂದೋಳನದಲ್ಲಿ ಭಾಗ 
ವಹಿಸಿ ದುಡಿದ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತದೆ. 


ಗೋವಿಂದಾಚಾರ್ಯರ ಫಿಧನ(೧೯೩೨)ದ ನಂತರೆ 
ದಲಿತರ ಮುದ್ರಾಧಾರಣ ಕಾರ್ಯವನ್ನು ಇವರ 
ಮೊಮ್ಮಗ ಎಂ. nis ಮುಂದು 
ವರಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ತತ ಶೈ ಶಾಸ್ತ್ರ 
ಪ್ರಾಧ್ಯಾಪಕರಾಗಿದ್ದ ಯಾಮುನಾಚಾರ್ಯರು ಗಾಂಧೀಜಿ 
ಯವರ ಕ ೈತಿಗಳನ್ನು ಭಾಷಾಂತರಿಸಿರುವುದಲ್ಲದೆ ದೆ ತ, 
ಅದೆ ತ ಮತ್ತು ವಿಶಿಷ್ಟಾ ದೆ ಕೈತ ಸಿದ್ಧಾಂತಗಳ “ಗ್ಗೆ 
ಅನೇಕ ಕ ೈತಿಗಳನ್ನು ರಚಿಸಿದ್ದು ಕೆ. ಮೈಸೂರು ನಗರದ 
ಹಾರ್ಡ್ವಿಕ್‌ ವೃತ್ತದ ಬಸಿರಿನ ಇವರ ನಿವಾಸಕೆ 
SN 'ಮುದ್ರಾಧಾರಣೆ ಪಡೆದು ಶ್ರೀ ವೈಷ್ಣ ವ 
ರಾದ ಇವರ ಶಿಷ್ಯರ ವಂಶಸ್ಥರು ಇಂದಿಗೂ 
ಗೋಕುಲಾಷ್ಟಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ 
ಗಳಂದು ಆಗಮಿಸಿ ಆಚಾರ್ಯರ ವಂಶಸ್ಥರಿಂದ 
ಆಶೀರ್ವಾದ ಪಡೆಯುವ ಪದ್ಧತಿಯಿದೆ. 


ಆಧಾರಗ್ರೆ ೦ಥಗಳು 


"ಕರ್ಮಯೋಗಿ,' 
ಸಂ. ಡಾ| ಸೂರೈನಾಥಕಾಮತ್‌ 


ಈ ಲೇಖನ ಸಿದ್ಧಪಡಿಸಲು 
ಮೂಮ್ಮಗ ಡಾ|| ಎಂ. ಮುತ್ತು ಮತ್ತು 
ಜೋಯಿಸ್‌ರಿಗೆ ಲೇಖಕರ ಕೃತಜ್ಞತೆಗಳು. 


"ಇತಿಹಾಸ ದರ್ಶನ 


ಸಂ. ಎಂ.ಎನ್‌. ಜೋಯಿಸ್‌ "ಸ್ವಾ ತಂತ್ರ್ಯ ಸಂಗ್ರಾ ಮುದ ಸ 


ತಿಗಳು' ಭಾಗ-.೨ 


ಮಾಹಿತಿ ನೀಡಿ ಸಹಕರಿಸಿದ ದಿವಂಗತ ಎ. ಗೋವಿಂದಚಾರ್ಯಸ್ತಾಮಿಯವರ 
ಇ ತ್‌ ಇ ಕ ಕಾ ಕಾ ಕ 6 
ಮೈಸೂರಿನ ಹೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಎಂ. ಎನ್‌. 


೨೭೫ 


ಎಂ. ಬಿ. ಪಾಟೀಲ* 


ಮೈಸೂರು ಜಿಲ್ಲಿಯ ಬ್ಯಾಂಕೆಂಗ್‌ ಉದ್ಯಮದ ಪ್ರಾರಂಭದ ಹಂತ 


(೧೮೯೪-೧೯೧೫) | 


ಹಿಂದಿನ ಮೈಸೂರು ಸಂಸ್ಥಾನವು ೧೯ ನೇ 
ಶತಮಾನದ ಪ್ರಾರಂಭದಲ್ಲಿ ಮತ್ತು ನಂತರದ ದಶಕಗಳಲ್ಲಿ 
ಭಾರತದ ಇತರೇ ದೇಶಿಯ ಸಂಸ್ಥಾನಗಳಿಗೆ ಹೋಲಿಸಿ 
ದರೆ ಹಲವಾರು ವಿಧದಲ್ಲಿ "ಮಾದರಿ ಮೈಸೂರು” ಎಂದೇ 
ಕರೆಯಲ್ಪಡುತ್ತಿ ತ್ತು. ಸುಮಾರು ಐನತ್ತು ವರ್ಷಗಳ 
(೧೮೩೧-೧೮೮೧) ಬ್ರಿಟೀಷ್‌ ಕನಿಶನರ್‌ಗಳ ನೇರ 
ಆಡಳಿತದಲ್ಲಿ ಸಂಸ್ಥಾನದ ಆರ್ಥಿಕ ಅಭಿವೃದ್ಧಿಗೆ 
ಸಹಾಯಕವಾಗುವಂತೆ ಹಲವಾರು ಯೋಜನೆಗಳನ್ನು 
ಹೆಮ್ಮಿಕೊಳ್ಳಲಾಯಿತು. ನಂತರ ಅಧಿಕಾರಕ್ಕೆ ಬಂದ 
ಮೈಸೂರಿನ ಅರಸರು ಮತ್ತು ದಿವಾನರುಗಳು ಅನುಸರಿ 
ಸಿದ ಉದಾರ ಅರ್ಥಿಕಠೀತಿ, ಮುಂದಾಲೋಚನೆ, 
ಬ್ರಿಟೀಷ್‌ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾದ ಉದಾರ 
ವ್ಯಾಪಾರ ವಾಣಿಜ್ಯ ನೀತಿ, ಹಣಕಾಸು ಸಂಸ್ಥೆಗಳ 
ಪ್ರಾರಂಭ, ಕೈಗಾರೀಕರಣ, ಸಂಚಾರ-ಸೆಂಪರ್ಕ ಸಾಧನ 
ಗಳ ಹೆಚ್ಚಳ ಮುಂತಾದವುಗಳು ಮಾದರಿ ಮೈಸೂರು 
ಇನ್ನೂ ಮುಂದುವರೆಯಲು ಪೂರಕ ಅಂಶಗಳಾದವು. 


ಬರಗಾಲದ ಬವಣೆ 

೧೮೭೬-೭೮ ರಲ್ಲಿ ದೇಶದಲ್ಲೆಲ್ಲಾ ವ್ಯಾಪಕವಾಗಿ 
ಕಾಣಿಸಿಕೊಂಡ ತೀವ್ರ ಬರಗಾಲ. (ಡವಗಿ ಬರ) ದೇಶದ 
ಇತರೇ ಭಾಗಗಳಂತೆ ಮೈಸೂರು ಸಂಸ್ಥಾನದ ಆರ್ಥಿಕ 
ಪರಿಸ್ಥಿತಿಯನ್ನು ಬಹು ಕಷ್ಟಕರವಾಗಿ ಮಾಡಿತ್ತು. ಅದು 


ರಂಗಾಚಾರ್ಲು, ಅವರು ದಿವಾನರಾಗಿದ್ದ ಕಾಲ. 
ರಂಗಾಚಾರ್ಲು ಅವರು ೧೮೮೩ ರಲ್ಲಿ ತೀರಿಕೊಂಡ 
ನಂತರ ಶೇಷಾದ್ರಿಅಯ್ಯರ್‌ ತಮ್ಮ ಆಡಳಿತ ಕಾಲದಲ್ಲಿ 


೧೮೮೩ ರಿಂದ ೧೯೦೧ ರವರಿಗೆ ಅನೇಕ ಅರ್ಥಿಕ 
ಸುಧಾರಣೆಗಳನ್ನು ಜಾರಿಯಲ್ಲಿ ತಂದರು. ಅವುಗಳಲ್ಲಿ 


ಬಹು ಮುಖ್ಯವಾದವುಗಳೆಂದರೆ ಕೋಲಾರದ ಚಿನ್ನದ 
ಗಣಿ ಉದ್ಯಮ (೧೮೮೬), ಕಾಫೀ ತೋಟದ ಉದ್ಯಮ, 
ತಾಲ್ಲೂಕು ಅಭಿವೃದ್ದಿ ಮಂಡಳಿಗಳ ರಚನೆ (೧೮೮೪), 
ವ್ಯವಸಾಯ ಬ್ಯಾಂಕುಗಳು (೧೮೯೪). 
ಬಡ ರೈತರಿಗೆ ಆರ್ಥಿಕ ನೆರವು 

ಅಂದಿನ ಬಡರೈತರ ಆರ್ಥಿಕ ಸ್ಥಿತಿಗತಿಗಳನ್ನು 
ಸುಧಾರಿಸಿ ವ್ಯವಸಾಯ ಅಭಿವೃದ್ದಿಗೆ ಹೊಸ ಚಾಲನೆ 
ಯನ್ನು ನೀಡಲು ಅಂದಿನ ಸರ್ಕಾರ ಅನೇಕ ಕಾನೂನು 
ಗಳನ್ನು ಜಾರಿಯಲ್ಲಿ ತಂದಿತು. ಅವುಗಳಲ್ಲಿ ತಕಾವಿಸಾಲ 
ಕಾನೂನು (೧೮೭೬), ಡೆಕ್ಕನ್‌ ರೈತರ ಪರಿಹಾರೆ 


ಕಾನೂನು (೧೮೭೯), ಭೂಸುಧಾರಣಾ ಸಾಲ 
ಕಾನೂನು (೧೮೮೩) ರೈತರ ಸಾಲ ಕಾನೂನು 
(೧೮೮೪) ಮುಂತಾದವುಗಳು ಮುಖ್ಯವಾದವು 


ಗಳು. ಆದರೆ, ಈ ಯಾವ ಕಾನೂನುಗಳೂ 
ರೈತರಿಗೆ ನಿರೀಕ್ಷಿತ ಪ್ರತಿಫಲವನ್ನು ನೀಡಲಿಲ್ಲ. ಈ ದಿತಿ 
ಯಲ್ಲಿ ಭಾರತದ ವಿವಿಧೆ ಭಾಗಗಳ ರೈತರ ಸ್ಥಿತಿಗತಿ 
ಗಳನ್ನು ಸುಧಾರಿಸಲು ಪ್ರಯತ್ನಗಳು ನಡೆದವು. 


* ಸಂಪಾದಕರು, ಕರ್ನಾಟಿಕ ಗ್ಯಾಸೆಟಿಯರ್‌, ಕಾವೇರಿ ಭನನ, ಬೆಂಗಳೂರು-೯, 


೨೩೬ 


ಇತಿಹಾಸ ದರ್ಶನ 


ಮಹಾರಾಷ್ಟ್ರದ ಪುರಂದರೆಯಲ್ಲಿ ನ್ಯಾ|| ರಾನಡೆ ಮತ್ತು 
ವಿಲಿಯಂ ವೆಡರ್‌ ಬರ್ನ್‌ ಅವರಿಂದ ವ್ಯವಸಾಯ 
ಬ್ಯಾಂಕುಗಳು ಪ್ರಾರಂಭವಾದವು. ಇದನ್ನು ಮನಗಂಡು 
೧೮೯೪ ರಲ್ಲಿ ವ್ಯವಸಾಯ ಬ್ಯಾಂಕುಗಳನ್ನು ಮೈಸೂರು 
ಸರ್ಕಾರವು ಪ ಪ್ರಾರಂಭಿಸಿತು. 


ವ್ಯವಸಾಯ ಬ್ಯಾಂಕುಗಳು 
ವ್ಯವಸಾಯಗಾರರಿಗೆ ಅನರ ಆರ್ಥಿಕ ಸ್ಥಿತಿಗತಿ 


ಗಳನ್ನು ಸುಧಾರಿಸಲು ಸರ್ಕಾರ ಅನೇಕ ಕಾನೂಗಳನ್ನು 


ಜಾರಿಯಲ್ಲಿ ತಂದಿದ್ದರೂ, ರೈತರೇ ಸದಸ್ಯರಾಗಿರುವ 


ಅವರಿಂದಲೇ ನಡೆಸಲ್ಪಡುವ ಹಣಕಾಸಿನ ಸಂಸ್ಥೆಗಳು 


ದೇಶದಲ್ಲಿ ವ್ಯಾಪಕವಾಗಿ ಮೂಡಿ ಬಂದದ್ದು ೧೯೦೪ ರೆ 
ಸಹಕಾರಿ ಕಾನೂನಿನ ನಂತರವೇ. ಆದರೆ ಮೈಸೂರು 
ಸಂಸ್ಥಾ ನದಲ್ಲಿ ಸಹಕಾರಿ ಕಾನೂನಿನ ಪಾ ತ್ರರಂಭದ ಹತ್ತು 
ವರ್ಷ ೂಡಲೇ ಅಂದರೆ ೧೮೯೪ ಕಲಿ Sy 
ವ್ಯವಸಾಯ ಬ್ಯಾಂಕುಗಳನ್ನು ಸಣ್ಣ ಹಿಡುವಳಿದಾರರ 
ಕಷ್ಟ ನಿವಾರಣೆಗೆ ಪ್ರಾರಂಭಿಸಲಾಯಿತು. ಈ ಬ್ಯಾಂಕು 
ಗಳ `ವೈಶಿಸ ವೆಂದರೆ ಇವುಗಳು ರಚನೆಯಲ್ಲಿ ಅಂದಿನ 
(೧೮೬೦) ಸಷ ಕಾನೂನನ್ನು, ಆಡಳಿತ ನಿರ್ವಹಣೆ 


ಮತ್ತು. ಮೂಲೋದ್ಹೇಶಗಳಲ್ಲಿ ಸಂಪೂರ್ಣವಾಗಿ 
ಸಹಕಾರಿ ತತ್ವದ ಹಲವಾರು ಉದ್ದೇಶಗಳನ್ನು 
ಮೈಗೂಡಿಸಿಕೊಂಡು ಕಾರ್ಯ ನಿರ್ವಹಿಸುತ್ತಿದ್ದವು. 


ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಸ್ಥೆ ಗಳ ಒಂದು 
ಸಮ್ಮಿಳನವೇ ಈ ಸಂಸ್ಥೆಗಳಾಗಿದ್ದ ವು ಎಂಬುದು 
ಗಮನಾರ್ಹ. ಸಹಕಾರಿ ನನು ಇನ್ನೂ ಜಾರಿಯಲ್ಲಿ 
ಬರದೇ ಇದ್ದುದರಿಂದ ಮತ್ತು ಹಣಕಾಸು ಸಂಸ್ಥೆ ಸ್ಮೈಗಳನ್ನು 
ಭದ್ರತೆಯ ದೃಷ್ಟಿಯಿಂದ ಕಂಪನಿಯ Wied 
ಅನ್ವಯ ರಚಿಸಲೇ ಬೇಕಾಗಿದ್ದರಿಂದ ಈ ಎರಡೂ ತತ್ವ 
ಗಳನ್ನು ಇವುಗಳ ರಚನೆಯಲ್ಲಿ ಮೈಗೂಡಿಸಿಕೊಂಡಿರು 
ವುದು ಗಮನಾರ್ಹ. 


ದ್ವ ವ್ಯವಸಾಯ ಬ್ಯಾಂಕುಗಳ ಮುಖ್ಯ ಉದ್ದೇಶ 
ವ್ಯವಸಾಯಗಾರರು ತಾವು ಈ ಹಿಂದೆ ಮಾಡಿದ್ದ 
ದುಬಾರಿ ಬಡ್ಡಿಯ ಹಳೆಯ ಸಾಲವನ್ನು ತೀರಿಸಲು 
ಸಹಾಯ ಮಾಡುವದು ಮತ್ತು ರೈತರಿಗೆ ದುಬಾರಿ 
(ಸುಲಿಗೆ) ಬಡ್ಡಿ ಯಿಂದ (ದೊಡ್ಡ ಕೈತರು ಜಮೀನು 
ದಾರರಿಂದೆ) ದೊರ ಇಡುವದು, ವ್ಯವಸಾಯ ಅಭಿವೃದ್ಧಿಗೆ 


ಇತಿಹಾಸ ದರ್ಶನ 


ಪೂರಕವಾಗಿ ಹೊಸ ಸಾಲ ನೀಡುವುದು ಮುಂತಾದವು 
ಗಳು. ಈ ಸಂಸ್ಥ ಗಳಿಗೆ ಸದಸ್ಯರ ಯಾವುದೇ ಸೇರು 
ಬಂಡವಾಳ ಇರಲಿಲ್ಲ. ಇವುಗಳು ಪರಸ್ಕರ ನಂಬುಗೆಗೆ 
ಪಾತ್ರರಾದ ಸ್ವಂತ ಜಮೀನು ಹೊಂದಿದ್ದ, ಪರಸ್ಫರ 
ಒಪ್ಪಂದದಿಂದ ಕೂಡಿದ್ದ ರೈತರ ಒಡಂಬಡಿಕೆಯ ಸಂಸ್ಥೆ 
ಗಳಾಗಿದ್ದವು. ಇಂತಹ ಸಂಸ್ಥೆ ಗಳು ನಷ ಸೆ ಅನುಭವಿಸಿದಾಗ 
ಸದಸ್ಯರೇ ಪರಸ್ಪರ ಒಪ್ಪಿಕೊಂಡಂತೆ ಸದರಿ ನಷ್ಟವನ್ನು 
ಭರಿಸಬೇಕಾಗಿತ್ತು. ಇವುಗಳು "ಕಂಪನೀಸ್‌ ಲಿಮಿಟೆಡ್‌ 
ಬಯ ಗ್ಯಾರಂಟಿ” ಹೊಣೆಗಾರಿಕೆ ತತ್ವದ ಮೇಲೆ 
ರಚನೆಗೊಂಡವುಗಳಾಗಿದ್ದವು. ಸರ್ಕಾರವು 1 ಸಂಸ್ಥೆ 
ಗಳಿಗೆ ಠೇವಣಿ ಮತ್ತು ಸಾಲದ ರೂಪದಲ್ಲಿ ಹಣಕಾಸಿನ 
ನೆರವನ್ನು ನೀಡುತ್ತಿತ್ತು. ಸಾಲವನ್ನು ಸುಲಭ ಕಂತುಗಳ 
ಮೂಲಕ ತೀರಿಸಲು ಸಹಾಯಕವಾಗುವಂತೆ ಜಮೀನಿನ 
ಆಧಾರದ ಮೇಲೆ ನೀಡಲಾಗುತ್ತಿತ್ತು. ಈ ಸಂಸ್ಥೆಗಳಿಗೆ 
ಸರ್ಕಾರವು ತಾನು ನೀಡುವ ಸಾಲಕ್ಕೆ ಶೇ. ೪ ರಂತೆ 
ಬಡ್ಡಿಯನ್ನು ವಿಧಿಸಿದರೆ ಈ ಸಂಸ್ಥೆಗಳು ಸದಸ್ಯರಿಗೆ 
ಶೇ. ೫ ರಿಂದ ೬ ದರದಲ್ಲಿ ಸಾಲ ನೀಡುತ್ತಿದ್ದವು. ಈ 
ಸಂಸ್ಥೆ ಗಳು ತಮ್ಮ ಲಾಭಾಂಶದಲ್ಲಿ ಅಲ್ಪಭಾಗವನ್ನು 
ಹ ಬ ಜಕೆ ವೆಚ್ಚವಾಗಿ ಉಸಯೋಗಿಸಿ ಹೆಚ್ಚಿನ 
ಭಾಗವನ್ನು ಕಾಯ್ದ ನಿಧಿಗಳಾಗಿ ಸೇರಿಸಿ ಅದರೊಂದಿಗೆ 

ಸಾರ್ವಜನಿಕರ ಠೇವಣಿಗಳನ್ನು ಸಂಗ್ರಹಿಸಿ ದುಡಿಯುವ 

ಬಂಡವಾಳವನ್ನಾಗಿ ಸಕ ಈ ಸಂಸ್ಥೆ ಸಗಳ 

ಹಣಕಾಸಿನ ನಿರ್ವಹಣಾ ವ್ಯವಸ್ಥೆ ಇತ್ತು. ಈ ಬ್ಯಾಂಕು 

ಗಳು ವಿಧಿಸುತ್ತಿದ್ದ ಬಡ್ಡಿದರ ಇತರೇ ಮೂಲದ ಸಾಲ 

ಗಳ ಬಡ್ಡಿಗಿಂತ ಸಾಮಾನ್ಯವಾಗಿ ಕಡಿಮೆ ಇರುತ್ತಿತ್ತು. 

ಸಾಲಗಳನ್ನು ನಿರ್ದಿಷ್ಟಪಡಿಸಿದ ವ್ಯವಸಾಯ ಅಭಿವೃದ್ಧಿ 

ಕಾರ್ಯಗಳಿಗೆ ಮಾತ್ರ ನೀಡಲಾಗುತ್ತಿತ್ತು. 


ಈ ಸಂಸ್ಥೆಗಳ ಆಡಳಿತವು ಸದಸ್ಯರಿಂದ ಚುನಾಯಿತ 
ರಾದ ಆಡಳಿತ ಮಂಡಳಿಯಿಂದ ನಡೆಸಲಾಗುತ್ತಿತ್ತು. ಈ 
ರೀತಿಯ ಮೊದಲನೆಯ ಬ್ಯಾಂಕು ೧೮೯೪ ರಲ್ಲಿ ೧೭ ಜನ 
ಸದಸ್ಯರನ್ನೊಳಗೊಂಡು ಶ್ರೀರಂಗಪಟ್ಟಣ ತಾಲ್ಲೂಕಿನ 
ಪಾಲಹಳ್ಳಿ ಯಲ್ಲಿ ಪ್ರಾರಂಭವಾಯಿತು, ಎರಡನೆಯ 
ಬ್ಯಾಂಕು ೫೩ ಜನ ಸದಸ್ಯರನ್ನು ಒಳಗೊಂಡು ನಂಜನ 
ಗೂಡಿನಲ್ಲಿ ೧೮೯೭ ರಲ್ಲಿ ಆರಂಭವಾಯಿತು. ಮುಂದಿನ 
ಎರಡು ವರ್ಷಗಳಲ್ಲಿ (೧೮೯೯), ಶ್ರೀರಂಗನಟ್ಟಿಣ 


೨೩೬೩ 


ಮತ್ತು ಸರಗೂರುಗಳಲ್ಲಿ (ಹೆಗ್ಗಡದೇವನ ಕೋಟಿ 
ತಾಲ್ಲೂಕು) ಇಂತಹ ಸಂಸ್ಥೆಗಳು ಪ್ರಾರಂಭವಾದವು. 
ಸರ್ಕಾರದ ಈ ಯೋಜನೆಯಂತೆ ೧೮೯೪-೧೮೯೮ ರ ೫ 
ವರ್ಷಗಳ ಅವಧಿಯಲ್ಲಿ ಈ ಬ್ಯಾಂಕುಗಳ ಸಂಖ್ಯೆ ೫೯ಕ್ಕೆ 
ಹೆಚ್ಚಳಗೊಂಡು ಅವುಗಳ ಸದಸ್ಯರ ಸಂಖ್ಯೆ ೩೦೦೦ ಕ್ಕ 
ಹೆಚ್ಚಳಗೊಂಡಿತು. ಈ ಅವಧಿಯಲ್ಲಿ ಸರ್ಕಾರವು ಈ 
ಸಂಸ್ಥೆಗಳಿಗೆ ಸುಮಾರು ೮ ಲಕ್ಷ ರೂ. ಹೆಣವನ್ನು 
ಮುಂಗಡವಾಗಿ ನೀಡಿತ್ತು. ಸರ್ಕಾರವೇ ನಡೆಸಿದ ಸಮೀಕ್ಷೆ 
ಯಂತೆ ೧೯೦೧ ಸುಮಾರಿಗೆ ಅಂದಿನ ಮೈಸೂರು ರಾಜ್ಯ 
ದಲ್ಲಿ ೬೪ ಇಂತಹೆ ವ್ಯವಸಾಯ ಬ್ಯಾಂಕುಗಳು ಇದ್ದು 
ದಾಗಿ ಕಂಡುಬರುವುದು. ಆದರೆ ಈ ಸಂಸ್ಥೆಗಳು ದೀರ್ಫಿ 
ಕಾಲ ಬಾಳಲಿಲ್ಲ. ಇವುಗಳ ಬಳಕೆಗಿಂತ ದುರುಪಯೋಗ 
ಹೆಚ್ಚಾಗಿ ಕೇವಲ ೨೫ ವರ್ಷಗಳ ನೆಂತರ ಅವಸಾನ 
ಹೊಂದಿದವು. 


ಅವಸಾನದತ್ತ ಬ್ಯಾಂಕುಗಳು 

ಸರ್ಕಾರವೇ ವರದಿ ಮಾಡಿದಂತೆ ಈ ಬ್ಯಾಂಕು 
ಗಳು ನಿರೀಕ್ರಿಸಿದ ಪ್ರಗತಿಯನ್ನು ಸಾಧಿಸದೇ ಇದ್ದುದ 
ರಿಂದ ೧೯೧೭ ರ ಸುಮಾರಿಗೆ ಈ ಎಲ್ಲಾ ಬ್ಯಾಂಕುಗಳು 
ಸ್ಥಗಿತಗೊಂಡವು. ಇವುಗಳು ಸ್ಕಗಿತಗೊಳ್ಳಲು ಸಹಾಯಕ 
ವಾದ ಹಲವಾರು ಕಾರಣಗಳಲ್ಲಿ ಬಹು ಮುಖ್ಯವಾದವು 
ಗಳು :-ಸಾಲದ ಮೇಲಿನ ಅತೀ ಕಡಿಮೆ ಬಡ್ಡಿದರ, 
ದೊಡ್ಡ ಭೂ ಜಡುವಳಿದಾರರಿಂದ ಸಾಲದ ದುರುಪ 
ಯೋಗ ಅಂದರೆ ಕಡಿಮೆ ಬಡ್ಡಿಯ ಸಾಲವನ್ನು ಪಡೆದು 
ಅದನ್ನು ಹೊರಗಿನ ಹೆಚ್ಚಿನ ಬಡ್ಡಿಗೆ ವಿನಿಯೋಗಿಸಿ ತಾವು 
ಬ್ಯಾಂಕಿಗೆ ಸುಸ್ಮಿದಾರರು ಆದದ್ದು. ಬಡರೈಶತರಿಗೆ 
ಸಹಾಯ ಮಾಡುವ ಆತುರದಲ್ಲಿ ಸರ್ಕಾರವು ಧಾರಾಳ 
ವಾಗಿ ಇವುಗಳಿಗೆ ಹಣಕಾಸಿನ ನೆರವು ನೀಡಿದ್ದು, ಸದರಿ 
ಸಂಸ್ಥೆಗಳ ಮೇಲೆ ಸರ್ಕಾರದ ಹಿಡಿತ ಮತ್ತು ಪರಿಣಾಮ 
ಕಾರಿ ಮೇಲ್ವಿಚಾರಣೆ ಇಲ್ಲದೇ ಹೋದದ್ದು ಮುಖ್ಯ 
ವಾದವುಗಳು ಎಂದು ತಿಳಿದುಬರುವುದು. 


ವಾಣಿಜ್ಯ ಬ್ಯಾಂಕುಗಳು 

ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ಬ್ಯಾಂಕಿಂಗ್‌ 
ಉದ್ಯಮಕ್ಕೆ ಸುಮಾರು ೧೩೦ ವರ್ಷ ದೀರ್ಫ ಚರಿತ್ರೆ 
ಉಂಟು, ಇಂದಿನ ಕರ್ನಾಟಕ ರಾಜ್ಯದ ವ್ಯಾಪ್ತಿಯನ್ನು 
ಅನುಸರಿಸಿ ಹೇಳುವುದಾದರೆ ೧೮೬೩ ರಲ್ಲ ಧಾರವಾಡದಲ್ಲಿ 


ಪಿಕ್ಕಿಲಿ 


ಪ್ರಾರಂಭಿಸಲಾದ ಬೊಂಬಾಯಿ ಪ್ರೆಸಿಡೆನ್ಸಿ ಬ್ಯಾಂಕಿನ 
(೧೮೪೦) ಶಾಖೆಯೇ ರಾಜ್ಯದಲ್ಲಿ ಮೊದಲನೆಯದು. : 
ಆದರೆ ಅದು ಅಲ್ಟಾವಧಿಯದಾಗಿತ್ತು. ಆ ಶಾಖೆಯನ್ನು 


೧೮೭೮ ರಲ್ಲಿ ಬೊಂಬಾಯಿ 
ಕರ್ನಾಟಕದ ಹತ್ತಿಯ 
ಹುಂಡಿಯ ಮೂಲಕ ವ್ಯವಹರಿಸಲು ನೆರವಾಗಲು ಈ 
ಶಾಖೆಯನ್ನು ಜಿಲ್ಲಾ ಕೇಂದ್ರ ಧಾರವಾಡದಲ್ಲಿ ತೆಕೆಯ 
ಲಾಗಿತ್ತು. ಹತ್ತಿಯ ವ್ಯಾಪಾರದಲ್ಲಿ ಆದ ಹಿನ್ನೆಡೆಯಿಂದ 
ಸದರಿ ಶಾಖೆಯನ್ನು ಮುಚ್ಚಲಾಯಿತು. ಮತ್ತು ಅದರ 
ವೈವಾಟನ್ನು ಹುಬ್ಬಳ್ಳಿ ಶಾಖೆಗೆ (೧೮೭೦) ಸ್ಮ ಳಾಂತರಿಸ 
ಲಾಯಿತು. ಮದ್ರಾಸ್‌ ಪ್ರೆಸಿಡೆನ್ಸಿ ಬ್ಯಾಂಕಿನಿಂದ 
೧೮೬೪ ರಲ್ಲಿ ಬೆಂಗಳೂರಿನ ಶಾಖೆಯನ್ನು (ದಂಡು 
ಪ್ರದೇಶ) ೧೮೬೮ ರಲ್ಲಿ ಮಂಗಳೂರು ಶಾಖೆಯನ್ನು 


ತೆರೆಯಲಾಯಿತು. 


ಮುಚ್ಚಲಾಯಿತು. 


ಮೈಸೂರು ನಗರದ ಪ್ರಥಮ ಬ್ಯಾಂಕ್‌ 

ಮೈಸೂರು ನಗರದಲ್ಲಿ ೧೮೭೪ ರಲ್ಲಿ ಖಾಸಗಿ 
ವಲಯದ ಪ್ರಥಮ ವಾಣಿಜ್ಯ ಬ್ಯಾಂಕುಗಳು ಮೂಡಿ 
ಬಂದವು ಅವುಗಳೆಂದರೆ : ರಾಜಧಾನಿ ಬ್ಯಾಂಕ್‌ ಮತ್ತು 
ಭಾನ್‌ಬ್ಯಾಂಕ್‌ ಇವುಗಳು ಅನುಕ್ರಮವಾಗಿ ರೂ. ೨೦ 
ಸಾವಿರ ಮತ್ತು. ಒಂದು ಲಕ್ಷ ರೂ. ಬಂಡವಾಳ 
ದೊಂದಿಗೆ ಪರಿಮಿತ ಹೊಣೆಗಾರಿಕೆಯೊಂದಿಗೆ ಪ್ರಾರಂಭಿ 
ಸಲ್ಪಟ್ಟಿವು. ಆದರೆ ಇವುಗಳು ೧೯೧೩ ರ ನಂತರ 
ಮುಂದುವರೆದಂತೆ ಕಾಣುವುದಿಲ್ಲ. ಮೈಸೂರು ನಗರವು 
ರಾಜಧಾನಿಯಾಗಿದ್ದರೂ ವಾಣಿಜ್ಯ ವ್ಯವಹಾರದಲ್ಲಿ 
ಬೆಂಗಳೂರಿನಷ್ಟು ಮುಂದುವರೆದಿರಲಿಲ್ಲ. ೧೮೦೯ ರಲ್ಲಿ 
ಪ್ರಾರಂಭವಾದ ಬೆಂಗಳೂರಿನ ದಂಡು ಪ್ರದೇಶ ಮತ್ತು 
೧೮೩೧ ರ ನಂತರ ಮೈಸೂರಿನಿಂದ ಬೆಂಗಳೂರಿಗೆ 
ವರ್ಗಾಯಿಸಲಾದ ಹಲವಾರು ಆಡಳಿತ ಕಛೇರಿಗಳು, 
ಬೆಳೆಯುತ್ತಿರುವ ನಗರೀಕರಣ ಮತ್ತು ಕೈಗಾರಿಕೆ, 
ವಾಣಿಜ ವೈವಾಸಿಸಿಗಳು ಬೆಂಗಳೂರಿನ ಬೃಹತ್‌ 
ಬೆಳವಣಿಗೆಗೆ ಕಾರಣವಾದವು. ಈ ಕಾರಣಗಳಿಂದ 
ಮೈಸೂರಿಗಿಂತ ಸುಮಾರು ಅರು ವರ್ಷೆ ಮೊದಲೇ 
ಅಂದರೆ ೧೮೬೮ ರೆಲ್ಲಿ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ 
ಖಾಸಗಿ ವಲಯದ ಬ್ಯಾಂಕುಗಳು ಮೂಡಿಬರಲು ಅನು 
ವಾಯಿತು. 


ಇತಿಹಾಸ ದರ್ಶನ 


ವ್ಯಾಪಾರಿ ಕಂಪನಿಗಳಿಗೆ 


ಜಿಲ್ಲೆಯ ಪ್ರಾರಂಭದ ಬ್ಯಾಂಕುಗಳು 

ಮೈಸೂರು ಜಿಲ್ಲೆಗೆ ಸೀಮಿತವಾದಂತೆ ಹೇಳುವು 
ದಾದರೆ ೧೮೮೫ ರಲ್ಲಿ ನಂಜನಗೂಡಿನಲ್ಲಿ ಪ್ರಾರಂಭವಾದ 
ಶ್ರೀಕಂಠೇಶ್ವರಸ್ವಾಮಿ ಬ್ಯಾಂಕ್‌ (ಲಿ) ಅತೀ ಮಹತ್ವ 
ದ್ಹಾಗಿದೆ. ಮೈಸೂರು ಜಿಲ್ಲೆ ಮತ್ತು ಹಳೇ ಮೈಸೂರು 
ಸಂಸ್ಥಾನದಲ್ಲಿ ಪ್ರಾರಂಭಿಸಲ್ಪಟ್ಟು ಸುದೀರ್ಫ್ಥೆ ಸೇವೆ 
ಸಲ್ಲಿಸಿದ ಬ್ಯಾಂಕಿನ ಹಿರಿಮೆ ಇದರದು. ಸದರಿ ಬ್ಯಾಂಕು 
ಸುಮಾರು ೮೦ ವರ್ಷಗಳ ಸುದೀರ್ಫ ಸೇವೆಯ ನಂತರ 
೧೯೬೫ ರಲ್ಲಿ ಭಾರತೀಯ ರಿಜರ್ನ್‌ ಬ್ಯಾಂಕು ಲೈಸೆನ್ಸ್‌ 
ಮುಂದುವರೆಸದ ಕಾರಣ ಮುಚ್ಚಬೇಕಾಯಿತು. 
ಮೈಸೂರು ಜಿಲ್ಲೆಯಲ್ಲಿ ೧೮೮೪ ರಿಂದ ೧೯೦೮ ರ 
ಸುವತಾರು. ಎರಡೂವರೆ ದಶಕಗಳ ಕಾಲಮಿತಿಯಲ್ಲಿ 
ಸುಮಾರು ೧೭ ಬ್ಯಾಂಕಿಂಗ್‌ ಕಂಪನಿಗಳು ಮೂಡಿ 
ಬಂದು ತದೆನಂತರ ಬೇರೆ ಬೇರೆ ಅವಧಿಯಲ್ಲಿ ಅವಸಾನ 
ಹೊಂದಿರುವುದಾಗಿ ಕಂಡುಬರುವುದು. ಅವುಗಳ ವಿವರ 
ಈ ರೀತಿ ಇರುವುದು :- ಶ್ರೀರಂಗಸಟ್ಟಿಣ ಟಾನ್‌ 
ಬ್ಯಾಂಕ್‌ (೧೮೯೧), ಮೈಸೂರು ನ್ಯಾಷನಲ್‌ ಬ್ಯಾಂಕ್‌ 
(೧೮೯೧), ಚಾಮರಾಜೇಶ್ವರ ಬ್ಯಾಂಕ್‌, ಚಾಮರಾಜ 
ನಗರ (೧೮೯೨) ನಂಜನಗೂಡು ಶ್ರೀನಿವಾಸ ಬ್ಯಾಂಕ್‌ 
(೧೮೯೩), ಶ್ರೀರಂಗನಾಥ ಬ್ಯಾಂಕ್‌, ಚಾಮರಾಜನಗರ 
(೧೮೯೪),ಲಕ್ಷ್ಮಿ ಹೀನಿಲಾಸ ಬ್ಯಾಂಕ್‌ ಮಂಡ್ಯ (೧೮೯೪), 
ವಿಜಯನಾರಾಯಣಸ್ವಾಮಿ ಬ್ಯಾಂಕ್‌, ಗುಂಡ್ಲು ಫೇಟಿ 
(೧೮೯೫), ಸರ್ವಜನವೃದ್ಧಿನಿ ಕಂ. ಮೈಸೂ ರು (೧೮೯೫) 
ಶ್ರೀನಿವಾಸಸ್ವಾಮಿ. ಬ್ಯಾಂಕ್‌ ಚಾಮರಾಜನಗರ 
(೧೮೯೬). ಹುಣಸೂರು ಬ್ಯಾಂಕ್‌ (೧೮೯೭), ಶ್ರೀನಿವಾಸ 
ಸ್ವಾಮಿ ಬ್ಯಾಂಕ್‌, ಗುಂಡ್ಲು ಪೇಟಿ (೧೮೯೭), ರಾಜ 
ರಾಜೇಶ್ವರಿ ಬ್ಯಾಂಕ್‌, ಗುಂಡ್ಲು ಪೇಟಿ (೧೯೦೦), 
ಶ್ರೀ ಹಿಮವತ್‌ ಗೋಪಾಲಕೃಷ್ಣಸ್ವಾಮಿ ಬ್ಯಾಂಕ್‌, 
ಗುಂಡ್ಲು ಪೇಟಿ (೧೯೦೧) ಮತ್ತು ನಂಜನಗೂಡು 
ನಂಜುಂಡೇಶ್ವರ ಬ್ಯಾಂಕು (೧೯೦೮) ಮುಂತಾದವು 
ಗಳು. 


ಸಹಕಾರಿ ವಲಯದ ಬ್ಯಾಂಕಿಂಗ್‌ 


ಭಾರತದಲ್ಲಿ ಪ್ರಪ್ರಥಮವಾಗಿ ಸಹಕಾರಿ ಕಾನೂನು 
೧೯೦೪ ರಲ್ಲಿ ರೂಪಿಸಲಾಯಿತು. ಅಂದಿನ ಕಂಸನಿ 
ಕಾನೂನು (೧೮೬೦) ಭಾರತದಲ್ಲಿ "ಕೈಸಿಸಿಯನ್‌' 


ಇತಿಹಾಸ ದರ್ಶನ 


ಮಾದರಿಯ ಸಂಘಗಳನ್ನು ಪ್ರಾರಂಭಿಸಲು ಸೂಕ್ತ 
ವಾಗಿರಲಿಲ್ಲ... ಆದ್ದರಿಂದ ಸಹಕಾರಿ ಸಂಘಿಗಳನ್ನು 
ರಚಿಸಲು ಪ್ರತ್ಯೇಕವಾದ ಕಾನೂನು ರಚಿಸಲು ೧೯೦೧ 
ರಲ್ಲಿ ಎಡ್‌ನರ್ಡ್‌ ಲಾ ಎಂಬವರ ಹಿರಿತನದಲ್ಲಿ ಲಾರ್ಡ್‌ 
ಕರ್ಜನ್‌ ಅವರು ಒಂದು ಆಯೋಗವನ್ನು ರಚಿಸಿದರು. 
ಅದರ ಅನ್ವಯ ೧೯೦೪ ರಲ್ಲಿ ಸಹಕಾರಿ ಕಾನೂನನ್ನು 
ಪರಿನಿತ (ಲಿಮಿಟಿಡ್‌) ಹೊಣೆಗಾರಿಕೆಯೊಂದಿಗೆ 
ಜಾರಿಗೊಳಿಸಲಾಯಿತು. ಅಂದಿನ ಮೈಸೂರು ರಾಜ್ಯವು 
೧೯೦೫ ರಲ್ಲಿ ತನ್ನದೇ ಅದ ಸ್ವತಂತ್ರ "ಮೈಸೂರು 
ಸಹಕಾರಿ ಸಂಘಗಳ ರೆಗ್ಯುಲೇಷನ್‌ ಎರಡನ್ನು ರಚಿಸಿ 
ಬಳಕೆಯಲ್ಲಿ ತಂದಿತು. 


ಮೈಸೂರಿನ ಸಹಕಾರಿ (ನಿಯಮಾವಳಿ) ಕಾನೂನು 
೧೯೦೫, ಭಾರತದ ಸಹೆಕಾರಿ ೧೯೦೪ ರ ಕಾನೂನಿ 
ಗಿಂತ ಹಲವಾರು ವಿಧದಲ್ಲಿ ಭಿನ್ನವಾಗಿದ್ದು ಹೆಚ್ಚು 
ಪ್ರಗತಿಸರ ಧೋರಣೆಯಿಂದ ಕೂಡಿತ್ತು. ಭಾರತದ 
ಸಹೆಕಾರಿ ಕಾನೊನು ಪ್ರಾರಂಭದಲ್ಲೂ ಕೇವಲ 
ವ್ಯವಸಾಯ ಪತ್ತಿನ ಸಹಕಾರಿ ಸಂಘಗಳ ರಚನೆಗೆ 
ಒಲವನ್ನು ಹೊಂದಿದ್ದು ಮುಂದೆ ೧೯೧೨ ರಲ್ಲಿ ಸದರಿ 
ಕಾನೂನಿಗೆ ತಿದ್ದುಪಡಿ ಮಾಡುವ ಮೂಲಕ ವ್ಯವ 
ಸಾಯೇತರ ಮತ್ತು ಪತ್ತೇತರ ಸಹಕಾರಿ ಸಂಘಿ ರಚನೆಗೆ 
ಅವಕಾಶ ಮಾಡಿಕೊಡಲಾಯಿತು. ಸಾಮಾನ್ಯವಾಗಿ 
ನಗರ ಪ್ರದೇಶಗಳಲ್ಲಿ ಮಿತ ಹೊಣೆಗಾರಿಕೆ, ಹಳ್ಳಿಗಳಲ್ಲಿ 
ಅಪರಿಮಿತ ಹೊಣೆಗಾರಿಕೆ ನಿಯಮಗಳನ್ನು ಪಾಲಿಸ 
ಲಾಗುತ್ತಿತ್ತು. ಆದರೆ ಮೈ ಸೂರಿನ ೧೯೦೫ ರ ಕಾನೂನು 
ಪ್ರಾರಂಭದಲ್ಲಿಯೇ ಗ್ರಾಮ ಮತ್ತು ನಗರ ಪ್ರದೇಶಗಳ 
ಜನರ ಅವಶ್ಯಕತೆಗಳನ್ನು ಪೂರೈಸುವ ವಿವಿಧ ಬಗೆಯ 
ಸಹಕಾರಿ ಸಂಘೆ ಮೂಡಿ ಬರಲು ಅನುವು ಮಾಡಿಕೊಟ್ಟಿ 
ತಲ್ಲದೇ ಪ್ರಾರಂಭದಲ್ಲಿಯೇ ಇಲಾಖೆಯ ರಿಜಿಸ್ಟಾರ್‌ 
ಅವರನ್ನು ನಿಯಮಿಸಿ ಮುಂಡೆ ೧೯೧೨ ರ ಸುಮಾರಿಗೆ 
ಸೊ ಹುದ್ದೆಯನ್ನು ಕಾಯಂಗೊಳಿಸಲಾ ಯಿತು. ಅಂದಿನ 
ಮೈ ಸೂರು ಸರ್ಕಾರವು ಈ ಸಂಸ್ಥೆಗಳ ಬೆಳವಣಿಗೆಯ 
ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಯುರೋಪ್‌ 
ಮತ್ತು ಇಂಗ್ಲೆಂಡ್‌ ದೇಶದಲ್ಲಿನ ಸಹಕಾರಿ ಸಂಘಗಳನ್ನು 
ಕುರಿತು ನಿಶೇಷ ಅಧೈಯನ ನಡೆಸಲು ವಿಶೇಷ ಅಧಿಕಾರಿ 


೨೩೯ 


ಯನ್ನು (ರಾಮರಾವ್‌) ಕಳುಹಿಸಿಕೊಟ್ಟಿತ್ತು. ಬೇರೆ 
ಭಾಗಗಳಲ್ಲಿ ಇದ್ದಂತೆ ಇಲ್ಲಿ ಗ್ರಾಮೀಣ ಮತ್ತು ನೆಗರ 
ಪ್ರದೇಶದ ಸಹಕಾರಿ ಸಂಘಗಳ ಹೊಣೆಗಾರಿಕೆಯ 
ವ್ಯತ್ಯಾಸವನ್ನು ತೆಗೆದುಹಾಕಲಾಯಿತು. ಮೈಸೂರು 
ಪ್ರಾಂತ್ಯದಲ್ಲಿ ಎಲ್ಲಾ ಸಹಕಾರಿ ಸಂಘಗಳನ್ನು ಮಿತ 
ಹೊಣೆಗಾರಿಕೆ ತತ್ವದ ಮೇಲೆ ರಚಿಸಲಾಯಿತು ಇದರಿಂದ 
ಸಹಕಾರಿ ಚಳುವಳಿಯು ರಾಜ್ಯದಲ್ಲಿ ವ್ಯಾಪಾರವಾಗಿ 
ಬೆಳೆಯಲು ಸಹಾಯಕವಾಯಿತು. ಅಂತೆಯೇ ರಾಜ್ಯ 
ದಲ್ಲಿಯೇ ೧೯೦೯ ರಲ್ಲಿ ಮೊದಲಿಗೆ ಗೃಹ ನಿರ್ಮಾಣ 
ಸಹಕಾರಿ ಸಂಘ ಪಡೆದ ಕೀರ್ತಿ ಬೆಂಗಳೂರಿನದಾಗಿದೆ. 
ಬೇಕೆ ಬೇಕೆ ಪ್ರದೇಶಗಳಲ್ಲಿ ಪ್ರಥಮ ಮತ್ತು ಎರಡನೆಯ 
ಯುದ್ಧಾನಂತರ ಮೂಡಿಬಂದ ಗ್ರಾಹಕರ ಸಹಕಾರಿ 
ಸಂಘಗಳು ಇಲ್ಲಿ (ಬೆಂಗೆಳೂರು ಮೈಸೂರು, ಕೋಲಾರ) 
ಬಹು ಬೇಗನೇ ಪ್ರಾರಂಭಗೊಂಡವು. ಮೈಸೂರು 
ಕ್ರೆಡಿಟ್‌ ಸೊಸಾಯಿಓ (೧೯೦೬) ಸದ್ಯದ ಮೈಸೂರು 
ಸಹಕಾರಿ ಬ್ಯಾಂಕ್‌ ಮೈಸೂರು ಜಿಲ್ಲೆಯ ಮೊದಲನೆಯ 
ಸಹಕಾರಿ ಸಂಘ. ರಾಜ್ಯದಾದ್ಯಂತ ಇಂತಹ ಐದು 
ಸಹಕಾರಿ ಸಂಫೆಗಳು ೧೯೦೫-೦೬ ರಲ್ಲಿ ಮೂಡಿ 
ಬಂದವು. ಸಹಕಾರಿ ಚಳುವಳಿಯನ್ನು ಗ್ರಾಮೀಣ 
ಪ್ರದೇಶದಲ್ಲಿ ಹೆಚ್ಚು ವ್ಯಾಸಕಗೊಳಿಸಲು ೧೯೧೦ ರ 
ಸುಮಾರಿಗೆ, ನಿವೃತ್ತ ಕಂದಾಯ ಇಲಾಖೆಯ ಅಧಿಕಾರಿ 
ಗಳನ್ನು ತಾಲ್ಲೂಕು ಮಟ್ಟದಲ್ಲಿ "ಗೌರವ ಸುಪರವಾಯಿ 
ಜರ್‌' ಎಂದು ನಿಯಮಿಸಿಕೊಂಡು ಅವರಿಗೆ ಪ್ರತಿದಿನದ 
ಸಹಕಾರಿ ವೆಚ್ಚಕ್ಕಾಗಿ ದಿನಕ್ಕೆ ಒಂದು: ರೂ. ನಂತೆ 
"ಪಾಕೇಟ್‌ ಮನಿ' ಕೊಡಲಾಗುತ್ತಿತ್ತು. ಈ ವ್ಯವಸ್ಥೆ 
ಗ್ರಾಮೀಣ ಭಾಗಗಳಲ್ಲೂ ಸಹಕಾರಿ ಸಂಘೆಗಳು ಮೂಡಿ 
ಬರಲು ಸಹಾಯಕವಾಯಿತು. 


ಫೆಡರಲ್‌ ಬ್ಯಾಂಕಿಂಗ್‌ ಯೂನಿಯನ್‌ಗಳು 
೧೯೧೨-೧೩ ರ. ಅವಧಿಯಲ್ಲಿ ಮೈ ಸೂರು 
ಪ್ರದೇಶದಲ್ಲಿ ಒಂದು ಆಥವಾ ಎರಡು ತಾಲ್ಲೂಕುಗಳಿಗೆ 
ಅನ್ವಯವಾಗುವಂತೆ ಚಿಕ್ಕ ಚಿಕ್ಕ ಬ್ಯಾಂಕಿಂಗ್‌ ಸಂಸ್ಥೆ 
ಗಳು ಪ್ರಾರಂಭಿಸಲ್ಪಟ್ಟವು. ಇವುಗಳ ಮೂಲ ಉದ್ದೇಶ 
ತಾಲ್ಲೂಕಿನ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸಿನ ನೆರವು 
ಮತ್ತು ಮೇಲ್ವಿಚಾರಣೆ ಸಹ ಆಗಿತ್ತು. ಮುಂದೆ ಈ 


ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡದ್ದರಿಂದ ೧೯೨೧ರೆ 


ತ೨%೦ 


ಸುಮಾರಿಗೆ ಇವುಗಳನ್ನು ವಿಲೀನಗೊಳಿಸಿ 
ಸಹಕಾರಿ ಬ್ಯಾಂಕುಗಳು ಪ್ರಾರಂಭಿಸಲ್ಪಟ್ಟಿ ವು. 


ಗ್ರಾಮೀಣ ಉಳಿತಾಯ ಬ್ಯಾಂಕುಗಳು 

ಗ್ರಾಮೀಣ ಪ್ರದೇಶದಲ್ಲಿ ಉಳಿತಾಯ ಮನೋ 
ಭಾವನೆಯನ್ನು ಪ್ರೇರೆಪಿಸಲು ಕನಿಷ್ಟ ಮೂರುನೊರು 
ಜನಸಂಖ್ಯೆ ಇರುವ ಗ್ರಾಮಗಳನ್ನು ಈ ಯೋಜನೆಯಲ್ಲಿ ' 
ಅಳವಡಿಸಿಕೊಳ್ಳಲಾಯಿತು. ಇದನ್ನು ಪ್ರಾರಂಭದಲ್ಲಿ : 
ಪ್ರಾಯೋಗಿಕವಾಗಿ ೫ ಜಿಲ್ಲೆಗಳಲ್ಲಿ (ಮೈಸೂರು, ' 
ಹಾಸನ, ಚಿತ್ರದುರ್ಗ, ಕಡೂರು ಮತ್ತು ತುಮಕೂರು) 
೧೯೧೫ ರ ಸುಮಾರಿಗೆ ಪ್ರಾರಂಭಿಸಲಾಯಿತು. ಪ್ರ 
ಯೋಜನೆಯು ಅಂದಿನ ಮೈಸೂರು ರಾಜ್ಯದ ಆರ್ಥಿಕ 
ಕಾರ್ಯದರ್ಶಿ ಚಕ್ರವರ್ತಿಯವರು ಪ್ರಾರಂಭಿಸಿ 
ದ್ದರಿಂದ ಅದಕ್ಕೆ "ಚಕ್ರವರ್ತಿ ಯೋಜನೆ' ಎಂದು ಕರೆಯ 
ಲಾಯಿತು. ಈ ಯೋಜನೆಯ ಅನ್ವಯ ಪ್ರತಿ ವ್ಯಕ್ತಿ 
ಯಿಂದ ತಿಂಗಳಿಗೆ ಕನಿಷ್ಕ ಒಂದು ಆಣೆ ಇಂದೆ ಗರಿಷ್ಠ 
ಐದು ರೂ. ವರೆಗೆ ಸಂಗ್ರಹಿಸಬಹುದಾಗಿತ್ತು. ಸದರಿ 
ಹುಂಡಿರೊಪದ ಹಣದಲ್ಲಿ ತಿಂಗಳಿಗೆ ಕನಿಷ್ಠ ನಾಲ್ಕೂ ಆಣೆ 
ಇಂದ ಗರಿಷ್ಠ ಒಂದು ರೂಪಾಯಿವರೆಗೆ ಹಿಂದಕ್ಕೆ 
ಪಡೆಯಬಹುದಾಗಿತ್ತು . ಈ ಯೋಜನೆಯಲ್ಲಿ ತೊಡಗಿದ 
ಏಜೆಂಟರಿಗೆ ಸರ್ಕಾರವೇ ತನ್ನೆ ಹಣದಿಂದ ಕಮಿಶನ್‌ 
ಕೊಡುತ್ತಿತ್ತು. ಈ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು 
ದಕ್ಷತೆ ಇಂದೆ ತಾಲ್ಲೂಕು ಬಟ್ರ್ರೆಜರಿಗಳು (ಖಜಾನೆ) 
ನೋಡಿಕೊಳ್ಳುತ್ತಿದ್ದವು. ಈ ಯೋಜನೆಯನ್ನು 
೧೯೨೨-೨೩ ರ ಸುಮಾರಿಗೆ ನಿಲ್ಲಿಸಲಾಯಿತು. ಸದರಿ 
ಯೋಜನೆಯ ಪ್ರಾರಂಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ 
ಸಣ್ಣ ಉಳಿತಾಯ ಮನೋಭಾವನೆಯನ್ನು ಪ್ರೇರೇಪಿಸು 
ವಲ್ಲೂ ಸಹಾಯಕವಾಗಿತ್ತು. 


«ili wc Cen cia a Mince a 


ಬ್ಯಾಂಕ್‌ ಅಫ್‌ ಮೈಸೂರು ೧೯೧೩ 

ಮೈಸೂರು ಕಂಪನಿ ಕಾನೂನು ೧೮೯೫ ರ 
ಅನ್ವಯ ೧೯೧೩ ರಲ್ಲಿ ಈ ವಾಣಿಜ್ಯ ಬ್ಯಾಂಕನ್ನು 
ಪ್ರಾರಂಭಿಸಲಾಯಿತು. ೧೯೧೨ ರಲ್ಲಿ ನಡೆದ ಆರ್ಥಿಕ 
ಅಭಿವೃದ್ಧಿ ಸಮ್ಮೇಳನ ಇದಕ್ಕೆ ಮೂಲ ಪ್ರೇರಣೆ ಎಂದು 
ಹೇಳಬಹುದು. ಈ ಬ್ಯಾಂಕಿನ ಪ್ರಾರಂಭಕ್ಕೆ ಮೂಲ 
ಪ್ರೇರಣೆ ಅಂದಿನ ದಿವಾನರಾಗಿದ್ದ ಸರ್‌ ಎಂ. 


ಇತಿಹಾಸ ದರ್ಶನ 


ವಿಶ್ವೇಶರಯ್ಯನವರು, ಪ್ರಾರಂಭದಲ್ಲಿ ಈ ಬ್ಯಾಂಕಿನಲ್ಲಿ 


ಮಹಾರಾಜರು ಷೇರು ಬಂಡವಾಳ ಮತ್ತು ಶೇವಣಿ 


§ 


ಗಳನ್ನು ಇಡುವ ಮೂಲಕ ಪ್ರೋತ್ಸಾಹಿಸಿದರು. ಅಲ್ಲದೇ 
ಪ್ರಾರಂಭದಲ್ಲಿ ಹಲವು ` ವರ್ಷಗಳವರೆಗೆ ಬ್ಯಾಂಕಿನ 
ನಿರ್ವಹಣಾ ವೆಚ್ಚವನ್ನು ಭರಿಸಲು ಅಂದಿನ ಸರ್ಕಾರವು 
ಒಪ್ಪಿಕೊಂಡಿತ್ತು . ಹೊರನಾಡಿನ ಅನೇಕ ಬ್ಯಾಂಕುಗಳು 


ಇತಿಹಾಸ ದರ್ಶನ 


ಬರುವ ಪೂರ್ವದಲ್ಲಿ ಹಳೇ ಮೈಸ ರು ಪ್ರಾಂತ್ಯದಲ್ಲಿ 
ಸರ್ಕಾರಿ ಒಡೆತನದ ಈ ಬ್ಯಾಂಕು ಬಹಳ ಪ್ರಮುಖ 
ಬ್ಯಾಂಕಾಗಿದ್ದು ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು 
ನಿರ್ವಹಿಸುತ್ತಿದ್ದಲ್ಲದೇ ಮೈಸೂರು ರಾಜ್ಯದ ವಾಣಿಜ್ಯ 
ಅಭಿವೃದ್ಧಿಗೆ ತುಂಬಾ ಸಹಾಯಕವಾಗಿತ್ತು. 


೨೪೧ 


ಡಾ| ಜ್ಯೋತ್ಸ್ನಾ ಕಾಮತ್‌ 


ಗಂಡಸರಿಗೂ ಸೀರೆ 


ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಶಿಲ್ಪ ಮತ್ತು 
ಭಿತ್ತಿಚಿತ್ರಗಳನ್ನು ಕೂಲಂಕಷವಾಗಿ ಅವಲೋಕಿಸಿದಾಗ 
ಪುರುಷರು ತಮ್ಮ ವ್ಯಕ್ತಿ ತ್ರ ರೂಪಗಳಲ್ಲಿ ಹೆಚ್ಚಳ 
ಮಾಡಲು, ಇತರ ಅಲಂಕಾರಗಳೊಂದಿಗೆ ಸ್ತ್ರೀಯರೊಂದಿಗೆ 
ಸ್ಪರ್ಧಿಸಿ ಸೀರೆಗಳನ್ನು ಉಡುತ್ತಿದ್ದರೆಂಬ ಸತ್ಯದ 
ಅರಿವಾಗುವುದು. 

"ಸೀರೆ' ಶಬ್ದ, "ಚೀರ' ಸಂಸ್ಕೃತ ಪದದ ತದ್ಭವ 
ವಾಗಿದ್ದು, ಉಡಬಹುದಾದ ಉದ್ದಳತೆಯ ಯಾವುದೇ 
ಬಟ್ಟೆಯನ್ನು ಸೂಚಿಸುತ್ತದೆ. ಬೌದ್ಧ ಕಾಲದಿಂದ 
ಇಂದಿನವರೆಗೂ ಒಂದೇ ಬಟ್ಟೆ (ಸೀರೆ) ಉಡುವ ಪದ್ಧತಿ 
ಜಾರಿಯಲ್ಲಿದೆ. ತಾಳಗುಂದದ ಪ್ರಸಿದ್ಧ ಅಗ್ರಹಾರದಲ್ಲಿ 
: ಹಲವು ವಿದ್ಯಾರ್ಥಿಗಳು ಓದುತ್ತಿದ್ದು ಅವರಿಗೆ ವರ್ಷ 
ವರ್ಷವೂ ಸೀರೆಗಳನ್ನು ಹಂಚುವ ನಿರ್ವಾಡು ಮಾಡ 
ಲಾಗಿತ್ತು. ಸೀರೆಗಳ ಅಂತರ್‌ ರಾಜ್ಯ ವ್ಯಾಪಾರದ 
ಮಳಿಗೆಗಳು ಬೆಳಗಾಂವಿಯಲ್ಲಿದ್ದು ಚಿನ್ನದ ಜರಿಯ 
ಕಲಾಬತ್ತಿನ ಕೆಲಸ ಮಾಡಿದ, ಮಾಡದ ಸೀರೆಗಳ 
“ದೊಸಿಗವಸರ”ಗಳು ಹೆನ್ನೆರಡನೆಯ ಶತಮಾನದಲ್ಲಿ 
ಪ್ರಸಿದ್ಧ ನಿದ್ಧ ವು. ಕಬ್ಬಿಗ ಆಂಡಯ್ಯನು ತನ್ನೂರಿನ 
ಅಂಗಡಿಗಳ ಅಂದದ ಸೀರೆಗಳನ್ನು ವರ್ಣಿಸಲು 
ಮರೆತಿಲ್ಲ. 


ಮಿಗೆ ಬೆಲೆಯೇರಿದ ಪೊಲಿಯ ಮಗರಿಯ ' 
ದೋರಿಯದ ಪರಿಯ ತಲವಟ್ಟಿಯ 
ಕಾಡಿಗೆ ನೀರು ಬಟ್ಟಿ ಕೈಯ ಮಳಿಗೆಗಳಿಂ 
ಸೋಲಿಪೆದು ಸೀರೆ ವರದರ ಪಸೆರಂ 


ಪೂಲಿ, ಮುರಿ; ತಲನಟ್ಟಿ, ಕಾಡಿಗೆ ನೀರು ಇವೆಲ್ಲ 
ಊರುಗಳಲ್ಲಿ ಚೆಂದದ ಸೀರೆಗಳನ್ನು ತಯಾರಿಸುತ್ತಿ ದ್ವರು, 
ಎಂದು ಅರಿವಾಗುವುದು. : 


ಬಸವ ಪುರಾಣದಲ್ಲಿ ಭೀಮಕವಿಯು ಬಗೆಬಗೆಯ 
ಸೀರೆಗಳನ್ನು ಉಲ್ಲೇಖಿಸುತ್ತಾನೆ. 


ಕಟ್ಟುವಣ್ಣ ದ ಪಟ್ಟಿ, ಬಲಾ ಳದಟ 

ಟಿ ೧ ಟೆ 
ಭೂಸಲೆ, ಮೇಘೆನಣ್ಣದ ಪಟ್ಟಿ 
ತವರಾಜಂ, ಮರಕತೆದ ಬಟಿ ಕ 
ಮಾಂದಳಿರ ಪಟ್ಟಿ, ಸಣ್ಣವಡಂಚೆಯಂ 
ಪೊಂಬಟ್ಟಿ, ಸಿರಿಗಣೆ, ಗುಜ್ಜ ರಾಷ್ಟ್ರದ ಪಟ್ಟಿ 
ವಾರಣಾಸಿಯ ದಸರಿ....3 


ಕಟ್ಟುಬಣ್ಣದ ಅಂದರೆ ಬಣ್ಣ ಹೋಗದ ಸೀರೆಯನ್ನು 
ಉಲ್ಲೇಖಿಸಿದ್ದರಿಂದ ನೀರಿಗೆ ಹಾಕಿದೊಡನೆ ಬಣ್ಣಗೇಡಿ | 
ಯಾಗುವ ಸೀಕೆಗಳೂ ಪ್ರಚಲಿತವಿದ್ದಿ ರಲೇಬೇಕು. 


ಶಶಿಕಿರಣ ಅಪಾರ್ಟ್‌ಮೆಂಟಲ್ಸಿ, ೧೭ನೆಯ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-೫೬೦ ೦೫೫ 


ಇವ 

1 ಎ. ಕೆ. 911, ಶಿಕಾರಿ, ೧೮೫, ಕ್ರಿ.ಶ, ೧೧೫೮ 
2 ಇ. ಐ. ೭111, ಫು ೨೧ 

3 ಬಸವ ಪುರಾಣ, ಕಾಂಡೆ 3. ಸಂಧಿ ೧೦ 


೨೪೨ 


ಇತಿಹಾಸ ದರ್ಶನ 


ಯಿರಜೇಕು. 


ಹೊಯ್ಸಳರ ನಾಡಿನಿಂದ ಬಂದದ್ದು ಬಲ್ಲಾಳ ದಟ್ಟ 
ಮಹಾರಾಷ್ಟ್ರದಿಂದ ಬಂದುದು RE 
(ಭೂಸಲೆ) ಬಟ್ಟಿ. 
ಯಾದರೆ, ಗುಜರಾಥ ಮತ್ತು 
ಜನಪ್ರಿಯವಾಗಿದ್ದವು. ವಾರಣಾಸಿಯ ದಸರಿ ಆಥವಾ 
ಬನಾರಸ್‌ ಸಿಲ್ಕು ಅಂದಿನಿಂದ ಇಂದಿನವರೆಗೂ ಜನರ 
ಆದರ ಉಳಿಸಿಕೊಂಡಿದೆ. ಮಾನಸೋಲಾ ಸ ಬರೆದ 
ಚಾಲುಕ್ಯ ದೊರೆ ಸೋಮೇಶ್ವ ರನು ತನ್ನೆ. ಕಾಲದಲ್ಲಿ 
(೧೧೨೬-೧೧೩೮ ಕಿ ಕ್ರಿ.ಶ.) ಕರ್ನಾಟಕಕ್ಕೆ ಹಾ ಯಾವನ 
ಪ್ರದೇಶಗಳಿಂದ ಸಿರಗಳು ಬರುತ್ತಿದ್ದವು ಎಂಬುದನ್ನು 
ಉಲ್ಲೇಖಿಸಿದ್ದಾನೆ. ಅವುಗಳಲ್ಲಿ ಪೊದ್ಧಲಪುರ, ಚೀರ 
ಪಲ್ಲ, ನಾಗಪಟ್ಟಿಣ, ತೊಂಡೆಮಂಡಲ, ಜೋಳ ದೇಶ, 
ವಂಗ, ಕಳಿಂಗ, ಸಿಂಹಳ, ಅನಹಿಲವಾಡ (ಗುಜರಾಥ), 
ಮೂಲಸ್ಥಾನ ಅಥವಾ ಮುಲ್ಲಾನದವು ಪ್ರಮುಖ 
ವಾದವುಗಳು.* ಶುಭ್ರ ಬಣ್ಣ, ಬೀದಿ ಬಿಳಿ (ಅಫ್‌ 
ವ್ಯಾಟ್‌ ?) ಗಳು ಹೆಚ್ಚು ಬೇಡಿಕೆಯ ಬಣ್ಣಗಳಾದರೂ 
ಮುಗಿಲು ಬಣ್ಣ, ಗಿಳಿ ಹಸಿರು, ಮಾವಿನ ತಳಿರು, ತಿಳಿ 
ಹಳದಿ, ಸುವರ್ಣ ವರ್ಣದ ಬಟ್ಟೆಗಳೂ ಗಂಡಸರಲ್ಲಿ 
ಪ್ರಿಯವಾಗಿದ್ದ ವು. 


ಕಳಿಂಗದವೂ ಇಲ್ಲಿ 


ಪ್ರಾಚೀನ ಕನ್ನಡ ಸಾಹಿತ್ಯ ಓದಿದವರಿಗೆ ಸೀರೆಗಳ 
ಸ್ವಾರಸ್ಯಕರ ವರ್ಣನೆಗಳು ಸಾಕಷ್ಟು ಪರಿಚಿತ. ಸಿದ್ಧ 
ರಾಮ ಚರಿತದಲ್ಲಿ ರಾಘವಾಂಕನು "ಹೊಸ ದೇಸಿಕಾ 
ರತನ'ದಲ್ಲಿ ಶೋಭಿಸುವ ಹಸಿರು ಮಡಿಯ, ಬೆಳ್ಳಿಯ 
ಅಂಚಿನ, ಚಿನ್ನದ ನಕ್ಷೆಯ, ಚೀನಾಂಬರದ ಸಂಧ್ಯಾರಾಗದ 
ಂಸಶುಭ್ರವಾದ ಧೂಳಿಯ ಬಣ್ಣದ ಸೀರೆಗಳ ಬಗ್ಗೆ 
ಹೇಳಿದ್ದಾನೆ.*.. ಹರಿಹರನು ಸೀರೆಗಳ ಮೇಲಿರುವ 
ಲತಾವಳಿ, ಪುಷ್ಪಾ ವಳಿ, ಹಂಸಾವಳ್ಳಿ ಸಿಂಹಾವಳಿಗಳನ್ನು 
ಗಮನಿಸಿ ತನ್ನೆ ಪ್ರಾಣಿ ಪ್ರೇಮ, ನಿಸರ್ಗ ಪ್ರೇಮವನ್ನು 
ಸೂರೆ ಮಾಡಿದ್ದಾ ಸೆ. ಇದರಂತೆ ಚೌಕಡಿ, ವರ್ತುಳ್ಳ 
ಬಿಂದು, ಗೀರು, ರೇಖೆಗಳ ಬಗೆಬಗೆಯ ಆಕೃತಿಗಳಿಂದ 


ಮಾನಸೋಲ್ಲಾಸ ಭಾಗ ೨, ಪದ್ಯಗಳು ೧೦೧೭-೨೦ 
ಸಿದ್ದ ರಾವು ಚಾರಿತ್ರ ೮, ಪದ್ಯ ೫೬ 

e A 
ಗಿರಿಜಾ ಕೆಲ್ಯಾಣ ಮಹಾಪ್ರಬಂಧ ಆ೧, ಪದ್ಯ ೭೧ 
ಮಾನಸೋಲ್ಲಾಸ ೨: ೬, ಪದ್ಯ ೧೦೨೭ 
ಕೆಲ್ಲಣ ; ರಾಜತರಂಗಿಣಿ ೮, ಪದ್ಯ ೯೨೫-೩೦ 


© uN ಬಾ ಜಾ 


' ಇತಿಹಾಸ ದರ್ಶನ 


ಸ್ಥಾನೀಯ ಸಿರಿಗಣೆಯದು ರೇಷ್ಮೆ 


ಸೀರೆಗಳನ್ನು ಅಲಂಕರಿಸುತ್ತಿ ದ್ದರು. ಆರ್ಥಿಕ ಸ್ಥಿತಿ-ಗತಿ, 
ಮತ್ತು ಕೈಕೊಂಡ ವೃತ್ತಿ ಗಳಿಗೆ ಅನುಗುಣವಾಗಿ ಸೀರೆ 
ಗಳನ್ನು ಉಡುತ್ತಿದ್ದರು. ಜನಸಾಮಾನ್ಯರು, ದಟ್ಟಿ, 
ಧೋತರ, ಪಂಚೆ, ಕಿರಿಸಂಜೆಗಳನ್ನು, ಅಂಗವಸ್ತ್ರಗಳನ್ನು 
ಕೊಳ್ಳುತ್ತಿದ್ದರು. ಸಿರಿವಂತರು, ರಾಜ-ಮಹಾರಾಜರು 
ನನಿರಾದ, ಕಲಾಪತ್ತಿನ ಕಸೂತಿಯಿದ್ದ ರೇಶ್ಮೆ ಸೀರೆ 
ಗಳನ್ನೇ ಕೊಳ್ಳುತ್ತಿದ್ದರು. ಅಲ್ಲದೇ ಖುತುಮಾನೆಗಳಿಗೆ 
ಅನುಸಾರವಾಗಿ ಸೀರೆಗಳನ್ನು ಬದಲಾಯಿಸುತ್ತಿ ದ್ಮರು. 
ವಸಂತ ಖುತುವಿನಲ್ಲಿ ತೆಳುವಾದವುಗಳು, ಬೇಸಿಗೆಯಲ್ಲಿ 
ಶ್ರೇತವರ್ಣದವು, ಮಳೆಗಾಲದಲ್ಲಿ ರಬ್ಬಾದವುಗಳು 
ಶರದ್‌ ಖುತುವಿನಲ್ಲಿ ಹೊಂಬಣ್ಣ ದವನ್ನು ಉಡುತ್ತಿ 
ದ್ದರು. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಯಂತ್ರ 
ಗಳಿಂದ ಬಣ್ಣ ಹಾಕುವುದು, ಅಚ್ಚು ಹೊಡೆಯುವ 
ಉದ್ದಿಮೆಗಳು ಪ್ರಚಲಿತವಿದ್ದವು. ನೀರಿಗೆ ಹಾಕಿ 
ದಂತೆ ಹೆಚ್ಚಿಚ್ಚು ಕಾಂತಿಮಯವಾಗುವ ಬಟ್ಟೈಗಳ 
ಬಗ್ಗೆಯೂ ಹೇಳಲಾಗಿದೆ. 


ಕರ್ನಾಟಕದ ಗಂಡಸರು ಸೀರೆಗಳನ್ನು ಉಟ್ಟು 
ರಸಿಕತೆಯಿಂದ ಮೆರೆಯುವುದನ್ನು ನೋಡಿ ಕಾಶ್ಮೀರದ 
ದೊರೆ ಹರ್ಷನು ತನ್ನ ರಾಜ್ಯದಲ್ಲಿಯೂ ಇಂಥ ಬಟ್ಟಿ- 
ಬರೆಗಳನ್ನು ರೂಢಿಯಲ್ಲಿ ತಂದನೆಂದು ಕಲ್ಹಣನ ರಾಜ 
ತರಂಗಿಣಿ ಹೇಳುತ್ತದೆ.₹ 


ಶಿಲ್ಪಗಳಲ್ಲಿ, ವೀರಗಲ್ಲುಗಳಲ್ಲಿ, 
ಇಲ್ಲೊ ೦ದು ಸೀರೆಯುಟ್ಟಿ ಪುರುಷರನ್ನು ಗುರುತಿಸ 
ಬಹುದು. ಶ್ರವಣಬೆಳ್ಗೊಳದ ಜೈನಮಠದಲ್ಲಿರುವ 
ಭಿತ್ತಿ ಚಿತ್ರಗಳಲ್ಲಿ, ಊರ ಜಾತ್ರೆಯಲ್ಲಿ ಸೀರೆಯ ಮಳಿಗೆ 
ಗಳನ್ನು ಬಿಂಬಿಸಲಾಗಿದೆ. ಅಂಗಡಿಯವನು ತೋರಿಸಿದ 
ಸೀರೆಯನ್ನು ಪುರುಷನೋರ್ವನು ಮೊಳ ಹಾಕಿ ಅಳೆಯು 
ಕ್ರಿದ್ದಾನೆ. ಬಟ್ಟೆಯ ಉದ್ದ ಗಲಳತೆ ಕುಳಿತು ಅಂದಿನ 
ಅಂಗಡಿಯವರೂ ಗಿರಾಕಿಗಳಿಗೆ ಮೋಸ ಮಾಡುತ್ತಿರ 


ಅಲೊ ಂದು 
೧ಗಿ 


೨೪೩೩ 


ಬೇಕು! ಲೇಪಾಕ್ಷಿಯಲ್ಲಿರುವ, ವಿಜಯನಗರದ ದೊರೆ 
ಯಾದ ಅಚ್ಯುತದೇವರಾಯನ ಕಾಲದಲ್ಲಿ (ಕ್ರಿ. ಶ. 
೧೫೩೫) ಕಟ್ಟಿಸಿದ ಪಾಸನಾಧೇಶ್ವರ ದೇವಾಲಯದ 
ಭಿತ್ತಿ ಚಿತ್ರಗಳಲ್ಲಿ ಅಂದು ಪ್ರಚಲಿತನಿದ್ದ ಪುರುಷರ ಬಗೆ 
ಬಗೆಯ ಸೀರೆಗಳನ್ನು ನೋಡಬಹುದಾಗಿದೆ. ಮಹಾ 
ಮಂಟಿಪದ ಸೂರಿನೆ ಒಳಗೋಡೆಯ ಮೇಲೆ ಶಿವಪುರಾಣ 
ವನ್ನಾಧರಿಸಿದ ಅನೇಕಾನೇಕ ಚಿತ್ರಗಳನ್ನು ರಚಿಸ 
ಲಾಗಿದೆ. ಪಾರ್ವತಿ ಪರಿಣಯ, ಕಿರಾತಾರ್ಜುಠೀಯ, 
ದಕ್ಷಿಣಾಮೂರ್ತಿ, ಶ್ರೀರಾಮಪಟ್ಟಾ ಶಭಿಷೇಕ, ಶೇಷಶಾಯಿ, 
ವಟಪತ್ರಶಾಯಿ ಕೃಷ್ಣ ನ ಚಿತ್ರ ಬಿಡಿಸಿ ಆ ಕಾಲದ 
ಪ್ರಚಲಿತ ವೇಷ ಭೂಷಣಗಳನ್ನು ಕಾಣಿಸಲಾಗಿದೆ. 
ಸೆಕುಕೊಂಡೆಯ ನಂದಿಲಕ್ಕಿತೆಟ್ಟಿಯ ಮಗ ನಿರೂಸಣ್ಣ ನು 
ಮಾಡಿದ ದಾನದಿಂದ ಈ ದೇವಾಲಯವನ್ನು ಕಟ್ಟಿಸ 
ಲಾಗಿದೆ, ಎಂದು ಅಲ್ಲಿರುವ ಶಾಸನವೊಂದು ಸಾರಿ ಹೇಳು 
ತ್ತದೆ. ಅಂತೆಯೇ ವಿರೂಸಣ್ಣ ಮತ್ತು ಅನನ ಸೋದರ 
ವೀರಣ್ಣನ ಭಾವ ಚಿತ್ರಗಳಿಗೆ ಆದ್ಯತೆ ನೊಡಲಾಗಿವೆ. 
ಇವನ ಸೋದರರು ಕೇಸರಿ ವರ್ಣದ ನಿಲುವಂಗಿ ತೊಟು ), 
ಅದರ ಮೇಲೆ ಓರಣವಾಗಿ "ಸೀರೆ'ಯನ್ನು ಸುತ್ತಿಕೊಂಡಿ 
ದ್ವಾರಿ. ವಿರೂಸಣ್ಣನ ರಬ್ಬಾದ ಚೌಕಡಿ ಸೀರೆಗೆ 
ನಾಶೀಪುಡಿ ಬಣ್ಣದ ಅಂಚು ಇದ್ದರೆ, ನೀರಣ್ಣನ ಕೆಂಪು 


೨೪೪ 


ಚುಕ್ಕಿಯ ಸೀರೆಗೆ ಕಪ್ಪು ಹೂಬಳ್ಳಿಯ 
ಹೊಂದಿಸಲಾಗಿದೆ. . ಇವರ 


ಮೇಲೆ ಕಿರಿ ಸೀರೆಗಳನ್ನು ಪ್ರದರ್ಶಿಸಿದ್ದಾರೆ. 
ದೇವತೆಗಳೂ ಇಂಥ ಸೀರೆಗಳಲ್ಲಿಯೇ 
ದ್ಹಾರೆ. 


ದೇವ, 


ಜನಸಾಮಾನ್ಯರು ನಿಲುವಂಗಿಯಿಲ್ಲದೇ 
ಹಾಕಿ ಉಟ್ಟರೆ, ಉಳಿದವರು ಮುಂಡುಸಂಚೆಯಂತೆ 
ಉಟ್ಟಿದ್ದಾರೆ. ಮೈಗಂಟುವಂತೆ ಉಟ್ಟ ವರು ಇದ್ದರೆ, 
ಸಡಿಲಾಗಿ ಸುತ್ತಿಕೊಂಡವರೂ ಇದ್ದಾರೆ. ಈ ಸೀರೆಗಳೆಲ್ಲ 
ಏಕವರ್ಣೀಯವಾಗಿರದೇ ವಿವಿಧೆ ಬಣ್ಣ-ನಕ್ಷೆಗಳಿಂದ 
ಕೂಡಿದ್ದಾಗಿವೆ. ಕೆಲವೊಂದು ಚಿತ್ರಗಳಲ್ಲಿ ಬೇರೊಂದು 
ಅಂಗವಸ್ತ್ರವನ್ನು ಸುತ್ತಿ ಕೊಂಡಂತೆ ಭಾಸವಾಗುತ್ತದೆ. 
ಕೆಲವರು ಕಸುರಿನ ಕೆಲಸನಿದ್ದ ಶಾಲನ್ನು ಎಡಭುಜದ 
ಮೇಲಿಂದ ಇಳಿಬಿಟ್ಟದ್ದಾರೆ. ಅದೇ ಕಾಲದಲ್ಲಿ ರಚಿತ 
ವಾದ ಹಂಪೆಯ ವಿರೂಪಾಕ್ಷ ದೇವಾಲಯದ ಭಿತ್ತಿಚಿತ್ರ 
ಗಳಲ್ಲಿಯೂ ಇಂತಹವೇ ಪುರುಷರ ಸೀರೆಗಳನ್ನು ಗುರುತಿಸ 
ಬಹುದು. 


ಇತಿಹಾಸ ದರ್ಶನ 


ಮೇಲ್ಪಂಕ್ತಿಯನ್ನು 
ಅನುಸರಿಸಿ, ಇನ್ನಿತರ ಊರ ಪ್ರತಿಷ್ಠಿ ತರೂ ನಿಲುವಂಗಿಗಳ 


ಚಿತ್ರಿತರಾಗಿ 


ಸೀರೆ 
' ಯನ್ನು ಪಂಜೆಯಂತೆ ಉಟ್ಟಿದ್ದಾರೆ. ಕೆಲವರು ಹಿಂಗಚ್ಛೆ | 


ಟ್‌ 


ಎಸ್‌. ರಾಜೇಂದ್ರಪ್ಪ* 


"ಅಫ್ಳತಾಪುರ' ಕೆಲವು ಹೊಸ ಶೋಧಗಳು. 


ಚಿಕ್ಕಮಗಳೂರು ಜಿಲ್ಲೆ ತರಿಕೆಕಿ ತಾಲೂಕಿನ 
ಅಮೃತಾಪುರ ಹೊಯ್ಸಳರ ಕಾಲದ ಅಮೃತೇಶ್ವರ 
ದೇವಾಲಯದಿಂದಾಗಿ ಪ್ರಸಿದ್ಧವಾಗಿದೆ. ತರಿಕೆರೆಯಿಂದ 
ಸುಮಾರು ೧೫ ಕೆ.ಮೀ. ದೂರದಲ್ಲಿರುವ ಈ ಊರು 
ಹೊಯ್ಸಳ ದಂಡನಾಯಕ ಅಮಿತೆಯ ಚಮೂಪನ 
ಕಲ್ಪನೆಯ ಕೂಸಾಗಿದ್ದು, ಇಲ್ಲಿನ ಅಮೃತಸಮುದ್ರ 
ಹಾಗೂ ಅಮೃತೇಶ್ವರ ದೇವಾಲಯಗಳು ಸಾಕಾರ 
ಗೊಂಡಿದ್ದು ಅಮಿತ ದಂಡಾಧೀಶನಿಂದಲೇ! ಅಮೃತಾ 
ಪುರದ ಶಾಸನಗಳಲ್ಲಿ ಅಮಿತಪುರ, ಅವಮ್ರಿತಪುರೆ, 
ಅಮೃತಪುರ ಎಂದು ಉಲ್ಲೇಖಿತಗೊಂಡಿರುವ ಈ ಊರು 
ಹಲವಾರು ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಇಲ್ಲಿನ 
ಶಾಸನವೊಂದರ ರಚನಕಾರ ಕವಿ ಜನ್ಮ2 ಎಂಬುದೊಂದು 
ವಿಶೇಷವಾದರೆ, ಅಮೃತೇಶ್ವರ ದೇವಾಲಯದ 
ಚಿತ್ತಾಕರ್ಷಕ ಅಲಂಕಾರಿಕ ಮೂರ್ತಿ-ಶಿಲ್ಪ ಕೆತ್ತನೆ 
ಮತ್ತೊಂದು ವಿಶೇಷ. ಹೊಯ್ಸಳರ ಕೆಲವೇ ವಿಶಾಲ 
ಗುಡಿಗಳಲ್ಲಿ ಒಂದಾದ ಇದರ ಹೊರಭಿತ್ತಿಯ ಮೇಲಿನ 
ಪೌರಾಣಿಕ ಕೆತ್ತನೆಗಳು ವಿಶಿಷ್ಟವಾಗಿದೆ, ಇಲ್ಲಿನ 
ಕಾರ್ಯವಾಸಿ ಕತ್ತೆ ಕಾಲು ಹಿಡಿದಿರುವ ವಸುದೇನನ 
ಕೆತ್ತನೆ? ಮಗದೊಂದು ವೈಶಿಷ್ಟ್ಯ. ಈ ದೇವಾಲಯದ 


* ಸಂಪಾದಕ, ಗ್ಯಾಸೆಟಯಂ* ಇಲಾಖೆ, ಬೆಂಗಳೊರು. 


ನಿರ್ಮಾಣದಲ್ಲಿ ಭಾಗವಹಿಸಿದ ಶಿಲ್ಪಿಗಳಲ್ಲಿ ಮಲ್ಲಿತಮ್ಮನ 
ಹೆಸರು ಎದ್ದು ಕಾಣುತ್ತದೆ. 


ಹೊಯ್ಸಳರ ಕಾಲದ ಆಳಕೆಕೋಲಿನ ಪ್ರಾತಿನಿಧಿಕ 
ರೇಖಾ ಕೆತ್ತನೆ 


ಪೂರ್ವಾಭಿಮುಖವಾಗಿರುವ ಅಮೃತೇಶ್ವರ 
ದೇವಾಲಯದ ಸಭಾಮಂಟಪದ ಪ್ರವೇಶಾರಂಭದಲ್ಲೆ ೯ 
ಮಂಟಿಸದ ಎಡದಂಚಿನ ಕಕ್ಷಾಸನದ ಕೆಳಪಟ್ಟಿಯ ಮೇಲೆ 
ದಕ್ಷಿಣೋತ್ತರವಾಗಿ ಏಕ ಸಾಲಿನೆ ಅಪ್ರಕಟಿತ ಶಾಸನೆ 
ವಿದೆ. ಇದರ ಕಾಲವನ್ನು ಸುಮಾರು ಕ್ರಿ.ಶ.೧೨ನೇ 
ಶತಮಾನಕ್ಕೆ ಗುರುತಿಸಬಹುದು. ಈ ಅಪ್ರಕಟಿತ 
ಶಾಸನದ ಪಾಠ *ಕೆರೆಯಳತೆಯ ಕೋಲ ಗಡಿಂಬ” 
ಎಂದಿದೆಯೆಂದು ತೋರುತ್ತದೆ. ಭಾಗಶಃ ಪ್ರಕಟಿತವಾಗಿ 
ರುವ ಈ ಶಾಸನವನ್ನು “ಜಿಕೆಯಳತೆಯ ಕೋಲ ಗಡಿಂಬ, 
ಗಳೆಯಳತೆಯ ಕೋಲ ಗಡಿಂಬ ಎಂದೂ ಓದಬಹು 
ದಾದರೂ, ಈ ಮೂರರಲ್ಲಿ "ಗೆರೆಯಳತೆಯ ಕೋಲ 
ಗಡಿಂಬ' ಅಥವಾ ಗಳೆಯಳತೆಯ ಕೋಲ ಗಡಿಂಬ 
ಎಂದೋದುವುದೇ ಹೆಚ್ಚು ಸಮಂಜಸವೆಂದು ತೋರು 
ತ್ತದೆ. ಅಳತೆಕೋಲಿನ ಈ ಪ್ರಾತಿನಿಧಿಕ ರೇಖಾಕೆತ್ತನೆ, 


1 ಎ.ಕೆ, ೬ ತರೀಕೆರೆ ೪೫, ಅಮಿತ ದಂಡನಾಯಕನ ಆದೇಶದಂತೆ ಹೆಗಡೆ ಜಕ್ಕೆಯ್ಯೈ ಅತಿಚಂದವಾಗಿ ಮಾಡಿಸಿದನೆಂದು ಈ 
ಶಾಸನ ಹೇಳುತ್ತದೆ, ಅಲ್ಲದೇ ಗದುಗಿನಲ್ಲೂ ಅಮಿತ ದಂಡಾಧೀಶ ಅನ್ಫುತ ಸಮುದ್ರ ನಿರ್ಮಿಸಿದನೆಂದು ತಿಳಿಸುತ್ತದೆ, 

2 ಅದೇ, ಶಾಸನ ಕರ್ತೃ, ಉದ್ದಂಡ ಕನಿ ಭಾಳನೇತ್ರ, ಸುಕೆನಿ ಜನಮಿತ್ರ ಜನ್ನಯ್ಯನ ಕವಿತೆ; ಲೊಕ್ಕಿಗುಂಡಿ ನಾಗಣ್ಣನ 
ಬರೆಪೆ ; ರೂವಾರಿ ಮಲ್ಲೋಜನ ಕೆಂಡರಣೆ ಎಂದ ಹೇಳುತ್ತದೆ. 

3 ದೇವಾಲಯದ ಸಭಾನುಂಟಿನದ ಹೊರೆಭಿತ್ತಿಯೆ ಉತ್ತರ ಮುಖದಲ್ಲಿ ಇದನ್ನು ಗಮನಿಸಬಹುದು. 


ಇತಿಹಾಸ ದರ್ಶನ 


೨೪೫ 


ಹೊಯ್ಸಳರ ಕಾಲಕ್ಕೆ ಸೇರಿದಂತೆ ವರದಿಯಾಗುತ್ತಿರುವ 
ಎರಡನೆಯ ಉದಾಹರಣೆ. ಮತ್ತೊಂದೆಂದರೆ, ಟಿ, ನಂಸೀ 
ಪುರ ತಾಲ್ಲೂಕಿನೆ ಮುಗೂರಿನ್‌'  ದೇಶೇಶ್ವರ 
ದೇವಾಲಯದ ಹೊರಭಿತ್ತಿಯಲ್ಲಿರುವ ಉದಾಹರಣೆ. 
ಮೂಗೂರಿನ ದೇಶೇಶ್ವರದೇವಾಲಯದ ದಕ್ಷಿಣಗೋಡೆಯ 
ಮೇಲೆ. "ಮೂಗೂರ ಭೂಮಿಯಳತೆದ ಗಡಿಂಬ 
ಪ್ರಮಾಣ” ಎಂದು ಒಂದು ಸಾಲಿನ ಶಾಸನದೊಂದಿಗೆ 
೩೫ ಅಂಗುಲ ನೀಳದ ಆಳತೆಗೋಲಿನ ಪ್ರಾತಿನಿಧಿಕ 
ರೇಖಾ ಕೆತ್ತನೆಯಿದೆ.5 


ಪ್ರ ಹಿನ್ನೆಲೆಯಲ್ಲಿ ಹೊಯ್ಸಳರ ಕಾಲದ ಅಳತೆ 
ಕೋಲಿನ ಪ್ರಾತಿನಿಧಿಕ ರೇಖಾ ಕೆತ್ತನೆಯನ್ನು ಮೊದಲ 
ಬಾರಿ ಇಲ್ಲಿ ವಿಸ್ತೃತ ಪ್ರಮಾಣದಲ್ಲಿ ಚರ್ಚಿಗೆ ಒಳ 
ಪಡಿಸುವ ಯತ್ನ ಮಾಡಲಾಗಿದೆ. ಅಮೃತಾಪುರದ 
ಈ ಪ್ರಾತಿನಿಧಿಕ ರೇಖಾಕೆತ್ತನೆ ೬೫ ಅಂಗುಲ (ಐದೂವರೆ 
ಅಡಿ) ನೀಳನಿದ್ದು, ಅಳತೆಗೋಲಿನ ಎರಡು ತುದಿ 
ಯನ್ನು ಬಾಣದ ತುದಿಯನ್ನು ವಿರುದ್ಧ ದಿಕ್ಸಿ 
ನಲ್ಲಿ ಕೆತ್ತುವುದರ ಮೂಲಕ ಸೂಚಿಸಲಾಗಿದೆ. ಇದರ 
ನಡುವೆ ಬಲಭಾಗದಲ್ಲಿ ಮೇಲೆ ಹೇಳಿರುವ ಒಂದು 
ಸಾಲಿನ ಶಾಸನವಿದೆ. ಅಳತೆಕೋಲಿನ ಮಧ್ಯೆ ೧೬ 
ಅಂಗುಲ ಅಂತರದಲ್ಲಿ ಎರಡು ಬಾಣ ತುದಿಗಳನ್ನು 
ಕೆತ್ತಿದ್ದು ಅರ್ಧೆ ಅಂಗುಲದಿಂದ ೨೨*ದ ವರೆಗೆ ವಿವಿಧ 
ಪ್ರಮಾಣಗಳನ್ನು ಸೂಚಿಸಲಾಗಿದೆ. ಈ ಅಳತೆಕೋಲು 
ಆಳುದ್ದ (ಐದೂವರೆ ಅಡಿ) ಇದೆ. ಅಮೃತಾಪುರ" 
ಹಾಗೂ ಮತ್ತಿತರ ಭಾಗದ ಕೆಲವು ಶಾಸನಗಳಲ್ಲಿ? 


ಎ.ಕೆ. ೫ (ಪರಿಷ್ಕೃತ) ತಿ.ನ೨೬೮ 


ಲ ಜಾ 


ಮೈ. ವಿ. ವಿ. 
6 ಎ.ಕೆ. ೬ ತರೀಕೆರೆ ೪೩-೪೫ 
7 ಅದೇ ಕಡೊರು, ೧೪೮; ತರಿಕೇರೆ ೧೯, ೩೬, ೫೯ 
8 ಎ.ಕೆ. ೬, ಕೆಡೊರು ೫೪, ೫೫, ೬೬. 
9 ಎ.ಕೆ. ೬, ತರೀಕೆರೆ ೬೧; 
10 ಅಡೇಲತ, 
11 ಎಕೆ. ೮ (ಪರಿಷ್ಕ 3) ಅರಕೆಲ ೪೬ 
12 ಎ.ಕೆ, ೬ ತರೀಕೆರೆ ೪೫, 


೨೪೬ 


ಉಲ್ಲೇಖಿತಗೊಂಡಿರುವ “ಗೆಂಗನೆ ಗಳೆಗೂ ಇದಕ 
ಏನಾದರೂ ಸಂಬಂಧವಿದೆಯೇ? ಶಾಸನೋಕ್ತ 
ಗಂಗನಗಳೆಯೇ ಇದಾಗಿರಬಹುದೆ ? ಎಂಬುದು 
ಚರ್ಚಾರ್ಹ ವಿಚಾರವಾಗಿದೆ. ಈ ಭಾಗದ ಕೆಲವು 
ಶಾಸನಗಳಲ್ಲಿ ೪೪ ಮೆಟ್ಟಿನ ಗಳೆ! ೧೦ ವಾರು? ೧೩ 
ಮಾರಿನ ಗಳೆಯ!9 ಉಲ್ಲೇಖವಿದ್ದರೂ, ಇವುಗಳ 
ನಡುವಿಣ ಸಂಬಂಧ ಸ್ಪಷ್ಟವಾಗುವುದಿಲ್ಲ. ಅಮೃತಾ: 
ಪುರದ ಶಾಸನೆದಲ್ಲೇ ಗಂಗನ ಗಳೆಯ ಉಲ್ಲೇಖವಿರುವುದ ' 


`ರಿಂದ, ಮೂಲ ಶಾಸನದ ಕೊರತೆ ನೀಗಲು ಪೂರಕವಾಗಿ 


ಬರೆದ ಶಾಸನದಲ್ಲಿ ಆಗಿರುವುದರಿಂದ ಶಾಸನೋಕ್ತ ಗಂಗನ 
ಗಳೆಯನ್ನೇ ಇಲ್ಲಿ ಪ್ರಾತಿನಿಧಿಕವಾಗಿ ಕೆತ್ತಿ ರಬೇಕೆಂದು 
ತರ್ಕಿಸಿದರೆ ತಪ್ಪಾಗಲಾರದು. ನಮ್ಮ ತರ್ಕವನ್ನು ಒಪ್ಪ್ಪ 
ವುದಾದಕೆ "ಗಂಗನ ಗಳೆ' ಐದೂವರೆ ಅಡಿ ಠೀಳದ ಗಳೆ 
ಯಾಗಿತ್ತೆಂದು ಒಪ್ಪಬೇಕಾಗುತ್ತದೆ. ಇಲ್ಲಿ ಸಾಂದರ್ಭಿಕ ' 
ವಾಗಿ ಹಾಸನ ಜಿಲ್ಲೆ ಯ ರಾಮನಾಥಪುರದ ಕ್ರಿ.ಪೂ." 
೧೨೫೧ರ ಶಾಸೆನ''ವನ್ನು ಸ್ಮರಿಸುವುದು ಅಗತ್ಯ. 
ಇದು ೧೬ ಮೆಟ್ಟಿನ ಹಾಸಗಳೆಯಲಳೆದು ಕೊಂಡು | 
ದಾನಕೊಟ್ಟು ೯೫ ಕಂಬ ತೋಟದ ಕ್ಷೇತ್ರವು ೪೫ ೫೩೪ 
ಪ್ರಮಾಣದ ಆಯಾತಾಕಾರದಲ್ಲಿದ್ದ ಅಂಶವನ್ನು ಸೂಚಿ 
ಸುತ್ತದೆ. ಇದರ ಒಟ್ಟು ಕ್ಷೇತ್ರಫಲವನ್ನು ಪತ್ತೆಹಚ್ಚಿ | 
ಲೆಕ್ಕ ಚಾರ ಹಾಕಿದಾಗ ದಾನ ನೀಡಿದ ಭೂಮಿ ' 
೮.೯೭೫ ಎಕರೆ ಎಂದು ಗೊತ್ತಾಗುತ್ತದೆ. ೧೦೦ ಕಂಭೆ 

ಒಂದು ಮತ್ತರಿಗೆ ಸಮ ಎಂದು ಕೆಲವು ಶಾಸನೆಗಳು"? 
ಹೇಳುವುದರಿಂದ, ಈ ಶಾಸನದ ಪ್ರಕಾರ ಒಂದು ಮತ್ತರು | 


Dr. 11.5. Usharani (1992) Agrarian System under the Hoysalas ಅಪ್ರಕಟಿತ ಪ್ರೌಢ ಪ್ರಬಂಧ ' 


ಇತಿಹಾಸ ದರ್ಶನೆ 


ಸುಮಾರು ೯.೪ ಎಕರೆಗೆ ಸಮವಾಗುತ್ತದೆ. ಆದರೆ 
ಎಲೂಗೆರೆಯ ಕ್ರಿ.ಶ. ೧೨೦೬ರ ಶಾಸನ! ೧ ಮತ್ತರು, 
೨೦ ಕಂಬಗಳಿಗೆ ಸಮವೆಂದು ಹೇಳುತ್ತದೆ. ಈ 
ಪ್ರಕಾರ ೧ ಮತ್ತರು ೨.೮ ಎಕರೆಗೆ ಸಮನಾಗುತ್ತದೆ. 
ಕ್ರಿ.ಶ. ೧೧೨೩ರ ಲಕ್ಷೇಶ್ವರದ ಶಾಸನದ! ಹಿನ್ನೆಲೆಯಲ್ಲಿ 
ರಾಮನಾಥಪುರದ ಶಾಸನವನ್ನು ಸರಿಶೀಲಿಸಿದಕಿ ೧ 
ಮತ್ತರು ಸುಮಾರು ೪೦ ಕಂಬಗಳಿಗೆ ಸಮ ಎಂದು 
ನಿರ್ಣಯಿಸಬೇಕಾಗುತ್ತದೆ. ಇತ್ತೀಚಿಗೆ ಬೇಲೂರಿನ 
ಚನ್ನಕೇಶವ ದೇವಾಲಯದ ಆಗ್ಲೇಯ ದಿಕ್ಕಿನ ಹೊರ 
ಭಿತ್ತಿಯ ಎರಡನೇ ಅಡ್ಡ ಪಟ್ಟಿಯ ಮೇಲೆ ದಕ್ಷಿಣೋತ್ತರ 
ವಾಗಿ ಸುಮಾರು ೪೦ ಅಂಗುಲ ಉದ್ದದ ಅಳತೆಗೋಲಿನ 
ಪ್ರಾತಿನಿಧಿಕ ರೇಖಾ ಕೆತ್ತನೆಯನ್ನು ರೇಖಿಸಿ, ಸ್ವಲ್ಪ 
ಮೇಲೆ "ದೇವಹಸ್ಮದ ಖಂಡೆಯ' ಎಂಬ ಒಂದು ಸಾಲಿನೆ 
ಸಂಸ್ಕೃತ ಶಾಸನವನ್ನು ದೇವನಾಗರಿ ಲಿಪಿಯಲ್ಲಿ 
ಬರೆದಿರುವ ಅಂಶವನ್ನು ಗಮನಿಸಲಾಗಿದ್ದು, ಇಂದಿನ 
ಒಂದು ಮೀಟರ್‌ಗೆ ಸಮನಾಗಿರುವುದರಿಂದ ಇದರ 
ಪ್ರಾಚೀನತೆ ಅಷ್ಟೇನೂ ಹಿಂದಕ್ಕೆ ಹೋಗುವುದಿಲ್ಲ. 
ಈ ಬಗೆಯ ಪ್ರಾತಿನಿಧಿಕ ರೇಖಾ ಕೆತ್ತನೆಗಳ ನೆರನಿ 
ನಿಂದ ಹೊಯ್ಸಳರ ಕಾಲದಲ್ಲಿ ಬಳಕೆಯಲ್ಲಿದ್ದ 
ಭೂಮಾಪನೆ ಪದ್ಧತಿ, ಭೂಗಾತ್ರಗಳೇ ಮುಂತಾದ 
ಕೃಷಿ ಕ್ಷೇತ್ರ ಸಂಬಂಧಿ ಅಂಶಗಳನ್ನು ಖಚಿತವಾಗಿ 
ಅರ್ಥೈಸಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ 
ಹೊಯ್ಸಳರ ಕಾಲದ ಶಾಸನಗಳ, ದೇವಾಲಯಗಳ 
ಪುನರ್‌ ಅಧ್ಯಯನದ ಅವಶ್ಯಕತೆ ಎದ್ದು ಕಾಣುತ್ತ ದೆ. 
ಈ ನಿಟ್ಟಿನಲ್ಲಿ ಅನ್ಭುತಾಪುರದ ಅಳತೆಕೋಲಿನೆ ಪ್ರಾತಿ 
ನಿಧಿಕ ರೇಖಾ ಕೆತ್ತನೆಯ ಈ ಹೊಸ ಶೋಧ ಮಹತ್ವ 
ಪಡೆಯುತ್ತದೆ. 


ವಿನಾಯಕ ಶಿಲ್ಪ : ದ್ರ ದೇನಾಲಯದ 
ಆವರಣದಲ್ಲಿ ಚದುರಿಕೊಂಡಿರುವ ಉಬ್ಬು ಶಿಲ್ಪ 
13 ಅದೇಣ೧೧ಣ 


ಗಳಲ್ಲೊ ಂದನ್ನಿಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸ 
ಲಾಗುತ್ತಿದೆ. ಈ  ಅನರೂನನ ಶಿಲ್ಪವನ್ನು 
ದೇವಾಲಯದ ಪ್ರಾಕಾರದ ಮೇಲ್ಭಾಗವನ್ನು 


ಅಲಂಕರಿಸುವ ವೃತ್ತಾಕಾರದ ತೆನೆಯಲ್ಲಿ ಕೆತ್ತಲಾಗಿದೆ. 
ವೃತ್ತಾಕಾರದ ಮಕರ ತೋರಣದ ಹೊರಭಾಗದು 
ದ್ವಕ್ಕೂ ಪ್ರಭೆ ಹೊರ ಹೊಮ್ಮುತ್ತಿದೆ. ಒಳಭಾಗದಲ್ಲಿ 
ನರ್ತಿಸುತ್ತಿರುವ ದ್ವಿಬಾಹು ನಿನಾಯಕಿಯನ್ನು ಕೆತ್ತ 
ಲಾಗಿದೆ. ಶಿಲ್ಪಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ೬೪ 
ಶಕ್ತಿ ದೇನತೆಯರಲ್ಲಿ ವಿನಾಯಕಿಯೂ ಒಬ್ಬಳಾಗಿದ್ದು, 
ಈಕೆಯ ಮೂರ್ತಿಶಿಲ್ಪಗಳು ವಿರಳವೆಂದು ವಿದ್ವಾಂಸರು 
ಅಭಿಪ್ರಾಯ ಪಡುತ್ತಾರೆ. ಕರ್ನಾಟಿಕದಲ್ಲಿ ಈವರೆಗೆ 
ಇಂತಹ ಶಿಲ್ಪವನ್ನು ಬೇಲೂರು! ಹಾಗೂ ಉತ್ತರ 
ಕನ್ನಡ ಜಿಲ್ಲೆಗಳಲ್ಲಿ! ವಿದ್ವಾಂಸರು ಗಮನಿಸಿರುವುದ 
ರಿಂದ, ಅಮೃತಾಪುರದ ಈ ಶೋಧ ಮಹತ್ವದೆನಿಸುತ್ತದೆ. 
ವಿನಾಯಕನ ಶಕ್ತಿಯೇ ವಿನಾಯಕಿಯಾಗಿದ್ದು, ಇಂತಹ 
ಶಿಲ್ಪಗಳ ಅಧ್ಯಯನ ಆಗಬೇಕಾಗಿದೆ. ಮೇಲಾಗಿ ಈ 
ಮೂರ್ತಿ ದ್ವಿಜಾಹುವಾಗಿ ರುವುದು ಮತ್ತೊಂದು 
ವಿಶೇಷ ಅಂಶವಾಗಿದೆ.!? 


ರಾಶಿಚಕ್ರ ಶಿಲ್ಪ : ಅಮೃತಾಪುರದ ಅಮೃತೇಶ್ವರ 
ದೇವಾಲಯದ ಆವರಣದಲ್ಲಿ ಗಮನಿಸಿದ ಮತ್ತೊಂದು 
ಶಿಲ್ಪವೆಂದರೆ “ರಾಶಿ ಚಕ್ರ”ಕಲ್ಲು ಶಿಲ್ಪ. ನವಗ್ರಹಗಳ 
ಆರಾಧನೆಯಂತೆ ದ್ವಾದಶ ರಾಶಿಗಳ ಆರಾಧನೆಯೂ 
ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿತ್ತೆಂದು ತೋರುತ್ತದೆ. 
ಇಲ್ಲಿನ ಜನ ಇದನ್ನು ಈಗಲೂ ಮಳೆರಾಯನ ಕಲ್ಲೆ ೦ದೊ 
ಭಕ್ತಿಯಿಂದ ಪೂಜಿಸುತ್ತಾರೆ. ವೃತ್ತಾಕಾರದ ಈ ರಾಶಿ 
ಚಕ್ರದಲ್ಲಿ ಹನ್ನೆರಡೂ ರಾಶಿ ಚಿಹ್ನೆಗಳನ್ನು ಕೆತ್ತಲಾಗಿದೆ. 
ಈ ರಾಶಿ ಚಿಹ್ನೆ ಕಲ್ಲು ಹಿಂದೆಂದಾದರೂ ದೇವಾಲಯದ 
ನನರಂಗದಲ್ಲೊಂದರ ಛಾನಣೆಯನ್ನೇನಾದರೂ 
ಅಲಂಕರಿಸಿತ್ತೋ ಹೇಗೆಂದು ಪರಿಶೀಲಿಸಬೇಕಾಗಿದೆ. 


14 ಸೌ ಇಂ, ಇ. ೨೦, ೮೩. ಈ ವಿಸಯದ ಬಗ್ಗೆ ಹೆಚ್ಚಿನ ವಿನರೆಗಳಿಗೆ ಇನೇ ಸಂಪುಟಿದ ೧೨೪-೧೨೫ನೋಡಿ (ಸಂ.) 
15 ಪ್ರೊ| ಕ. ವೆಂ. ರಾಜಗೋಪಾಲ್‌ ಅನರು ಒದಗಿಸಿದ ಮಾಹಿತಿ 


16 ಡಾ|| ಸುಂದರೆ ಅವರು ನೀಡಿದೆ ಮಾಹಿತಿ. 


17 ಡಾ, ಸುಂದರೆ ; ಸತ್ಯ ಶುದ್ಧ ಕಾಯೆಕೆ ಸಂ-೧೨, ಸಂಪುಟ ೨೩-1೬ 


ಇತಿಹಾಸ ದರ್ಶನ ಶ್‌ 


ಕೃಷಿಪ್ರಧಾನವಾದ ಈ ನಾಡಿನಲ್ಲಿ, ಮಾನವ ಜೀವನದ 
ಮೇಲೆ ಪ್ರಭಾವದ ಬಗ್ಗೆ ಅಚಲ ನಂಬಿಕೆಯಿರುವ 
ನಮ್ಮ ಸಮಾಜದಲ್ಲಿ ರಾಶಿಕಲ್ಲುಗಳ ಆರಾಧನೆ ಹಿಂದಿ 
ನಿಂದಲೂ ಇತ್ತೆಂದು ತಿಳಿಯುತ್ತದೆ. 


ಅಮೃತಾಪುರದಲ್ಲಿ ಇತ್ತೀಚೆಗೆ ಕೈಗೊಂಡ ಕ್ಷೇತ್ರ 


೨೪೮ 


ಕಾರ್ಯಾವಧಿಯಲ್ಲಿ ಪತ್ತೆಯಾಗಿರುವ ಈ ಶೋಧಗಳು 
ಅನೇಕ ದೃಷ್ಟಿಯಿಂದ. ಮಹತ್ವ ಪಡೆದಿದ್ದು, ಈ 
ನಿಟ್ಟಿನಲ್ಲಿ *'%ವಾದ ಅಧ್ಯಯನಕ್ಕೆ ಹೇರಳವಾದ ತ 
ಅವಕಾಶವಿದೆ. 


ಇತಿಹಾಸ ದರ್ಶ ನ 


Ma ch .್ಷ,್ತ 


ಮೋಹನ ಗ. ಹೆಗಡೆ" 


೧೯ನೇ ಶತಮಾನದ ಮೈಸೂರು ಜಿಲ್ಕಾ ಕನ್ನಡ ಪಶ್ರಿಕೋರ್ಕಮ ಇತಿಹಾಸ 


೧೯ನೇ ಶತಮಾನ ಭಾರತೇತಿಹಾಸದಲ್ಲೆ ಮಹತ್ವದ 
ಕಾಲ. ಹೊಸ ಕನ್ನಡ ಸಾಹಿತ್ಯದ ಪ್ರಾರಂಭಿಕ ಕಾಲ, 
ಕನ್ನಡ ಪತ್ರಿಕೆಯ ಉಗಮವಾದುದ್ದು. ಭಾರತದ 
ಸ್ವಾತಂತ್ರ ಕ್ರಿ ಬಂಡಾಯದ ಪೀಠಿಕೆ ಹಾಕಿದ್ದು ಅನೇಕ 
ಪುಣ್ಯ ಪುರುಷರು ಹುಟ್ಟಿದ್ದು , ಸಾ ತಂತ್ರ ಕ್ರನೀರರ ಜನನ 
ವಾದದ್ದು, ಸಾ ತಂತ್ರ ಬೇಕು, “ಅದು ಮಾನವ 
ವಿಕಾಸಕ್ಕೆ ತುಂಬಾ ಅಗತ್ಯವಾದುದು” ಎಂಬ ಕಟ್ಟೆಚ್ಚರ 
ತಂದ ಕಾಲ. 


ಈ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಯಲು ಪತ್ರಿಕೆ 
ತುಂಬಾ ಮಹತ್ವದ ಪಾತ್ರ ವಹಿಸಿದೆ. ವಿಶ್ವದ 
ಇತಿಹಾಸದಲ್ಲಿ ಲಕ್ಷಾವಧಿ ವರುಷ ಏನೂ ಅಲ್ಲ. ಆದರೆ 
ಪತ್ರಿಕೆಯ ನೂರಾರು ವರ್ಷ ಮಹತ್ವದ ಕಾಲ. 
ಭಾರತದಲ್ಲಿ ಆರಂಭವಾದ ಮೊದಲ ಭಾಷಾ ಪತ್ರಿಕೆ 
ರಾಜಾರಾಮ ಮೋಹೆನರಾಯರ "ಸಂವಾದ 
ಕೌಮುದಿ. 


ಬಾಸಲ ಮಿಶನ್‌ ಕಾರ್ಯಕ್ಕಾಗಿ ಜರ್ಮನಿಯಿಂದ 
ಮಂಗಳೂರಿಗೆ ಬಂದ ಡಾ|| ಹೆರ್ಮನ್‌ ಮೋಗ್ಲಿಂಗ*, 


ಕನ್ನಡ ಕಲಿತು ೧೮೪೩ ಜುಲೈ ೧ರಂದು "ಮಂಗಳೂರ 
ಸಮಾಚಾರ' ವಾರ್ಷಿಕ ಸುದ್ದಿ ಪತ್ರಿಕೆಯನ್ನು ಆರಂಭಿ 
ಸುವ ಮೂಲಕ ಕನ್ನಡ ಪತ್ರಿಕೋದ್ಯಮದ ಬ್ರಹ್ಮ 
ನೆನಿಸಿದ.2 ಪತ್ರಿಕೆ ಎಂದರೇನು? ಎಂದು ತಿಳಿಸಿ, 
ಕನ್ನಡಿಗರಿಗೆ ಪ್ರಸಂಚದ ಜಾಗೃತಿ ಮೂಡಿಸಿದೆ ಮಹಾ 
ಶಯ. ೧೮೪೯ರಲ್ಲಿ ಬೆಳಗಾವಿಯಲ್ಲಿ ಖೀರೂ ಶೇಷ 
ಹೊರಡಿಸಿದ "ಸುಬುದ್ಧಿ ಪ್ರಕಾಶ' ಕನ್ನಡಿಗನ ಪ್ರಥಮ 
ಯತ್ನ ಸುಮಾರು ಆರು ವರ್ಷಗಳು ನಡೆಯಿತು 
ಎಂದರೆ ಆ ಕಾಲಕ್ಕೆ ಅದು ದೀರ್ಫೆ ಕಾಲವೇ, ಅಲ್ಲಿಂದ 
ಈಚಿಗೆ ಅಸಂಖ್ಯ ಕನ್ನಡ ಪತ್ರಿಕೆಗಳು ಹೊರಟವೆ. 
ಹೆಚ್ಚಿನ ಪ್ರಮಾಣದವೆಲ್ಲ ಬಾಲಗ್ರಹ ಪೀಡಿಗೊಳಗಾದವು 
ಗಳೇ. ಸುಮಾರು ೧೫೦ ವರ್ಷಗಳಲ್ಲಿ ೫೦೦೦ ಪತ್ರಿಕೆ 
ಗಳು ಹೊರಟಿವೆ. ಇವುಗಳಲ್ಲಿ ಶತಮಾನ ಕಂಡವುಗಳು 
ಕೈಬೆರಳೆಣಿಕೆಗೆ ಸಿಗುವಂಥ ೧) ಮಠಸತ್ರಿಕೆ" (ಧಾರ 
ವಾಡ) (೧೮೬೫) (ಈಗ ಜೀವನ ಶಿಕ್ಷಣ), ವಿಜಾಪುರದ 
"ಕರ್ನಾಟಕ ವೈಭವ'5, ಮೈಸೂರು ಗೆಜೆಟ್‌ (೧೮೬೫) 
ವಾಗ್ಭೂಷಣ (ಬೆಂಗಳೂರು) (೧೮೯೨), ಧಾರವಾಡ 
(೧೮೯೬) ಮಾತ್ರ. 


ಭಾರತಿ ಪೌ ಢಶಾಲೆ, ಕೆಳದಿ ಅಂಚೆ, ಸಾಗರ ತಾಲ್ಲೂಕು-೫೭೭ ೪೦೧ 
ಯ್‌ 
ಹೊಸಗನ್ನಡ ಅರುಣೋದಯ್ಕ, ಶ್ರೀನಿನಾಸ ಹಾವನೂರ ಪುಟಿ ೪೭೮ 
ಕನ್ನಡ ಪತ್ರಿಕಾ ಬ್ರಹ್ಮ ಡಾ, ಹೆರ್ಮನ್‌ ಮೋಗ್ಲಿಂಗ್‌, ಕಸ್ತೂರಿ ೧೯೭೮ ಜುಲ್ಭ ನೋಹನ ಹೆಗಡೆ 
ಇ ಆ 
ಹೊ. ಅರುಣೋದಯ, ಶ್ರೀನಿವಾಸ ಹಾವನೂರ ಪುಟಿ ೪೮೮ 


ಸರಕಾರಿ ಶಿಕಕೆರ ತರಬೇತಿ ಕಾಲೇಜು, ಧಾರವಾಡದಲ್ಲಿಯೆ ಪ್ರಿನ್ಸಿಪಾಲರ ಸುಪುರ್ದಿನಲ್ಲಿರುವ ಸಂಪುಟಗಳು 
೦ 

ಹೊ. ಅರುಣೋದಯ : ಶ್ರೀನಿವಾಸ ಹಾವನೂರು ೫೦೭ 

ಭಾರತೀಯ ಪತ್ರಿಕೋದ್ಯಮ. ನಾ. ಕೃಷ್ಣ ನಖೂರ್ತಿ ೨೯೧ 


ಲಾ ಛಾ ಹಾ ಓತಿ ಕಿವಿ = ಈ 


"ಇತಿಹಾಸ ದರ್ಶನ [32] 


೨೪೯ 


ಪತ್ರಿಕೆಗಳ ಏಳು ಬೀಳಿಗೆ, ಅಲ್ಬಕಾಲೀನತೆಗೆ 
ಕಾರಣಗಳು ಹಲವಾರು ಆರ್ಥಿಕ, ರಾಜಕೀಯ, ಸಾಮಾ 
ಜಿಕ, ವೈಯಕ್ತಿ ಕ ಇವುಗಳನ್ನು ಎದುರಿಸಿ ನಡೆಯುವುದು 
ಒಂದು ಸಾಹಸದ ಕಾರ್ಯವೇ ಸರಿ, 


ಸತ್ವಯುತ ವಸ್ತುಮಾತ್ರ ದೀರ್ಫಕಾಲ ಬಾಳ 
ಬಲ್ಲದು. ೧೯ನೇ ಶತಮಾನ ದೇಶೀಯ ಸಂಸ್ಥಾನಿಕರ 
ಜೊತೆಗೆ ಅವರ ಮೇಲೂ ಜರ್ಬು ತೋರಿಸುತ್ತಿದ್ದ 
ಇಂಗ್ಲೀಷರ ಕಾಲ. ಸಂಸ್ಕ್ರಾನಗಳಲ್ಲೇ ಹೆಸರಾದ 
ಮೈಸೂರು ಸಂಸ್ಥಾನ ಕಲೆ-ಸಾಹಿತ್ಯ, ಶಿಕ್ಷಣ-ಸಂಗೀತ 
ಗಳಲ್ಲಿ ಮುಂದುವರಿದಿತ್ತು ಎಂಬುದು ಸರ್ವವಿದಿತ. 
ಇದಕ್ಕೆ ೩೦೦-೪೦೦ ವರ್ಷಗಳ ಹಿನ್ನೆಲೆಯ ಇತಿಹಾಸವೇ 
ಇವೆ. ಮೈಸೂರು ರಾಜ್ಯದ ಅಂದಿನ ರಾಜಧಾನಿ, 
ಇಂದಿನ “ಜಿಲ್ಲೆ ಮೈಸೂರು” ಇಂದಿಗೂ ಅದೇ ಸತ್ವ 
ವನ್ನಿರಿಸಿಕೊಂಡಿಡೆ ಎಂಬುದು ಹೆಮ್ಮೆಯ ವಿಷಯ. 
ಈ ಹಿನ್ನೆಲೆ ಇಲ್ಲಿಯ ಪತ್ರಿಕೋದ್ಯಮಕ್ಕೆ ನೀರೆರೆದಿದೆ. 
ಪೋಷಿಸಿದೆ. ಇದರ ಮುಂಚೂಣಿಯಲ್ಲಿದ್ದು ಅನೇಕ 
ಪತ್ರಿಕೆಗಳನ್ನು ನಡೆಸಿ ಇತರರಿಗೆ ಮಾರ್ಗದರ್ಶಕರಾದ 
ವಿದೇಶೀಯ ಹೆಶ್ರಿಹೇಗ”, ಗಲ್‌ಫೋರ್ಡ್‌ರು, ದೇಶೀಯ 
ರಾದ ಕೆ. ಓಟ. ಶ್ರೀನಿವಾಸ ದೇಶಿಕಾಚಾರ್ಲು, ಎಂ. ಎ. 
ರಾಮಾನುಜಯ್ಯಂಗಾರ್‌, ಭಾಷ್ಯಂ ಭಾಷ್ಯಾಚಾರ್ಯರು, 
ತಾತಯ್ಯ ಎಂದೇ ಹೆಸರಾದ ಮೈಸೂರಿನ ಎಂ. ವೆಂಕಟಿ 
ಕೃಷ್ಣಯ್ಯ, ಶ್ರೀನಿವಾಸಯ್ಯಂಗಾರ್‌, ಎಂ. ಎಸ್‌. 
ಪುಟ್ಟಣ್ಣ, ಅಗರಂ ರಂಗಯ್ಯ, ಯಜವತಾನ್‌ ವೀರ 


ಸಂಗಪ್ಪ ಮುಂತಾದ ಪತ್ರಕರ್ತರು, ಇಂದಿಗೂ 
ಈ ಕ್ಷೇತ್ರದ ದೀಪಸ್ಥ ೦ಭಗಳಾಗಿದ್ದಾರೆ. ಪತ್ರಿಕೋ 


ದ್ಯಮದ ನಿತಾಮಹೆರೆನಿಸಿದ್ದಾರೆ. 


೧೮೫೦-೧೯೦೦ರವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ಸುಮಾರು ೨೦ ಪತ್ರಿಕೆಗಳು ಪ್ರಕಟವಾಗಿವೆ. ೨೦ನೇ 
ಶತಮಾನದ ಕೊನೆ ತಲುಪಿರುವ ನಮಗೆ ಸುತ್ತಣ 


ಹಿರಾಕೆ ಸೂತ 


೨ 


ಪತ್ರಿಕಾ ಸಂಖ್ಯೆ ಗಮನಿಸಿದರೆ ಅದು ತೀರ ಕಡಿಮೆ 
ಎನಿಸಬಹುದು. ಆದರೆ ಇಂದಿನ ಉದ್ಯಮಕ್ಕೆ ಅದೇ. 
ದಾರಿದೀಸನೆನಿಸಿದ್ದಂತೂ ಖರೆ. | 


ಮುದ್ರಣ -ಪ್ರಕಾಶನಗಳ ಪಾತ್ರ : 


ಸಾಹಿತ್ಯ ಹಾಗೂ ಜನಾಭಿಪ್ರಾಯವನ್ನು ಬಹಳ 
ಜನರಿಗೆ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ತಲುಪಿಸುವ 
ಸಾಧನ ಮುದ್ರಣವಾಗಿದೆ. ಈ ಮುದ್ರಣ ಕಾರ್ಯವನ್ನು 
ಮೊಟ್ಟಿ ಮೊದಲು ಕಂಡು . ಹಿಡಿದವರು ಚೀನಿಯರು 
ಕ್ರಿ. ಶ. ೮೬೮. ಯುರೋಪದಲ್ಲಿ ೧೪೫೬ರಲ್ಲಿ ಪ್ರಾರಂಭ 
ವಾಯಿತು.? ನಮ್ಮಲ್ಲಿಗೆ ಈ ಯಂತ್ರ ಬಂದುದು 
೧೫೫೬ರ ಸೆಪ್ಟೆಂಬರ್‌? ಇದರೆ ಮಹತ್ವವನ್ನು ಮೊದಲಿಗೆ 
ತಿಳಿದುಕೊಂಡವರು ಜರ್ಮನರು. ಆವರು ತಮ್ಮ 
ಧರ್ಮಪ್ರಸಾರಕ್ಕಾಗಿ ಬೈಬಲ್‌ ಪ್ರತಿಗಳನ್ನು ಜನೆರಿಗೆ 
ತಲುಪಿಸಲು ಇದರೆ ಸಹಾಯ ಪಡೆದರು. ಕನ್ನಡ 
ಮುದ್ರಣ ಕಾರ್ಯ ಕರ್ನಾಟಕದಲ್ಲಿ ಆರಂಭವಾಗದೇ 
ದೂರದ ಬಂಗಾಲದ ಶ್ರೀರಾಂಪುರ ಪ್ರಸ್‌ನಲ್ಲಿ ಆದುದು 
ತುಂಬ ಆಶ್ಚರ್ಯದ? ಸಂಗತಿ. ೧೮೧೭ರಲ್ಲಿಯ ೩ 
Grammer of the Curnataka 1೩080೩8619 
ಮುದ್ರಿತವಾದ ಪ್ರಥಮ ಕನ್ನೆಡ ಗ್ರಂಥ. ಮಿಶನರಿ 
ಕಾರ್ಯಕ್ಕೆ ಇದರಿಂದಾಗುವ ಸಹಾಯ ಕಂಡ ಅವರು 
ಕರ್ನಾಟಕದಲ್ಲಿ ಪ್ರಾರಂಭಿಸಲು ಕಾರಣವಾಯಿತು. 


೧೮೨೬ರಲ್ಲಿ ಬಳ್ಳಾರಿಯಲ್ಲಿ ಮುದ್ರಣ ಕಾರ್ಯ 
ಪ್ರಾರಂಭವಾದರೆ, ೧೮೩೨ರಲ್ಲಿ ಲಂಡನ್ನಿನಿಂದ ಕನ್ನಡದ 
ಮೊಳೆ ಬಂತು. ಜಾನ್‌ ರೀಡ್‌ ಹಾಗೂ ಪೇನ್‌ 
೧೯೪೦ರವರೆಗೆ ಪ್ರೆಸ್‌ ನೆಡೆಸಿದರು. ಇದು ಕರ್ನಾಟಕದ 
ಮೊದಲ ಮುದ್ರಣ ಶಾಲೆ. ಮದ್ರಾಸಿನಲ್ಲಿ ಕಮರ್ಷಿ 
ಯಲ್‌ ಪ್ರೆಸ್‌ ಕನ್ನಡ ಮೊಳೆಗಳು ತೆಲುಗಿಗೆ ತೀರ 
ಸಮೂಪಸ್ಥ ವಾಗಿದ್ದವು. ಈ ತೆಲುಗಿನ ರೀತಿಯಿಂದ 
ಕನ್ನಡಕ್ಕೆ ತಿದ್ದು ಪಡಿಯಾಗಲು ವೋಲ್ಡ್ಸ್‌ ಫರಿಕ್‌ 


ಟಿ 
(Wolts Correct ಹಾಗೂ ಬಿ. ರಂಗಯ್ಯನವರು 


ಪ್ರಥಮು ಗ್ರಂಥ ಬರೆದನರು : ವಿಲಿಯಂ ಕ್ಯಾರಿ, ಮೊಳೆ ಸೇರಿಸಿದನರು ಬಂಗಾಲದ ಮನೋಕಹರೆ, 


8 ಭಾರತೀಯ ಪಶ್ರಿಕೋದ್ಯಮ, ನಾಡಿಗೆ ಕೃಷ್ಣಮೂರ್ತಿ ಪುಟ ೧೨ 
ಹೊಸಗನ್ನಡ ಅರುಣೋದೆಯೆ, ಶ್ರೀನಿವಾಸ ಹಾನನೊರೆ ಫಪುಟಿ ೩4೫ 


10 ಅದೇ ಪುಟ ೩೮ 


೨೫೦ 


ಇತಿಹಾಸ ದರ್ಶನ 


ಕಾರಣರಾದರು. ಇನರೇ ವೆಸ್ಲಿಯನ್‌ ಮುದ್ರಣ 
ಪ್ರಗತಿಗೆ. ಕಾರಣರಾದರು. ೧೮೪೬-೪೮ರ ಕಾಲ 
ದಲ್ಲೆ € ಭಗವದ್ಗೀತೆಯ ಪ್ರಥಮ ಕನ್ನಡ ಮುದ್ರಣ 
ವಾದುದೂ ಇಲ್ಲಿಯೇ. ೧೮೫೦-೭೦ರ ವರೆಗಿನ 
ಅವಧಿಯಲ್ಲಿ ವೇಸ್ಲಿ ಯನ್‌ ಮಿಶನ್‌ ಪ್ರೆಸ್‌ ದಕ್ಷಿಣ 
ಭಾರತದಲ್ಲೇ ಹೆಸರಾಯಿತು. ೧೮೭೨ರಲ್ಲಿ ಬೇರೆಯವರ 
ಕ್ಸ ಸೇರಿತು. ೧೮೯೦ರ ಸುಮಾರಿಗೆ ಹೆನ್ರಿ ಹೇಗ್‌ 
ವೇಸ್ಲಿಯನ್‌ ಪ್ರೆಸ್‌ನ್ನು ಕೈತೆಗೆದುಕೊಂಡನು. 


೧೮೫೦-೯೦ ಸುಮಾರಿಗೆ ಬೆಂಗಳೂರಿನಲ್ಲೆ 
ಕೆಥೋಲಿಕ್‌ ಪ್ರೆಸ್‌ ಪ್ರಾರಂಭವಾಯಿತು.!! ಇದನ್ನು 
ಸಿ. ಚಾರ್ಬೋನಾ ಹಾಗೂ ಎ. ಜೌತೆಲೊ ನಡೆಸಿದರು. 
ಮಂಗಳೂರಿನಲ್ಲಿ ೧೮೪೧ ರಲ್ಲಿ ಬಾಸೆಲ್‌ ಮಿಶನ್ನ್‌ರವರು, 
೧೮೮೨ರಲ್ಲಿ ಕೊಡಿಯಾಲ ಬೈಲ್‌ ಪ್ರೆಸನ್ನು ಡೊನೆದಾ 
ಸೋರ್ಸ್‌ರು ಪ್ರಾರಂಭಿಸಿದರು. ಬೆಂಗಳೂರಿನಿಂದ 
ಇದಕ್ಕಾಗಿ ರೋಮನ್‌ ಲೆನಿಯ ಮೊಳೆಗಳ ಜೊತೆಗೆ 
ಕನ್ನಡದ ಮೊಳೆ ತರಿಸಿದರು. ಇದರಲ್ಲಿಯೇ ದೊನೆದಾ 
ಹಾಗೂ ಸೋಲ ರು ಕೊಂಕಣಿ ಪುಸ್ತಕಗಳನ್ನು ಕನ್ನಡ 
ದಲ್ಲೆ ಮುದ್ರಿಸಿದರು. 


` ಸರಕಾರೀ ಮುದ್ರಣಾಲಯ ಸ್ಥಾಪನೆಯಲ್ಲಿ 
ಮದ್ರಾಸಿಗೆ ಪ್ರಥಮ ಸ್ಥಾನ ಸಲ್ಲುತ್ತದೆ. ಅದೇ 


ವಾಯಿತು. ಮುಂಬಾಯಿ, ಮದ್ರಾಸ್‌ ವಿ. ವಿ. ಗಳು 
ತಮ್ಮ ಪ್ರಶ್ನೆ ಕಾಗದ ಪತ್ರಗಳಿಗಾಗಿ ೧೮೫೭ ರಲ್ಲಿ ಶುರು 
ಮಾಡಿದರು. ಬೆಂಗಳೂರಿನಲ್ಲಿ ೧೮೪೨-೪೩ರಲ್ಲಿ 
ಕಲ್ಲಚ್ಚಿನ ಪ್ರೆಸ್‌ ಕಾರ್ಯಾರಂಭಿಸಿತು. ಪ್ರಥಮ ಕನ್ನಡ 
ಪತ್ರಿಕೆ ಅಚ್ಛಾದುದೂ ಇಲ್ಲಿಯೇ ೧೮೫೦ ರಲ್ಲಿ 
ಜಾನ್‌ ಗ್ಯಾರೆಟ್‌ (John Garrett) ಸರಕಾರಿ 
ಪೈಸ್‌ ಆರಂಭಿಸಿದೆ. ಮೈಸೂರಿನ ಹಿತಬೋಧನೀ 
(೧೮೮೨) ಇಲ್ಲಿಂದಲೇ ಪ್ರಕಾಶನಗೊಂಡದ್ದು!3 ೧೮೯೦ರೆ 


11 ಹೊಸಗನ್ನಡ ಅರುಣೋದೆಯೇೊ: ಶ್ರೀನಿವಾಸ ಹಾನನೂ 


12 ಅದೇ. 
13 ಅದೇ ೪೯೮. 


" ಇತಿಹಾಸ ದರ್ಶನ 


ಸುಮಾರಿಗೆ ಮೈಸೂರಿನಲ್ಲಿ ಇದರ ಶಾಖೆಯಾರಂಭ 
ವಾಯಿತು. ಇದರ ನೆಂತರ ಅಂಬಾವಿಲಾಸ ಮುದ್ರಾ 
ಕ್ಷರ ಶಾಲೆ (ಕಲ್ಲಚ್ಚಿನದು), ಸದ್ವಿದ್ಯಾಮಂದಿರ, ಸ್ಟಾರ್‌ 
ಪ್ರೆಸ್‌, ಜಿ. ಓ. ಎ. ಪ್ರೆಸ್‌, ಜನನ್ಮೋಹಿನೀ ಪ್ರೈಸ್‌, 
ವೀರಶೈವ ಗ್ರಂಥ ಮುದ್ರಣಗಳೆಲ್ಲ ಹುಟ್ಟಿಕೊಂಡವು, 
ಅನೇಕ ಧಾರ್ಮಿಕ ಪತ್ರಿಕೆಗಳೂ ಇಲ್ಲಿಂದ ಪ್ರಕಟ 
ಗೊಂಡವು. 


ಅಂತೂ ೧೯ನೇ ಶತಮಾನದ ಕೊನೆಯ ವೇಳೆಗೆ 
ಜಿಲ್ಲೆಯಲ್ಲಿ ವೆಸ್ಲಿಯನ್‌ ಪ್ರೆಸ್‌, ಜಿ.ಓ.ಎ. ಪ್ರೆಸ್‌ 
ಸಂಚಾಚಾರ್ಯ ಎಲೆಕ್ಟ್ರಿಕ್‌ ಪ್ರೆಸ್‌, ಬಿಳಿಗಿರಿ ಪ್ರಿಂಟರ್ಸ್‌, 
ಮೈ ಸೂರು ಸರಕಾರದ ಬ್ರಾಂಡ್‌ ಮುದ್ರಣಾಲಯ 
ಎಚ್‌. ಸ್ಪೆನ್ಸರ್‌ (ಗ. 500067) ಪ್ರಕಾಶನ, ಮೈಸೂರು 
ಪ್ರಿಟಔಂಗ" ಎಂಡ್‌. ಪಬ್ಲಿಷಿಂಗ್‌ ಹೌಸ್‌, ಜಯಲಕ್ಷ್ಮಿ 
ಎಲಾಸ ಮುದ್ರಾಕ್ಷರ ಶಾಲೆ, ವರ್ಧಮಾನ ಪವರ್‌ 
ಪ್ರೈಸ್‌, ಕ್ರಾನ್‌ ಎಲೆಕ್ಟ್ರಿಕ್‌ ಪ್ರೆಸ್‌, ಕ್ಷೀರಸಾಗರ 
ಪ್ರಸ್‌, ಸಾಧ್ವೀಪ್ರೆಸ್ಸ, ನೆಂಜನಗೂಡು ಕೃಷ್ಣ ಪ್ರೆಸ್‌, 
ಕನ್ಯಕಾಪರಮೇಶ್ವರಿ ಪ್ರೈಸ್‌, ಮಧ್ವಸಿದ್ಧಾಂತ ಪ್ರಕಾಶಿನಿ 
ಸಭಾ, ಜನನ್ಮೋಹನ ಮುದ್ರಣ, ಜ್ತಿ ನರಸಿಂಹಯ್ಯ 
ಕಂಪನಿ ಎಂಡ್‌ ಪ್ರಿಂಟಿರ್ಸ್‌, ಭಾರತಿ ಭವನ ಪ್ರಸ್‌ 
ಚಾಮರಾಜನಗರ, ಸ್ಟಾರ್‌ ಪ್ರೆಸ್‌, ಶಂಕರನಿಲಾಸ 
ಪ್ರೆಸ್‌, ದಿ ಜನರಲ್‌ ಪ್ರೆಸ್‌ ಹೀಗೆ ಅನೇಕ ಮುದ್ರಣಾ 
ಲಯಗಳು ಪ್ರಕಾಶನ ಗಳೂ ಇದ್ದವು. ಕೆಲ ಪ್ರೆಸ್‌ಗಳು 
ಪ್ರಕಾಶನ ಕಾರ್ಯವನ್ನೂ ಕೈಗೊಂಡಿದ್ದ ವು. 


ಮುದ್ರಣ ಹಾಗೂ ಪುಸ್ತಕ ಕಾಯಿದೆ 


ಮುದ್ರಣ ಹಾಗೂ ಪುಸ್ತಕ ಕಾಯಿದೆಯನ್ನು 
ಇಂಗ್ಲಿಷರು ೧೮೬೭ ರಲ್ಲಿ ಜಾರಿಗೆ ತಂದರು. ಇದರನು 
ಸಾರವಾಗಿ ಪುಸ್ತಕ ಯಾ ಪತ್ರಿಕೆಯನ್ನು ಹೊರಡಿಸಿದ 
ವರು ೩ ಪ್ರತಿಗಳನ್ನು ಸರಕಾರಕ್ಕೆ ಕಳಿಸಬೇಕಿತ್ತು. 
ಅವುಗಳು ಪರಿಶೀಲನೆಗೊಳಪಡುತ್ತಿದ್ದವು. ಇದರ 
ಪರಿಣಾಮವಾಗಿ ಭಾರತದಲ್ಲೇ ನಮಂಗೆ ಆಲಭ್ಯವಾದ 
ಹಲವಾರುಮಹತ್ವದ, ಕಳೆದ ಹಾಗೂ ಈ ಶತಮಾನದ 


ರ; ಅನುಬಂಧ. 


ಗ್ರಂಥ ಹಾಗೂ ಪತ್ರಿಕೆಗಳು ಲಂಡನ್‌ ಬಿ. ಎಲ್‌. 
ಹಾಗೂ ಐ. ಓ. ಎಲ್‌. ಗಳಲ್ಲಿ ಸುಸ್ಥಿತಿಯಲ್ಲಿವೆ. 
ಅಲ್ಲಡಿ ಸಂಶೋಧಕರ ವಿನಂತಿಯ ಮೇರಿಗೆ 
ಲಭ್ಯವಾಗುತ್ತದೆ. ಅದ್ದರಿಂದ ಬ್ರಿಟಿಷ್‌ ಗ್ರಂಥಾ 
ಲಯ ಸಂಶೋಧಕರಿಗೆ ಅಮೂಲ್ಯ ಭಂಡಾರ 
ಎನಿಸಿವೆ... ಇಂಥ ಅವಕಾಶ ಸ್ಥಳಗಳು ನಮ್ಮ 


ದೇಶದಲ್ಲೇ ಅಸರೂಸ ಎಂಬುದು 
ವಾದರೂ ಸತ್ಯಸಂಗತಿ, 


ವಿಷಾದನೀಯ 


೧-೧-೧೮೫೯- ೬೪ ರ ವರೆಗೆ ನಡೆದ “ಮೈಸೂರ 
ವೃತ್ತಾಂತ ಬೋಧಿನೀ” ಮೈಸೂರು ಜಿಲ್ಲೆಯ ಪ್ರಥಮ 
ಪತ್ರಿಕೆಯೆಂಬ ಹೆಗ್ಗಳಿಕೆಯದು, ತಂದೆ- ಮಕ್ಕಳಾದ 
ಭಾಷ್ಯಂ ತಿರುಮಲಾಚಾರ್ಯ ಹಾಗೂ ಭಾಷ್ಯಾಚಾರ್ಯರು 
ಇದರ ನಿರ್ವಾಹಕರು. ಸಂಪಾದಕರು, ತೆಲುಗು 
ಲಿಪಿಯಲ್ಲೆ ವೆಸ್ಲಿಯನ್‌ ಮಿಶನ್‌ ಮುದ್ರಾಕ್ಷರ ಶಾಲೆ 
ಯಲ್ಲಿ ಕನ್ನಡ ಇಂಗ್ಲೀಷ್‌ ದ್ರೈಭಾಷೆಗಳಲ್ಲೆ ಅಚ್ಚಾಗು 
ತ್ತಿತ್ತು. ಆಗಿನ ಮುಮ್ಮಡಿ ಕೃಷ್ಣ ರಾಜರ ಪೋಷಣೆ 
ಯಿಂದ ಹುಟ್ಟಿತು. ಮುಖಪುಟಿದಲ್ಲಿ ಮಧ್ಯೆ ಕಿರೀಟ 
ಎರಡೂ ಕಡೆ ಸಿಂಹ ಹಾಗೂ ಏಕ ಶೃಂಗಿ (Unicorn) 
ಚಿತ್ರ. ಕೆಳಗಡೆ The Mysore Vrittant Bodhini 
or News Recorder ಎಂದಿತ್ತು. ಕೆಳಗೆ ಮೈ ಸೂರ 
ವೃತ್ತಾಂತ ಬೋದಧಿನೀ Published every Saturday 
under the patronage of His Highness 
Maharaja of Mysore ಎಂದಿತ್ತು. ಎಲ್ಲ ಪ್ರಕಾರದ 
ಸುದ್ದಿಗಳನ್ನು ಒಳಗೊಂಡಿತ್ತು .. ಜಾಹೀರಾತುಗಳು 
ಅಂದೂ ಇದ್ದವು ಎಂದು ತೋರಿಸುತ್ತಿತ್ತು. ಅಲ್ಲದೇ 
ಸಂಪಾದಕೀಯ ್ಹಇಂಗ್ಲೀಸಿನಲ್ಲಿತ್ತು. ೧೮೫೯-೭೫ರ 
ವರೆಗೆ ಮೈಸೂರು, ಬೆಂಗಳೂರುಗಳಿಂದ ಹೊರಡು 
ತ್ತಿತ್ತು. ಇಂದಿನಂತೆ ರೋಟರಿ ಹಾಗೂ ಟಿಲಿಸ್ರಿಂಟಿರಿ 
ಗಳಿಲ್ಲದೆ ಆರು ವರ್ಷಗಳ ದೀರ್ಫೆಕಾಲ ಸತತ ನಡೆದುದು 
ಸಂಪಾದಕರ ಸಾಹಸ ಪ್ರವೃತ್ತಿಯನ್ನು ತೋರಿಸು 
ತ್ತದೆ. 


ಅಲ್ಲಿಂದ  ಶತಮಾನಾಂತ್ಯದ ವರೆಗೆ ಎಂಟ 
ಸಾಹಿತ್ಯಕ, ಏಳು ಸುದ್ದಿಯ, ನಾಲ್ಕು ಧಾರ್ಮಿಕ 
ಹಾಗೂ ಒಂದು ಶೈಕ್ಷಣಿಕ ಹೀಗೆ ಸುಮಾರು ೧೫-೨೦ 
ಪತ್ರಿಕೆಗಳು ಕಂಡು ಬಂದಿವೆ. ಅವುಗಳ ಆದರ್ಶ 


೨೫೨ 


ಥ್ರೇಯ-ಥೋರಣೆಗಳೇ ಇಂದಿನೆನರೆಗೂ ಮಾರ್ಗದರ್ಶಕ | 


ಎಂದರೆ ತಪ್ಪಿಲ್ಲ. ಇವು ಕನ್ನಡಿಗರ ವಿಚಾರ ಜಾಗೃತಿ, 
ರಾಷ್ಟ್ರೀಯ, ಧಾರ್ಮಿಕ ಮನೋಭಾವನೆಗಳನ್ನು 
ಸಾಹಿತ್ಯಕ ಶೈಕ್ಷಣಿಕ ಆಸಕ್ತಿ ಹುಟ್ಟಿಸಿ, ಬೆಳೆಸಲು" 
ಕಾರಣವಾದವು. ಸುದ್ದಿ ಪತ್ರಿಕೆಗಳು ಜನರು ಕೂಪ" 
ಮಂಡೂಕ ವೃತ್ತಿಯಿಂದ ಹೊರ ಪ್ರಪಂಚದತ್ತ 
ನೋಡಲು ಕಾರಣೀ ಭೂತನಾಯಿತು. ; 


ಈ ಮೇಲಿನ ಪತ್ರಿಕೆ ನಿಂತ ನಂತರ ಅದೇ ಸಂಪಾದ ' 
ಕರ ಜೋಡಿ ೧೮೬೫-೬೮ ರವರೆಗೆ ಕನ್ನಡ ಇಂಗ್ಲೀಷ್‌ 
ಗಳಲ್ಲಿ ಗೆಜೆಟ್ಟಿನ ಸಾರಾಂಶ, ಒಳದೇಶ, ತಾಲೂಕಿನ 


ಸುದ್ದಿ ಸಹಿತ ಪ್ರೌಢ ಲೇಖನಗಳ "ಕರ್ನಾಟಕ 
ಪ್ರಕಾಶಿಕಾ' ಎಂಬ ಸುದ್ದಿ ಸಾಪ್ತಾಹಿಕವನ್ನು 


ಪ್ರಾರಂಭಿಸಿದರು. ಕೆಲಕಾಲ ನಿಂತರೂ ೧೮೭೩-೯೬ರ 
ವರೆಗೆ ಕನ್ನಡದಲ್ಲೆ ನಡೆಯಿತು. ಲೋಪ ದೋಷಗಳ 
ರಾಜ್ಯಾಡಳಿತೆಯನ್ನು ಟೀಕಿಸುತ್ತಿತ್ತು. ಇದು ವಿಚಾರ 
ಸ್ವಾತಂತ್ರ್ಯ ನೀಡಿದ ಪ್ರಥಮ ಪತ್ರಿಕೆಯಾಗಿದೆ. ಸ್ವಂತ 
ಅಭಿಪ್ರಾಯಗಳನ್ನು ಧೈರ್ಯವಾಗಿ ಸಂ|ರು. ಅಭಿವ್ಯಕ್ತ 
ಗೊಳಿಸುತ್ತಿ ದರು. ಟಿ. ಶ್ರೀನಿವಾಸ ಆಚಾರ್ಯರು, 
ವೆಂಕಟಾಚಾರ್ಯರು, ಇದರ ಆಧಾರ ಸ್ಥಂಭರು. ಮುಂದೆ 
ಮೆಂಡಿನೇಟಿ ಯಜಮಾನ ವಿರೂಪಾಕ್ರೆಯ್ಯನೆವರು 
ಕನ್ನಡ ಇಂಗ್ಲೀಷ್‌ ಭಾಷೆಗಳ ಪಾಕ್ಷಿಕ “ಮೈಸೂರ್‌ 
ಸ್ಕ್ಯಾರ್‌”ನ್ನು ಅದೇ ಹೆಸರಿನ ಪ್ರೆಸ್‌ ಕ್ರಾನ್‌ ಎಲೆಕ್ಟ್ರಿಕ್‌ 
ಪ್ರೆಸ್‌ಗಳಲ್ಲಿ ೧೮೮೦-೮೨ ರವರೆಗೆ ಸುದ್ದಿ ಪತ್ರಿಕೆಯಾಗಿ 
ನಡೆಸಿದರು. ೧೯೨೮ ರಿಂದ ದೈನಿಕವಾಗಿ ೧೯೪೦ರ 
ತನಕ ಪತ್ರಿಕೆಯಾಗಿ ಮೆಕೆಯಿತು. 


ಮೈಸೂರಿನ ತಾತಯ್ಯ, ದಿ| ವೆಂಕಟರಾಮಯ್ಯ, 
ಎಸ್‌.ರಾಮನಾಥಯ್ಯನವರ, "ವೃತ್ತಾಂತ ಚಿಂತಾಮಣಿ? 
ವಾರ, ದ್ರೈವಾರ ಪತ್ರಿಕೆಯು ಜನತೆಯಲ್ಲಿ ಜಾಗೃತಿ 
ಯನ್ನು ಹುಟ್ಟಿಸಿತು. ಇದು ತಾತಯ್ಯನವರ ಪ್ರಥಮ 
ಯತ್ನ ಕ್ರೈಸ್ತ ಮತ ವಾರ್ತೆ, ಮಠ, ರಾಜಧಾನಿ 
ಇವರ ಹೀಕೆ ಟಪ್ಪಣಿಗಳಿದ್ದವು. ದೃಷ್ಟಿ, ಮಾತ್ರ 
ಜನಸಾಮಾನ್ಯನ ಹಿತವಾಗಿತ್ತು. ಸ್ವಾತಂತ್ಯದ ಆಸ್ಥೈ 
ಹುಟ್ಟಿಸಿತು. ಅಧಿಕಾರಿಗಳ ಲೋಪದೋಷ ಎತ್ತಿ 
ಹಿಡಿಯಿತು. 


೧೮೮೭-೧೯೧೨ ರ ವರೆಗೆ ನಡೆಯಿತು. 


ಇತಿಹಾಸ ದರ್ಶನ 


೧೯೦೮ ರಲ್ಲಿ ಈ ಮಧ್ಯೆ ಪತ್ರಿಕಾ ಶಾಸನಕ್ಕೆ ಸಿಕ್ಕು 
ನಿಂತಿತ್ತು. 


ವಿದೇಶಿಯ ಫಾದರ್‌ ಹೆನ್ರಿಹೇಗ್‌, ಗಲ್‌ಫರ್ಡರು 
೧೮೮೬-೧೯೪೦ ರವರಿಗೆ ಚೆನ್ನಾಗಿ ನಡೆಸಿದ "ವೃತ್ತಾ ೦ತ 
ಪತ್ರಿಕೆ' ಈ ವಿಷಯದ ದೀರ್ಫಿಕಾಲೀನ ವಾರಪತ್ರಿಕೆ. 
ಆಗಲೇ ೨೦೦೦ ಪ್ರಸಾರದಲ್ಲಿತ್ತು. ದೇಶ ವಿದೇಶ 
ಸುದ್ದಿ, ಚೀನದ ರಾಜ್ಯಕ್ರಾಂತಿ, ಕೆ ಪಸೆ ಮಿಶನರಿ 
ವಾರ್ತೆ ಜಿಲ್ಲೆ ಯ ಸುದ್ದಿಯನ್ನು ಹೊಂದಿದ ಇದು 
ವೆಸ್ಲಿ ಯನ್‌ ಪ್ರೆಸ್‌ನಲ್ಲಿ ಅಚ್ಚಾಗುತ್ತಿತ್ತು. ಮುದ್ದಾದ, 
ದೋಷರಹಿತ, ಸುಂದರಮುದ್ರಣದಿಂದಾಗಿ (ಇದು 
ಪ್ರಕಾಶನ ಸಂಸ್ಥೆ ಯು ಹೌದು) ಜನಾದರ ಗಳಿಸಿತ್ತು. 


೧೮೮೦ ರಲ್ಲಿಯ *ಮೈಸೂರು ಸ್ಟಾರ್‌” ೧೮೯೯ 
ರಲ್ಲಿಯ ಅಗರಂ ರಂಗಯ್ಯ ನರಸಿಂಹಯ್ಯನವರ 
ಶ್ರೀರಾಮ ಪ್ರೆಸ್‌ನಲ್ಲಿ ಅಚ್ಚಾಗುತ್ತಿದ್ದ "ಸಾಧ್ವೀ" 
(ಇಂಗ್ಲಿ (ಹಿನ ಸಂಪಾದಕೀಯವಿತ್ತು) ಇಂದಿಗೂ 
ಪ್ರಕಟವಾಗುತ್ತಿವೆ ಎಂಬುದು ವಿಶೇಷ ಸಂಗತಿ. 


ಚಿ. ಶ್ರೀನಿವಾಸ ಅಯ್ಯಂಗಾರರ "ದೇಶಾಭಿಮಾನಿ 
ದೈನಿಕ' ೧೮೯೮ ರಲ್ಲಿ ಹುಟ್ಟಿ , ದಿವಾನ್‌ ಶೇಷಾದ್ರಿಯ 
ವರ ಶಾಸನದಲ್ಲಿ-ಕಟು ವಿಮರ್ಶೆ ಸರಕಾರದ ಟೀಕೆಗಾಗಿ 
ಪತ್ರಿಕಾ ಶಾಸನಕ್ಕೊಳಗಾಗಿ ೧೯೦೮ ರಲ್ಲಿ ನಿಂತಿತು. 


ತಮ್ಮ ನಿರ್ಭೀತ, ಉದಾತ್ತ ಧ್ಯೇಯೋದ್ದೇಶ 
ಗಳಿಂದ ಕನ್ನಡಿಗರಲ್ಲಿ ಈ ವೃತ್ತಪತ್ರಿಕೆಗಳು, ಸುತ್ತಣ 
ಪ್ರಪಂಚದ ಆಗುಹೋಗುಗಳನ್ನು ಅರಿಯುವ, ಅಸಕ್ತಿ 
ಕೆರಳಿಸಿ ಅರಳಿಸಿದ್ದಂತೂ ನಿಃಸ್ಪಂಶಯ. ಈ ಪ್ರಚೋದ 
ನೆಯೇ ೧೯೦೧ ರಿಂದ ಈವರೆಗೆ ವಿವಿಧ ಭಾಷೆಗಳ 
ಪತ್ರಿಕೆಗಳು ಈ ಜಿಲ್ಲೆಯಲ್ಲೆ ಅಸಂಖ್ಯವಾಗಿ ಹರಡಲು 
ಕಾರಣವಾಗಿವೆ. 


ಸಾಹಿತ್ಯಕ ಪತ್ರಿಕೆಗಳು 


೧೯ನೇ ಶತಮಾನದ ಪತ್ರಿಕೆಗಳು ತಮ್ಮ ಬಲ 
ವನ್ನು ಸಾಹಿತ್ಯ, ಸಂಸ್ಕೃತಿಯತ್ತ ಉಳಿದೆಲ್ಲಕ್ಕಿಂತ ಹೆಚ್ಚು 


ತೋರಿಸಿದದು ಬಹುಶಃ ಇಲ್ಲಿಯ ಆಳರಸರ ಒಲವಿನ 
ಪಂಣಾಮವಿರಬೇಕ:. ಲಕ್ಕೂರ ಸುಬ್ಬರಾಯರು 


ಇತಿಹಾಸ ದರ್ಶನೆ 


೧೮೮೮ ರಲ್ಲಿಯ ಡ್ರೈೈಮಾಸ ಪತ್ರಿಕೆ "ಕರ್ನಾಟಿಕ 
ವಾಣೀವಿಲಾಸ' ಈ ದಿಶೆಯಲ್ಲಿ ಮೊದಲಿಗರೆನ್ನ ಬಹುದು. 
ಕಲೆ, ಸಾಹಿತ್ಯ ಸಂಸ್ಕ್ರತಿ, ನಾಟಕ, ಸ್ತ್ರೀಯರಿಗಾಗಿ 
ಕಸೂತಿ, ಹೊಲಿಗೆ, ವಿಷಯ ಕೂಡ ಒಳಗೊಂಡಿತ್ತು. 
ಶ್ರೀಕೃಷ್ಣರಾಜೀಂದ್ರ ಪ್ರೆಸ”ನಲ್ಲಿ ಮುದ್ರಣ, ತಾತಯ್ಯ 
ಸ್ಥಾಪಿಸಿದ "ಹಿತಬೋಧಿನಿ' ಮಾಸಿಕ ೧೮೮೩-೧೯೨೯ರ 
ವರೆಗೆ ನಡೆದಉತ್ತಮ ಸಾಹಿತ್ಯಕ ಪತ್ರಿಕೆಯಾಗಿದೆ. 


ಎಂ. ಎಸ", ಪುಟ್ಟಣ್ಣ ಎಸ್‌. ಜಿ. ನರಸಿಂಹಾಚಾರ್ಯ, 


ಆರ್‌, ರಾಮನಾಥಯ್ಯ, ಹೆಚ್‌. ಜಿ. ಶ್ರೀನಿವಾಸಯ್ಯ 


ಮುಂತಾದವರ ಯತ್ನದ ಫಲ. ಶ್ರೀ ಕೃಷ್ಣರಾಜ 
ವಾಣೀ ವಿಲಾಸ ಪ್ರೆಸ್‌ ಜಗನ್ಮೋಹನ ಮುದ್ರಣ, 
ಹಾಗೂ ಬೆಂಗಳೂರಿನ ಜಾನ್‌ ಗೆರೆಟರ ಸರಕಾರಿ 
ಮುದ್ರಣಾಲಯದಲ್ಲಿ ಅಚ್ಚಿನ ಕಾರ್ಯ. ನೈತಿಕ ಹಾಗೂ 
ಸಾಹಿತ್ಯ ಲೇಖನೆಗಳು ಇದರ ಜೀವಾಳವಾಗಿತ್ತು. 
ಕನ್ನಡ, ತೆಲುಗು, ಇಗ್ಲೀಷ”, ಒಳಗಡ ಪತ್ರಿಕೆ. 


"ಆರ್ಯವಿದ್ಯಾ ಸಂಜೀನಿನೀ' ಮೇಲುಕೋಟಿ 
ಸಂಸ್ಕೃತ ಕಾಲೇಜು ಪ್ರಿನ್ಸಿಪಾಲ ರಾಮಸ್ವಾಮಿ 
ಶೆಲ್ವವಿಳ್ಳ್ಳೈ ಅಯ್ಯಂಗಾರರು, ಪಾಂಡಿತ್ಯ ವರ್ಧಿನೀ 
ಸಭಾ, ಸದಾನಂದ ನರ್ಧಿನೀ ಸಭಾ ಆಶ್ರಯದಲ್ಲಿ 
ನಡೆಸದರು. ಜೆ. ಟಿ. ಎ. £ರವರ್ನ... "ಕರ್ನಾಟಿಕ 
ಗ್ರಂಥಮಾಲಾ? ಮಾಸಿಕವು ಸಂಸ್ಕೃತ, ಬಂಗಾಳಿ 
ಕಾದಂಬರಿ ಅನುವಾದಗಳನ್ನು. ೧೮೯೩ ರಿಂದ ಕೆಲಕಾಲ 
ನೀಡಿತು. ಕನ್ನಡ ಸಂಚತಂತ್ರ ಮುಂತಾದವು ಇದರ 
ಆಕರ್ಷಣೆಯಾಗಿದ್ದು ಮುಂದೆ ಅವುಗಳನ್ನು ಸ್ವತಂತ್ರ 
ಗ್ರಂಥಗಳನ್ನಾಗಿ ಪ್ರಕಟಿಸಿತು. ಬಾಪೂ ಸುಬ್ಬರಾವ್‌, 
ಬಿ. ಕೃಷ್ಣಪ್ಪ, ಎಂ. ರಾಮರಾಯರು ೨೪ ಪುಟಗಳ 
ಈ ಪತ್ರಿಕೆ ನಡೆಸಿದನರು. ಬಿ. ಪದ್ಮರಾಜ ಪಂಡಿತ್ಕ 


ಎನ್‌. ಕರಿಬಸವಶಾಸ್ತ್ರಿ, ಎನ, ರುದ್ರಪ್ಪನವರು, 
ಶಂಕರವಿಲಾಸ ಪ್ರೆಸ್‌ನಿಂದ ಹೊರಡಿಸುತ್ತಿದ್ದ 
"ಕಾವ್ಯಾಂಬುಧಿ'  ಮಾಸಿಕವು, ಒಂದೇ ವರ್ಷ 


(೧೮೯೪-೯೫) ನಡೆಯಿತು. ಕೆ ಟ. ಶ್ರೀನಿವಾಸ 
ದೇಶಿಕಾಚಾರ್ಲು ಅವರ ೧೬ ಪುಟಗಳ "ವಿವೇಕ 
ದೀಪಿಕಾ? ಜಯಲಕ್ಷ್ಮಿ ವಿಲಾಸದಿಂದ ಅಚ್ಚಾಗುತ್ತಿತ್ತು. 
ಎಂ. ಎಲ್‌, ಶ್ರೀ ಕಂಠೇಶಗೌಡ, ಬಸವಪ್ಪ ಶಾಸ್ತ್ರಿ, 
ಕರಿಬಸವಶಾಸ್ತ್ರಿ ಗಳ "ಸುರಭಿ' (೧೮೯೬) ಯು ಲಲಿತ, 
ಜಾನನದ ಕತೆಗಳನ್ನೊಳಗೊಂಡು ಜಿ. ಟಿ. ಎ. ಯಿಂದ 


೨೫೩ 


ಪ್ರಕಟವಾಗುತ್ತಿತ್ತು. ರಾ. ಸೂ. ವೆಂಕಟಕೃಷ್ಣಯ್ಯ 
ನವರ "ವಿವೇಕಾನಂದ' (೧೮೯೮) ಧಾರ್ಮಿಕ ಸನಾತನ, 
ಸಂಸ್ಕೃತಿ, ಬ್ರಾಹ್ಮಣ್ಯ ಮುಂತಾದ ಲೇಖನಗಳನ್ನೊಳ 
ಗೊಂಡು ಜಯಲಕ್ಷ್ಮೀನಾಸ ಮುದ್ರಾಕ್ಷರ ಶಾಲೆಯಲ್ಲಿ 
ಅಚ್ಚಾಗುತ್ತಿತ್ತು. ಎಂ. ಶ್ರೀನಿವಾಸಯ್ಯಂಗಾರರ 
“ನಡೆಗನ್ನುಡಿ' ೧೯೦೮ ರವರೆಗೆ ನಡೆಯಿತು. 


ಧಾರ್ಮಿಕ ಪತ್ರಿಕೆಗಳು 

ಶತಮಾನದ ಕೊನೆಯ ದಶಕ ವಿವಿಧ ಧರ್ಮತತ್ವ 
ಲೇಖನಗಳನ್ನು ಹೊಂದಿದ ಪತ್ರಿಕೆಗಳು ನೆಲವೇ ಕಂಡು 
ಬರುತ್ತವೆ. ಎನ್‌. ಆರ್‌. ಕರಿಬಸವಶಾಸ್ತ್ರಿ, ಪಿ. ವಿ. 
ರುದ್ರಪ್ಪನವರ "ವೀರಶೈವ ಮತ ಪ್ರಕಾಶಿಕೆ' ಈ ದಿಶೆ 
ಯಲ್ಲಿ ಪ್ರಥಮ. ೧೮೯೧-೪ ರವರೆಗೆ ನಡೆದ ಈ ಕನ್ನಡ- 
ಸಂಸ್ಕೃತ ದ್ವಿಭಾಷಾ ಪತ್ರಿಕೆ-ಚಾಮರಾಜ ನಗರದ 
ಭಾರತೀಭವನ ಪ್ರೈಸ್‌ನಲ್ಲಿ ಮುದ್ರಿತವಾಗುತ್ತಿತ್ತು. 


ಸಟೀಕಾ ಬಸವೇಶ ವಿಜಯ ಧಾರವಾಹಿಯಾಗಿ 
ಪ್ರಕಟವಾಯಿತು. ರಾಮಣ್ಣ ವಾಗ್ಮಿ ಅವರು 
"ಜಿನಮತಾದರ್ಶ' (೧೮೯೮-೧೯೦೭) ದಲ್ಲಿ ಸಂಸ್ಕೃತ 


ಗ್ರಂಥ, ಸಂಖ್ಯಾಶಾಸ್ತ್ರಗಳನ್ನು ಹರಡಿದರು. ಕನ್ನಡ- 
ಸಂಸ್ಕೃತ ದ್ವ ಕ್ರಿಭಾಷೆಯ “ವೇದಾಂತವಾದಾವಲೀ' 
(ಸಾಪ್ತಾಹಿಕ) ೧೮೯೮-೧೯೨೦ರವರೆಗೆ ನಡೆಯಿತು. 
ವಿಶ್ವ ವಿದ್ಯಾಲಯದ ಪದವೀಧರರೇ ಹೆಚ್ಚು ಬರೆಯುತ್ತಿ 
ದ್ವರು, ಇದು ಶ್ರೀ ವೈಷ್ಣ ವಧಕ್ಮೋದ್ಹೇಶಿತವಾಗಿತ್ತು. 
ಹಿಂದೆ ಕೆಲಸುದ್ದಿ ಸಾಹಿತ್ಯ ಪತ್ರಿಕೆಗಳೂ ಕ್ರೆಸ್ತಧರ್ವ 
ತತ ಗಳ ಲೇಖನ ಹೊಂದಿದ್ದನ್ನು ನೋಡಿದ್ದೇವೆ. 


ಶೈಕ್ಷಣಿಕ ಪತ್ರಿಕೆಗಳು 


ದರ್ಶನ, ಅಭ್ಯಾಸಕ್ರಮ ಕುರಿತು ನೂತನ ವಿದ್ಯ 
ಸಮಿತಿಯ "ವಿದ್ಯಾದಾಯಿನಿ' ಮಾಸಿಕದ ಕಾರ್ಯ ಗಮ 


ನಾರ್ಹ ಎಂ. ಶಾಮರಾವ್‌, ಜೆ. ಹನುಮಂತರಾವ್‌, ' 


ಬಾಪೂ ಸುಬ್ಬರಾವ್‌ ಮುಂತಾದ ಶಿಕ್ಷಣ ತಜ್ಞರು 
ನಡೆಸಿದ ಇದು ಪಂಚಾಚಾರ್ಯ ಎಲೆಕ್ಟ್ರಿಕ್‌ ಪ್ರೆಸ್‌ನಲ್ಲಿ 


ಅಚ್ಚಾಗಿ ಜಿ.ಟಿ.ಎ. ದಲ್ಲಿ ಪ್ರಕಾಶನಗೊಳ್ಳುತ್ತ ೧೮೯೩-. ' 


ಬ 
೧೯೫೨ರವರೆಗೂ ನಡೆದ ಉತ್ತಮ ಶೈಕ್ರಣಿಕ ಪತ್ರಿಕೆ. 


ಇವುಗಳ ಹೊರತಾಗಿ ಕಲೆ, ವಿಜ್ಞಾನ, ಸಂಸ್ಕೃತಿ, 
ಆರೋಗ್ಯ, ಔದ್ಯಮಿಕ, ವೈದಕೀಯ, ಸರಕಾರಿ ನಿರೊಪ, 


ಕೃಷಿ "ಕುರಿತಾದ ಯಾವ ಪತ್ರಿಕೆಗಳೂ ಕಂಡು 
ಬರುತ್ತಿಲ್ಲ.' ಜನರಲ್ಲ ವ್ಯಾಪಾರೀ ಮನೋಭಾವನೆ 
ಯಿರಲಿಲ್ಲ. ಪತ್ರಿಕೆಯಿಂದ ಹಣ ಮಾಡುವ ಗುರಿಯಿರೆ 


ಲಿಲ್ಲ. ರಾಜಕೇಯದ ಕೈವಾಡವಿರದಿರುವುದು 
ಉದಾತ್ತತೆ, ಧರ್ಮಶ್ರದ್ಧೆ, ಪವಿತ್ರತೆಗಳೇ ಪತ್ರಿಕೋದ್ಯ 
ಮೆದ ಅಡಿಗಲ್ಲಾ ಗಿದ್ದುದು ಇದಕ್ಕೆ ಕಾರಣವಿರಬಹುದು. 


ಎಂತಲೇ ಮೈಸೂರು ಜಿಲ್ಲೆ ಯಲ್ಲಿ ಕೆಲವೇ ಪತ್ರಿಕೆ 


ಗಳು ನಡೆದರೂ ಅಲ, ಆಯುಹಿಗಳಾದರೂ ಮಟ್ಟವನ್ನು ; 


ಎ 
ಉನ್ನತವಾಗಿರಿಸಿಕೊಂಡು ಬಾಳಿದವು. ಚ್ಯುತಿ ಬಂದಾಗ 


ಕಾರ್ಯನಿಲ್ಲಿಸಿದವೇ ಹೊರತು ತತ್ವಚ್ಯುತಿಯಾಗಿ 
ಬಾಳಲಿಲ್ಲ ಎಂಬುದು ಕನ್ನಡ ಪತ್ರಿಕೋದ್ಯಮಕ್ಕೇ 
ಒಂದು ಹೆಮ್ಮೆಯ ಸಂಗತಿಯಾಗಿದೆ. 


ಇತಿಹಾಸ ದರ್ಶನ 


ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ, ಪರೀಕ್ಷಾ ಮಾರ್ಗ | 


ಡಾ|| ಬಿ. ನಂಜುಂಡ ಸ್ವಾಮಿ" 


"ಮೈಸ ಸೂರು ಸ್ಟಾರ್‌' ಪತ್ರಿಕೆ ಹಾಗೂ ನೀರಸಂಗಪ್ಫನನರು 


ಹಳೆ ಮೈಸೂರಿನ ಬಹಳ ಪ್ರಮುಖವಾದ 
“ಮೈಸೂರು ಸ್ಟಾರ್‌” ಪತ್ರಿಕೆ ಪಾ ್ರರಂಭಿದ ದಿನದಿಂದ 
ಹೋರಾಟದಲ್ಲೇ ಸಭ ಹೌನಂದು, ನಿಂತು ಹೋದ 
ನಂತರವೂ ಈ ಪತ್ರಿಕೆಯ ಬಗ್ಗೆ ಸರಿಯಾದ ಮಾಹಿತಿಯು 
ಲಭಿಸದೆ ಹೋದದ್ದು ಪತ್ರಿಕೆಯ ದುರಾದೃಷ್ಟವೇ ಸರಿ 
ಸುಮಾರು ೫೬ ವರ್ಷೆಗಳು ಜನಸಾಮಾನ್ಯರಿಗೋಸ್ಟರ 
ಸರ್ಕಾರದ ಕಡೆಯಿಂದ ಸಿಕ್ಕಬೇಕಾದ "ವಿದ್ಯೆ' "ನೌಕರಿ' 
ಕೊಡಿಸಲು ಸಾಕಷ್ಟು ಹೋರಾಟ ಮಾಡಿದೆ. ಸಂಸ್ಕ್ರತ 
ವಿದ್ಯಾಭಾಸದ ಬಗ್ಗೆಯಂತೂ ಈ ಪತ್ರಿಕೆ ಅವಿರತವಾದ 
ಹೋರಾಟವನ್ನು ಮಾಡಿ ತನ್ನ ಪತ್ರಿಕೆಯಲ್ಲಿ ಅನೇಕ 
ಸಂಪಾದಕೀಯಗಳನ್ನು ಬರೆದು ಜನರಿಗೆ ತಿಳುವಳಿಕೆ 
ಉಂಟು ಮಾಡಿತು. 
ಎಲ್ಲರಿಗೂ ಕೊಡಿ. ಸರ್ಕಾರದ ಖರ್ಚಿನಲ್ಲಿ ನಡೆಯುವ 
ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿಯಲು, ಎಲ್ಲಾ 
ನಾಗರಿಕರಿಗೂ ಹಕ್ಕಿದೆ. ಒಂದು ವರ್ಗದವರ ಕಂದಾಯ 
ದಿಂದಲೆ ಸಂಸ್ಕತ ಪಾಠಶಾಲೆ ನಡೆಯುತ್ತಾ ಇಲ್ಲವಲ್ಲ 
ಎಂದು ಬಹಳಷ್ಟು ವಾದಮಾಡಿ ತನ್ನ ಪತ್ರಿಕೆಯಲ್ಲಿ ಈ 
ವಿಷಯದಲ್ಲಿ ಕುರಿತು ಸಂಪಾದಕೀಯವನ್ನು ಬರೆದಿದೆ, 
ಬ್ರಾಹ್ಮಣೇತರ ಚಳವಳಿಗೆ ಮೈಸೂರು ರಾಜ್ಯಕ್ಕೆ ಪ್ರ 
ಪತ್ರಿಕೆ ಒಂದು ಬೆನ್ನೆಲಬು ಆಗಿತ್ತು ಅಂದರೆ ಅತಿಶಯೋಕ್ತಿ 
ಆಗಲಾರದು. 


ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಕನ್ನಡ 


ತುಮಕೊರೆ.೫೭೨ ೧೦೨, 


ಇತಿಹಾಸ ದರ್ಶನ 


ಸಂಸ್ಕೃತ ವಿದ್ಯಾಭ್ಯಾಸವನ್ನು 


* ಫಂಡಿತ ತಾರಾನಾಥ ಆಯುರ್ವೆದ ಚಿಕಿತ್ಸಾಲಯ, 


ವಿಷಯ ವಿಶ್ವಕೋಶ ಪುಟಿ ಆ೮೪ರಲ್ಲಿ “೨೦ನೆ ಶತಮಾನದ 
ಆರಂಭದ ಕಾಲದಲ್ಲಿ "ಮೈಸೂರು ಸ್ಟ್ರಾರ್‌' ಪ್ರಾರಂಭ 
ವಾಯಿತು. ಹಿಂದುಳಿದ ವರ್ಗಗಳ ಮುನ್ನೆಡೆಗಾಗಿ 
ಹೋರಾಟಿ ನಡೆಸುತ್ತಿ ದ್ವ ಈ ಪತ್ರಿಕೆ ಕೆಲವೇ ವರ್ಷ 
ಗಳಲ್ಲಿ ನಿಂತು ಹೋಯಿತು.” ಅನ್ನುವ ಮಾಹಿತಿ 


ಕೊಟ್ಟಿದೆ. ಅದರೆ ಸತ್ಯವೇ ಬೇರೆ, 


ಕೈ ಯಜಮಾನ್‌ ವೀರಸಂಗಪ್ಪನವರು ೧೮೯೧ 
ಫೆಬ್ರ ತ್ರ ೮ನೇ ತಾರೀಖು ಯ ಸಂಚಿಕೆಯಲ್ಲಿ 
"ಮೈಸೂರು ಸ್ಟ್ರಾರ್‌' ಪತ್ರಿಕೆಯಲ್ಲಿ ಬರೆದ ಒಕ್ಕಣೆ 
ಹೀಗಿದೆ ! ಮೈಸೂರು ಸ್ಕ್ಯಾರ್‌ಯೆಂಬ ಅಭಿದಾನೆವುಳ್ಳ 
ಪತ್ರಿಕೆಯೂ ೧೮೮೦ನೇ , ಇಸವಿಯಲ್ಲಿ ಹೊರಡುವುದಕ್ಕೆ 
ಆರಂಭವಾಗಿದ್ದು » ೧೮೮೨ ಇಸವಿ ಜನವರಿ ತಿಂಗಳಲ್ಲಿ 
ನಮ್ಮ ವಶವಾಗಿ ೧೮೮೭ ಜುಲೈ ಮಾಹೆವರಿಗೂ ಚಾಲ್ತಿ 
ಯಲ್ಲಿಯಿದ್ದು ಈ ಪತ್ರಿಕೆ ಚಂದಾದಾರರು ತಮ್ಮಗಳ 
ಮ್ಯಾಲೆ ಇರತಕ್ಕ ಬಾಕಿಯನ್ನು ರವಾನಿಸಿ ಸಹಾಯ 
ತಿ ವಿಷಯದಲ್ಲಿ Ms ಪ್ರಯುಕ್ತ 
ಹೊರಡುತಿದ್ದನ್ನು ಆಗ್ಗೆ ನಿಲಿಸಿದ್ದು ಪುನಹೆ 'ಸ್ರಚಾರ 
ಪಡಿಸಲು ಉಂಟಾದ ಕಾರಣವೇನೆಂದ್ರೆ”.... ಎಂದು ಸ್ಟ್ರಾರ್‌ 
ಪತ್ರಿಕೆ ಹುಟ್ಟಿನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಿದೆ. 


ಮೈಸೂರು ಸ್ಟಾರ್‌ ಹುಟ್ಟು ಬೆಳವಣಿಗೆಯನ್ನು 


ಆರಂಭದಿಂದಲೂ ನೋಡಿದ, ಜೊತೆಗೆ ಆ ಪತ್ರಿಕೆಯ 


ತುಮಕೂರು ಪಾಪಿಂಗ್‌ ಕಾಂಪ್ಲೆಕ್ಸ್‌, ಬಿ.ಎಚ್‌. ರಸ್ತೆ, 
₹೨ 


ಬಾಲ್ಯಾವಸ್ಥೆಯಲ್ಲಿ ಉತ್ತಮವಾದ ಲೇಖನವನ್ನು 
ಬರೆದು ಯಜಮಾನ್‌ ವೀರಸಂಗಪ್ಪನವರ ಕೈ ಬಲ 
ಪಡಿಸಿದ ಕರ್ನಾಟಿಕ ಭಾಷಾರತ್ಸ ಆಸ್ಥಾನ ವಿದ್ವಾನ್‌ 
ಕರಿಬಸ ವಶಾಸ್ತ್ರಿ ಗಳಿಗೂ ಯಜ ವೀರಸಂಗಪ್ಪ 
ನವರಿಗೂ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದು 
೧೮೯೧ರ ಜುಲೈ ತಿಂಗಳಿನಿಂದ "ವೀರಶೈವ. ಮತ 
ಪ್ರಕಾಶಿಕಾ' ಪತ್ರಿಕೆಯನ್ನು ಸುರು ಮಾಡಿದರು. 
ಮೈಸೂರು ಮಹಾರಾಜ ಕಾಲೇಜಿನ ಮುನಿಷಿಯಾಗಿ 
ಕೆಲಸ ಮಾಡುತಾ ಇದ್ದ ಶಾಸ್ತ್ರಿಗಳು ತಮ್ಮ ದತ್ತು ಮಗ 


ರುದ್ರಪ್ಪನವರನ್ನು ತಮ್ಮ ಪತ್ರಿಕೆಗೆ ಸಂಪಾದಕರನ್ನಾಗಿ - 


ಮಾಡಿದ್ದರು. ಶ್ರೀ ರುದ್ರಪ್ಪನವರು. ಶಾಸ್ತ್ರಿಗಳ 
ನೇತೃತ್ವದಲ್ಲಿ ನಡೆಯುತ್ತಾ ಇದ್ದ ಮೈಸೂರು ಮಂಡಿ 
ಪೇಟಿಯಲ್ಲಿ ಇದ್ದ ವಿದ್ಯಾಭಿವರ್ಧಿನೀ ಪಾಠಶಾಲೆಯ 
ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಾ ಇದ್ದರು. 
“ವೀರಶೈವ ಮತ ಪ್ರಕಾಶಿಕಾ ಪತ್ರಿಕೆಯಲ್ಲಿ ೧೮೯೧ 


ವು 
ಅಕ್ಟೋಬರ ತಿಂಗಳಲ್ಲಿ? ಮೈಸೂರು ಸ್ಟಾರ್‌ ಪತ್ರಿಕಾ 
ಪ್ರಲಾಪವು ಲೇಖನದಲ್ಲಿ ಮೈಸೂರು ಸ್ಟಾರ್‌ ಬಗ್ಗೆ 


ಕೆಳಕಂಡ ಮಾಹಿತಿ ಲಭ್ಯವಿದೆ. 


' ಮೈಸೂರು ಸ್ಟಾರ್‌ ಮೊದಲನೆ ಜನ್ಮದ ವೃತ್ತಾಂತ : 


ಮ ||ರಾ| ಅಸಿಸ್ಟೆಂಟ್‌ ಶ್ರೀನಿವಾಸರಾಯರು 
ಮ |ರಾ| ಗಣೇಶಸಿಂಗರು ಕುಮಾರಸ್ವಾಮಿ 
ಮೊದಲಿಯಾರ ಮುಂತಾದ ದೊಡ್ಡ ಮನುಷ್ಯರು 
ಪರೋಪಕಾರ ಬುದ್ಧಿ ಯಿಂದ ಒಂದು ವಮೊಟಿಂಗ" ಮಾಡಿ 
ಕೆಲಸಗಾರರಿಗೆ'ಜೀವನೋಪಾಯಂಗಳಂ'ಕಲ್ಪಿಸಬೇಕೆಂದು 
ನಿರ್ಧರಿಸಿ ಈ ಸಂಸ್ಥಾನದಲ್ಲಿ ; ಒಂದು ಮುಬ್ರಾಶಾಲೆ 
ಯನ್ನು ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್‌ ಭಾಷೆ 
ಗಳಿಂದ ಕೂಡಿದ “ಮೈಸೂರು ಸ್ಟಾರ್‌” ಎಂಬ ವಾರ 
ಪತ್ರಿಕೆಯನ್ನು ಮರಗೆಲಸ ಕಾರಾಖಾನೆಯನ್ನು, ಕಬ್ಬಿಣ 
ಕೆಲಸ. ಕಾರಾಖಾನೆಯನ್ನು, ಒಂದು ಬ್ಯಾಂಕನ್ನು 
ಸ್ಥಾಪಿಸಿ ೨-೩ ವರ್ಷಗಳು ನಡೆಸಿದರು. ಈಚೆಗೆ ಯಾವ 
ಕಾರಣದಿಂದಲೋ ಮುದ್ರಾಯಂತ್ರವನ್ನು ವತಾರಿಬಿಡ 
ಬೇಕು ಎಂದು ನಿರ್ಧರಿಸಿದಾಗ, ಅದನ್ನು ಯಜಮಾನ್‌ 
ವೀರಸಂಗಪ್ಪ ನೆನರು ಮತೀಯ ಗ್ರಂಥಗಳನ್ನು ಪ್ರಕಾಶ 
ಪಡಿಸಲು ತೆಂಗು ಕನ್ನಡ, ಇಂಗ್ಲೀಷ್‌ ಅಕ್ಷರಗಳೊಡನೆ 
ಮೂರು ಸಾವಿರ ರೂಪಾಯಿ ಕ್ರಯತೈ ತೆಗೆದು 


೨೫೬ 


ಕೊಂಡದಲ್ಲದೆ ಆ ಮುದ್ರಾಶಾಲೆಯಲ್ಲಿ ನಡೆಯುತ್ತಿದ್ದ 
ಸ್ಟಾರ್‌ ಪತ್ರಿಕೆಯನ್ನು ತಮ್ಮ ಹೆಸರಿಗೆ ರಿಜಿಸ್ಟರ್‌ 
ಮಾಡಿಸಿಕೊಂಡರು. ಸ ಲ್ಪ ತಿಂಗಳ ನಂತರ ಇಂಗ್ಲಿ (ಷ್‌ 
ಭಾಗವನ್ನು ಕೈಬಿಟ್ಟು ಕನ್ನಡ ಭಾಗವನ್ನು ಮಾತ್ರ 


ಪ್ರಕಟ ಮಾಡಲು ಪ್ರಾರಂಭಿಸಿದರು. ಮೈಸೂರು 
ಸ್ಟಾರ್‌ ಪತ್ರಿಕೆಯಲ್ಲಿ ೨-೩ ಶಂಕರ ಸಂಹಿತಾ ವಚನ 
ಗಳನ್ನು ಬತೆದದ್ದರ ಮೇಲೆ "ಪಾಲಹಳ್ಳಿ ರಂಗಣ್ಣ 


ನನರು' Gs ನರಸಿಂಹಶಾಸ್ತ್ರಿ ಗ? "ಕಳಲೆ 
ವೆಂಕಟಿರಮಣ್ಯೆಯನವರು' ಮತ್ತು ಹಾವನೊರು 
ಭುಜಂಗಚಾರ್ಯರು ವೀರಶೈವ ಮತದ ಮೇಲೆ ದೋಷಾ 
ಕೋಪಣೆಗಳನ್ನು ಮಾಡಿದರು. ಅದನ್ನೆಲ್ಲಾ ವೀರಸಂಗಪ್ಪ 
ನವರು ವಿದಾ ಸಂಸರ ಮುಖದಿಂದಲೇ ಸಪ್ರಮಾಣವಾಗಿ 
ಖಂಡಿಸಿದರು. ೧೮೮೫ರ ತನಕ ವಾರ ಪತ್ರಿಕೆಯಾಗಿದ್ದ 


ಮೈಸೂರು ಸ್ಟಾರ್‌ ಮಾಸ ಪತ್ರಿಕೆಯಾಗಿ 
ಮಾರ್ಪಾಟ್ಬಾಯಿತು. ಹೀಗೆ ವರ್ಷ ನೆಡೆದ ನಂತರೆ 


ತಮ್ಮ ಮುದ್ರಾ ಯಂತ್ರವನ್ನು ಮ ||ರಾ| ಮಾಸ್ತಣ 
ನವರ ಮೂಗಣ್ಣ ನವರಿಗೆ ಮಾರಿಬಿಟ್ಟಿರು. ೧೮೮೭ನೇ 
ಇಸವಿಯಲ್ಲಿ ಮೈಸೂರು ಸ್ಟಾರ್‌ ನಿಂತು ಹೋಯಿತು. 


ಎರಡನೆ ಜನ್ಮದ ವೃತ್ತಾಂತ 


ಮೊದಲಿನ ಸ್ಟಾರ್‌ ಪತ್ರಿಕೆಯಲ್ಲಿ ಕೆಲಸ 
ಮಾಡುತ್ತಿ ದ್ದ ಕನಯ್ಯನಾಯಿಡು ಎಂಬುದು ಒಂದು 
ಮುದ್ರಾಯಂತ್ರವನ್ನು ಮದ್ರಾಸಿನಿಂದ ತರಿಸಿದ್ದರು. 
ಕೆಲವು ದಿನಗಳಲ್ಲಿ ಕನ್ನಯ್ಯನಾಯಿಡು ಮೃತಪಟ್ಟದರಿಂದ 
ಹರಾಜಿನಲ್ಲಿ ತಾವೇ ಪೆ ಪ್ರೆಸ್ಸನ್ನ್ನು ವಹಿಸಿಕೊಂಡರು. ೧೮೯೧ 


ರಿಂದ ಮತ್ತೆ ಮೈಸೂರು ಸ್ಟಾರ” ಪ್ಪಾ ೨, ರಂಭವಾಯಿತು. 


ಹೀಗೆ ೧೮೮೦ ರಲ್ಲಿ ಪ್ರಾರಂಭವಾದ ಮೈಸೂರು 
ಸ್ಟಾರ್‌ ಪತ್ರಿಕೆ ೧೮೮೨ ಜನೆವರಿ ತಿಂಗಳಿನಿಂದ 
ಯಜಮಾನ ವೀರಸಂಗಪ್ಪನವರ ವಶವಾಗಿ ೧೮೮೭ 
ಜುಲೈ ತಿಂಗಳವರಿಗೂ ನಡೆದು ಮತ್ತೆ ೧೮೯೧ ಫೆಬ್ರವರಿ 
೮ನೇ ತಾರೀಖು ಭಾನುವಾರ ವಾರ ಪತ್ರಿಕೆಯಾಗಿ 
ಪ್ರಾರಂಭವಾಯಿತು. ಯಜಮಾನ್‌ ವೀರಸಂಗಪ್ಪ 
ನನರ ನಿಧನದ ನಂತರ ಅನರ ಮಗ ಯಜಮಾನ್‌ 
ವಿರೂಪಾಕ್ಷಪ್ಪನವರು ೧೯೪೨ರ ತನಕ ಪತಿ ತ್ರಿಕೆಯನ್ನ್ನು 
ನಡೆಸಿದರು. ಹೀಗೆ ತಂದೆ ಮತ್ತು ಮಗನಿಂದ ಮೈಸೂರು 


ಇತಿಹಾಸ ದೆರ್ಶನ 


ಸ್ಟಾರ” ಸುಮಾರು ೫೬ ವರ್ಷ ಸೇವೆಯನ್ನು ಸಲ್ಲಿಸಿದೆ, 
೧೮೮೦ ರಿಂದ ೧೮೮೨ ಬೇರೆಯವರಿಂದ ೨ ವರ್ಷ ಒಟ್ಟು 
ಈ ಪತ್ರಿಕೆ ೫೮ ವರ್ಷ ನುಡಿಸೇವೆಯನ್ನು ಮಾಡಿಡಿ. 


ಯಜಮಾನ್‌ ನೀರಸಂಗಪ್ಪನವರ ಪರಿಚಯ : 


ಮೈಸೂರಿನ ಯಜಮಾನ್‌ ಮಲ್ಲಣ್ಣ ಪಾರ್ವತನ್ನು 

ನವರ ದ್ವಿತೀಯ ಪುತ್ರರಾಗಿ ದಿನಾಂಕ ೨೧-೧೧-೧೮೪೩ 
ರಲ್ಲಿ ಜನಿಸಿದರು ಇವರ ಹಿರಿಯರು ಶ್ರೀರಂಗಸಟ್ಟಿಣದಿಂದ 
ಮೈಸೂರಿಗೆ ಬಂದು. ನೆಲೆಸಿದರೆಂದು ಹೇಳುತ್ತಾರೆ. 
ಇವರು ವಿದ್ಯಾಭ್ಯಾಸದ ನಂತರ ತಂದೆಯವರ ಜವಳಿ 

ವ್ಯಾಪಾರ, ಚೌಬೀನೆ ಅಂದರೆ ತೇಗದ ಮರದ ವ್ಯಾಪಾರದ 
ಜೊತೆಗೆ ಮೈಸೂರು-ಬೆಂಗಳೂರು ಮಧ್ಯೆ ಟಪ್ಪಾಲು 

ಕೊಂಡೊಯ್ಯುವ ಕಾರ್ಯವನ್ನು ಸರ್ಕಾರದಿಂದ ಗುತ್ತಿಗೆ 

ಪಡೆದಿದ್ದರು. ಮುಂಜಿ ಮೈಸೂರಿನಿಂದ ಮಡಿಕೇರಿಗೂ 


ಟಪ್ಪಾಲು ಕೊಂಡ್ಯೊಯ್ಯುವ ಜವಾಬ್ದಾರಿಯನ್ನು 
ವಹಿಸಿಕೊಂಡರು. ಮೈಸೂ ರು ನಗರಸಭೆ ಸದಸ್ಯ 
ರಾಗಿದ್ದ. ಇವರು ತಂದೆಯ ನಿಧನದ ನಂತರ 


ಯಜಮಾನ್‌” ಪಟ್ಟವನ್ನು ಪಡೆದರಲ್ಲದೆ ವ್ಯಾಪಕವಾಗಿ 
ಸಮಾಜ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡರು. 


| ಸಂಸ್ಕೃತ ಪಾಠಶಾಲೆ : 
ಸಂಸ್ಕ್ರತ ಭಾಷೆಯಲ್ಲಿದ್ದ ಜ್ಞಾನದ ಉಪಯುಕ್ತತೆ 
ಯನ್ನು ಮನಗಂಡು ಪಾಠಶಾಲೆ ಬಗ್ಗೆ ತಮ್ಮ ಬೀಗರಾದ 
ಗ್ರಂದಿಗೆ ಮಲ್ಲಪ್ಪನವರ ಮುಂದೆ ಪ್ರಸ್ತಾಪ ಮಾಡಲು 
ಅವರು ರೂ. ೨೦೦೦ ಸಹಾಯದ ವಾಗ್ದಾನ ಮಾಡಿದರು. 
ವೀರಸಂಗಪ್ಪನವರು ಶಾಲೆಯನ್ನು ತಮ್ಮ ಸ್ವಂತ 
ಕಟ್ಟಡದಲ್ಲಿ ಪ್ರಾರಂಭ ಮಾಡಿದರು. ಆಗಿನ ಕಾಲದ 
ಪ್ರಸಿದ್ಧ ವಿದ್ವಾಂಸರಾಗಿದ್ದ ವ್ಯಾಕರಣದ ಬಿ. ಮಲ್ಲಪ್ಪ 
ನವರು ಆಸ್ಥಾನ ವಿದ್ವಾಂಸ ಅಭಿನವ ಕಾಳಿದಾಸ ಶ್ರೀ 
ಬಸವಪ್ಪ ಶಾಸ್ತ್ರಿಗಳು, ಕರ್ನಾಟಕ ಭಾಷಾರತ್ಸ ಶ್ರೀ 
ಪಿ.ಆರ್‌" ಕರಿಬಸವಶಾಸ್ತ್ರಿಗಳು, ಪಂಡಿತ ಸಿದ್ಧಲಿಂಗ 
ಶಾಸ್ತ್ರಿಗಳು ನಾಲ್ಲು ಜನರ ಒಂದು ಸಮಿತಿಯನ್ನು 
ಮಾಡಿದರು. ಈ ಶಾಲೆಗೆ ವೀರಸಂಗಪ್ಪನವರ ಶಾಲೆ 
‘ಎಂದು ಹೆಸರಾಯಿತು. ಈ ಪಾಠಶಾಲೆಗೆ ಹಣದ 
ಅಡಚಣೆ ಉಂಟಾಗಬಾರದು ಎಂದು ಗ್ರಂಧಿಗೆ ಅಂಗಡಿ 
ಮಲ್ಲಪ್ಪನವರು ದೊಡ್ಡಪೇಟಿಯಲ್ಲಿ ಒಂದು ಅಂಗಡಿ 


'ಓತಿಹಾಸ ದರ್ಶನ 


ಯನ್ನು ಕಟ್ಟಿಸಿ ಅದರಿಂದ ಬರುವ ಬಾಡಿಗೆಯನ್ನು 
ಶಾಲೆಗೆ ಹೋಗುವಂತೆ ವ್ಯವಸ್ಥೆ ಮಾಡಿದರು. ಈ 
ಪಾಠಶಾಲೆಯ ವಿದ್ಯಾರ್ಥಿಗಳು ನೇದ, ಶಾಸ್ತ್ರ, ಪುರಾಣ, 
ವೈದಿಕ ಕಾರ್ಯಗಳಲ್ಲಿ ಪರಿಣತರಾದರು. ಈ ಪಾಠ 
ಶಾಲೆಯನ್ನು ನೋಡಿ ಬಳ್ಳಾರಿಯಲ್ಲಿ ಸಕ್ಕರೆ ಕರೆಡಪ್ಪ 
ನವರು, ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರು 
ಸಂಸ್ಕ್ರತ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿದರು. 


ಮೈಸೂರಿನ ಸಂಸ್ಕತ ಪಾಠಶಾಲೆಯ ವಿದ್ಯಾರ್ಥಿ 
ಗಳಿಗೆ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಲು 
ಮುಡುಕುತೊರೆ ತೋಪಿನಮಠದ ಮುಪ್ಪಿನಸ್ತಾ ಿಮಿಗಳು 
ರೊ. ೧೦೦೦ ಮುಡಿಗೊಂಡದ ವೀರಶೈವರಿಂದ ರೂ. 
೫೦೦ ಒಟ್ಟು ೨೦೦೦ ಹಣವನ್ನು ಇಡುಗಂಟಾಗಿ ಇಟ್ಟು 
ಇದರ ಬಡ್ಡಿ ಹಣದಿಂದ ವಿದ್ಯಾರ್ಥಿ ನಿಲಯವನ್ನು 
ನಡೆಸುತ್ತಾ ಇದ್ದರು ಹತ್ತು ವಿದ್ಯಾರ್ಥಿಗಳಿಗೆ ಉಚಿತವಾದ 
ಊಟದ ವ್ಯವಸ್ಥೆ ಯಾಯಿತು. ಯಜಮಾನ್‌ 
ವೀರಸಂಗಪ್ಪನವರು ಕೊಟ್ಟೂರು ಪ್ರಾಂತದಲ್ಲಿ ಹಣ 


ಸಂಗ್ರಹೆ ಮಾಡಿ ಅಂಗಡಿಮಳಿಗೆ ಹಾಗೂ ಗದ್ದೆಯನ್ನು 


ಕೊಂಡು ವಿದ್ಯಾರ್ಥಿನಿಲಯಕ್ಕೆ ಸ್ಥಿರ ಆಸ್ತಿಯನ್ನು ಮಾಡಿ 
ಶಾಶ್ವತ ವ್ಯವಸ್ಥೆ ಯನ್ನು ಮಾಡಿದರು. ಸಾರ್ವಜನಿಕರಿಂದ 
ಮತ್ತೆ ಹಣವನ್ನು ಸಂಗ್ರಹಿಸಿ "ಫಂಡ್‌' ಮಾಡಿ ಅದರಲ್ಲಿ 
ಬರುವ ಹೆಣವನ್ನು ಉನ್ನತ ವ್ಯಾಸಂಗ ಮಾಡುವ 
ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಶುರು ಮಾಡಿದರು. 


ನೀರಶೈವ ಗ್ರಂಥ ಪ್ರೆಕಾಶನ : 

ಯಜಮಾನ್‌ ವೀರಸಂಗಪ್ಪನವರು ಪತ್ರಿಕೆ, 
ವಿದ್ಯಾದಾನ, ಸಮಾಜಸೇವೆ ಜೊತೆಗೆ ಹಲವು ಮಠ 
ಮಾನ್ಯ ಮನೆಗಳಲ್ಲಿ ಇದ್ದ ಓಲೆಕಟ್ಟುಗಳು, ಕೋರಿ 
ಕಾಗದದ ಕಟ್ಟುಗಳನ್ನು ಸಂಗ್ರಹಿಸಿ ಅದರ ಮುದ್ರಣದ 
ವ್ಯವಸ್ಥೆ ಯನ್ನು ಮಾಡಿದರು. 


"೧೮೮೧ರ ಸೆನ್ಸ್‌ನ್‌ ರಿಪೋರ್ಟನಲ್ಲ ವೀರಶೈವ 
ರನ್ನು ಶೂದ್ರರ ಮಾಲಿಕೆಯಲ್ಲಿ ಸೇರಿಸಿದ್ದಾರೆ. ನಮ್ಮಲ್ಲಿ 
ಕೌಸ್ತುಭಾಚಾರ ಮುಂತಾದ ಇಸ್ಪತಕ್ಳೂ ಹೆಚ್ಚು 
ಗ್ರಂಥಗಳಿವೆ ಇವುಗಳನ್ನೆಲ್ಲಾ ಬೇರೆ ಮುದ್ರಣಾಲಯದಲ್ಲಿ 
ಅಚ್ಚು ಮಾಡಿಸಿ ಪ್ರಕಟಸಬೇಕೆಂದರೆ ಹೆಚ್ಚು ಹೆಚ್ಚು 
ಹಣ ಬೇಕಾಗುತ್ತದೆ. ಆದುದರಿಂದ ನಾವೇ ಒಂದು 


೨೫೭ 


ಮುದ್ರಣಯಂತ್ರವನ್ನು ಕೊಂಡು ಕೊಂಡರೆ ಸುಮಾರು 
ಫಹ ಸಾವಿರದಲ್ಲಿ ಈ ಕೆಲಸ ನನ್ನು ಮುಗಿಸಬಹುದು. 
ತಮ್ಮ ತಮ್ಮ ಶಕಾ ಠ್ಯಾನುಸಾರವಾಗಿ ಮತ ಗ್ರಂಥ 
ಮುದ್ರಣಾರ್ಥವಾಗಿ  ಚಂದಾಹಣವನ್ನು ಕೊಟ್ಟರೆ 
ಅವರವರು ಕೊಟ್ಟಿ ಮೊಬಲಿಗುಗೆ ಮುದ್ರಿಸಲಾದ 
ಪುಸ್ತಕಗಳನ್ನು ಕೊಡಲಾಗುವುದು, ಎಂಬ ಅರ್ಥದ 
ನೋಟಿಸನ್ನು ಅಚ್ಚು ಹಾಕಿಸಿ ಪರಸ್ಕ ೈಳದವರಿಗೆ 
ಹಂಚಿದರು. 


ಮೈಸೂರು 
ಕರಸ್ಪಾರ್ಡೆನ್ಸು 

ಮೊದಲನೆ ಮೈಸೂರು ಸ್ಟಾರ್‌ ಕರಸ್ಪಾರ್ಡೆನ್ಸು 
೧೮೮೨ನೇ ಇಸವಿ ಮೇ ತಿಂಗಳಿಂದ ೧೮೮೪ನೇ ಇಸವಿ 
೩೦ನೇ ಮೇ ವರೆಗೆ ನಡೆದ ಆರೋಪ ಪ್ರತ್ಯಾಕೋಪದ 
ಸಂಗ್ರಹೆ. ಈ ಗ್ರಂಥವನ್ನು ಯಜಮಾನ್‌ ವೀರಸಂಗಪ್ಪ 
ನವರು ತಮ್ಮ ಸ ಸೈ ಕೀಯ ಮುದ್ರಾಶಾಲೆಯೊಳ್‌ ೧೫ನೇ 
ಜೂನ್‌ ೧೮೯೪ನೇ ಇಸವಿಯಲ್ಲಿ ವಾಣಿನಿಲಾಸ ಪ್ರೆಸ್‌ 
ಮೈಸೂರು ಇಲ್ಲಿ ಮುದ್ರಿಸಲಾಯಿತು. ಇದರಲ್ಲಿ 
“ಪಾಲಳ್ಳಿ ರಂಗಣ್ಣನನರು' "ನಾಗಮಂಗಲದ ನರಸಿಂಹ 
ಶಾಸ್ತ್ರಿ ಗಳು' "ಕಳೆಲೆ ವೆಂಕಟಿರಮಣಯ್ಯ' "ಹಾನನೂರು 
ಭುಜಂಗಚಾರ್ಯ' ಮಾಡಿದ ಕರ್ಸಪಾಂಡಿನ್ಸ, ಅದಕ್ಕೆ 
ಯಜಮಾನ ವೀರಸಂಗಪ್ಪನವರು ನೀಡಿದ ಉತ್ತರ. ಈ 
ಉತ್ತರವನ್ನು ಬರೆದವರು ಆಸ್ಥಾನ ವಿದ್ವಾನ 
ಮಹಾರಾಜ ಕಾಲೇಜಿನ ಮುನಿಸಿಗಳಾದ ಶ್ರೀ ಪಿ.ಆರ್‌. 
ಕರಿಬಸವಶಾಸ್ತ್ರಿಗಳು ಎಂದು ತಿಳಿದು ಬರುತ್ತದೆ. ಇದೇ 
ರೀತಿಯಲ್ಲಿ ಐದು ಮೈಸೂರು ಸ್ಟಾರ್‌ ಕರೆಸ್ಪಾಡೆನ್ಸು 
ಗಳನ್ನು ಇವರು ಸಂಗ್ರಹಿಸಿದ್ದು ಅವುಗಳಲ್ಲಿ ಮೂರರ 
ವರೆಗೆ ಪ್ರಕಟವಾಗಿವೆ, ಉಳಿದೆರಡು ಹಸ್ತ ಪ್ರತಿ 
ರೂಪದಲ್ಲಿವೆ. ಮೊದಲನೇ ಕರಸ್ಪಾಂಡೆನ್ಸು ಎರಡನೇ 
ಮುದ್ರಣವನ್ನು ಕಂಡಿದೆ. 


ಸ್ಟಾರ್‌ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ 


ಈ ಎಲ್ಲಾ ವ್ಯವಹಾರದಲ್ಲಿ ನೀರಸ ೦ಗಪ್ಪ ನವರು 


ತಮ್ಮನ್ನು ತೊಡಗಿಸಿಕೊಂಡು ಕಡೆಗೆ ಮನೆನುತೆಗಳನ್ನು 
ಕಳೆದುಕೊಳ್ಳು ವ ಪ್ರಸಂಗ ಬಂದಿತು. ವೀರಶೈವ 
ಸಮಾಜದ ಶಾ ಸಗ ನೆರವಾದರು, ೧೮೯೯ನೆ 


ಇಸವಿ ೨೫ನೇ ಏಪ್ರಿಲ್‌ನಲ್ಲಿ ತಮ್ಮ ೫೬ನೇ ವಯಸ್ಸಿನಲ್ಲಿ 
ಶಿವಾಧೀನರಾದರು. 


೨೫೮ 


ತಂದೆಯಂತೆ ಮಗನು ಸಹೆ ಗ್ರಂಥ ಪ್ರಚಾರ, 
ಮತ್ತು ಮೈಸೂರು ಸ್ಟಾರ್‌ ಇವರ ದುಡಿಮೆಯಿಂದ 
ಸ್ಟಾರ್‌ ಪತ್ರಿಕೆ ತನ್ನ ಹೆಸರನ್ನು ಜನರ ಮನದಲ್ಲಿ 
ಅಜಚ್ಚೊತ್ತಿತ್ತು. ಆ ಕಾಲದಲ್ಲಿ ಸ್ಟ್ರಾರ್‌ ಅಂದರೆ ಪತ್ರಿಕೆ 
ಅನ್ನುವ ಅರ್ಥವನ್ನು ಸಾಮಾನ್ಯ ಜನ ಮಾಡಿ ಕೊಂಡು 
ಬಿಟ್ಟಿದ್ದರು. ಹರ್ಡೇಕರ್‌ ಮಂಜಪ್ಪನವರು ದಾವಣ 
ಗೆರೆಯಲ್ಲಿ ಧನುರ್ಧಾರಿ ಪ್ರಕಟಿ ಮಾಡುವ ಮುಂಚೆ ಜನೆ 
ನಿಮ್ಮ "ಸ್ಟ್ರಾರ್‌' ಪಾರಂಭ ಯಾವಾಗ ಎಂದು ಕೇಳುತ್ತಾ 
ಇದ್ದರು ಎಂದು ತಮ್ಮ ಆತ್ಮ ಚರಿತ್ರೆಯಲ್ಲಿ ಬರೆದಿದ್ದಾರೆ. 
ಮೈಸೂರು ಸ್ಟಾರ್‌ನಲ್ಲಿ ಬಂದಿರುವ ಲೇಖನಗಳನ್ನು 
ಸಂಪುಟಗಳಲ್ಲಿ ಪ್ರಕಟಿಸಿದರೆ ಅರ್ಧ ಶತಮಾನದ 
ಇತಿಹಾಸವನ್ನ ಬರೆಯುವಷ್ಟು ಮಾಹಿತಿ ದೊರೆಯು 
ತ್ತದೆ. ಗ್ರಂಥ ಸಂಗ್ರಹದ ಮಾದರಿ ಈಗಿನ ಕಾಲಕ್ಕೂ 
ಮಾದರಿಯಾಗಿದೆ. ಅಷ್ಟು ಸೊಗಸಾದ ಬರಹೆ. ಆ ಕಾಲದ 
ಅನೇಕ ತೊಂದರೆಗಳು ಮಠ ಮಹೆಂತಗಳ ಪಟ್ಟಾಧಿಕಾರ, 
ಮರಣದ ಬಗ್ಗೆ ಕರಾರುವಾಕ್ಕಾದ ದಾಖಲೆ ಮೈಸೂರು 
ಸ್ಟಾರ್‌ ಪತ್ರಿಕೆಯಲ್ಲಿ ಇದೆ. 


ಯಜಮಾನ ವೀರಸಂಗಪ್ಪನವರು ಮೈಸೂರು 
ಸ್ಟಾರ್‌ ಪತ್ರಿಕೆ ಮತಗ್ರಂಥಗಳ ಪ್ರಕಟಣೆ ಮತ್ತು 
ಸಂಸ್ಕೃತ ಶಿಕ್ಷಣಗಳಿಗೆ ಸಂಬಂಧಿಸಿದೆ ಹೋರಾಟದಲ್ಲಿ 
ಹೆಣ್ಣಾದದ್ದನ್ನು ಗಮನಿಸಿದ ಸಮಾಜ ಅವರ ಸ್ಟಾರ್‌ 
ಪತ್ರಿಕೆಗೆ ಸಹಾಯ ಮಾಡುವ ದೃಷ್ಟಿಯಿಂದ 
ನಿವಾಹಾಧಿಶುಭ ಸಮಾರಂಭಗಳಲ್ಲಿ "ವೀರಸಂಗಪ್ಪನವರ 
ಅಗ್ರ, ತಾಂಬುಲ' ತೆಗೆದು ಕಾಣಿಕೆ ಇಟ್ಟು ಕೊಡುವ 
ಪದ್ಧ ತಿ ಇತ್ತು “ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕ್‌ 
ಸಂಪಿಗೆ ಗ್ರಾ ಶ್‌ (ಈಗ ತುರುವೇಕೆಕಿ ಶಾಲ್ಲೂಕ್‌)ದಲ್ಲಿ 
ನಡೆದ " ಸ್ರ್ರೇಮದಿ ್ರೀರಶ್ಛೈವ ಬಾ ್ರಾಹ್ಮೈಣ ಸಮಾಜದೆ 
ಸಭೆಯ ವರದಿಯಲ್ಲಿ (೨೩-೭-೧೯೧೧) ಅವರ ಸೇವೆ 
ಯನ್ನು ಗಮನಿಸಿ ಅವರು ಹುಟ್ಟು ಹಾಕಿದ್ದ ಪತ್ರಿಕೆಗೆ 
ಸಹಾಯ ಮಾಡುವ ದೃಷ್ಟಿಯಿಂದ ವೀರಸಂಗಪ್ಪನವರ 
ಜ್ಞಾಪಕಾರ್ಥವಾಗಿ ತೆಗೆಯುತ್ತಿರುವ ತಾಂಬೂಲ 
ದೊಂದಿಗೆ ೧ ರೂ ಕಾಣಿಕೆಯನ್ನು ಕಳುಹಿಸಲೆಂದು 
ಸಭೆಯನ್ನು ನಿಕಂತಿಸಿಕೊಂಡಿದೆ. ವೀರಸಂಗಪ ಶ್ರನವರನ್ನು 
ಕುರಿತು ಜೀರಿಗೆ ಬಸವಲಿಂಗಪ ಶೃೈನವರು ೫೩ ಕಂದ ಪದ್ಯ 
ಗಳನ್ನು ಬರೆದು ಚರಮ ಗೀತೆಯನ್ನು ಸಮರ್ಪಿಸಿದಾರ್ಕೆ 


ಇತಿಹಾಸ ದರ್ಶನೆ 


ಸ್ಟಾರ್‌ ಪ್ರೆಸ್‌ ಮುದ್ರಣಕ್ಕೆ ಬಹಳ ಹೆಸರುವಾಸಿ ಮಾಡಿಕೊಟ್ಟಿದ್ದಾರೆ. ಒಂದು ಪತ್ರಿಕೆ ತನ್ನ ಹಿತಮಿತದಲ್ಲಿ 


ಯಾಗಿತ್ತು. ೧೯೦೫ರಲ್ಲಿ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಏನನ್ನು ಮಾಡಲು ಸಾಧ್ಯವೋ ಅದನೆಲ್ಲಾ ಮಾಡಿದೆ. 
ಸ್ವಾಮಿ ಬೆಳ್ಳಿ ಪಲ್ಲಕ್ಕಿ ಆಹ್ವಾನ ಪತ್ರಿಕೆಯನ್ನು ಬಹಳ ಜನಾಂಗದ ಈ ಪತ್ರಿಕೆ ಕೆಲವು ಸಾರಿ ಕಷ್ಟಕ್ಕೆ ಗುರಿ 
ಸುಂದರವಾಗಿ ಅಚ್ಚು ಮಾಡಿ ಕೊಟ್ಟಿದಾರೆ. ಮೈಸೂರು ಯಾಗಿ ಎಲ್ಲಾ ತರಹದ ತೊಂದರೆಯನ್ನು ಅನುಭವಿಸಿ 
"ಕರ್ನಾಟಕ ಗ್ರಂಥ ಮಂಜರಿ'ಮೊದಲನೆ ಪುಸ್ತಕ ಸ್ಟಾರ್‌ ದರೂ ಒಂದು ಸಂಸ್ಕ್ರತಿಯನ್ನು ಉಳಿಸಲು ಸಾಕಷ್ಟು 
ಪ್ರೆಸ್‌ನಲ್ಲಿ ಅಚ್ಚಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯದ ಹೋರಾಟ ಮಾಡಿದ್ದು ಮಾತ್ರ ಕಟು ಸತ್ಯ. 


ಮೊದಲ ಪುಸ್ತ ಕಗಳನ್ನು ಸ್ಟಾರ್‌ ಪ್ರೆಸ್‌ನವರು ಅಚ್ಚು 


ಆಕರ ಗ್ರಂಥಗಳು 


ಮೈಸೂರು ವಿಶ್ವವಿದ್ಯಾನಿಲಯ- ಕನ್ನಡ ವಿಷಯ ವಿಶ ಕೋಶ 
MYSORE DISTRICT GAZETTEER—Dr. Suryanath Kamath 
ಮೈಸೂರು ಸ್ಟಾರ್‌ ಕರ್ಸಪಾಡೆನ್ಸ್‌ ಸಂಪುಟ ೧ ಮತ್ತು ೨ 
ವೀರಶೈವ ಪುಣ್ಯ ಪುರುಷರು. ಪದ್ಮಶ್ರೀ ಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿ ೧೯೫೩ 
ಯಜಮಾನ್‌ ವೀರಸಂಗಪ್ಪನವರು : ಡಾ|| ಬಿ.ನಂ. ಚಂದ್ರಯ್ಯ ೧೯೮೧ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ 
೬, ಸಂಪಿಗೆ ವೀರಶೈವ ಬ್ರಾಹ್ಮಣರ ಸಭೆ, ವಿಶೇಷ ವರದಿ. ೧೯೧೧ 
೭, ವೀರಶೈವ ಮತ ಪ್ರಕಾಶಿಕೆ ಸಂಚಿಕೆ ೧೮೯೧ ಅಕ್ಟೋಬರ" 
—ರುದ್ರಪ್ಪನವರು 
೮. ಅಪ್ರಕಟಿತ ಮೈಸೂರು ಸ್ಟಾರ್‌ ಕರ್ಸಪಾಡೆನ್ಸ್‌ ಗಳು 


MN le 


ಇತಿಹಾಸ ದರ್ಶನ ೨೫೯ 


ಡಾ|| ಸಿ. ನಾಗಭೂಷಣ" 


ಆರಯ್ಯನ ವಚನಗಳಕ್ಲಿ ಸಾಂಸ್ಕೃತಿಕ ಅಂಕಗಳ ಸುಳುಹು 


ವಚನಕಾರ ಆದಯ್ಯನು ಬಸವಪೂರ್ವಯುಗದ 
ಕೊನೆಯಿಂದಲೂ ಜೀವಿಸಿದ್ದು, ಬಸವಣ್ಣ ನವರ ಹಿರಿಯರ 
ಸಮಕಾಲೀನನಾಗಿಯೂ ಬದುಕಿದ್ದಾನೆ. "ಸಾರಾಷ್ಟ್ರ 
ಸೋಮೇಶ್ವರ' ಎಂಬ ಅಂಕಿತದಲ್ಲಿ ವಚನಗಳನ್ನು 
ರಚಿಸಿದ್ದಾನೆ. ಇತ್ತೀಚಿಗೆ ದೊರೆತ ಹತ್ತು ವಚನಗಳನ್ನು 
ಸೇರಿಸಿದರೆ ಒಟ್ಟು ೪೦೫ ವಚನಗಳು ಉಪಲಬ್ಧ ವಿದೆ. 
ಈತನ ವಚನಗಳು ಬಹುತೇಕ ವೀರಶೈವ ಸಿದ್ಧಾ ೦ತದ 
ತಾತ್ತಿಕ ನಿಲುವನ್ನು ಪ್ರತಿಪಾದಿಸುವ ಅಂಶಗಳನ್ನೇ 
ಒಳಗೊಂಡಿದ್ದರೂ, ಪ್ರಾಸಂಗಿಕವಾಗಿ ಸಾಂಸ್ಕ್ರತಿಕ 
ಅಂಶಗಳನ್ನು ಒಳಗೊಂಡಿವೆ. ಕನ್ನಡ ನಾಡಿನ ಮಧ್ಯೆ 
ಕಾಲೀನ ಯುಗದ ಸಂಸ್ಕೃತಿಯನ್ನು ಪುನರ್‌ರಚಿಸಲು 
ಬೇಕಾದ ಕೆಲವೊಂದು ಆಕರಗಳು ಈ ನಚನಗಳಲ್ಲಿ 
ನಿರೂಪಿತವಾಗಿವೆ. ವಚನಗಳು ಉದ್ಭನಿಸುವ ಕಾಲಕ್ಕೆ 
ಇದ್ದಂತಹೆ ಯುದ್ಧ ರಂಗಕ್ಕೆ ಸಂಬಂಧಿಸಿದ, ಆರ್ಥಿಕ 
ವಿಷಯಕ್ಕೆ ಸಂಬಂಧಿಸಿದ, ವಿದ್ಯಾಭ್ಯಾಸ-ಲಲಿತ ಕಲೆ 
ಗಳಿಗೆ ಸಂಬಂಧಿಸಿದ ಸಂಗತಿಗಳು ಪ್ರತ್ಯಕ್ಷ ಮತ್ತು 
ಪರೋಕ್ಷವಾಗಿ ಉಲ್ಲೇಖಗೊಂಡಿರುವುದನ್ನು ಗಮನಿಸ 
ಲಾಗಿದೆ, ಆ ಕಾಲದ ಸಾಂಸ್ಕ್ರುತಿಕ ವೈಶಿಷ್ಟ್ಯ 
ವನ್ನು ಗುರುತಿಸಲು ಸಹಾಯಕವಾಗಿರುವ ಅಂಶಗಳನ್ನು 
ಕಾಲಾನುಕ್ರಮದಲ್ಲಿ ಗುರುತಿಸಲಾಗಿದೆ. 


೧. ಯುದ್ಧರಂಗ 
ಅಚ್ಯುತನ ಆಜ್ಞೆ ಯಲ್ಲಿ ಅಡಗಿದ ಕಪಿಯೊಳಗೆ 
ಬಾವನ್ನ ವೀರರು ಮುಳುಗಿ! 


ಬಾವನ್ನ ವೀರರು ಬಟ್ಟೆ ಯಳಿದ ಲಿಂಗ 
ವಾವರಿಸಿತು ಸರ್ವಾಂಗವನು2 


ಎಂಬ ವಚನ ಮತ್ತು ಸ್ವರ ವಚನೆಗಳಲ್ಲಿ 
"ಬಾವನ್ನ ವೀರರ” ಬಗೆಗೆ ಉಲ್ಲೇಖ ಇದೆ. "ಬಾವನ್ನ 
ವೀರರು'* ಸದ ಯಾರೋ ಐವತ್ತೆರಡು ಮಂದಿ ವೀರರ 
ತಂಡವನ್ನು ಸೂಚಿಸುತ್ತದೆ. ಬಹುಶಃ ಈ ಪದ ಆ 
ಕಾಲದ ಪ್ರಸಿದ್ಧ ಐವತ್ತೆರಡು ಮಂದಿ ರಣಯೋಧೆರನ್ನು 
ಸೂಚಿಸುತ್ತದೆ ಎಂದೆನಿಸುತ್ತದೆ. ಹನ್ನೊಂದನೆಯ 
ಶತಕದ ಕೊನೆಯ ಭಾಗದ ಶಾಸನವೊಂದರಲ್ಲಿ "ಉಗುರ ' 
ರೆಂಬ ಶ್ರೇಣಿಯ ಮುನ್ನೂರು ವೀರರನ್ನು ಬಾವನ್ನು 
ವೀರರ ಶರಣಾಗತ ರಕ್ಷಣಾ ಸಾಮಥಣ್ಯ, ವೈರಿ 
ವಿಧ್ವಂಸನ ಕೌಶಲ್ಯಕ್ಕೆ ಹೋಲಿಸಲಾಗಿದೆ. ಹನ್ನೆರಡನೆ 
ಶತಮಾನದ ಧಾರವಾಡ ಜಿಲ್ಲೆಯ ಸೇಡಿಂಬದಲ್ಲಿಯ 


ಶಾಸನದಲ್ಲಿಯೂ ಬಾವನ್ನ ವೀರರನ್ನು ಕುರಿತು 
ಹೊಗಳಿಕೆ ಇದೆ" ಬೇರೆ ವ್ಯಕ್ತಿಗಳ ಗುಣಗಳನ್ನು 
ಹೋಲಿಸಲು ಗಾದೆಯ ಮಾಾತುಗಳಾಗಿ ಬಹುಶಃ 


1 ಕನ್ನಡ ಉಪನ್ಯಾಸಕರು, ಸ್ನಾತಕೋತ್ತರ ಕೇಂದ್ರ್ರ ಗುಲ್ಬರ್ಗ, ವಿಶ್ವವಿದ್ಯಾಲಯ, ಸಂಡೊರು, ಬಳ್ಳಾರಿ ಜಿಲ್ಲೆ 


¢ 
1 ಆದಯ್ಯನೆ ವಚನಗಳು (ಸಂ: ಉತ್ತೆಂಗಿ ಚಿನ್ನಪ್ಪ) ವೆ, ಸಂ, ೩೮೦ 
4 


2 ಅದೆಯ್ಯೆನ ಲಘು ಕೃತಿಗಳು ಸಂ: ಎಂ. ಎಂ, ಕೆಲಬಂರ್ಗಿ) ಪು. «೨ 
3 ಬಾನನ್ನ ಪದಕ್ಕೆ ಐನತ್ತೆರಡು ಸಟ್ಟ್ವಿಕ್ರೈದಳೆದೆ ಮಂತ್ರಾಕ್ಷರೆಗಳು ಎಂಬ ಅರ್ಥವನ್ನು ಆದೆಯ್ಯೆನ ಲಘುಕೃತಿಗಳು *ಕಾನ್ಶದಲ್ಲಿ ' 


ಕೊಟ್ಟಿರುತ್ತಾರೆ, 


4 P.B. Desai, Jainisam in South India and some Jaina Epigraphs pp. 173-6 


ಇತಿಹಾಸ ದಕ೯ನೆ 


| ಭಾನನ್ನ್ನ ವೀರರನ್ನು ಬಳಸುತ್ತಿದ್ದರು ಎಂದನಿಸುತ್ತದೆ. 
ಆಕಾಲದ ಶಾಸನದಲ್ಲಿ ಉಕ್ತ ರಾಗಿರುವ ಬಾವನ್ನ 
ನೀ ಆದಯ್ಯನು ಉಳಿ ೇಖಿಸಿದ್ದಾನೆ ಎಂಡೆನಿಸು 
ತ್ತದೆ. 


ತ್ತ ೨ ಆರ್ಥಿಕ ವಿಷಯ 


ಬಾಹಿರವ ಕಳೆದು ಎಡೆನಾಣ್ಯವ ಸುಳಿದು 
4 ಹಲವು ನಾಣ್ಯವ ಕಳೆದು ಸಲುನ ನಾಣ್ಯವ 
1 ಹಿಡಿದು 
| ತೂಕ ಕುಂದದ ನೋಟವ ನೋಡುವೆನಯ್ಯಾ 
ಅಡೆ ತದ ನಾಣ್ಯವ ಕಣ್ಮುಚ್ಚಿ ದ ನೋಟದಿಂ 

ನೋಡುವೆನೆಯ್ಯಾ5 


4 ಈ ವಚನದಲ್ಲಿ ಬಂದಿರುನ ನಾಣ್ಯ, ಬಾಹಿರ 
 (ಯೋಟಾ ನಾಣ್ಯ) ಎಡೆ ನಾಣ್ಯ (ಉತ್ತಮ ನಾಣ್ಯ), 
ಈ ಸಲ್ಲುವ ನಾಣ್ಯ, ಚಲಾವಣೆಯಿಲ್ಲದ ನಾಣ್ಯ, ತೂಕ 
( ಇತ್ಯಾದಿಗಳು ಆ ಕಾಲದ ವಿನಿಮಯ ಮತ್ತು ವ್ಯಾಪಾರ 
ವೃತ್ತಿಯನ್ನು ಸೂಚಿಸುತ್ತವೆ. 


ಚಿನ್ನವನ್ನು ಶುದ್ಧಗೊಳಿಸುವ ವಿಧಾನದ ಬಗೆಗೂ 
| ಉಲ್ಲೇಖ ಇದೆ. ಮೇಣ (ಮುಯಣ)ನನ್ನು ಕರಗಿಸಿ 
ಅದಕ್ಕೆ ಕೊಳೆಯು ಅಂಟಿಕೊಳ್ಳುವಂತೆ ಮಾಡಿ ಚಿನ್ನ 
ವನ್ನು ಶುದ್ಧಿ ಗೊಳಿಸುತ್ತಿ ದ್ದರು. ಚಿನ್ನದ ಶುದ್ಧತೆ 
ಯನ್ನು ಒರೆಹೆಚ್ಚುವುದಕ್ಕಾಗಿ ಚಿನ್ನದ ಚೂರನ್ನು 
ಬಳಸುತ್ತಿದ್ದರು. ಇದನ್ನು "ಮಚ್ಚ ಎಂದು ಕರೆಯು 
| ತ್ರಿದ್ದೆರು ಎಂಬುದಾಗಿ ವಚನದಿಂದ ತಿಳಿದು ಬರುತ್ತದೆ. 
' ಇದಲ್ಲದೆ ಮಧ್ಯೆ ಮುಳ್ಳಿದ್ದ ತಕ್ಕಡಿಯ ಉಲ್ಲೇಖನವೂ 
ಒಂದು ವಚನದಲ್ಲಿ ಬಂದಿದೆ. 


ಆದೆಯ್ಯೆನ ವಚನಗಳು (ಸಂ: 
ಅದೇ ವ. ಸಂ, ೨೩೭ ಪು. ೧೪೦ 
ಅದೇ ವ. ಸಂ. ೨೯೫ ಪು.೧೬೭ 
ಆದೇ ನ. ಸಂ, ೩೫೧ ಪು. ೧೯೪ 


ಅದೇ ವ. ಸಂ. ೩೧೧, ಪು. ೧೭೪ 
ಅದೇ ವ.ಸಂ. ೫೨ ಪ್ರೆ, 4೨ 


 ಛಅ ಅ ಉ0 ಇ ೦ ಟಾ 


1 
l 


1 ಇತಿಹಾಸ ದರ್ಶನ 


ಉತ್ತಂಗಿ ಚೆನ್ನಪ್ಪ) ನ. 


ಅದೇ ವ. ಸಂ. ೧೩೫, ೧೩೬, ೨೩೮, ಪುಟಿ, ೧೪೪, ೧೪೮ 


೩. ಅರಣ್ಯ ಉತ್ಪನ್ನಗಳು, ಪ್ರಾಣಿ-ಪಕ್ಷಿಗಳು, 
ಬೆಂಕಿಯ ಉತ್ಪತ್ತಿ, ಮನೆ ನಿರ್ಮಾಣ 


ಅರಣ್ಯದಲ್ಲಿ ದೊರೆಯುವ ಉತ್ಪನ್ನಗಳಾದ ಮರ, 
ತಿಗಡು, ಹಗಿನ, ಚಿಗುರು, ತಳಿರು, ಪತ್ತಿ, ನಗೆ ಮೊಗ್ಗು 
ಕಾಯಿ ಡೋಕಿ, ಹಣ್ಣು ಗಳ ಬಗೆಗೂ ಉಲ್ಲೇಖ ಇದೆ₹ 
ವಿವಿಧ ಬಣ್ಣಗಳಾದ ನೀತ (ಹಳದಿ) ಶ್ವೇತ, ಹರಿತ, 
ಮಾಂಜಿಸ್ಕ (ಕೆಂಪು) ಕಪೋತ (ಬೂದಿಯ ಬಣ್ಣ) 
ಮುಂತಾದೆ ಬಣ್ಣಗಳ ಬಗೆಗೂ, ಕಾಡಿನಲ್ಲಿ ವಾಸಿಸುವ 
ಕಳಹಂಸ, ಚಕೋರ, ವೀರು ಕಾಗೆ, ಕಾಕೋಳಿ, 
ಕಕ್ಟೋರ (ಕೊಕ್ಕರೆ), ಚಾದಗೆ, ಮರ್ಕಟ, ವಿಹೆಂಗ 
(ಹದ್ದು) ಉರಗ, ಗರುಡ, ಕರಿ, ಕೇಸರಿ, ಇತ್ಯಾದಿ 
ಪ್ರಾಣಿ ಪಕ್ಷಿಗಳ ಉಲ್ಲೆ ೇಖವು ದೊರೆಯುತ್ತದೆ. ಒಂದು 
ವಚನದಲ್ಲಿ ಗಂಗೆ ಗೋದಾವರಿ ತುಂಗಭದ್ರಾ ನದಿಗಳ 
ಬಗೆಗೂ ಉಲ್ಲೇಖ ಇದೆ. ಬೆಂಕಿಯನ್ನು ಯಾವ 
ರೀತಿ ತಯಾರಿಸುತ್ತಿದ್ದರು ಎಂಬುದು ವಚನದಲ್ಲಿದೆ.!9 
“ತಳದಲೊಂದು ಕೋಲ ಕುಳಿಮಾಡಿ, ಮೇಲೊಂದು 
ಕೋಲ ಮನೆ ಮಾಡಿ ಮಂತ್ರಿಸಲು ಅಗ್ಗಿದೃಷ್ಟವಾಗಿ 
ಕಾಣಿಸಿಕೊಂಬಂತೆ' ಉಲ್ಲೇಖದಿಂದ ತಿಳಿದು 
ಬರುತ್ತದೆ. 


ಮನೆಯ ನಿರ್ಮಾಣದ ಬಗೆಗೂ ಪರೋಕ್ಷವಾಗಿ 
ಉಲ್ಲೇಖ! ಇದೆ. ಮನೆಗಳಿಗೆ ಆಸರೆಯಾಗಿ ಕಂಭ 
ಗಳನ್ನು ನಿಲ್ಲಿಸ ಸುತ್ತಿದ್ದರು. ನೆಲವನ್ನು ದಮ್ಮ; ಸ್ಪು 
ಮಾಡಿ ಮೇಲೆ ಯನ್ನು ನೆಲಗಟ್ಟಿನ ಮೂಲಕ ನೆಯ 
ಗೊಳಿಸುತ್ತಿದ್ದರು. ಬಾಗಿಲನ್ನು ಮುಚ್ಚಲು ಎರಡು 
ಪಡಕಿನ ದಸ್ಟೆ ಕದಗಳನ್ನು ಇಡುವ ದೆತಿ ಆಗಲೂ 
ಇದ್ದಿ ದ್ದು ಅವನ್ನು ತಾರುಗದ (ಎರಡು ಪೆಡಕಿನ) ದಪ್ಸ 
38 ಕರೆಯುತ್ತಿದ್ದರು. ಕದಗಳಿಗೆ ಆಗು 


ಸಂ. ೨೩೬ 


೨೬೧ 


ಇದ್ದಿರುತ್ತಿತ್ತು. ಮನೆಯ ಮಾಳಿಗಳಿಗೆ ಬೆಳಕಿನ 
ಸೌಕರ್ಯ ಕಲ್ಪಿಸಲು ಗನಾಕ್ಷಗಳನ್ನು ಇಡುತ್ತಿದ್ದರು 
ಎಂಬುದಾಗಿ ತಿಳಿದುಬರುತ್ತ ದೆ. 


೪. ವಿದ್ಯಾಭ್ಯಾಸ 

ಚನ್ನಬಸವಣ್ಣನವರು ವಚನವೊಂದರಲ್ಲಿ ಮತಿ 
ಜ್ಞಾ ನ, ಶ್ರುತಿಜ್ಞಾನ, ಖಂಡಜ್ಞಾ ನ, ಕೇವಲಜ್ಞಾ ನ, 
ಜ್ಯೋತಿಜ್ಞಾನ, ಮಹಾಜ್ಯೋತಿ ಜ್ಞಾನಗಳನ್ನು 
ಉಲ್ಲೆ ಖಿಸಿದ್ದಾರೆ.12 ಆದಯ್ಯನು ಶ್ರುತಿಜ್ಞಾ ನ, ಮತಿ 
ಜ್ಞಾನ, ಖಂಡಿತಜ್ಞಾನಗಳನ್ನು ಅಲ್ಲಗಳೆದು ಕೇನಲ 
ಜ್ಞಾನವನ್ನು ಮಾತ್ರ ಆಂಗೀಕರಿಸಿದ್ದಾ ನೆ. 


ಶ್ರುತಿಜ್ಞಾನ, ಮತಿಜ್ಞಾ ನ, ಖಂಡಿತಜ್ಞಾ ನ, 
ಪೈಶಾಚಿಕ ಜ್ಞಾ ನಂಗಳನತಿಗಳೆದು ಶಿವಜ್ಞಾ ನ, 
ಸ್ವಯಂಜ್ಞಾನ, ಸಮ್ಯಜ್ಞಾನೆ, ಅನಧಿಜ್ಞಾನೆ, 
ಪರಜ್ಞಾನದಿಂ ಪರವಶನಾಗಿಪ್ಸುಜೀ ಕೇವಲ 
ಜ್ಞಾನ." 


ಅವನ ಪ್ರಕಾರ ಶಿವಜ್ಞಾ ನ್ಯ ಸ್ವಯಜ್ಞಾನ, 
ಸವ್ಯುಜ್ಞಾನೆ, ಅವಧಿಜ್ಞಾ ನ, ಪರಜ್ಞಾ ನಗಳಿಂದ ಪರವಶ 
ನಾಗಿಪ್ಪುದೇ ಕೇನಲಜ್ಞಾ ನ. ಆದಯ್ಯನು ವೇದಾಧ್ಯ 
ಯನವನ್ನು ಖಂಡಿಸುವ ನೆಪದಲ್ಲಿ ವೇದಶಾಸ್ತ್ರ, ಆಗಮ, 
ಪುರಾಣ, ಇತಿಹಾಸ, ರಹಸ್ಯ, ಛಂದಸ್ಸು, ಅಲಂಕಾರ, 
ನಿಘೆಂಟು ತರ್ಕಗಳನ್ನು ಪ್ರಾಸಂಗಿಕವಾಗಿ ವಚನದಲ್ಲಿ 
ಉಲ್ಲೇಖಿಸಿದ್ದಾನೆ. ಒಂದು ವಚನದಲ್ಲಿ ನಾಲ್ಕು ವೇದ 
ಗಳು, ಹದಿನಾರು ಶಾಸ್ತ್ರ, ಹದಿನೆಂಟು ಪುರಾಣ, 
ಇಪ್ಪತ್ತೆಂಟು ಆಗನ, ಮೂವತ್ತೆರಡು ಉಪನಿಷತ್ತು 
ರಸಸಿದ್ಧಿ, ಪಾಷಾಣಸಿದ್ಧಿ, ಲೋಹಸಿದ್ದಿ, ವಯಸ್ತಂಭ, 
ಗಳು, ಏಳುಕೋಟಿ ಮಂತ್ರ, ಚಾಷಸ್ಠಿ ವಿದ್ಯೆಗಳನ್ನು 


ಅದೇ, ನ.ಸೆಂ, ೯೪೧ ೧೦೬, ಪು. 


Wy 


೫೭-೫೯, ೬೬ 


ಅದೇ, ನ.ಸಂ. ೨೩೧, ಪು, ೧೩೩ 


ಆದಯ್ಯುನ ವಚನಗಳು (ಸಂ. ಉತ್ತಂಗಿ 
ಅದೇ, ವ.ಸಂ, ೪೫, ೨೩೪, ಪು. ೨೬, ೧೩೭ 


ಅರ್‌,ಆರ್‌, ದಿವಾಕರ, ವಚನಶಾಸ್ತ್ರ ರಹಸ್ಯ ಪು. ೫೦೬ 


ಖಂಡಿಸುವ ನೆನದಲ್ಲಿ ಹೇಳಿದ್ದಾನೆ." ಚೌಷಸ್ಕಿ ವಿ 


ಗಳಲ್ಲಿ ಕೆಲವನ್ನು ಆದಯ್ಯನು ವಚನವೊಂದರಲ್ಲಿ! 


ಉಲ್ಲೇಖಿಸಿದ್ದಾನೆ. ಅವನ ಪ್ರಕಾರ ಅಂಜನಸಿದ್ಧಿ, 
ಗುಟಿಕಾಸಿದ್ದಿ » ಮೂಲಿಕಾಸಿದ್ದಿ, ಶರೀರಸಿದ್ಧಿ, ಪರಕಾಯ 


ಪ್ರವೇಶ, ತ್ರಿಕಾಲಜ್ಞಾನ, ದೂರಶ್ರವಣ, ದೂರದೃಷ್ಟಿ, : 


ಸ್ವರವಂಚ, ಕಾಯವಂಚನೆ, ವೇದಶಾಸ್ತ್ರಸಿದ್ಧಿ, ಭರತ 


ಸಿದ್ಧಿ, ಕಿನ್ನರಸಿದ್ಧಿ, ಖೇಚರತ್ವ, ಮಹೇಂದ್ರಜಾಲವೊಳ : 


ಗಾದ ಚೌಷಸ್ಠಿ, ವಿದ್ಯಾಸಿದ್ಧಿ, ಅಣಿಮಾ, ಮಹಿಮಾ, 
ಗರಿಮಾ, ಲಿಮಾ, ಪ್ರತ್ಯಕ್‌ಪ್ರಾಕಾಮ್ಯ, 
ವಶಿತ್ವವೆಂಬ ಅಷ್ಟೆ ಶ್ವರ ಸಿದ್ಧಿಗಳು ಚೌಷಸ್ಮಿ ವಿದ್ಯಾ 
ಪ್ರಕಾರಗಳಲ್ಲಿ ಕೆಲವು ಅಗಿವೆ. ಆದಯ್ಯನು ಹೇಳಿರುವ 
ಚೌಷಸ್ಕಿ ವಿದ್ಯೆಗಳಲ್ಲಿ ಕೆಲವು ಮಡಿವಾಳ ಮಾಚಯ್ಯನು 
ಹೇಳುವ ಚೌಷಸ್ಮಿ ವಿದ್ಯೆಗಳಲ್ಲಿ ಕಂಡುಬರುವುದಿಲ್ಲ.16 
ಆದಯ್ಯನು ಉಲ್ಲೆ (ಖಿಸಿರುವ ಚೌಷಷ್ಮಿ ವಿದ್ಯೆಗಳಲ್ಲಿ 
ವೇದಾಭ್ಯಾಸದಿಂದ ಹಿಡಿದು ಲೌಕಿಕವಾಗಿ ಪರಿಗಣಿಸ 
ಲಾದ ಯಸ್ರೀಣಿ ವಿದ್ಯೆಗಳು ದೇಹದಾರ್ಡ್ಯ ಸೂಚಕ ವಿದ್ಯೆ 
ಗಳು ಯೋಗಸಿದ್ಧಿಗಳು ಸೇರಿವೆ. ಬಹುಶಃ ಈ ಚೌಷಸ್ಮಿ 
ವಿದ್ಯೆಗಳನ್ನೆಲ್ಲಾ ಆ ಕಾಲದಲ್ಲಿ ಜನರು ಅಭ್ಯಸಿಸುತ್ತಿ ದ್ದರು 
ಎಂದು ಭಾವಿಸಲು ಸಾಧ್ಯವಿಲ್ಲ. 


ಹಿಂದಣ ಕಥೆಯ ಮುಂದು ಹೇಳುವ ಕಾವ್ಯು 
ವಲ್ಲ ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ 
ಎಂಬ ವಚನದಲ್ಲಿ!? ಕಾವ್ಯ ನಾಟಕಗಳನ್ನು 
ಪ್ರಾಸಂಗಿಕವಾಗಿ ಉಲ್ಲೇಖಿಸಿದ್ದಾ ನೆ. ಜ್ಯೋತಿಷ್ಯದ 
ಅಂಗಗಳಾದ ತಿಥಿ ವಾರ ನಕ್ಷತ್ರಯೋಗ ಮತ್ತು ಕರಣಂ 
ಗಳ ಬಗೆಗೆ ವಚನದಲ್ಲಿ ಉಲ್ಲೇಖವಿದೆ. ಇವನ್ನು ಪಂಚ 
ಲಗ್ನವೆಂದು ಕರೆದಿದ್ದಾನೆ.1₹ ಯೋಗಾಸನದ ಬಗೆಗೂ 
ಉಲ್ಲೇಖ ಇದೆ. ನದ್ಮಾಸನ, ಸಿದ್ಧಾ ಸನ, ಬದ್ಧಾಸನ, 


ಚನ್ನ ಬಸನಣ್ಣನನ ವಚನಗಳು (ಸಂ. ಆರ್‌.ಸಿ, ಹಿರೇಮುಶ) ನೃಸೆಂ. ೧೪೩೩, ಪು. ೬೩೯ 
ಆದಯ್ಯೆನ ವಚನಗಳು (ಸಂ. ಉತ್ತಂಗಿ ಚೆನ್ನಪ್ಪ) ವ.ಸಂ, ೯೦೭, ಪು. ೬೨-೬೮ 


| 
ಇತಿಹಾಸ ದರ್ಶನೆ 


ವಜ್ರಾಸನ, ಮಯೂರಾಸನ, ಕೂರ್ಮಾಸನೆ, ಗರುಡಾ 
ಸನೆ, ಅರ್ಧಾಸನ, ವೀರಾಸನ, ಸ್ಮಶಾನಾಸನೆ, 
ಹಸ್ತಾ ಸನ-ಮಸ್ಮ ಕಾಸನ, ಕುಠರಾಸನ, ಸಿಂಹಾಸನ, 
ಮಧ್ಯಲವಣಿ, ಶಿರೋಮಣಿ ಮುಂತಾದ ಇಪ್ಪತ್ತು 
ಬಗೆಯ ಯೋಗಾಸನಗಳನ್ನು ಉಲ್ಲೇಖಿಸಿದ್ದಾನೆ.!9 


೫. ಲಲಿತ ಕಲೆಗಳು 


ಲಲಿತ ಕಲೆಗಳಲ್ಲಿ ಒಂದಾದ ಸಂಗೀತದ ಬಗೆಗೂ 
ಉಲ್ಲೇಖ ಇದೆ. ಸಂಗೀತದಲ್ಲಿ ಬಳಸುವ ವಿವಿಧ ಬಗೆಯ 
ವಾದ್ಯಗಳನ್ನು ಆದಯ್ಯನು ಹೇಳಿದ್ದಾನೆ. ಗಂಟಿ, ಜಯ 
ಗಂಟಿ, ತಾಳ, ಕಂಸಾಳ, ವೀಣೆ, ರುದ್ರವೀಣೆ, ತುಂಬುರ 
ವೀಣೆ, ಕಿನ್ನರಿ ನೀಣೆ, ಕೈಲಾಸ ನೀಣೆ ಮುಂತಾದ 
ತಂತಿ ಕಟ್ಟನುಡಿವ ವಾದ್ಯಗಳು, ಸಟಿಹ, ಪಡ, ಡಕ್ಕೆ, 
ಡಮರುಗ, ಡಿಂಡಿಮ, ಆವ್ರಜ್ಯ ನಜಾವ್ರಜ್ಯ ಮೃದಂಗ, 
ಮುರಜ, ಭೇರಿ, ಕಹಳೆ, ಹೆಗ್ಗಳೆ, ಶಂಖ; ವಾಸ, 
ನಾಗಸ್ವರ ಉಪಾಂಗ ಮೊದಲಾದ ವಾದ್ಯಪ್ರಕಾರಗಳ 
ವಿವರ ಇದೆ. ಇವುಗಳಲ್ಲಿ ಬಹಳಷ್ಟು ಲೋಹವಾದ್ಯ, 
ಚರ್ಮವಾದ್ಯ, ತಂತಿವಾದ್ಯ, ಮರುದಾ ಿದ್ಯೈಗಳ ಪ್ರಕಾರ 
ಗಳಿವೆ ಸೇರಿದವುಗಳಾಗಿವೆ. ಆದರೆ ಆದಯ್ಯನು ಹೇಳುವ 
ಐದು ಬಗೆಯ ವೀಣೆಗಳು ಸಂಗೀತರತ್ನಾಕರದಲ್ಲಿ 
ಉಲ್ಲೇಖಿಸಿರುವ ಹತ್ತು ವೀಣೆಯ ಪ್ರಭೇದಗಳಲ್ಲಿ ಕಂಡು 
ಬರುವುದಿಲ್ಲ. ಗಂಟೆ ಜಯಗಂಟಿಗಳು ದೇವತಾ ಸೇವಾ 
ವಾದ್ಯಗಳಾಗಿವೆ. ಸುನಾದ, ಮಹಾನಾದ, ಹಂಸನಾದ 
ಎಂದು ಮೂರು ಬಗೆಯ ನಾದಗಳನ್ನು ಹೇಳಿದ್ದಾನೆ. 


ಗಗನದ ಪುತ್ಕಳಿಯ ಬಯಲ ಬಣ್ಣವನುಟ್ಟು 

ಅಂಜನದ ತಿಲಕವನಿಟ್ಟು 

ಬ್ರಹ್ಮನಿಷ್ಣು ರುದ್ರರನಲಂಕರಿಸಿಕೊಂಡು 

ತ್ರಿಜಗದೊಳಗೆ ತನ್ಮಯವಾಗಿ ಸುಳಿಯಿತ್ತು 
ಎಂಬುವ ವಚನದಲ್ಲಿ?! ಪರೋಕ್ಷವಾಗಿ ಗೊಂಬೆಯಾಟದ 
ಬಗೆಗೆ ಉಲ್ಲೇಖ ದೊರೆಯುತ್ತದೆ. ತಾಂಬೂಲಗಳಲ್ಲಿ 
ಒಂದಾದ ನೀಳೆಯ ಬಗೆಗೆ ಉಲ್ಲೇಖ ಇದೆ. ಆದೆಯ್ಯನು 


ವೀಳೆಯ ಮತ್ತು ಕರ್ಪೂರ ವೀಳೆಯ ಬಗೆಗೆ ಹೇಳಿದ್ದು 
ಅವನ್ನು ಪೂಜೆಗೆ ಉಸಯೋಗಿಸುತ್ತಿ ದರು ಎಂಬುದಾಗಿ 
ತಿಳಿದುಬರುತ್ತದೆ. ರುಚಿಯ ಪ್ರಕಾರಗಳಾದ ಸಿಹಿ 
(ಮಧುರ), ಒಗರು, ಖಾರೆ, ಅಮ್ಲ, ಕಹಿ, ಲನಣ 
ರುಚಿಗಳ ಬಗೆಗೂ ಉಲ್ಲೇಖ ಇದೆ. ಸ್ಪರ್ಶದ ನಾಲು 
ಪ್ರಕಾರಗಳಾದ ಕಠಿಣ, ಮೃದು, ಉಷ್ಣ, ಶೈತ್ಯ ಸ್ಪರ್ಶ 
ಉಲ್ಲೇಖವೂ ಇದೆ. 22 


೬. ಇತರೆ ಸಂಗತಿಗಳು 


ಶಿವಲಿಂಗದ ಮಹಿಮೆಯನ್ನು ಹೇಳುವ ನೆಪದಲ್ಲಿ 
ಪುರಾಣದ ದೇವತೆಗಳನ್ನು ವಚನವೊಂದರಲ್ಲಿ ಹೇಳಿ 
ದ್ಹಾನೆ. ಅವನು ಉಲ್ಲೆ ೇಖಿಸಿರುವ ದೇವತೆಗಳು ಎಂದರೆ 
ಹರಿ-ಬ್ರಹ್ಮ, ಶಕ್ರ (ಇಂದ್ರ) ಸೂರ್ಯ, ಸೋಮ, 
ಕುಬೇರ, ನಾಗ, ವರುಣ, ವಾಯು ನೈರುತ್ಯ, 
ದಶರಥ, ಅಶ್ವಿನಿ, ಗಾಯತ್ರಿ, ಲಕ್ಷ್ಮಿ ಸರಸ್ವತಿ, 
ಚಾಮುಂಡಿ, ಭೂದೇವಿ, ದುರ್ಗಿ, ಸಪ್ತ ಮಾತೃಕೆಯರು 
ಪುರಾಣ ಕಥೆಗಳಲ್ಲಿ ಬರುವ ಶಾಪಕ್ಕೆ ಗುರಿಯಾದ 
ಮಾಂಡವ್ಯ, ಇಂದ್ರ, ಶೂದ್ರಿಕಾ, ನಾಗಾರ್ಜುನರ 
ಉಲ್ಲೇಖವು ಮತ್ತೊಂದು ವಚನದಲ್ಲಿದೆ. 


ಶಾಕ ಪಂಥದವರು ಯೋಗಶಕ್ತಿಯಿಂದ 
ಪಡೆಯುವ ಶಕ್ತಿಯು, ಶಿವಶರಣರ ಯೋಗಶಕ್ತಿಗೆ 
ಸರಿಸಾಟಿಯಲ್ಲ ಎಂಬ ಅಂಶವನ್ನು ಹೇಳುವಲ್ಲಿ ಶಾಕ್ತ 
ಪಂಥದ ಅಷ್ಟಾಂಗ ಯೋಗಗಳಾದ ಹೆಠಯೋಗ, 
ಅಭ್ಯಾಸಯೋಗ, ಅಂಬಿಕಾಯೋಗ, ಆತ್ಮಯೋಗ, 
ಸಿದ್ಧಯೋಗ, ನಿಶಾಚಯೋಗಗಳನ್ನು ಹೆಸರಿಸಿ ಅವುಗಳ 
ಸಿದ್ಧಿಸಲು ಅನುಸರಿಸಬೇಕಾದ ಆಚರಣೆಗಳನ್ನು ವಿಸ್ತ ಅತೆ 
ವಾಗಿ ತಿಳಿಸಿದ್ದಾನೆ. ಆದಯ್ಯನು ನವನಾಥಸಿದ್ದನನ್ನು 
ಭೇಟಿಯಾದ ಬಗೆಗೆ ಸಾಹಿತ್ಯಕೃತಿಗಳಲ್ಲಿ ಅಥವಾ ಇತರ 
ಕಡೆಗಳಲ್ಲಿ ಆಧಾರ ದೊರೆಯುವುದಿಲ್ಲ. ಆದಾಗ್ಯೂ 
ನಾಥ ಸಂಪ್ರದಾಯದ ನವನಾಥರಾದ ವ್ಯಾಳಿ, ಚರ್ಸಟ, 
ಕೋರಾಂಟ, ರತ್ನಘೋಷ, ಭೂತನಾಥ, ನಾಗಾರ್ಜುನ, 


19 ಆದಯ್ಯನ ನಚನಗಳು (ಸಂ. ಉತ್ತಂಗಿ ಚೆನ್ನಪ್ಪ) ೨4೩, ಪು. ೧೩೪ 


20 ಅದೇ, ವ.ಸಂ. ೩೪೧, ಪು. ೧೮೬ 
21 ಅದೇ, ವೃಸಂ. ೩೪೮, ಪು, ೧೪೯ 
22 ಅದೇ, ನೈಸಂ. 4೫೧, ಪು. ೧೯೪. % 


" ಇತಿಹಾಸ ದರ್ಶನ 


ಮಚ್ಛೇಂದ್ಲ 
ಉಲ್ಲೇಖಿಸಿದ್ದಾನೆ. 


೨೬೪ 


ಆದಯ್ಯನ ವಚನಗಳು ಷಟ್‌ಸ್ಕಲ ಸಿದ್ಧಾಂತದ 


28 ಅದ್ಯ 


ಗೋರಕ, 


ವ.ಸಂ. ೨೭೩೧, 


ಮಂಜುನಾಥರನ್ನು 


ಪು. ೧೩೨ 


ಎಂಬುದು ಈ ಕಿರು ಲೇಖನದಿಂದ ವಿದಿತವಾಗುತ್ತ ಕ | | 


ಚೌಕಟ್ಟಿ ಗೆ ಒಳಗಾಗಿದ್ದರೂ ಪ್ರಾ 


ಹಸಗ ಚೆ ತ | | 
ಕೆಲವು ಸಾಂಸ್ಕ್ರತಿಕ ಅಂಶಗಳನ್ನು ಒಳಗೊ 


೨ 


ಇತಿಹಾಸ ದರ್ಶನ 


SUMMARIES 


1. Mooganyakanakote: A Neolithic 
Site 


K.B. Shivatarak 


Dozens of Stone Agesites have been identified 
in Tumkur dt. A newly located site has been 
Mooganayakana Kote 11 km from Gubbi and in 
Nittur Hobli, where explorations were conducted 
in 1992-93 and microliths were found and it is 
identified as a centre of microlithic industry. 
Dr. Sheshadri had conducted excavations at 
Kibbanahalli and the lithic weapons found here are 
similar to those unearthed by him, and they include 
clevers, scrapping edges and choppers. The 
microliths found here are of granite, crystal stone 
and white granite. Scrappers, sharp edged flatstones, 
crescent-shaped weapons, arrow-heads, thin hooks, 
etc., have been found here in new pattems not 
known till now. The weapons give an idea of 
special techniques employed in shaping them, and 
also that south-east Karnataka was strategically 
important from the point of Stonc-Age man. 


2. Hoojigallu: Its Growth from 
Megalithic Ageto the 16th Century 


Dr. H.S. Gopala Rao 


Hujigallu is very near to Kallya, noted 
historical place in Magadi tq. and in addition to the 
worn-out inscriptions published in Epigraphia 
Carnatica, seven not so clear epigraphs in the 16th 
century Kannadacharacters have been newly found 
in a place called Majjinabhavi and many of these 
are Jaina writings, some being Nishidhi records. 
Some have images of Jaina sages in relief. During 
our earlier visit a weapon resembling an axe and 
many megalithic tombs had been located. Though 
some people had tampered with some of the tombs 
(and there are a total of 70 of them now) and those 
people are believed to have been subjected to 
trouble and inconvenience as a result of it; many 
tombs thereafter remained untouched, and in those 


' ಇತಿಹಾಸ ದರ್ಶನ 


tombs were found iron weapons including one 
resembling a trident. These stone block tombs are 
surrounded by circular fencings of stone. Some ” 
capstones are 15 to 20 feet in length, 10 to 12 feet 
in breadth and one feet in thickness. Some nearby 
hillocks have more such tombs. The megalithic 
people appear to have lived in three separate 
groups. ‘The sixteenth century nishidhis indicate 
migration of Jains from Kalya to this place. When 
the megaliths near Savandurga are also borne in 
mind, itcan be concluded that Magadi tq. had been 
the popular haunt of the megalithic man. 


3. Chaluvanahalli Gavimatha - A Pre 
- Historic Site 


Hanuma Nayak 


Chaluvanahalli, which is two km west from 
the State highway (Bangalore-Honnavar) in 
Arasikere taluk, has three small hills which have a 
number of caves and rock - shelters. In one of the 
rock shelters which measures about 10x 20 x2 
1/2 feet there are dark red-paintings of manily a 
group of snakes, and the figures of men. Just 
opposite to this is another rock-shelter, which has 
white paintings mainly depicting a hunting scene. 
Inthis wecan easily make outthe figures of animals 
like dog, peacock, hunting net, ladder and many 
human figures. According to scholars, these 


paintings can eassily be ascribed to early Neolithic 
‘period which roughly covers from 9,000 B.C. to 


3,000 B.C. At the foot of the hill in the middle of 
land there is one menhir (dolmen) measuring about 
2 to 4 feet height. Here ೩ variety of potsherds like 
cups, jars etc. are found in red ware and black ware. 
These are bumtand finely polished. These potsherds 
have beautiful drawings and paintings. 


Only one stone tool, a chisel is found here. 
Redware is also found in abundance. This place 
was one of the early settlements ofmanin Karnataka 
and perhaps this is the only place in Hassan district 
having pre-historic paintings. 


೨೬೫ 


4. Archaeological Excavations at 
Talakadu: A Brief Report 


Dr. M.S. Krishna Murthy 


In the ancient town of Talakadu, excavations 
were conducted by digging seven 1000005. At the 
lowest level megalithic pottery of the 7th century 
B.C. were found. The pottery was black and black- 
and-red ware with thin shining layers andalso those 
with grafitti work on them. 


Of the proto-historic age, highly polished 
decorative pottery of red, black and black-and-red 
colour with white drawings on them and jewellery 
of ivory and shell, bangles and stone beads of 
various colours etc., were unearthed. A furnace was 
also unearthed together witha mouldof an imitative 
Roman coin, and also material connected with 
goldsmithy. This is contemporaneous tothe culture 
of the Shatavahana umes. 


Of the days of the Ganga rule of 500 years, a 
cemetery has been located where there were pots 
containing burnt bones ೩7685105870 ೩150 pieces of 
iron, beautifully shaped pots, semi-precious stones 
beads, pieces of ivory and shell jewellery etc. 


A Jain basti of brick existed. ItS ground plan 
is seen. It has three sanctums in arow, each witha 
verandah and a mandapa. There are postholes and 
the structure perhaps had wooden roofing. The 
charred remains indicate the structure being burnt 
down. It could have been built during 7th or 8th 
century and repaired during 9th or 10 th century. It 
resembles in plan the Chandragupta basti of 
Sravanabelagola. A Gangarecord speaksofa Vijaya 
Jinalaya of the place, and must be referring to this. 


Portions of a long wall 2 mtr broad, 2 mtr 
thick and 20 mtr in length has been found. Near the 
Kirtinarayana two earthen ring wells have been 
unearthed. These are of the type found at Harappa. 
What is visible above ground is structure of 
Vijayanagar and later times, and the sand 
accumulation in the town appears to be the post 
16th or 17th century. 


LYS 


5, The Sannati Fort Viewed Again 
21. 8. ಓ. Joshi 


Of the ancient forts, those of Banavasi and , 
Sannati had been assigned, to 2nd century B.C, ' 
Sannati on the banks of the Bhima has not only the ' 
Chandralamba temple but the remains of a fortand | 
stupas. When first examined in 1976-78, the brick 
and mud fort was assigned to Shatavahana times.lt 
hasrowsof semi-circular walls and itcovers anarea 
of 80ha. The recent discovery of the Ashokan edict 
at the place indicates that the territory was under 
Ashoka, and the fort was built during his ume, 
contemporaneous to the forts of 58881೩50, 
Shisupalgad, Patalipuraand Rajagriha. Thus Sannati 
becomes the oldest fort in the South anda notably 
old Buddhist centre also. 


ಕ್‌ ್‌ Ak be 


eS a a 


6. Kurakalappalli Copper Plate of 
Erigalvadi Cholas | 


Dr. Devarakonda Reddy | 


Found at Kurakalapalli in Anantapur district, ' 
the copper inscription with five sheets is in 100 ' 
century Kannada characters. One of the sheets is 
lost and it is not possible to trace the details of the | 
donor kings. The donor is Chola Muttarasa and 
6070615 8 brahmin called Sukkeriya and the village ' 
donated was Kollur. This Chola family claims ' 
origin from Ureyur, and the first ruler of the line is 
Arkka, followed by Karapatti, Punyavallabha, 
Sirirama, Dhananjaya, Voleyamma, Davaleya, 
Narasinga etc. Dhananjaya was a contemporary of 
Ganga Sripurusha. Their territory is called 
'Erigalvadi’' whose capital was Nidugal. Many 
villages in their territory are mentioned and this 15 
a very old record of the Nidugal branch. 


7. Unpublished Records from 
Shravanabelgola and nearby 
Villages 

K.Vasantalakshmi 
The unpublished records from 
Shravanabelgola brought to light here include one 


ಇತಿಹಾಸ ದರ್ಶನ 


from the Keshava temple at Hale 80148018, one 
from the antarala of the Parswanatha basadi on 
Chikkabetta, one from a pillar in the Eradukatte 
basadi on Chikkabetta, two from the inner wall of 
the Shantishwara of Jinanathapura and those on the 
frontal wall of the Akkana Basadi and one record 
from Baralu village. 


Except the Eradukatte Inscription which is of 

` the 8th century others are of Hoysala times and the 

8thcentury record only states thatthe four pillars of 
navakanda were wrought by Dugga Marovaja. 


The Halebelgolarecord speaks of the name of 
the place at Jaragarahalli and enumerates grants 
made for the services in the Parshwanatha basadi in 
1170 A.D. The Baralurecord of 1148 A.D. narrates 
the receiving of certain grants by a Jaina ascetic 
Gunabhadra who was the teacher of Nayakirti 
Siddhantadeva. The donors were Sunkada Adhikanl, 
Bittimayya Heggade (who had built a tank and the 
Suparshwa basadi in the villages) and his wife for 
the services in the basadi. Later, during the 13th 
century,a trader Viramanikya Setty of the Kalbappu 
trade guild repaired the tank and the basadi. The 
record from Chikkabetta speaks of a grant to the 
Parshwanatha basadiin 1257 by Chikkamadukanna 
whois also known from his other donations to other 
institutions dated 1256. 


The Jinanathapurarecord of the 13th century 
speaks of donation of many 110015 necessary for 
daily service in the basadi by one Chamisetty. Two 
records from Akkana basadi have been noticed and 
published by SriL.K. Srinivasan, but his reading 15 
not correct. One of them speaks of the installation 
of Mukkode Kallu to demarcate the land grantedto 
the basadi. Another record there, in fact, mentions 
the appointment of a davasiga to Ovcrsce the 
income and expenses of the basadi and land grant 
made for meeting his remuneration. The Perumala 
mentioned in this record isthe name of the Sthanika 
of the basadi. 


' ಇತಿಹಾಸ ದರ್ಶನ 


8. Tenkanahalli Doddi Stone Record 
of Ballala 111 


J.T. Jayaramayya and K.Kumar Yadav 


This stone record dated 1338 is founed at 
Tenkanahalli Doddiof Chennapattanatq ina private 
land. Itspeaks ofa land granttoa trader of Malayali 
origin, Rayappa 50/01 by one official Guleya 
Nayaka. The lands were in Lankere. The reocrd is 
of greater interest as itspeaks of BallalalIlas ruling 
from Virupaksha Pattana, indicating that he still 
ruled from Hampi in 1338 and Hairhara was not in 
full control of the place then. 


9. PersianRecordfrom Chandragutti 
Dr. HR. Raghunatha Bhat 


A Persian record is found on the bastion of the 
fort of Chandragutti ata height of 14 meters, and is 
in Arabic Nask script. It reads that by the grace of 
God this fort with bastions was built by Ibrahim 
Adilshah in A.H. 1043 (1634 A.D.). This is an 
addition to the half-a-dozen Persian records found 
already in Shimoga dt, and of them one was found 
on the sixth round of the Chandragutti fortification 
in 1992. The record supports the testimony of 
Ferishta who states that the fort here was built by 
the Adilshahis. 


10. Copper Plate from Muttatti 
Mutturaju 


Muttatti in Malavalli tq of Mandya dt has a 
famous Hanuman temple and this copper 01೩/೦ 
found at Nayakanahalli of Kankapura tq narrates 
the tradition that God Anjaneyacame in the form of 
a tiger and the tiger demanded a palanquin from 
Srirangaraya, a descendant of Vijayanagar at 
Shivasamudra in 1660 and the prince granted his 
own royal palanquin and donated land at 
Byadarahalli to the God in 1660.A.D. One 
Kalamuttadasa built a shelter of leaves for the God 
at Muttatti. Two brothers Kalegouda and 
Kenchegouda from Hulagur gave the devotec 
succour, and they were called Kalamutta 


ವಿಕ 


Kenchamutta and their names are also included in 

the inscription. Muttattihas aherostone with grantha 

letters engraved on it of Hoysala times and two 

herostones of Vijayanagara times to indicate its 

antiquity. 

11. The Kunjeshwara Temple 
Inscription of Vira Someshwara: A 
New Viewpoint 


Dr. S.H. Usharani 


In the Kunjeshwara temple of Hiriyur village 
of Arsikere Taluk there are two published 
inscriptions of Hoysala Vira Someshwara (EC V, 
Arsikere 108) and Vira Narasimha. The words 
Ganakumari and Vibhutipatta in it are important 
from the Women's Studies’ point of view. The 
Kunjeswara temple was assigned some grants and 
the latter were put under the control of Ganakumari 
Chandavve, who belonged to a family of Malayalam 
origin in whom succession through female line was 
recognised. She was granted Vibhutipatta and the 
status of Ganakumari and was also authorised to 
collect all dues to the temple including mathadere 
in the presence of Rudrashakti, the Rajaguru of 
Dorasamudra and a large number of temple 
managers and religious leaders. The local 
Veerashaiva tradition appears to have accepted the 
tradition of succession through female line of Kerala 
and utilised itto confer religious position on women. 


12 Agricultural and Commercial 
Regulations as Seen in Malur 
Inscriptions 


7. Venkatesha Murthy 


To utilise irrigation facilities in a village, 
irrigation facilities from aneighbouring village, for 
cultivation of land donated to temples so that the 
payments to the temple services in temples from 
such lands are made regularly etc., the mahajanas 
of the agraharas, the village assemblies and the 
gavundas framed many regulations locally. Such 


೨೬೮ 


somelands to the temple of Manalur tank to cultivate 


instances are seen in the inscription from 
(Channapatna tq) which was an agrahara as carly 
as in 1000 A.D. One Neelakantha Devar do 
260 gachchanas (gold coin) for the upkeep of 
tank. In return, he was granted some lands and ೩ 
house, and it was laid down in 1166 that any person 
who hindered Nilakantha Devar from utilising the 
irrigation water for his land would be subjected to 

cash penalty. The Assembly of Punganur granted 


the land donated in 1014. In 1014, the Malur 
Assembly agreed to pay the revenue due from a 
piece of land donated to the templeand ordained the 
priest that he could raise any crop in the said land, 
but should not fail to render the services stipulated 
to be rendered from the income from the land. The 
Assembly members of Malur donated 50170127010 
atemple and agreed to cultivate theland themselves 
and supply paddy raised in the land to the temple | 
by measuring it in Marakkal in 1007. Many more 
such regulations are discussed in the paper. 


13. Gaddemane Inscription : A Fresh 
View 
Tirumale Srirangachar 


The much discussed Gaddemane inscription 
from Sagar tq is assigned to the 7th century A.D. 
Efforts were made to identify Shiladitya mentioned 
init with Harsha Vardhana or a Chalukya prince or ' 
a Vallabhi prince etc., It is also attempted to 
identify the war mentioned therein with the Harsha 1 
-Pulikeshin struggle. In fact it records the death of 
one Pettani Satyanka, ೩ feudatory over a widearca 
in Banavasi province, who tried to stop a war 
between his own subjects, the Bedars and the 
people of the hilly terrain and died in his effort. ' 
The herostone was installed by some one close to ' 
him. The record does not speak of any major ; 
event as made out by many scholars, and its only ' 
value is linguistic, social and cultural and not ' 
political. | 


ಇತಿಹಾಸ ದರ್ಶನ ' 


14. The Style and Technical Terms of 
Dakshinatya Temples 


MN. Prabhakar 


By quoting from Agamic texts like Aparajita 
Priccha, Samarangana Sutradhara, Kamikagama, 
Kashyapa Shilpa, Padma Samhita, 
Samurtharchanadhikara, Vimanarachana Kalpa, 
Mayamataetc., it is attempted to identify various 
members of the Southern temples by comparing 


various technical terms used by them and grouping 


| 


: 


A 


them as per the description given in the works. 
Ajitagama and Vimananarachana Kalpa have 
identical approach. Mayamata and Kamikagama 
agree with each other, but the latter is very brief 
in its delineations. In Kashyapa Shilpa and 
Suprabhedagama the entabulature is defined. From 
the point of view of shaping of members in a 
structure, Ajitagama, Vimanarachanakalpa and 
Kashyapa Shilpa are important. But when the 
question of the embellishment arises, Manasara 
and Mayamata appear to be worth emulating. 


15. The Role of Architectonics in the 
Construction of Entablature 
("Prastara') 


C.S. Aparana 


Prastara is the third part in the shadvarga 
temples and is above the wall. Mancha, kapota, 
prachchadana, gopana, vitana, valabhi, 
mattavarana and lupa are synonyms of prastara 
according to Manasara. There are two varicties of 
parts that can be used in constructing the prastara. 
Butthe simple variety is adapted in the temples and 
it consists of uttara, vajana, valabhi, kapota, 
alinga, anatarita and 77011. 


The way of constructing the prastara is 
narratedin Manasara. Kapota isthe most projected 
part in Prastara. Regarding its decoration, 


' Suprabhedagama says that the row of 1010505 


ಇತಿಹಾಸ ದರ್ಶನ 


should be engraved above vajana. Other texts speak 
the valabhi decorated with swans etc., which is 
called as hamsamala or bhutamala, depending 
upon their decoration. Kapota should be decorated 
with nasis which is noted as kapotanasi/ 
kshudranasi. The inner cavity of the kapotanasiis 
called as gadha or nimna or Kukshi, the patti 
around thisis paitika; and its top shikhais decorated 
with lion faceand hencecalled as simhashikha. The 
parts above the kapota are decorated with 
pratimukha lions, vyala etc. which many times is 
noted as vyalavari by the scholars. 


Though there is aclue that many varieties can 
be worked out in prastara, according to texts, 1 
could find no such different varieties in the extant 
temples. 


If we compare the textual prescriptions with 
the actual temples, we find that the sculptors know 
about the function of the prastara in the temple 
structure since early times. They have constructed 
it accoring to texts though they decorated them as 
they wished. 


16. TwoHoysala Panchalinga Temples: 
An Analysis 


Dr. D.V. Devaraj 


According to an estimate thereare 170 Hoysala 
temples in the present eight districts which are of 
the Hoysala core country. Of these 88 are Shaiva 
temples. Thereare two Panchalingatemples, onc at 
Govindanahalli on the banks of the Hemavati and 
another at Somnathapur on the banks of the Cauvery. 
The Govindanahalli temple is a fine example of 
Hoysala art, with its garbhagrihas of uniform size, 
and its master- sculptor was Mallitamma who was 
alsothe artiste that had wrought many sculptures at 
Somnathpur and Nuggchalli. But the Somnathpur 
temple has no decorative figures on its outer walls- 
unlike the other whose wallsare highly embellished. 
The Somnathpur temple is not embellished perhaps 
because the other huge temple there, of Keshava 
has all the embellishments with all gods and 
goddesses in various manifestations and also in 


ವರೀ 


association with various puranic episodes. They 
perhaps also wanted to contrast between a simple 
ang embellished temple. But the Govindanahally 
temple has the Panchayatana pantheon engravedin 
all its glory on its walls. 


17. Two XKeladi-Ikkeri-Bidanur 
Temples of Unusual Style and Some 
Images 


Dr. A. Sundara 


Temples with some peculiar features of the 
Keladi times are examined here. A Virabhadra 
temple at Lakkavallinear the Kuvempu University 
Campus has a square garbhagriha, an open 
manchabandha type adisthana in its front, walls 
free from embellishment, slightly slanting roof, 
floral bodiges in between the roof and corners, a 
chitrapatta between them and three-petalled 
anguaras. The temple has no shikhara. These and 
other details make ita temple not so common in the 
style. It apppears to be the early part of the 18th 
century. | 


In Sagar taluk, at Genasinakuni, there is an 
ordinary small temple butits layoutand shikaraare 
different from other temples of the style. There isa 
square platform with steps at the front and the 
garbhagriha is at the centre of the platform with a 
peculiar shikhara. On every side of the platform 
there are 17 uniform pillars on which stand the 
roof. Inside the garbhagriha there is a square 
pillared mandapa. The temple has clear impact of 
the Adilshahi style, as observed by the author 
elsewhere. There was a first stage of this influence 
in the temples at Kavaledurga and Nagar, and this 
is a second stage with new features added. 


There are three erotic stone sculptures at 
Ittigehalli (Shimoga 10), Ulavi (Sorab tq) and 
(Sangala, Sagar tq). The naked male figure has his 
penis in erected position held in his two hands. The 


woman in the nude has her vegina broadened by her 


hands. The figures ortherwise are depicted as of 
persons with social standing. In Sangala the nude 
male is trying to work up his privy member by his 


೨೭೦ 


hand. These figures, not attached to any structure 
were perhaps created to worship them for fertility 
purpose, and they may be symbolic of invoking the 


fertility of the soil. 


18. The Arachaeological Remains in 
Basavana Bagewadi Taluk: A 
Report | 


V.S. Badiger 


The present Basavana 34801161 taluk was ೩ 
part of Tardawadi - 1000 of antiquity. Hipparagi, 
and Kolhar on the banks of the Krishna, are sites of 
paleo and middle-paleolithic age. Ingaleshwaris a 
microlithic site. Ingaleshwar, Kolhar, Chimmalagi, 
Waddawadige and Hebbal are proto-historic sites. 
In the 27 villages of the taluk, 84 inscriptions have 
been found, of which two are unpublished. They all 
throw light on dynasties from the Rashtrakutas to 
the Yadavas. Ingaleshwar, Managoli and 
Salavadige were Jainacentres. Muttagi, Ingaleshwar 
and Managoli were Shaiva centres. Huvina 
Hipparagi, Bagewadi, Managoli, Ingaleshwar and 


Kolhar were Vaishnava centres. There were guilds 


of traders, weavers, betel sellers, etc in this region. 
The survey conducted here pertains to microlithic 
sites. Proto-historic and medieval centres and also 
temples and images. The finds have been discussed 
in the article. 


19. Some Rashtrakuta Temples and 
Sculptures Seen in Dharwad 
District 


Dr. R. M. Shadaksharayya 


Importantdiscoveries weremade by theK.R.]. 
in 1993 by its explorations in Dharwad dt. An 8th 
century two-armed Ganesha witha fully-blossomed 
lotus in hand was located at Itagi in Dharwad dt. A 
Mahishamardini icon from the same place has a 
kiritamukuta with a lotus ೩1115 tip. Another icon of 
the same goddess of the eight century is found at 
Hale Ritti with the sura whoisshownlike Apasmara 
in a Shivalinga, resembling the one found at 
Gudimallam (A. P.). A very old image of Vishnu of 


ಇತಿಹಾಸ ದರ್ಶನ 


about 4th or Sth century is found at Abbalur, and it 
can beof Banavasi Kadamba times. Two Tirthankara 
images of the 901 and 10th centuries respectively 
were located at Devagiri, Haveri tq. 


Many Gosasa pillars were foundat Devihosur 
(6), Devagiri (8) and Haleritti (2) in Haveri tq and 
at Sudambi (3) in Byadagi tq, at Hulihali (12) and 
Hiremaganur (9) in Ranebennur tq etc. Three 
upublished inscriptions have also been foundamidst 
them. Similar pillars called kamba or mente, 4 1/2 
to 5 feet in height with engravings of kalasha, 
plough and also with Panchatantra episodes have 
been found. Most of them are of Rashtrakuta 
features and are found at Hanumanahalli, 
Shirugumbi, Gudageri, Devagiri, Haleritti, 
Hiremaganur etc. 


Many herostones of the 8th to 10th century 
have been found in this area, in place like Devihosur, 
Aralikatti, Hulihalli, Masanagi, Kittur (Haveri tq) 
Sidenur etc. some with peculiar sculptures. Five 
notable new inscriptions have also been located at 
Chikkerur, Devihosur (3) and one of them is of the 
days of Amoghavarsha I. 


20. Mysore Fort and City 
K.S. Subrahmanyam 


The Fort at Mysore was earlier built of earth 
mixed with brick bats. In 1574 ChamarajaIV gave 
ashape to the fortand founded the Trinayaneshwara 
temples in the Palace Complex for aLingafound in 


the Chola tank. Ranadhira Kantheerava. 


strengthened and expanded the fort. 1642-43, 
together with the fort, the palace was also expanded. 
Jantada, Sammukhada, Saundaryavilasa and 
Namateertha Thottis were added. The Fort then 
measured 1450 feet in length and 1300 feet in 
breadth. The Trinayaneshwara was brougt inside 
the fort when the fort was expanded. The fortcame 
to have 12 bastions of which 10 had guns mounted. 
A pleasure garden and tank were created near the 
Trinayaneshwara. Water was brought through 
aqueducts from the numerous tanks into the fort. 


. ಇತಿಹಾಸ ದರ್ಶನ 


The Devambudhi named by Kanthiravais identified 
with Doddakere. 


Later Tipu destroyed the Mysore fortand also 
the Devaraya tank, so that British could not occupy 
and entrench themselves in the fort. 


Later the Fort was rebuilton its old foundation 
by Krishnaraja Wodeyar 111, From the northern 
gate to the southern was the main street with shops 
selling flowers and perfumes. There were about, 
3,000 houses, big and small inside the fort. There 
was agrahara and many scholars and asthana 
vidwans lived there. The fire of 1897 and plague of 
1898 changed the whole complex. The palace, 
devastated by fire, was rebuilt and the Gombetotti 
portion was newly added to the existing old lay-out. 
When plague broke out again in 1905, people 
inside the fort were asked to vacate their houses 
permanently, and all old houses were demolished 
in 1911-12. The paper also speaks of changes seen 
in the city in its bazars and extensions. 


21. Jinalayas in Tumkur Dist. 
Tumkur Sunanda 


The Jinalayas seen in the Tumkur districtarea 
are mostly of Chola and Hoysala times. At ೮001, 
described as Southern Ayyavole, there is the 
Shanthinatha of the 13th century. Mandaragiri or 
Basadibetta has four Jinalayas (of Parshwa, Ajita, 
Brahmadeva etc.) and they were built by Hoysala 
Narasimha's commander Ishwara during the 12th 
century. Irungola Cholas queens Obbanabbe and 
Chandravve embraced Jainism and caused the 
building of Parshwanatha Jinalaya at their capital 
Nidugal. To the north of this town there isa Bahubali 
image and two dilpidated bastis. At Hachchana in 
Tiptur taluk, 17070 15 a Jinalaya built by Mariyane 
Dandanayaka, Minister of Ballala 1. At Bidare 
there is a Mallinatha basti, at Tavinakere the 
Chandranatha, at Kuppangi the Parshwanatha 
(1180, ascribed to ೦೧೦ Kesari Shetty), the 
Parshwanatha at Mayasandra, the Shantinatha at 
Kandikere, a composite basti at Kattigere of the 


೨೭೧ 


days of Vishnuvardhana and one more basti at 

Shitghal. Jainism appears to have been popular in 

the region in Hoysala times. 

22. Some Burnt Earthern Images from 
Sannati 


H.T. Talavar 


At the excavations conducted at Sannati 
many earthern figurines were unearthed, and they 
are of men, women and animals. One head of a man 
has broad face, broad eyes, thick lips and snub nose. 
A woman's broken figure has smiling features, 
broad eyes and thick lips. The Yaksha figures has 
aunique makuta, karnakundalas, upavitaand other 
decoration and waist band has peculiar knots. There 
is one figure of aman beating the flatdrum (halage). 
A decorated horse, a fat bullock, elephant, deer 
with its head tumed backwards, and a horned 
buffalo-head are figures found. Most of these are 
hollow figures like those found at Wadgaon- 
Madhavpur and throw much light on.the art of 
Shatavahana times. 


23. A Unique Shivalinga 
Dr. S. ಓ. Koppa 


Kudala in Sholapur tq of Maharashtra is the 
place of confluence of the Sina and the Bhima and 
has a famous Sangameshwara temple of the 12th 
century. To its east is another dilapidated temple 
near which a huge Linga was unearthed. At the 
lowest part of it, there is a row of eight human 
faces engraved. Above itare fourrowsof 40 Lingas 
each. Totally there are 165 faces and 160 Lingas. 
This wonderful Lingarequires to be studied further. 


24. Mortar Figures of Europeansinthe 
Inner Matha- Temple at 
Nayakanahatti 

| Z. Mohammed Zafrullah 


Nayakanahatti, 22 km from Chitradurga was 
the headquarter of a Palegar 1111 the region's merger 
with Chitradurga, and the place has attained sanctity 


೨೭೨ 


due to the stay of a Saint Tipperudraswamy whose 


memorials, inner Matha, temple and outer Matha 
are 18th century works in Indo-Sarasenic style with ' 
the outer Matha having a dome. To the eastern side 


of the temple there is an entrance tower of Pandya 
style, 40 feet in height with many puranic themes 
wrought on it in mortar. 


In the first tier of the tower and inside many ' 
sculptures of Europeans are seen wearing hats and ' 


coats andalso having their hair dressed in European 
stlye. One of the figures with hat is driving ೩ cart; 


ಹ್‌ 


another, a boy with a hat and a woman, ೩೦ ridinga ' 


palanquin being carried by local persons; a third 
European is riding acamel, and there is an Indian 
orchestra welcoming these; and on theleft side wall 
of the tower is an orchestra with European 
instruments being played by Europeans etc. There 
are ten soldiers with guns in hand in European 
dress, marching. There are also scenes of Europeans 
engaged in hunting, and in one motif an European 


man 15 seen being surrounded by local women, and | 


the man is pulling the hands of these women. The 
sculptures may be depicting the French, and they 
give an idea of how local men were adoring them 
and trying to please them. 


25. Wood Carvingsin Uttara Kannada: 
A Note 


Dr. G. K. Bhatsuri 


The Gudikars of Uttara Kannada arerenowned 
for their work in sandalwood and flower garlands 
and head decorations made of pith. Their work of 
olden times is seen in the temple chariots, found at 
Dhareshwara, Banavasi, Rama Mandir of Banavasi 
etc. and also on the pillars of the Rameshwara at 
Doodhagali in Jodia tq which contains Dashavatara 
and Kamasutra themes. The ceiling of the Mahalasa 
Narayani at Kumta has fine wood carvings. There 
are 16 wooden images at Toodalave near 
Murdeshwar. They include Netrani Jatka, his 
consorts, Kudure Veerappa etc. Mastimane has 30 
images. The wonderful image of Kinnari in the 
Kamataka University Museum is from Ounshalli, 


ಇತಿಹಾಸ ದರ್ಶನ 


Honnavar tq and is of 16th or 17th Century. The 
Goddess Marikamba at Sirsi is a fine example of 
village deity image in wood which are numerous 
elsewhere. The local elements are artistically blend 
with textual injuctions in the wood works of the 
district. 


26. The Panchantantra Episode in 
` Balliganve Sculptures 


Dr. Channabasappa Patil 


Three Panchatantra episodes were identified 

by Dr. MH. Krishna and two more by Dr. 
M.Sheshadri from the sculpture atthe Tripurantaka 
temple of Balliganve. Some more episodes from 
Durgasimha's Kannada Panchatantra (originally 
of Vasubhaga in Sanskrit) are identified here viz., 
a hunter killing an elephant and a python, and the 
python killing the hunter before its death, and a fox 
feeling happy over the three dead animals being 
available for its food, and first biting the leather 
string of the bow in the hands of the hunter and 
getting killed by an arrow charging from the bow. 
Half-a-dozen sculptures help narrate the story. 
Another story is that of a brahmin protecting a crab 
in his water container while on pilgrimage and he 
being killed by a serpent (while he was taking rest 
under a tree) at the instance of a crow,and the crab 
in turn wresting the crow's neck and forcing it to 
request the snake to suck the poison ithad injected 
in the brahmin's body and to revive him. Third 
episode is from Vishnusharma's version of a story 
of a thief and Brahmarakshasa going together to a 
brahmin's place, the former to steel cows and the 
latter to make a meal of the brahmin. Argument 
ensuing between the two alerts the sleeping brahmin 
who wards off the trouble that he was to face. 


27. Weapons in Ancient India 
- Dr. Radha Krishnamurihy 


Dhanurvidya which was popular has 
regulations laying down for the making of the bow, 
its strings, the arrows and how the arrow-heads 

 wereto be shaped including the material to be used 
for each item and proper processes of producing 


“ಇತಿಹಾಸ ದರ್ಶನ 


them. The varicties in arrows are also spoken of. It 
is also laid’ down that postures an archer should 
take and how the arrow has to be handled. Five 
types of mushtis - pathaaka, vajra, simhakarnika, 
matsori and kakatundi ೩/೦ mentioned in fist fight. 
Swords, discs, daggers, spikes, clubs ofa variety of 
shapes and uses, material to be used for forging 
them and processes of production are also described. 
Every weapon had a patron deity. The weapons 
were also worshipped. All Gods and Goddesses are 
associated with certain exclusive weapons, and ೩ 
student of iconography has to be familiar with these 
weapons. 


28. Drawings on Palm Leaves 
V.T.S. Rao 


Though palm leaves were used for writing, 
and there ೩7೦ many varicties of palms, whoseleaves 
could be used. But only two varieties, palmyra and 
talipot can be used for drawing. The iron bodkin 
was used to engrave the outline of a drawing and 
locally available black suit mixed with oil were 
applied to the surface-of drawing over which brush 
work was done in colour. Sukshamashiva under 
Adityasena, Rajalipika Mahidhara, Sovarniya 
patronised by Chalukya Vikrama VI, were some of 
the famous artists known from plam leaf MSs. The 
MSs of the PalaCourtin Bengal have wonderful art 
works atthe centre of each leaf found in their works 
like Prajnyaparimita, Granthavyuha, Sadhanamala 
etc. The last three are of the days of Mahipala. Even 
letters are filled with gold powder in works like 
Kalpasutra etc. By simple colours and firm lines 
illustrations are drawn in Vasantavilasa, 
Balagopalastuti, Salibhadracharita tc. Here faces 
are shown in three dimensions. 


The Jain Matha at Moodabidre have Dhavala 
MSs with drawings in red, blue, white, yellow and 
black, and the colours were had from flora or earth 
(dhatu). The simple nude figures of Tirthankaras 
are drawn, flanked by decorated Budha and 
Nagaraja, wielding chauries. Bahubali, 
Parshwantha, Mahamanasi, Ajita Yaksha arc some 
of the wonderful drawings here, but the artists 


೨೭೩ 


remain anonymous. They are works of Hoysala 
times. They have influenced later Vijayanagara art. 


29. The Measuring Rod of Hoysala 
Times: A Note on Inscription 


Dr.T. Dayananda Patel 


The land measures of Hoysala times were 
called as kambha, nivartana, mattar etc. The sowing 
capacity was also used to measure land. In a record 
from Ramanathapura in Arkalgud tq (EC VIII, Ak. 
46) in the Someshwar temple of the place while 
speaking of a grant of a flower garden, makes a 
mention of a measuring rod of 16 mettus, ೩ mettu 
being human foot length. It was 158 squares in the 
said rod (yardstick), and was 45 rods in length and 
34 measures in breadth, and the same records says 
that the land measured 95 kambas. 


30. Border Stones 
Vithal D. Potdar 


The measuring units like kalu or pada (human 
foot), genu (cubit) and maru (four hastas) are 
mentioned in records and also measuring rods 
(kolu)- one with 18 cubits or four hastas etc. Rods 
were named after places too like Navilugunda 
Kolu, Benkalvanakolu etc. 


. The border stones were called ellegallu (as in 
a record of 1536). Similar was the term gadiya 
kallu. There were border stones called chakragallu 
having ೩6150 engraved ೦೧ it, shankha-chakragallu, 
and both these for stones demaracting lands granted 
` to Vaishnava temples. The Vamanamudreya Kallu 
had ೩ young man with an umbrella and kamandala 
in his hands engraved on it. Lingakallu and 
Lingamudreyakallu are also mentioned during the 
Kalyana Chalukya times. A grant to the Gokarna 
Mahabaleshwara also speaks of the latter in 1550. 
Such stones have a Shivalinga engraved on them. 
A grant by Vishnuvardhana to a Mallikarjuna 
temples speaks of Nandikallu, and a Vijayanagara 
record of 1534, speaks of both Lingamudreya Kallu 
and Nandikallu. Similarly Basavamudrekallu and 
also Basavantakallu are mentioned in 1450. In 


೨೭೪ 


1497 Trishuladakallu is mentioned. (There isalso 
reference to Mukkode Kallu in Jaina grants- 
Ed). 


31. Scientific Analysis of "'Yoga' as Seen 
in Magala Record 


Harihara Srinivas Rao. 


The paper refers to the shloka describing the | 
mahajanas of Magala agrahara as well-versed in 
yama, niyama, aasana, pranaayama, pratyahara, | 
dhyana, dharana and samadhi and tries to interpret 
these terms in the context of Patanjali's 7080310. 
The record in question is of 1209. 

| 
| 


32. New Light on Jainism under the 
Gangas 


Dr. N.S. Rangaraju. 


The Jinalayas of the Ganga times were cave 
shrines, brick structures and stone structures. To 
the first group belong the monuments at Nandi and 
Tippur in Mandya dt. In the third group are the 
monuments at Shravanabelagola. Of the second 
group, the brick basadi excavated at Talakadu is 
very important. This structure is 26 mt in length 
and 21 mtr in breadth. The portion of the 
garbhagriha has three cells. The central 
garbhagriha has a pedestal, and the Parshwanatha 
image found outside fits well with socket in the 
pedestal. The image found outside is 1.25 mtr in 
height. The Madikeri plates speak of Srivijaya 
Jinalaya of Talakadu, and it must be with reference 
to this. 


33. The Bankapur Kadambas & 
Varunashiva Pandita 


Dr. Channaka Pawate 


Dr. B.R. Gopaladded anew Kadamba branch 
called the Bankapur Kadambas in his book The 
Minor Dynasties of South India. In fact Bankapur 
was in the territory of the Hanagal Kadambas. It 1 
was the headquarters of Indra of the Rashtrakutas ' 
and there is an Indreshwar temple there. He also 


| 
| 
| 
| 
| 
i 
| 


ಇತಿಹಾಸ ದರ್ಶನ 


founded there Indeshwarapura. There is no evidence ' 


to show Bankapura was the headquarters of 
Kadamba family. One Varunashiva Pandita is 
described in 1045 as ‘Kadambanvaya 
Samuddharana’: ‘One who lifted the Kadamba 
family up’. But this can be either the Kadambas of 
Goa or Hanagal, but not of Bankapur where 
there were none. 


34. The Founder of Vijayanagara 
Empire was Kashivilasa 
Kriyashakti, not Vidyaranya 


Shantarasa 


Itis seen that when Vijayanagara was founded 
in 1336 great ascetic Vidyaranya was not in 
Karnataka, He was in Kashi at that time, and was 
also not the then head of the Sringeri Matha. 
Dr. P.B. Desai and Dr. B.A. Saletore have clearly 
pointed out that Harihara received no help from 
Vidyaranya. No doubt the capital was also called 
Vidyanagara, and it is argued that it is so named 
after the great sage. But this term Vidyanagara is 
used only after 1351. 


There was Rayarajaguru Kashivilasa 
Kriyashakti Deva mentioned in many records and 
Dr. Saletore has pointed that this Kalamukha 
ascetic was the family guru of Harihara brothers. 
There are many records speaking of this teacher. In 
Madhura Vijayam, Gangadeviremembers him with 
devotion and she does not speak of Vidyaranya. 
Some have identified Kriyashakti with Vidyaranya. 
This is not justifiable. Dr. A.Venkatasubbayya has 
rejected this. 


35, Historical Analysis of Kangumatha 
of Dakshina Kannada 
Dr. K.G. Vasantha Madhava 


At Adiudupi (near Udupi) there is a stone 
structure called Kangu Matha where Acharya 
Madhwareceived his early education. Itisalso said 
that he installed the Krishnaimage he brought from 

‘ Dwaraka here . Another version holds that the 


“ಇತಿಹಾಸ ದರ್ಶನ 


Matha was founded by brahmins coming from the 
above the ghats who were well versed in raising 
betelnut palm (kangu). So the name Kangu Matha. 
There are four stone inscriptions here of Vijayanara 
times. The first one dated 1397 speaks of a grant to 
Trailokyabhushana Teertha for helping him 
continue the worshipof SriNaryanaand Ramadeva 
in the Matha. The lands granted were cultivated by 
brahmins, Nayada and some low caste people. A 
record of slightly later date (between 1386 and 90) 
speaks of worship of Ramadeva in the Matha. At 
Kodavur Adivasa, Rama was being worshipped, 
the record says. Both the records are of the days of 
Hariharallof Vijayanagara. The third record speaks 
of Jityendra Teerthaof the Matha which was granted 
some income from land for the worship of the 
above mentioned Gods and also Gopinatha. This is 
of 1413 of the days of Emperor Devarayal. The 
fourth of 1441 speaks of Punyakeerti Shripada, as 
upholder of Vaishnava Siddhanta, and a grant was 
made from income from land granted in the days of 
Emperor Devaraya II. All the grants are in the form 
of rent from lands. The Matha was a Vaishnava 
centre. The Matha has no garbhagrihanor sacrificial 
stone (balikallu). The grants point out that absentee 
landlordism was emerging in the district. 


36. Koppalu Matha and the Royal 
Tombs of Bidanur 


B.S. Rama Bhatta 


For 125 years Bidanur was the capital of 
Keladi Kingdom from about 1638. There are two 
Koppalu Mathas in Bidanur. One is in front of the 
fort in a garden where there are two Shiva temples, 
and on the wall of one of them images of a royal 
couple are engraved. Another Koppalu Mathais on 
the Kollur Road from Bindanur. There are only 
remains of the Matha including ponds. Behind this, 
onan elevated place there are 10tombs (gadduges). 
In front of each of these, the image of the deceased 
is engraved; There are tombs of Shivappa Nayaka 
(1661) and his two queens, of Venkatappa I (1662) 
and his queen and Bhadrappa (1664) and his two 


೨೭೫ 


queens. The qucens appear to have performed sali. 
But Somasekhara's queen Channammaji did not 
perform sati, and she stopped the custom. Butother 
tombs here are of Channammaji (1698), Basavappa 
1(1715), Somashekhara II (1740), the step-mother 
of the last named called Channammaji, Virabhadra 
(son of Basavappa I) and Channabasava Nayaka 
(1758). Basavappa II was buried behind the Bidanur 
fort in Dambala Matha. His tombis within aprivate 
land, now in ruined state. Virbhadra's tomb is at 
Kondalur near Kavaledurga. Virammaji, the last 
queen was buried at Nargund. 


The sculptures near the tombs deserve careful 
study. There are kalashas engraved below each 
tomb which vary in number. These tombs, which 
were forgotten, have been now brought to light, but 
are in totally ruined condition. They have no 
protection andthe tomb of Basavappallhas vanished 
totally and this is a tragic fact. 


37. The Tomb of Keladi Veerammaji 
at Ujini 
Dr. 6. ಗ. Nagabhushana 


Dr. K.N. Chitnis has said that Keladi 
Veerammaji and her adopted son Somashekhara 
Nayaka 111 were released by the Maratha army (as 
the Keladi queen was held inconfinement by Haider 
Ali at Madhugiri after his conquest of Keladi 
Kingdom) and when they were being taken to 
Pune, the Queen died on the way and the adopted 
son was given shelter at Nargund. The Shivatattva 
Ratnakara says that the queen died at Ujini. The 
Maratha army of Peshwa Madhavrao had come to 
her rescue as the Marathas and Keladi were in 
friendly terms. The tomb of the queen has been 
discovered at Ujini in Bellary dt in front of the 
Marulasiddheshwara temple. Thereis asclpture on 
a pillar, five feet tall, and there is the sculpture of 
Nandi, two human relief figures (perhaps the queen 
and her husband) and also of sun, moon and Shiva. 
There is an inscription which is mostly damaged 
and has letters like '(೧೩) yaka’ and ‘Basavappa’. 


೨೭೬ 


` Somashekhara I (1663-72) but Mysore sources are 


38. Mysore Rulers in Keladi History 
J.V. Kallapur 


The tussle between Keladiand Mysore started 
in the days of Venkatappa I (1592-1629) whose 
contemporaries in Mysore were Raja Wodeyalang 
Chamaraja VI. The excuse of helping the Tarikere 
ruler started the rivalry. But Mysore rulers do not 
claim to have defeated Keladi. Later Veerabhadra ' 
Nayaka joined hands with Bijapur army which had 
defeated him, and marched on Srirangapattana 
with Ranadullah Khan, but Randhira Kanthiravaof 
Mysore repulsed the Bijapur army (1638). Repuslion 
of Shivappa Nayaka who attacked Srirangapattana 
in 1660 by the Mysore army using ‘black magic’, 
and his subsequent death at his capitalis mentioned 
in Keladi sources. But Shivappa had secured Belur 
and Sakrepatna and installed the displaced 
Vijayanagar ruler Srirangaraya III (who had been 
thrown out from his capital Vellore). Venkatappa Il 
had stationed an army on the borders of 
Srirangaraya's territory to check the onslaughts of 
Mysore. Bhadrappa conquered Hebbal, Konanur, 
Chikkanayakanahalli and Honnavalli. The Keladi 
sources also claim to have conquered Chikkodu, 
Belagodu, Kanatur, Abbina and Belur in days of 


silent about this. A record of Keladi Channammaji 
is found in Srirangapattana which speaks of victory 
of Keladi army and their killing of an elephant 
belonging to Mysore. The victory could be of 1678. 
But literary sources of both the sides make claims 
and counter-claims of humiliation of their enemies 
and conquestof bordering places like Banavara etc. 
Basavappa I, who was contemporary of 
Chikkadevaraya and Kanthirava Narasaraja 11, 
claims to have conquered Arkalgud from Mysore 
and when the Malayalis conquered Chandragini 
with the help of Mysore, he reconquered it and also 
Vasudhara from Mysore. Somashekhara 11 helped 
Tayarkhan (Tahir Khan) to secure Sira, when the 
Mysorearmy had come to help Mirza Adam against 
Tahir Khan. Then they sent their commander ' 
Lingappa with Sadulla Khan with whom Mysore 


ce ici he ccc cs ಟಟ a a Sadi Cia 4. 


ಇತಿಹಾಸ ದರ್ಶನ | 


rulerscame 10 ೧175. These eventsarenotmentioncd 
in Mysore sources. Haider's conquest of Keladi 
territory in 1763 in notable event in the days of 
Krishnaraja Wadeyar 11. 


39. Olokhoira and Alvakheda: A 
Discussion 


0. Ganapayya Bhat 


Referring to the place ‘Olokhoira' mentioned 

by Ptolemy, many scholars have said that the place 
15 to be identified with Alvakheda, and the Alupas 
ruled from the 2nd century A.D. But Ptolemy calls 
Olokhoira as a town full of pirates in the interior 
and notas a kingdom. He also speaks of Musopalli, 
a capital of pirates’ kingdom and calls it as more 
important than Olokhoira. It is not possible to 
identify Musopalli with any place in Tulunadu. The 
first reference of one Pashupati of ‘Alapagana' in 
Halmidi record and regular rule of the Alupas from 
the seventh century A.D. alone are vouched by 
inscriptions. The Sangam literature speaks of one 
Nannan having defeated the Koshars of Tulunadu, 
and even here Alupas are not spoken of. The name 
Alvakheda is found only from eighth century and 
not earlier. Thus Alvakheda was not the name of 
Tulunadu before the eighth century and Alupas did 
not rule in the region in the days of Ptolemy. 
Olokhoira cannot be identified as Alvakheda. 


40. Place of ‘Dadigavali' in Karnataka 
History 


P.V. Krishnamurthy 


Chola Rajaraja claims to have conquered 
among other regions Dadigavadi in Karnataka. 
Fleet opined that Dadigavadi or Tadigaipadi 
extended over the taluks of K.R. Pet, Mandya, 
Nagamangala, Srirangapattana and Malavalli, and 
later felt thatthe border could be slightly northwards 
too. Based on a reference in Pallava record from 
Mulbagal tq. T.V. Mahalingam felt that 
"Dadiyangalu' mentioned in itcould be Kannadigas. 

. Of the two Bana branches, one in Karnataka was 


“ಇತಿಹಾಸ ದರ್ಶನ 


ruling over Dadigavali. Rashtrakuta Krishna 111 
claims to be ruling over Dadigavali, and a tenth 
century record from Varuna (Mysore dt) speaks a 
hero from Dadigawadi. Koppa in Mandya dt. is 
also spoken of as in Dadigawadi. The Chola times, 
areas in Magadi, Nelamangala (Manne) etc. were 
also in Dadigawadi and Ganganadu-6000 was a 
part of this province. Thus much of South-East 
Karnataka formed part of Dadigawadi and the 
successors Konganivarma Madhava were earlier 
Pallava feaudatories in Dadigawadi and later they 
became free. The first Ganga ruler was thus called 
Dadiga after his territory. Thus even before the 
Gangas, the territory existed under the Banas and 
for this strategic territory there had been many 


wars. 
41, Hampi: A Note 
Prof K. V. Rajagopal. 


By 1200 A.D. Hemakuta was Virupaksha 
Kshetra. Poet Harihara must have lived there. 
Harihara does not appear to have seen the shifting 
of Pampa Virupaksha temple to the banks of the 
Tungabhadra, nor he calls Virupakshaas the consort 
of Pampa Devi. But Chandrashekhara Kavi in 14th 
century in his Pampasthana Varnanam describes 
the Virupaksha temple as seen now down in the 
town, to which place it appears to have brought 
when the capital city and agrahara eitc., were 
founded. Originally Virupaksha was on top of the 
Hemakuta hill. 


42. New Light on Hosangadi 
Ambrayya Matha 


Hosangadi, 36 km from Kundapur (now 
prominent as the Varahi Project tunnel is being 
executed) has many inscriptions, herostone, 
mastikals, stone pillars, remnants of palaces and 
also of temples mathas ctc., It was ruled by the 
Honncekambali family during the middle of the 14th 
century. They appear to be Jaina-Bantas having 


connection with Jaina rulers of 11011004. From 
1554, they were brought under Keladi supervision. 
Name of kings and queens of the family are seen in 
records in a series. Hosangadi was definitely their 
capital. But they were not Jainas, but Shaivas, and 
had adopted the succession through female line. 
There are no Jaina Mathas in their territory but 
Jangama Mathas and many Shiva temples. At 
Tombottu there is a Ganapathi temple and an 
inscription not deciphered. It is described as their 
original place. Many remains of their rule like all 
forts, and places like Devaragudde, Kushtappana 
Bagilu, Hulikallu Betta, Metkal Gudda, 
underground forts and tanks and other places are 
described. But the fort wall is crumbling and its 
stones are being pilfered, and the old fort may soon 
vanish. 


43. Irakalgad Fort 


Kallanagauda Tippanagauda Patil. 


Fifteen km to the north of Koppal in Raichur 
district is Irakal fort. The fort covers an area of five 
acres and fort walls are 40 to 60 feet in height. This 
is assigned to Vijayanagara times, built by Narasa 
Nayaka and handed over to one Mondagai 
Thimmappa Nayaka. Below this hilly fort there is 
a 40-acre tank. Inside the fort too there is stepped 
tank. Only remains of palace are seen, totally 
dilapidated and it 15 on an elevated place and inside 
there isan under-ground secrethallaccommodating 
200 people. To the northern sidethere isa magazine 
house, built by stone and strong mortar cover. On 
the eastern side are underground barns. In between 
the two is the armoury and treasure house below 
ground level. Near the remains of palace there isan 
image of Maruti. 


The village has Jaina images and they have 
inscription on their pedestal. There are many 
herostones near the fort and in the village, and there 
is Rayappa Desai's shrine with a herostone and the 
Desai family of the place worships the image. The 
Nizam's commander called Alamgir Mohammed is 
believed to have conquered the fort and there is a 
village called Alamgiri nearby. Shivaji after 


೨೭೮ 


conquering Gajendragad and Koppal, conquered 
this fort. In the village there is Basavanna shrines, 
Rudraswamy Matha, Durgambikashrineand many 


houses of Nayaka (Beda) family. 
44, Religious Changes in Kurugodu 


Y. Hanumanta Reddy 


| Kurugodu was the hq. of Balakunda - 300, 
ruled by a Sinda family, who were Veerashaivas. 


There are many temples here mostly Shaiva, and 


many of them are live, with service continuing in 


them. But the Ghanalingeshwara here was oncea 


basti as testified by an inscription to the left of the 
main entrance dated 1545 A.D. indicating grants in 
the days of Vijayanagara Emperor Sadashiva to 


Jinadeva. About 250 mtrs to the east of this, there ' 


isatotally ruined basti with only its foundation and 
nearby is a four-feet tall Tirthankara image in 
marble in open ground. The process of people 
accepting Shaivism due to the missionary zeal of 
the Shaivasand the Jainas finding it hard {o practice 
the severe principles of their religion and giving it 
up, is clearly visible here. 


45, TheSources for the Study of Hindu- 
Muslim Amity under Bijapur 
Rulers 


Dr. Krishna Kolhar Kulkarni 


The writer stresses the need to study Hindu- 
Muslim amity under the Adilshahis and details on 
contact between Hindu and Sufi saints. Hindu 
officers working under the Adilshahis - including 
Brahmins, Bedas and Kurubas, Pro-Muslim attitude 
of the rulers and its impact, Pro-Hindu attitude and 
reaction of the Muslims to it, rule of Ibrahim I] (a 
catholic ruler), the impact of Hindu sects like Natha 
Pantha, Ramadasi and Avadoota cults, the 
emergence of Dakhani language, reasons for 
conversion to Islam and what extent there were 
forcible conversions, destructions of Hindu 
religious centres, Hindu women taken into the 
Sultan's zanana and a variety of such topics. A list 
of printed sources, other sources including folk 


ಇತಿಹಾಸ ದರ್ಶನ 


dh 


literature, study of place names, oral tradition and 
archival material in Kannada, Marathi, Persian, 
Sanskrit and Dakhani are listed in the paper. 


46. Need for Protection of Keladi 


Antiquities and Cataloguing of 
Records 


Dr. Keladi Venkatesh Jois 


In this long article a list of monuments of 
Keladi dynasty like palaces, forts, tanks, tombs, 
mathas and other antiquities together with a 
description of their present condition is given and 


the need to protect them is stressed. Similarly 


sources like epigraphs, palm leaf materials, paper 
records found in variours archival repositories in 
India and abroad are indicated. The author has 
pointed out what all has been published, what 
requires tobe indexed and catalogued, what material 
requires to beexplored, copied or micro-filmed etc. 
It is a blue - print for the study of Keladi history and 
its culture. 


47. A Brahmadeya of Kalalae 
Nanjaraja, the Veerashaiva 
Dalavayi 


Prof M. Prasannakumar 


A brahmadeya was granted through the 
famous Kannambadi Plates (EC V, Kn. 117) by 
Karachuri Nanjaraja, the Dewan of Mysore in 
1741. It contains names of brahmin donees from 
Tamilnadu, Andhra and Karnataka. Peravadhani, 
Abhobala, Vengavadhani, etc appear to be from 
Tamilnadu. Konerishastri appears to bea Madhwa 
name from Karnataka. The donor has made no 
distinction between the three sects. Of the 120 
reccipients, 33 were Rigvedis, 80 Yajurvedis and 
seven Samavedis. Some strange names, not 
common now are seen such as Maheesura, Janneya, 
Tiruvalura, Vaishnava, Chaudibhatta, Muddukotam 
Bhatta, Janava etc. Professions are attached to 

. names like Daivajnya Gangadhara and Sitarama 


ಇತಿಹಾಸ ದರ್ಶನ 


Bhishak. According to abilities and temperament 
names were given such as Kavitarkika Simha, etc. 

The son did not develop father's proficiency in the 
subject. Thus, if father is Shastri, the son is either 
Dikshitor Shrauti. Somerare Gotras like Putimasha, 

Rephakashyapa and Sankrit are seen. The place 15 

mentioned as hosa agrahara to indicate that an old 

agrahara was revived and itis clear that the place 

had a network of canals and a number of temples. 

Even though at Lingayat, Nanjaraja was keen on 

getting suppot of the elite and thus continued the 

Mysore court's tradition of founding agraharas for 

brahmins. 


48, The Persian Ambassador and 
Dewan Purnayya 


Dr. S. K. Havanur 


In 1802, when Krishnaraja Wodeyar was 
ruling as a minor, Haji Daulat Khan, a Persian 
ambassador to the Government of India came on a 
visit to Srirangapattana, and met with sudden 
natural death. How to convince the British Govt 
that the death was a natural one became a matter of 
grave concern for Dewan Purnayya. He saw to it 
that the local Resident, and also the Resident and 
the ruler of Travancore wrote letters to Calcutta 
informing the Governor General thatit was a natural 
death. But the Governor General was fretting and 
fuming. 


The National Archives has interesting records 
over the matter. As per Muslim rites, in the name of 
the deceased man Muslims were fed. Holidays 
were also declared to mark the mourning. Services 
were held to express grief over the death in temples 
and 1,20,000 brahmins in Mysore and 
Srirangapattana region received as gift, items 
connected with religious rites. On the lastday of the 
1100771178 period, ೩ special durbar was held. The 
proclamation of the Governor General was read 
out. All this clearly shows how deep wasthe 
sense of subordination of the princely state to the 
British. 


೨೭೯ 


49. Paper Records of Mysore 


Wodeyars' Times 
Keladi Gunda Jois 


Some stray records pertaining to Mysore 
administration and princes are published here with 
original text in English such as (1) Jayachamaraja 
Wodeyar's letter to Sir Mirza Ismail in 1941, (2) 
Krishnaraja Wodeyar III's letter to Amil 
Timmapparajayya in Kavaledurga in 1824, (3) 
Governor-General C. Rajagopalachari's letter 10 
Sir Mirza Ismail in 1946, (4) Tamboo Chetty's 
letter to Sir Mirza Ismail in 1932, (5) Sir P.S. 
Shivaswamy Iyer's letter to Sir Mirza in 1941, 
(6) Sir MV's letter to his uncle in 1907, and 
(7) Sir MV's letter to Dewan V.P. Madhavarao. 
These letters throw light on vaiours developments 
in Mysore. 


50. Nanjaraja Samudra Agrahara (A 
Sociological Analysis) 


Dr. M.B. Rajamani 


Kalale Devarajaand Nanjaraja, the Dalavayis 
of Mysore were not only great heroes but were also 
highly generous men. The record speaks of gifts 
they made such as Brahmanda, Vishwachakra, 
golden elephant, horse and chariot, 1000 cows, 
kalpadhruma, kalpavalli, bullocks, pair of golden 
cows, land and tulabhara in gold. Thisisindicative 
of how wealthy they were and how they were 
considered as men of prestige due to the donations 
they made. 


In addition Nanjaraja also granted an 
agrahara to 120 brahmins of Kanvapuri by the 
permission of Krishnaraja WadeyarlIl. (Some details 
of the agrahara are already discussed in an earlier 
paper). Lands in 28 villages, in a majority of the 
villages all lands, were donated to the agrahara 
brahmins. The donees were great scholars and men 
of character. Together with lands, they were also 
provided with houses and household goods. This 
list of goods like bed stead, palanquins, carpets etc., 
give us an idea of the conditions of arich man's life 


೨೮೦ 


‘51. Role of Dance and Social Reform 


in those days. The record also presents us a picture 
not only of matterial life but social conditions an 

beliefs of 18th century Mysore. Brahmin scholars 
were expected to lead a life of character and also 
engage themselves in religious and academic 
pursuits. They were treated as the cream of the 
society. They strengthened the feudal structure of 


the times by supporting the ruling class. 


Movement an Analysis with 
Reference to Mysore State 


Dr. B. Leela 


After surveying the movement against the 
Devadasi system connected with temples, theauthor 
points outhow the ban imposed on their performance 
intemples (in Mysore in 1909) proved tobe adeath 
-knell to the traditional art of classical dance. She 
surveys the literary works on the subject and also 
discussses the contribution of individual arustes 
like Goharjan and Bangalore Nagarathnamma. They 
were artistes of rare and extra-ordinary talent. The 
traditional artappeared to totally vanish by the ban. 
To revive the tradition in Bharata Natya, it took 
almosta century afterwards. The Social Reformers, 
the author feels, while opposing the system were 
guided more by rational thinking or logic to the” 
neglect of aesthetic values and cultural importance 
of the art. 


52. Contribution of Karnataka to 
Music 


Dr. V.S. Sampathkumarachar | 
Vidyaranya (Sangitasara), Kallinatha who ' 


wrote commentray to Sangitaratnakara (of ' 


Sharngadeva) in Vijayanagar times, Pundarika 
Vithala of Satanur from Bangalore district who ' 
wrote works guiding the growth of Dhrupad school 
of Hindustani Music, saint poet Sripadaraja, his 
disciple Vyasateertha, Govinda Dikshita of ' 
Shimoga district who wrote Sangitha Sudha at 
Tanjore, his son Venkatamakhi who composed 
Chaturdandi Prakashika, Emperor Achutaraya of 


ಇತಿಹಾಸ ದರ್ಶನ 


a A RAT AT AN » ಮೇ ್‌ 


Nijayanagara who wrote Talakalavaridhi, 


Ashtavadhana Somanarya, Srirangaraja, Bhandaru 
Lakshmana, Nijaguna Shivayogi, Devannabhatta 


etc., wereauthorities from Kamataka whocomposed . 


texts laying guidelines for the growth of music. 


The Mysore rulers were great patrons of 
music, and Raja Wodeya (1578-1617), Kanthirava 
Narasaraja Wodeya and Chikka Devaraja Wodeya 
were accomplished musicians and great patrons of 


‘music and dance. Chikkadevaraya wrote 


Chikkadevaraya Saptapadi in imitation of Gita 
Govinda. That violin entered Mysore Court before 
its entry into the Court of Tanjore and Travancore 
is vouhed by a painting at Dariya Daulat palace of 
Tipu. Under Krishnaraja Wodeyar III Mysore 
‘became a great centre of music after Tanjore. 
Krishnaraja Wodeyar IV encouraged not only 
Kamatic music but also Hindustani and Western 
music, and his encouragement helped one 
Lakshminarasimhayya to adapt sexaphone to 
Karnatak music successfully. Mysore 
Vasudevacharya, T. Chaudayya, NN. 
Chennakeshavayya, R.S. Keshava Murthy and 
G.N. Subrahmanya (who evolved 24-stringed 
Gayatri veena) were among the luminaries who 
continued the tradition with glory. 


53. Pannya Lands of Coorg 
M.G. Nagaraja 


The term pannya is normally referred to as 
crown lands in in Coorg (Kodaug). Those lands 
were granted under the condition that the same 
should be surrendered whenever required by the 
Government. 


The inscriptional evidence seems to show the 
existence of Pannya lands from 9th Century at 
least. The then name seems 10 be Penne. It was a 
large farm, surrounded by moats used to be called 
as kadanga to demarcate boundaries and to protect 
it. The pannya fields are generally found in areas 
associated with temple forests ೦೯ kaimada 

' memorials to elders or a tank. 


These lands were cultivated by agricultural 


ಇತಿಹಾಸ ದರ್ಶನ 


serfs of lower class in the days of Haleri Kings and 
the same was the condition in the period of the 
Gangas, Kongalvas and Changalvas. We find about 
34 pannyas at present in Coorg at least by name. 
The purpose of maintenanccof Pannyalands wasto 
feed the army, the border security forces, and the 
palace servants and also to serve as aresting spot to 
the Haleri kings when they were on move. 


The paddy field race in rainy season, 
conducted as an annual festival and arranging of 
fair to the village deity near pannya lands and 
creation of the atmosphere of free mixing with the 
Dalits during the sports, fairs etc. were some of the 
outcomes from the maintenance of pannya lands. 
Its impact is seen even to-day. 


54, R. Gopalswamy Iyer Who 
Worked to Improve the Lot of 
Panchamas 


Dr. Suryanath Kamath 


Dewan Sheshadri Iyer had taken special steps 
to provide education to the Panchamas and provision 
had been made to start a separate school for the 
Panchamas if 25 pupils were available. M. 
Venkatakrishnayya and Yajaman Veerasangappa 
of Mysore and later Crown Prince Narashimharaja 
Wodeyar encouraged the cause of Panchama 
education. But to give a whole-hearted support to 
Government's programmes in the direction and 
further it, toiled R. Gopalaswamy Iyer (1878- 
1943) of Bangalore who urged the Government to 
start more schools and hostels and worked as a 
fatherly figure, full time, to help each and every 
pupil, encouraging their admisssion to schools, 
providing them with stationery and text books, 
dress, etc., and even securing jobs to those who 
successfully completed education. His 
recommendations for appointments were rarely 
rejected. He had a Ist Class rail pass to visit all 
places in Mysore State accompanied by his bicycle, 
andhe visited all hostels whether at Hassan, Tumkur, 
Channapatna or Mandya. He encouraged the 
Panchama boys not only to study well, but also to 


೨೮೧ 


participate in extra curricular activities like sports 
(he himself used to play volley ball with them), by 
personal contact and postal correspondence. 


His work among untouchables was unique 
and solid. He called them ‘the Sad’; he also worked 
for ‘the Bad’ (jail inmates) and ‘the Mad’ (the 
inmates of lunatic asylum; in his own words.) He 
was associated with Theosophical Society and was 
the Secretary of the Civic and Social Progress 
Association of Bangalore. 


55, Govindacharyaswamy Who 
Worked for Upliftment of Dalits 


Dr. JV. Gayatri 


M. Venkatakrishnayya, Tagadur 
Ramachandra Rao, ೫. Gopalswamy Iyer, M.N. Jois 
and Govindacharyaswamy (1856-1932) were men 
‘who worked for the upliftment of Dalits in Mysore. 
The Dalits, neglected and ill treated by the society, 
fellaneasy prey to Missionary propaganda. Tagadur 
RamachandraRao worked to counter the Missionary 
activity and launched the shuddhi (reconversion) 
programme. Govindacharyaswamy started the 
movementof stamping ‘Mudra',a Srivaishnavarite 
for shuddhi, and for the Panchamas by this method 
of ‘Mudradharana' he worked for their spiritualand 
social elevation. He was working as an Engineer in 
the P.W. Department and was a great scholar in 
Srivaishnavism and wrote many books, and was 
highly influenced by the Ramanuja's message for 
compassion towards the down-trodden. When the 
backward Kaniya Community agitated for the 
removal of their social disabilities under the 

leadership of Tagadur Ramachandra Rao from 
1925, Swamy actively helped him, and first major 
event of Mudra Dharana to the Kaniyas was held at 
Kiragundashandy when hundreds of Kaniyas were 
stamped with Mudra and there was inter-dining 
with them. The activity was continued in all taluks 
of Mysore and in 1926, the Kaniyas were taken to 
T. Narasipura Gunja Narsimha temple. After his 
death (by which time he had taken thousands of the 
socially disabled into the temples and worked for 


೨೮೨ 


their social elevation) in 1932, his grandson Prof. | 


Yaamunacharya continued the work. 


56. Early Years of Banking in Mysore 


Dt. (1894-1915) 
MB. Patil 
Following the example of Maharashtra (where 


agricultural banks were started soon after the famine ' 
of 1876-78), agricultural banks having the 
Companys Act of 1860 as the basis were started ' 
from 1894 in Mysore State. First Bank was founded ” 


at Palahalli near Srirangapattana in that year with 
17 members. Bank at Nanjangud (1897) had 53 
members. Srirangapattana and Saragur followed 


suit in 1899. By the Government's encouragement ' 
between 1894 and 99, the number of banks roseto 


59 with 5,000 members with total State aid of Rs. 
8 lakhs. In 1901, there were 64 such banks, but in 
the course of next 25 years (by 1917) they were all 
closed down. 


The first private commercial bank in the 
district was founded in Mysore 1874, viz, the 
Rajdhani Bank (Rs. 20,000 as capital) and Town 
Bank (capital Rs. one lakh). But all such banks 
closed down by 1913. 


The Srikanteshwaraswamy Bank of 
Nanjangud (1885) served for the longest period, till 
1965. Between 1884 to 1908, districtsaw 17 banking 
companies, mostly in taluk centres (list given). 
After the passage of Mysore Co-operative 
Regulation 11 in 1905, and the Govt. appointing ೩ 
Registrar there was much progress. The Regulation 
was comprehensive than GOI's law of 1904. Thus 
was started Mysore Credit Society (1906), firstco- 
op. bank in the district. Rural savings banks were 
started in five districts including Mysore in 1915 
under the name Chakravarti Scheme, named after 
the then Finance Secretary, and deposits from ೦೧೦ 
anna to five Rupees were collected monthly with 
taluk treasuries supervising it till its stoppage in 
1923. Starting of Mysore Bank in 1913 helped the 
spread of commercial banking all over the State. 


ಇತಿಹಾಸ ದರ್ಶನ 


57. Sarees as Men's Apparel 
Dr. Jyotsna Kamat 


The word seere derived from Sanskrit chira 

was notonly the apparelof women, butalso of men, 
itis pointed out after surveying referenced to saree 
in historic period by Andayya, Bheemakavi and 
others, and Poddalapura, Chirapalli, Nagapattana, 
Tondemandala, Chola Desha, Vanga, Kalinga 
Simhala, Anhilawada and Multan were centres 
from where sarees were procured in addition to 
local products. Literary sources speak of the designs 
on sareesand the knitted and brocade work. Ancient 
sculptures and paintings, especially those at 
Shravanabelagola, Lepakshi etc also show men 
using sarees of various colours as the lower garment, 
and using a long shirt over it. Some wear it in 
kachcha fashion while others rap it round 
themselves. 


58. Some New Discoveries at 
Amritapura 


S. Rajendrappa 


Amritapura in Chikmagalur dt is famous for 
its Amriteshwara temple (of Hoysala times) built 
by Amita Dandanayaka and the inscription 
announcing it is composed by poet Janna. To the 
left of the entrance mandapa, there is a one-line 
inscription in this temple saying that it contains a 
line deciding the length of the land measuring rod 
(gadimba), and the line marked is 65 inches in 
length, and its tip is marked with an arrow-head 
sign. Asimilar rod is seen atthe Deseshwar temple 
at Mugur (Chamarajanagar tq) which is 35-inch 
long. The Amirtapurrecord speaks of Ganganagale, 
andthe 65-inch rod may be the same as Ganganagale, 
though, nothing definite be said. It is known from 
records elsewhere (EC, Tarikere 45) 100 kambhas 
were equal to one mattar, the Elugere record holds 
(Tarikere 11) one mattar as equalto 20 kambas; but 
the Ramanathpur inscription (mentioned in this 
volume earlier) indicates that one rnattar is equalto 
40 kambas. 


Another point of interest from the temple isa 
two-handed dancing Vinayaki, found in one of the 


- ಇತಿಹಾಸ ದರ್ಶನ 


turrets of the prakara, which is arare sculpture and 
Vinayaki is one of 64 Shakti forms. There 18 also a 
circular stone with 12 signs (rashi) of the zodiac 
engraved on it. 


59. Hisotry of Journalism in 19th 
Century Mysore 


Mohan G. Hegde 


Between 1850 to 1900 Mysore district saw 
20 newspapers. By the close of the 19th century 
Mysore dt had more than 20 printing presses, 
including the Ambavilas Press of the palace, using 
lithographic process. Mysore Vrittanta Bodhini 
(1859-64) was the newspaper started by Bhashyam 
Tirumalacharya and his son Bhashyacharya. The 
duostarted Karnataka Prakashika (1865-68) and it 
appeared again after a gap and was published 
between 1873 and 96, and it was critical of 
Government. Yajaman Virupakshappa's Mysore 
Star is the next venture (1880-82). Vrittanta 
Chintamani (1887-1912) by M. Venkatakrishnayya 
was the maiden venture of this doyen in the field. 
Foreign missionaries Hague and Fulfordran popular 
weekly Vrittanta Patrike (1886-1940). Sadhvi 
(1899) was the next venture. Deshabhimani (1898- 
1908) was critical of Dewan Sheshadri Iyer and 
was stopped by Press Regulation (1908). 


There were literary journals like Karnataka 
Vanivilasa (bi-monthly, 1888) and Hitabodhini 
(1888-1929) run by many literary luminaries, 
Kavyambudhi, Surabhi, Vivekananda etc were 
other publications. Veerashaiva Mata Prakashike 
(1891), Jinamatadarsha (1898) and Vedanta 
Vadavali (1889) were religious magazines. 
Vidyadayini (1893-1952) was a notable academic 
journal with which M. Shama Rao was associated. 
In Mysore, the newspapers of the period maintained 
high standard, and those critical of the Goverment, 
stopped publication when legal hurdles came, 
rather than bending before State power. 


60. ‘Mysore Star' and Veerasangappa 


Dr. B. Nanjundaswamy 


Mysore Star, notable newspaper from Mysore 


೨೮೩ 


City, which fought for the aspirations of the 
backward classes was started in 1880 and came into 
the hands of the famous Yajaman family in 1882 
and continued till 1887. It was revived in 1891 by 
Yajaman Veerasagappa and after his death his son 
Virupakshappa continued it till 1942. 


Veerasangappa (1843-99) was holding the 
contract conveying the post (dak) between 
Bangalore and Mysore, and later to Madikeri. He 
started Sanskrit school in his own houseand scholars 
like B. Mallappa, Basavappa Shastry, P.R. 
Karibasava Shastry etc taught there. A free hostel 
was also started for the students. When the Census 
of 1881 termed Lingayats as Shudras, he wanted to 
print classics which said that Lingayats cannot be 
termed like that, and debates between scholars 
over the issue were compiled by him under the utle 
"Star Correspondence". Of the five volumes of this, 
three were printed, together with many classics, 
newly edited. 


His son Virupakshappa continued the paper 


೨೮೪ 


and it became a daily. ‘Star’ became a synonym 10 


a newspaper. Star press was famous for its quality 
printing also. The files of Mysore Star are a useful 
source for 20th century history of Mysore. 


61. Indication of Cultural Aspects in | 


the Vachanas of Adayya 
C. Nagabhushana 


Vachanakara Adayya was a little senior to 
Basavanna and his 405 Vachanas indicate many 
aspects of cultural life like the 52 heroes (bavanna 
veera), bahira (counterfeit) coins, forest products, 


colours, wild animals,construction of houseandits ' 


various limbs as were seen in his times, education, 
games, fine arts and musical instruments, puppet 
show, religious beliefs, various gods then 
worshipped, the yogic practices ofthe Shaktas and 
the Nathas (he mentions Gorakh, Matsyendra and 
Manjunatha) etc., though he upholds the conceptof 


eight-fold avaranas. His Vachanas provide good 


glimpses of contemporary life. 


ಇತಿಹಾಸ ದರ್ಶನ 


ಹ dd ba ಚು ಟೆಚಡಯ ಟ್ರ ಟಟ ಟ್ರ 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ೧೯೯೨ನೆಯ ಸಾಲಿನ ವಾರ್ಷಿಕ ವರದಿ 


ಜನ್ಮ ಶತಮಾನೋತ್ಸವಗಳು ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮಗಳು 


೧೯೯೨ನೆಯ ಸಾಲಿನಲ್ಲಿ ಅಕಾಡೆಮಿಯು ೪.೧.೧೯೯೨ ರಂದು ಗಾಂಧೀ ಸಾಹಿತ್ಮ ಸಂಘದೊಂದಿಗೆ ಸಂಯುಕ್ತವಾಗಿ 
ನಡೆಸಿದ ಡಾ| ಎಂ. ಎಚ್‌. ಕೃಷ್ಣ ಅವರ ಜನ್ಮಶತಮಾನೋತ್ಸವ ಆಚರಣೆಯೊಂದಿಗೆ ತನ್ನ ಕಾರ್ಯಕ್ರಮಗಳನ್ನು ಆರಂಭಿಸಿತು. 
ಶ್ರೀ ಎಂ. ಪಿ. ಎಲ್‌. ಶಾಸ್ತ್ರಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಡಾ| ಕೃಷ್ಣ ಅವರನ್ನು ಕುರಿತು, ಅವರ 
ಶಿಷ್ಕರಲ್ಲೊಬ್ಬರಾದ ಡಾ : ವಿ. ದೊರೆಸ್ವಾಮಿ ಅಯ್ಕಂಗಾರ್‌ ಅವರು ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾ| ಎಂ. 
ಎಚ್‌. ಕೃಷ್ಣ ಅವರ ಸಂಬಂಧಿಗಳಲ್ಲಿ ಒಬ್ಬರಾದ ಮತ್ತು ಡಾ! ಕೃಷ್ಣ ಅವರ ಬಗ್ಗೆ ವಿಶೇಷ ಆಸ್ಥೆ ವಹಿಸಿ ಅಧ್ಯಯನ 
ಮಾಡುತ್ತಿರುವ ಶ್ರೀ ಕೆ.ಜೆ. ನಾಗರಾಜನ್‌ ಅವರನ್ನು ಸತ್ಕರಿಸಲಾಯಿತು. 


ಅಕಾಡೆಮಿಯ ಬೆಂಗಳೂರು ನಗರ ಸಮಿತಿಯು, ಬೆಂಗಳೂರಿನ ಮಿಥಿಕ್‌ ಸೊಸೈಟಿಯಲ್ಲಿ ೧೯.೧.೧೯೯೨ರಂದು 
ಡಾ|| ಎಂ. ಎಚ್‌. ಕೃಷ್ಣ ಅವರ ಸಾಧನೆಗಳನ್ನು ಕುರಿತು ವಿಚಾರ ಸಂಕಿರಣವೊಂದನ್ನು ನಡೆಸಿತು. ಡಾ ॥ ಡಿ.ವಿ. ದೇವರಾಜ್‌, 
ಡಾ| ಎಂ. ಎಸ್‌. ಕೃಷ್ಣಮೂರ್ತಿ, ಡಾ| ಎಚ್‌. ಎಸ್‌. ಗೋಪಾಲರಾವ್‌ ಮತ್ತು ಶ್ರೀಮತಿ ಕೆ. ವಸಂತಲಕ್ಷ್ಮಿ ಅವರು 
ಡಾ| ಕೃಷ್ಣ ಅವರ ವಿವಿಧ ಕಾರ್ಯಕ್ಷೇತ್ರಗಳ ಸಾಧನೆಯನ್ನು ಕುರಿತು ಪ್ರಬಂಧಗಳನ್ನು ಮಂಡಿಸಿದರು. 


ಅಕಾಡೆಮಿಯು ಮಿಥಿಕ್‌ ಸೊಸೈಟಿ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗಳ ಜೊತೆಗೆ ಸಂಯುಕ್ತವಾಗಿ 
೧೨.೫.೧೯೯೨ ರಂದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಡಾ:ವಿ.ಕೃ. ಗೋಕಾಕರಿಗೆ ಶ್ರದ್ಧಾಂಜಲಿ ಕಾರ್ಯ 
ಕ್ರಮವನ್ನು ಹಮ್ಮಿಕೊಂಡಿತ್ತು. ಶ್ರೀ ನಿಟ್ಟೂರು ಶ್ರೀನಿವಾಸರಾವ್‌ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ 
ಪ್ರೊ: ಗೋಕಾಕರ ಬದುಕು ಮತ್ತು ಸಾಧನೆಗಳನ್ನು ಕುರಿತು ಪ್ರೊ: ಕೆ.ಟಿ. ಪಾಂಡುರಂಗಿ ಮತ್ತು ಡಾಃಸಾ. ಶಿ. ಮರುಳಯ್ಯ 
ಅವರು ಭಾಷಣ ಮಾಡಿದರು. 


ಆರನೆಯ ವಾರ್ಷಿಕ ಸಮ್ಮೇಳನ 


ಅಕಾಡೆಮಿಯ ಆರನೆಯ ವಾರ್ಷಿಕ ಸಮ್ಮೇಳನವು ರಾಯಚೂರಿನಲ್ಲಿ ಅಲ್ಲಿನ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ 
ಆಶ್ರಯದಲ್ಲಿ ೧೯೯೨, ಜುಲೈ ೧೧, ೧೨, ಮತ್ತು ೧೩ನೆಯ ತಾರೀಕುಗಳಂದು ಮೂರು ದಿನಗಳ ಕಾಲ ಯಶಸ್ವಿಯಾಗಿ 
ನಡೆಯಿತು. ಸ್ಥಳೀಯ ಹಿರಿಯ ವಕೀಲರೂ, ಮಾಜಿ ವಿಧಾನಸಭೆ ಸದಸ್ಕರೂ ಆದ ಶ್ರೀ ಎಂ. ನಾಗಪ್ಪ ಅವರ 
ಮುಂದಾಳತ್ವದಲ್ಲಿ, ಅಲ್ಲಿನ ಶ್ರೀ ಪಾರಸ್‌ಮಲ್‌ ಸುಖಾಣಿ ಸ್ವಾಗತಾಧಕ್ಸರಾಗಿದ್ದು, ಸಮ್ಮೆಳನದ ಯಶಸ್ಸಿಗೆ ಸ್ವಾಗತ 
ಸಮಿತಿಯ ಸದಸ್ಮರು ಮತ್ತು ಜನತೆ ವಿಶೇಷವಾಗಿ ಶ್ರಮಿಸಿದರು. ಭಾರತ ಸರ್ಕಾರದ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ 
ಜಂಟಿ ಮಹಾ ನಿರ್ದೇಶಕ ಡಾ: ಕೆ. ವಿ. ರಮೇಶ್‌ ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದ ಆರನೆಯ ವಾರ್ಷಿಕ ಸಮ್ಮೇಳನವನ್ನು, 
ಆಗ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾಗಿದ್ದ ಮಾನ್ಶ್ಕ ಶ್ರೀ ಎಂ. ವೀರಪ್ಪ ಮೊಯಿಲಿ ಅವರು ದಿನಾಂಕ ೧೧.೭.೧೯೯೨ 
ರಂದು ಬೆಳಗ್ಗೆ ೧೦ ಘಂಟೆಗೆ ರಾಯಚೂರಿನ ಬೂಬ ಭವನದಲ್ಲಿ ಉದ್ಭಾಟಿಸಿದರು. ರಾಯಚೂರಿನ ಎಲ್‌.ವಿ.ಡಿ. ಕಾಲೇಜಿನ 
ನಿವೃತ್ತ ಪ್ರಾಚಾರ್ಯ ಪೊ: ಬಿ. ರಾಮಚಾರಿ ಅವರು. "ಇತಿಹಾಸ ದರ್ಶನ'ದ ೬ ಮತ್ತು ೭ನೆಯ ಸಂಚಿಕೆಗಳನ್ನು ಬಿಡುಗಡೆ 
ಮಾಡಿದರು. ಅದೇ ದಿನ ಮಧ್ಯಾಹ್ನ ೨ ಗಂಟೆಗೆ ಡಾ ॥ ಕೆ. ಎನ್‌. ಚಿಟ್ನಿಸ್‌ ಅವರ ಅಧ್ಯಕ್ಷತೆಯಲ್ಲಿ ಮೊದಲ 
ವಿಚಾರಗೋಷ್ಠಿಯು ನಡೆಯಿತು. ಅದರಲ್ಲಿ ಏಳು ವಿಚಾರ ಪೂರ್ಣ ಪ್ರಬಂಧಗಳನ್ನು ಮಂಡಿಸಲಾಯಿತು. ಅದೇ ದಿನ ಸಂಜೆ 
೪.೧೫ಕ್ಕೆ ಶ್ರೀ ಮಾಧವ ನಾ. ಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಎರಡನೆಯ ವಿಚಾರಗೋಷ್ಠಿಯಲ್ಲಿ ಎಂಟು ಪ್ರಬಂಧಗಳ 
ಮಂಡನೆಯಾಯಿತು. 


ಇತಿಹಾಸ ದರ್ಶನ ೨೮೫ 


ದಿನಾಂಕ ೧೨.೭.೧೯೯೨ರಂದು ಬೆಳಿಗ್ಗೆ ೯ ಗಂಟೆಗೆ ಮೂರನೆಯ ವಿಚಾರಗೋಷ್ಠಿಯು ಡಾ : ಶ್ರೀನಿವಾಸ ಹಾವನೂರ್‌ ' 


ಅವರ ಅಧ್ಯಕ್ಷತೆಯಲ್ಲಿ ನಡೆದು ಅದರಲ್ಲಿ ಏಳು ಪ್ರಬಂಧಗಳು ಮಂಡಿತವಾದವು. ಡಾ: ಹಾವನೂರ್‌ ಅವರ ಅಧ್ಯಕ್ಷತೆಯಲ್ಲೇ 
ಮುಂದುವರಿದ ನಾಲ್ಕನೆಯ ವಿಚಾರ ಗೋಷ್ಠಿಯಲ್ಲಿ ಎಂಟು ಪ್ರಬಂಧಗಳು ಮಂಡಿತವಾದುವು. ಅದೇ ದಿನ ಮಧ್ಯಾಹ್ನ ೨ 
ಗಂಟೆಗೆ ಪ್ರೊ ॥ ವಸಂತ ಕುಷ್ಟಗಿ ಅವರು ಅಧ್ಯಕ್ಷತೆ ವಹಿಸಿದ್ದ ಐದನೆಯ ವಿಚಾರಗೊಷ್ಠಿಯಲ್ಲಿ ಎಂಟು ಪ್ರಬಂಧಗಳೂ, ಸಂಜೆ 
೪.೧೫ ಗಂಟೆಗೆ ನಡೆದ ಆರನೆಯ ವಿಚಾರಗೋಷ್ಠಿಯಲ್ಲಿ ಏಳು ಪ್ರಬಂಧಗಳೂ ಮಂಡಿತವಾದುವು. ಆರನೆಯ ಗೋಷ್ಠಿಯ 
ಅಧ್ಯಕ್ಷತೆಯನ್ನು ಡಾ| ಡಿ. ವಿ. ದೇವರಾಜ್‌ ಅವರು ವಹಿಸಿದ್ದರು. 


ಅದೇ ದಿನ ಸಂಜೆ ೬.೩೦ಕ್ಕೆ ರಾಯಚೂರಿನ ಬೂಬ ಭವನದಲ್ಲೇ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊ : ಜಿ. ಎಸ್‌. 


ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಯ ಸರ್ವಸದಸ್ಯರ ಸಭೆಯು ನಡೆಯಿತು. ಅದರ ನಡವಳಿಕೆಯ ವಿವರಗಳನ್ನು ' 


ಮುಂದೆ ಪ್ರತ್ಶೇಕವಾಗಿ ನೀಡಲಾಗುವುದು. 


ದಿನಾಂಕ ೧೩.೭.೯೨ರಂದು ಬೆಳಿಗ್ಗೆ ೯ ಘಂಟೆಗೆ ಏಳನೆಯ ವಿಚಾರ ಗೋಷ್ಠಿಯು ಡಾ: ಶ್ರೀಮತಿ ವಸುಂಧರಾ 
ಫಿಲಿಯೋಜಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆ ಗೋಷ್ಠಿಯಲ್ಲಿ ಏಳು ಪ್ರಬಂಧಗಳ ಮಂಡನೆಯೂ ಆಯಿತು. ಅದೇ ದಿನ 
ಮುಂದುವರಿದ ಎಂಟನೆಯ ವಿಚಾರ ಗೋಷ್ಠಿಯು ಡಾ ॥ ಸೂರ್ಯನಾಥಕಾಮತ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದು, ಹತ್ತು 
ಪ್ರಬಂಧಗಳು ಮಂಡಿತವಾದವು. 


ಅದೇ ದಿನ ಸಂಜೆ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ, ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀ 
ಪಾರಸ್‌ಮಲ್‌ ಸುಖಾಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 
' ಉಪಲಕುಪತಿಗಳಾದ ಡಾ| ಎನ್‌. ರುದ್ರಯ್ಕ ಅವರು ಸಮಾರೋಪ ಭಾಷಣ ಮಾಡಿದರು. 


ಮೂರು ದಿನಗಳ ಕಾಲ ನಡೆದ ಸಮ್ಮೇಳನಕ್ಕೆ ಸುಮಾರು ೧೨೦ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಆಗಮಿಸಿದ್ದು, 
ಯಾರಿಗೂ ಯಾವ ಕೊರತೆಯೂ ಆಗದಂತೆ ಶ್ರೀ ಎಂ. ನಾಗಪ್ಪನವರ ನೇತೃತ್ವದಲ್ಲಿ ರಾಯಚೂರು ಸಮ್ಮೇಳನವು 
ಯಶಸ್ವಿಯಾಯಿತು. ಸಮಾರಂಭದ ಯಶಸ್ಸಿಗೆ ಶ್ರಮಿಸಿದ ವಕೀಲರುಗಳಾದ ಶ್ರೀ ಬಸವರಾಜ್‌, ಶ್ರೀ ಅನಂತ ಪಾಟೀಲ್‌ ಮತ್ತು 
ಶ್ರೀ ಮಲ್ಲಿಕಾರ್ಜುನ ಅವರೂ ಮತ್ತು ರಾಯಚೂರಿನ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ಸಮಸ್ತರಿಗೂ ಅಕಾಡೆಮಿಯು 
ಕೃತಜ್ಞತೆ ಸಲ್ಲಿಸುತ್ತದೆ. 
ಕರ್ನಾಟಕ ಇತಿಹಾಸ ಅಕಾಡೆಮಿಯ ೬ನೆಯ ವಾರ್ಷಿಕ ಸಮ್ಮೇಳನದ ಸಭಾ ಸ್ಥಾನವಾದ ರಾಯಚೂರಿನ ಬೂಬ 
ಭವನದಲ್ಲಿ ಪ್ರೊ : ಜಿ.ಎನ್‌. ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ೧೨-೭-೧೯೯೨ರಂದು ಸಂಜೆ ೬.೩೦ಕ್ಕೆ ಸರ್ವ ಸದಸ್ಮರ 
ಸಭೆಯು ನಡೆಯಿತು. 


ಸಭೆಯ ನಡವಳಿಕೆಗಳು 


ಸಭೆಯು ಪ್ರಧಾನ ಕಾರ್ಯದರ್ಶಿಗಳ ಸ್ವಾಗತದೊಂದಿಗೆ ಆರಂಭವಾಯಿತು. ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳು 
ಸಿದ್ದಪಡಿಸಿದ್ದ ೧೯೯೧ನೆಯ ಸಾಲಿನ ವಾರ್ಷಿಕ ವರದಿಯನ್ನು, ಸಭೆಗೆ ಮೊದಲೇ ಸದಸ್ಯರಿಗೆ ಒದಗಿಸಿದ್ದುದರಿಂದ, ಸರ್ವ 
ಸದಸ್ಮರೂ, ವಾರ್ಷಿಕ ವರದಿಯ ವಾಚನದ ಅವಶ್ಯಕತೆ ಇಲ್ಲವೆಂದು ಅಭಿಪ್ರಾಯ ಪಟ್ಟರು. ಬೆಳಗಾವಿಯ ಶ್ರೀ ವಿ.ಸಿ. 
ಮಾಲಗಿತ್ತಿರುವರು ಕಳೆದ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಸ್ವೀಕರಿಸಿದ್ದ ಕೆಲವು ಠರಾವುಗಳ ಈಡೇರಿಕೆಯ ಬಗ್ಗೆ 
ಪ್ರಶ್ನಿಸಿದರು. ಅವುಗಳಲ್ಲಿ ಒಂದು ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಹಸ್ತಪ್ರತಿ ದಾಖಲೆಗಳ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಸ್ಥಳೀಯ ಮೂವರು ವಿದ್ವಾಂಸರಲ್ಲಿ ಇಬ್ಬರನ್ನು ಸರ್ಕಾರವು ಎರವಲು ಸೇವೆಯಂತೆ ನೀಡುವ ಬಗೆಗಿನ 
ಠರಾವು. ಈ ಬಗ್ಗೆ ಅಕಾಡೆಮಿಯು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ವಿದ್ವಾಂಸರ ಎರವಲು ಸೇವೆ ಪಡೆಯುವ ಸಂಸ್ಥೆಯು, 


೨೮೬ ಇತಿಹಾಸ ದರ್ಶನ 


ಎರವಲು ಅವಧಿಯ ಸಮಯದಲ್ಲಿ ಅವರ ವೇತನ ಮತ್ತಿತರ ಆರ್ಥಿಕ ಸವಲತ್ತುಗಳ ಜವಾಬ್ದಾರಿಯನ್ನೂ 
ಒಪ್ಪಿಕೊಳ್ಳಬೇಕಾಗಿರುವುದರಿಂದ ಆ ಬಗ್ಗೆ ಶ್ರೀ ಬೃಹನ್ಮಠವೇ ಸರ್ಕಾರದೊಡನೆ ಸೂಕ್ತವಾಗಿ ವ್ಯವಹರಿಸಿ, ವ್ಯವಸ್ಥೆ ಮಾಡಬೇಕಾದ್ದು 
ಅವಶ್ಮಕವೆಂದು ಡಾ| ಸೂರ್ಯನಾಥ್‌ ಕಾಮತ್‌ ಅವರು ತಿಳಿಸಿದರು. 


ಮುಂಬೈ, ಹೈದರಾಬಾದ್‌, ಕರ್ನಾಟಕಗಳಿಗೆ ಸೇರಿದ ಜಿಲ್ಲೆಗಳಲ್ಲಿ ಶಾಸನಗಳ ಶೋಧನೆ ಮತ್ತು ಪ್ರಕಟಣೆಗಳಿಗೆ 
ಸಂಬಂಧಿಸಿದಂತೆ ಅಕಾಡೆಮಿಯು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದು, ರಾಜ್ಕ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ 
ಇಲಾಖೆಯು ಈ ನಿಟ್ಟಿನಲ್ಲಿ ಆಗಲೇ ಕಾರ್ಯರಂಭ ಮಾಡಿರುವುದನ್ನು ಸಭೆಯ ಗಮನಕ್ಕೆ ತರಲಾಯಿತು. ಸಭೆಯಲ್ಲಿ 
ಹಾಜರಿದ್ದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಉಪನಿರ್ದೇಶಕ ಶ್ರೀ ಡಿ.ವಿ. ದೇವರಾಜ್‌ ಅವರು 
ಈಗಾಗಲೇ ಆರಂಭವಾಗಿರುವ ಕಾರ್ಯದ ಪ್ರಗತಿಯನ್ನು ವಿವರಿಸಿದರು. ಹಾಗೆಯೇ ಕಿತ್ತೂರು ಮತ್ತು ರಾಯಚೂರು 
ಕೋಟೆಗಳ ಸಂರಕ್ಷಣೆ ಮತ್ತು ವಸ್ತು ಸಂಗ್ರಹಾಲಯ ನಿರ್ಮಾಣದ ಕಾರ್ಯಗಳೂ ಆರಂಭವಾಗಿರುವುದನ್ನು ಸಭೆಯ ಗಮನಕ್ಕೆ 
ತಂದರು. 


ಡಾ : ಎಂ. ಎಂ. ಕಲಬುರ್ಗಿ ಅವರು ಧಾರವಾಡ ಜಿಲ್ಲಾ ಶಾಸನ ಸೂಚಿಯನ್ನು ಸಿದ್ದಪಡಿಸಿರುವಂತೆ, ಉಳಿದ ಎಲ್ಲಾ 
ಜಿಲ್ಲೆಗಳ ಶಾಸನ ಸೂಚಿಯ ಅವಶ್ಯಕತೆಯ ಬಗೆಗೆ ಡಾ| ಶ್ರೀನಿವಾಸ ಹಾವನೂರ ಅವರು ಸಭೆಯ ಗಮನ ಸೆಳೆದು 
ಅಕಾಡೆಮಿಯು ಈ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತವಾಗಬೇಕೆಂದು ಸೂಚಿಸಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 
ಲಂಡನ್‌ನ ರಾಯಲ್‌ ಏಷ್ಕಾಟಿಕ್‌ ಸೊಸೈಟಿಯಲ್ಲಿರುವ ಸು. ೫೫೦ ಶಾಸನಗಳ ಸಂಗ್ರಹದ ಪ್ರತಿಯನ್ನು ತರಿಸಿಕೊಂಡು ಅವುಗಳ 
ಸೂಚಿಯನ್ನೂ ಸಿದ್ದಪಡಿಸುವುದಲ್ಲದೆ, ಸಂಗ್ರಹಿತ ಶಾಸನಗಳ ಪ್ರಕಟಣೆ ಮಾಡಬೇಕೆಂದು ಸೂಚಿಸಿದರು. ಈ ನಿಟ್ಟಿನಲ್ಲಿ 
ಕಾರ್ಯರಂಭವಾಗಿರುವುದನ್ನು ಧಾರವಾಡದ ಶ್ರೀ ಗಣಪತಿ ಗೌಡ ಅವರು ತಿಳಿಸಿ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚೀನ 
ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗದಲ್ಲಿ, ಅಲ್ಲಿನ ಸಂಶೋಧನ ವಿದ್ಯಾರ್ಥಿಗಳು ಈ ಕಾರ್ಯಕ್ಕೆ 
ತೊಡಗಿರುವುದನ್ನು ತಿಳಿಸಿದರು. ಧಾರವಾಡದ ಡಾ!!ರು. ಮ. ಷಡಕ್ಷರಯ್ಮ ಅವರು ಅಕಾಡೆಮಿಯ ಪ್ರತಿ ಸದಸ್ಮರೂ ಎರಡು 
ಸ್ಥಳಗಳ ಅಧ್ಯಯನ ಮಾಡಬಹುದೆಂದು ಸೂಚಿಸಿದರು. ಧಾರವಾಡದ ಡಾ! ಎಚ್‌. ಆರ್‌. ರಘುನಾಥಭಟ್‌ ಅವರು ಶ್ರೀ 
ಗಣಪತಿಗೌಡರ ಮಾತುಗಳನ್ನು ಪುಷ್ಟೀಕರಿಸುತ್ತಾ ಕರ್ನಾಟಕ ವಿಶ್ವವಿದ್ಯಾಲಯದ ತಮ್ಮ ಇಲಾಖೆಯು ಈಗಾಗಲೇ 
"ಬಳ್ಳಿಗಾವೆಯ ಆಯ್ದ ಶಾಸನಗಳ ಸಂಗ್ರಹ' ಸಿದ್ದಪಡಿಸಿದ್ದು, "ಗ್ರಾಮ ಕೋಶಗಳ ಕಾರ್ಯ ಆರಂಭವಾಗಿರುವುದನ್ನು 
ತಿಳಿಸಿದರು. ಡಾ| ವಸುಂಧರಾ ಫಿಲಿಯೋಜಾ ಅವರು ತಾವು ಧಾರವಾಡದ ನಾಲ್ಕು ತಾಲೂಕುಗಳ ಸಮಗ್ರ ಅಧ್ಯಯನ 
ಮಾಡುತ್ತಿರುವುದನ್ನು ತಿಳಿಸಿ ಚೌಡದಾನಪುರದ ಬಗ್ಗೆ ಗ್ರಂಥವೊಂದನ್ನು ಹೊರತರುವ ಉದ್ದೇಶವಿದೆಯೆಂದು ತಿಳಿಸಿದರು. 
ಪ್ರಧಾನ ಕಾರ್ಯದರ್ಶಿಯವರು ಮಂಡಿಸಿದ ಅಕಾಡೆಮಿಯ ವಾರ್ಷಿಕ ವರದಿಯನ್ನು ಒಪ್ಪಬಹುದೆಂದು ಡಾ| ಎಚ್‌. ಎಸ್‌. 
ರಘುನಾಥ ಭಟ್‌ ಅವರು ಸೂಚಿಸಿದರು. ಶ್ರೀ ವಿ.ಸಿ. ಮಾಲಗತ್ತಿ ಅವರು ಅನುಮೋದಿಸಿದರು. ಇದಕ್ಕೆ ಸರ್ವಸದಸ್ಮರ 
ಅನುಮೋದನೆ ದೊರೆಯಿತು. 


ಅಕಾಡೆಮಿಯ ಕೋಶಾಧಿಕಾರಿ ಶ್ರೀ ಎಂ. ಬಿ. ಪಾಟೀಲ್‌ ಅವರು ಅಕಾಡೆಮಿಯ ೧೯೯೧ನೆಯ ಸಾಲಿನ ಪರಿಶೋಧಿತ 
ಲೆಕ್ಕಪತ್ರ ಮತ್ತು ೧೯೯೨ರ ಮುಂಗಡ ಬಡ್ಜೆಟ್‌ ಪತ್ರವನ್ನು ಸಭೆಯ ಮುಂದಿಟ್ಟು, ಅಕಾಡೆಮಿಯು ಎದುರಿಸುತ್ತಿರುವ ಆರ್ಥಿಕ 
ಕೊರತೆಗಳನ್ನು ಸದಸ್ಕರ ಗಮನಕ್ಕೆ ತಂದರು ವಸೂಲಾಗದಿರುವ ಅಆಜೀವ ಸದಸ್ಯತ್ವ ಶುಲ್ಕದ ಬಾಕಿ, ನವೀಕರಣಗೊಳ್ಳದಿರುವ 
ವಾರ್ಷಿಕ ಸದಸ್ಮತ್ವದ ಬಗ್ಗೆ ವಿವರಣೆ ನೀಡಿ, ಅಕಾಡೆಮಿಯ ಆರಂಭದ ವರ್ಷಗಳಲ್ಲಿ ರೂ. ೨೦೦.೦೦ ಶುಲ್ಕ ಕೊಟ್ಟು ಆಜೀವ 
ಸದಸ್ಯತ್ವ ಪಡೆದಿದ್ದವರು. ಅವರು ತಲಾ ರೂ.೧೦೦/-ಗಳ ಐಚ್ಛಿಕ ಸಹಾಯ ಮಾಡಿ ಅಕಾಡೆಮಿಯ ಆರ್ಥಿಕ ಕೊರತೆಯನ್ನು 
ನಿವಾರಿಸಲು ಪ್ರಯತ್ನಿಸಬಹುದೆಂದು ಸಲಹೆ ಮಾಡಿದರು. ಅಕಾಡೆಮಿಯು ಎರಡನೆ ಪಿ.ಯು.ಸಿ. ವಿದ್ಯಾರ್ಥಿಗಳಿಗೆ ನಡೆಸುತ್ತಿರುವ 
"ಇತಿಹಾಸ ಪ್ರಶಸ್ತಿ' ಪರೀಕ್ಷೆಯು ಸಾಕಷ್ಟು ಜನಪ್ರಿಯವಾಗಿದ್ದು, ಅದರ ಉತ್ತರ ಪತ್ರಿಕೆಗಳ ಮೌಲ್ಕ್ಮಮಾಪನ ಶುಲ್ಕವನ್ನು 


ಇತಿಹಾಸ ದರ್ಶನ ೨೮೭ 


ಹೆಚ್ಚಿಸಬೇಕೆಂಬ ಬೇಡಿಕೆ ಇರುವುದರಿಂದ ಪ್ರವೇಶ ಶುಲ್ಕವನ್ನು ೨೫ ರೂ. ಗಳಿಗೆ ಹೆಚ್ಚಿಸಬೇಕೆಂದು (ಈಗಿನ ಶುಲ್ಕ ರೂ. ' 


೨೦.೦೦) ಮನವಿ ಮಾಡಿದರು. 


ಅಕಾಡೆಮಿಯ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಲು, ಸಂಘ-ಸಂಸ್ಥೆಗಳಿಗೂ ಸದಸ್ಯತ್ವ ನೀಡಲಾಗುತ್ತಿದ್ದು, ಆಜೀವ : 


ಸದಸ್ಯತ್ವಕ್ಕೆ ಮಾತ್ರ ಅವಕಾಶ ನೀಡಿ, ಆಜೀವ ಸದಸ್ಕತ್ವ ಶುಲ್ಕವನ್ನು ರೂ ೩೫೦ನ್ನು ಒಂದೇ ಕಂತಿನಲ್ಲಿ ನೀಡಬಹುದೆಂದು 
ನಿರ್ಧರಿಸಿರುವ ಅಂಶವನ್ನು ತಿಳಿಸಿದರು. ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು 


ವಸ್ತು ಸಂಗ್ರಹಾಲಯ ಇಲಾಖೆಯು, ಅಕಾಡೆಮಿಯ ಕೋರಿಕೆಯನ್ನು ಮನ್ನಿಸಿ ರೂ. ೧೦,೦೦೦.೦೦ (ಹತ್ತು ಸಾವಿರ) 


ಸಹಾಯ ಧನವನ್ನು ನೀಡಿರುವುದನ್ನು ಕೃತಜ್ಞತೆಯಿಂದ ಸ್ಮರಿಸಲಾಯಿತು. 
ಪ್ರೊ: ವಸಂತ ಕುಷ್ಪಗಿ ಅವರು "ಇತಿಹಾಸ ದರ್ಶನ'ದ ಸಂಚಿಕೆಗಳನ್ನು ಸರಕಾರವು "ಬಲ್ಕ್‌ ಪರ್ಚೇಸ್‌' ಮೂಲಕ 


ಕೊಳ್ಳುವಂತೆ ಪ್ರಯತ್ನಿಸಬೇಕೆಂದು ಸಲಹೆ ಮಾಡಿದರು. ಹಾಗೆಯೇ ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳಿಗೂ ನಾಲ್ಕು ಕೇಂದ್ರಗಳಿಗೂ ' 


ಬಹುಮಾನಗಳನ್ನು ಇತ್ತು ಪ್ರೋತ್ಸಾಹಿಸಬೇಕೆಂದು ಸಲಹೆ ಮಾಡಿದರು. 


ಅಕಾಡೆಮಿಯ ವಾರ್ಷಿಕ ಲೆಕ್ಕ-ಪತ್ರಗಳ ಅಡಿಟ್‌ಗೆ ಸಂಬಂಧಿಸಿದಂತೆ ಆಡಿಟರ್‌ಗಳ ನೇಮಕ ಪ್ರಸ್ತಾಪವಾಯಿತು. ಕಳೆದ 
ವರ್ಷಗಳಲ್ಲಿ ಅಕಾಡೆಮಿಯ ಲೆಕ್ಕಪತ್ರ ಪರಿಶೋಧನೆ ಮಾಡಿರುವ ಬೆಂಗಳೂರಿನ ಆಚಾರ್ಯ ಅಂಡ್‌ ಕಂ. ಅವರನ್ನೇ ಈ 
ವರ್ಷವೂ ಲೆಕ್ಕ ಪರಿಶೋಧನೆಗೆ ನೇಮಿಸಿಕೊಳ್ಳ ಬಹುದೆಂದು ಶ್ರೀ ಎಂ.ಜಿ. ನಾಗರಾಜ್‌ ಅವರ ಸೂಚನೆಯನ್ನು ಡಾ|ರು. ಮ. 
ಷಡಕ್ಸರಯ್ಕ ಅನುಮೋದಿಸಿದರು. ಇದಕ್ಕೆ ಸರ್ವ ಸದಸ್ಮರ ಸಮ್ಮತಿ ದೊರಕಿತು. ಇವರ ಸಂಭಾವನೆಯನ್ನು ರೂ. ೫೦೦ ರಿಂದ 
೭೫೦ ಕ್ಕೆ ಹೆಚ್ಚಿಸಲು ಸಭೆ ನಿರ್ಧರಿಸಿತು. ಠರಾವುಗಳು: ರಾಯಚೂರಿನ ವಕೀಲರಾದ ಶ್ರೀ ಬಿ. ಬಸವರಾಜ ಅವರ 
"ರಾಯಚೂರಿನ ಕೋಟೆಯು ಬಹು ಪುರಾತನವಾಗಿದ್ದು, ಈಗ ಶಿಥಿಲವಾಗುತ್ತಿದೆ. ಕಲ್ಲು ಒಡೆಯುವರು, ಸುರಂಗ 


ಕೊರೆಯುವವರು ಇತ್ಯಾದಿ ಕಾರಣಗಳಿಂದ ಕೋಟೆಯು ನಾಶವಾಗುತ್ತಿರುವುದನ್ನು ತಪ್ಪಿಸಿ, ಅದರ ರಕ್ಷಣೆ ಮಾಡಬೇಕೆಂದು ' 


ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯನ್ನು ಒತ್ತಾಯಿಸುವ 
ಠರಾವನ್ನು ಮಂಡಿಸಿದರು. ಅದನ್ನು ಸರ್ವ ಸದಸ್ಮರೂ ಅನುಮೋದಿಸಿದರು. ಬೆಂಗಳೂರಿನ ಶ್ರೀ ಆಳ್ಲ ಚಿರಂಜೀವಿ ಅವರ 


"ಬೇಲೂರಿನ ಬಳಿ ಯಗಚಿ ನದಿಗೆ ನಿರ್ಮಾಣವಾಗುತ್ತಿರುವ ಜಲಾಶಯದಿಂದಾಗಿ ಅದರ ಸುತ್ತಲೂ ಇರುವ ಹಲ್ಮಿಡಿ ಮತ್ತು ' 


ಇತರ ಗ್ರಾಮಾಣ ಪ್ರದೇಶಗಳಲ್ಲಿ, ನಶಿಸಿಹೋಗಬಹುದಾದ ಶಾಸನಗಳು. ಶಿಲ್ಪಗಳು ಮತ್ತು ಇತರ ಅವಶೇಷಗಳನ್ನು 
ಶೋಧಿಸಿ, ರಕ್ಷಿಸಬೇಕೆಂದು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುವ ಠರಾವನ್ನು ಮಂಡಿಸಿದರು. ಆ ಠರಾವನ್ನು ಸರ್ವ 
ಸದಸ್ಮರು ಅನುಮೋದಿಸಿದರು. | 


ಬೆಂಗಳೂರಿನ ಶ್ರೀ ಕೆ. ಅಭಿಶಂಕರ್‌ ಅವರ ಮೂರು ಠರಾವುಗಳ ಸೂಚನೆ ಮಾಡಿದ್ದು, ಅವರ ಗೈರು ಹಾಜರಿಯಲ್ಲಿ 
ಅವುಗಳನ್ನು ಡಾ| ಎಚ್‌.ಎಸ್‌. ಗೋಪಾಲರಾವ್‌ ಅವರು ಮಂಡಿಸಿದರು. ಐತಿಹಾಸಿಕ ವಿಷಯಗಳ ಅಧ್ಯಯನದಲ್ಲಿ ಹೆಚ್ಚು 
ಆಸಕ್ತಿಯನ್ನು ಉಂಟು ಮಾಡುವ ಧೈೇಯದಿಂದ ಹಾಗೂ ಜನರಲ್ಲಿ ಐತಿಹಾಸಿಕ ವಸ್ತುಗಳನ್ನು ರಕ್ಷಿಸುವ ಕುರಿತು ಅರಿವನ್ನು 
ಮಂಡಿಸುವ ಉದ್ದೇಶದಿಂದ, ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರದೊಡನೆ, ವರ್ಷಕ್ಕೊಮ್ಮೆಯಾದರೂ 
ಐತಿಹಾಸಿಕ ಮಹತ್ವದ ಬೇರೆ ಬೇರೆ ಸ್ಥಳಗಳಲ್ಲಿ ಅಕಾಡೆಮಿಯು ಇತಿಹಾಸ ಕಮ್ಮಟವನ್ನು ಏರ್ಪಡಿಸುವ ಸಾಧ್ಯತೆಯನ್ನು 
ಪರಿಶೀಲಿಸಬೇಕೆಂದು ಅಕಾಡೆಮಿಯ ಸರ್ವಸದಸ್ಮರ ಸಭೆಯು ಅಭಿಪ್ರಾಯಪಡುತ್ತದೆ. ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ 
ಸೂಚನೆಗೆ ಸರ್ವಸಮ್ಮತಿ ದೊರೆಯಿತು. 


ಕರ್ನಾಟಕ ರಾಜ್ಯದ ಆಡಳಿತಕ್ಕೆ ಸಬಂಧಪಟ್ಟ ವಿವಿಧ ಸ್ತರಗಳ ಅಧಿಕಾರಿಗಳು ಕರ್ನಾಟಕದ ಭವ್ಮ ಇತಿಹಾಸದ ಮತ್ತು 
೦ಸ್ಕೃತಿಯ ರೂಪ ರೇಖೆಯನ್ನು ತಿಳಿದಿರುವುದು ಅವಶ್ಶಕವಾದ್ದರಿಂದ, ಅವರ ತರಬೇತಿಯ ವಿಷಯಗಳಲ್ಲಿ ಕರ್ನಾಟಕದ 
ಇತಿಹಾಸದ ಹಾಗೂ ಸಂಸ್ಕೃತಿಯ ಆಯಾಮಗಳ ಒಂದು ಅಧ್ಯಯನವನ್ನು ಮತ್ತು ಅದಕ್ಕಾಗಿ ಪರೀಕ್ಷೆಯನ್ನು ಕಡ್ಡಾಯ 


೨೮೮ ಇತಿಹಾಸ ದರ್ಶನ 


| 


ಮಾಡಬೇಕೆಂದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸರ್ವಸದಸ್ಮರ ಸಭೆಯು ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಿನಂತಿಸುತ್ತದೆ 
ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ ಎರಡನೆಯ ಸೂಚನೆಯನ್ನು ಸರ್ವಸದಸ್ಮರೂ ಅನುಮೋದಿಸಿದರು. "ಇತಿಹಾಸೇತರ 
ವಿಷಯಗಳ ಸ್ನಾತಕೋತ್ತರ ಪದವೀಧರರು ತಮ್ಮ ತಮ್ಮ ಮೂಲ ವಿಷಯಗಳಲ್ಲಿ ಗತ ಕಾಲಕ್ಕೆ ಸಬಂಧಪಟ್ಟಂತೆ ಸಂಶೋಧನೆ 
ನಡೆಸಲು ಬಯಸಿದರೆ, ಅವರಿಗೆ ಕಾಲಕ್ರಮಾನುಗತವಾದ ವ್ಯವಸ್ಥಿತ ಅಧ್ಯಯನದ ರೀತಿಗಳ ಜ್ಞಾನ ಅಪೇಕ್ಸಣೀಯವಾಗುತ್ತದೆ. 
ಅಂಥ ಅಭ್ಯಾಸಿಗಳಿಗಾಗಿ ಐತಿಹಾಸಿಕ ಶಾಸ್ತ್ರೀಯ ಅಧ್ಯಯನದ ತತ್ವ ಹಾಗೂ ರೀತಿಗಳ ರೂಪ ರೇಖೆಗಳನ್ನು ತಿಳಿಸುವ ಸ್ವಲ್ಪ 
ಸಮಯದ ಕೋರ್ಸನ್ನು ಪ್ರಾರಂಭಿಸಬೇಕೆಂದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸರ್ವಸದಸ್ಮರ ಸಭೆಯು 
ವಿಶ್ವವಿದ್ಯಾಲಯಗಳನ್ನು ಕೋರುತ್ತದೆ' ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ ಮೂರನೆಯ ಸೂಚನೆಯನ್ನು ಡಾ॥ ಕೆ.ಎನ್‌ 
ಚಿಟ್ನಿಸ್‌ ಅವರು ಅನುಮೋದಿಸಿದರು. 


ಠರಾವುಗಳ ಮಂಡನೆಯ ನಂತರ, ಅಕಾಡೆಮಿಯ ಮುಂದಿನ ಎರಡು ವರ್ಷಗಳ ಅವಧಿಗೆ ಕಾರ್ಯಕಾರೀ ಸಮಿತಿಯ 
ಆಯ್ಕೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಶ್ರೀ. ಎಚ್‌.ಎಂ. ಸಿದ್ದನಗೌಡರು, ತಾವು ಸಿದ್ದಪಡಿಸಿದ್ದ ೨೦ ಜನರ ಹೆಸರುಗಳ 
ಪಟ್ಟಿಯೊಂದನ್ನು ಓದಿ, ಆ ೨೦ ಜನರ ಹೆಸರನ್ನೂ ಕಾರ್ಯಕಾರೀ ಸಮಿತಿಗೆ ತಾವು ಸೂಚಿಸುತ್ತಿರುವುದಾಗಿ ತಿಳಿಸಿದರು. 
ಡಾ:ವಸುಂಧರಾ ಫಿಲಿಯೋಜಾ, ಡಾ: ಪ್ರತಿಭಾ ಚಿಣ್ಣಪ್ಪ ಅವರೊಂದಿಗೆ ಸರ್ವ ಸದಸ್ಮರೂ ಸೂಚಿತವಾಗಿದ್ದ ೨೦ ಜನರೂ 
ಕಾರ್ಯಕಾರೀ ಸಮಿತಿಯಲ್ಲಿರಲು ಅನುಮೋದನೆ ನೀಡಿದರು. 


ಅಕಾಡೆಮಿಯ ಮುಂದಿನ ಅಂದರೆ ಏಳನೆಯ ವಾರ್ಷಿಕ ಸಮ್ಮೇಳನವನ್ನು ಮೈಸೂರಿನಲ್ಲಿ ನಡೆಸುವಂತೆ ಜೆ.ಎಸ್‌.ಎಸ್‌. 
ಶಿಕ್ಷಣ ಸಂಸ್ಥೆಯಿಂದ ಆಹ್ವಾನ ಬಂದಿರುವುದನ್ನು ಸಭೆಗೆ ತಿಳಿಸಲಾಯಿತು. ಅದನ್ನು ಸರ್ವಸದಸ್ಮರೂ ಅಹ್ವಾನಿಸಿದರು ಪ್ರಧಾನ 
ಕಾರ್ಯದರ್ಶಿ ಡಾಃ ಎಚ್‌.ಎಸ್‌. ಗೋಪಾಲರಾವ್‌ ಅವರು ಅಧ್ಯಕ್ಷರು ಸಹಿತ, ಸರ್ವಸದಸ್ಕರಿಗೂ ವಂದನೆ ಸಲ್ಲಿಸಿದರು. 


"ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆ' 


ಈ ವರ್ಷ ಜುಲೈ ತಿಂಗಳು ೧೨ ರಂದು ರಾಯಚೂರಿನಲ್ಲಿ ನಡೆದ ಅಕಾಡೆಮಿಯ ಸರ್ವಸದಸ್ಯರ ಸಭೆಯು ಐತಿಹಾಸಿಕ 
ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಆಗಸ್ಟ್‌ ೧೬ರಿಂದ ಒಂದು ವಾರ ಕಾಲ ಸಪ್ತಾಹವನ್ನಾಗಿ ಆಚರಿಸಲು ತೀರ್ಮಾನಿಸಿತು. 
ಅದರಂತೆ ೧೬.೮.೯೨ರಿಂದ ಒಂದು ವಾರ ಕರ್ನಾಟಕದಾದ್ಕಂತ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಗಳನ್ನು ತಮ್ಮ 
ಮಿತಿಗೆ ತಕ್ಕಂತೆ ಹಮ್ಮಿಕೊಳ್ಳಲು ಅಕಾಡೆಮಿಯು ಎಲ್ಲಾ ಸದಸ್ಕರನ್ನು ಮಾತ್ರವಲ್ಲದೆ, ಕರ್ನಾಟಕದಾದ್ಯಂತ ಇರುವ ಎಲ್ಲಾ 
ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರನ್ನೂ ಪತ್ರ ಮುಖೇನ ಕೋರಲಾಯಿತು. ಅಕಾಡೆಮಿಯ ಅನೇಕ ಸದಸ್ಮರು 
ಕಾರ್ಯಕ್ರಮವನ್ನು ನಡೆಸಲು ಉತ್ಸಾಹಿಗಳಾಗಿ ಭಿತ್ತಿ ಪತ್ರಗಳಿಗಾಗಿ ಕೋರಿಕೆ ಸಲ್ಲಿಸಿದರು. ನಮ್ಮ ಮನವಿಯನ್ನು ಪುರಸ್ಕರಿಸಿ 
ಅನೇಕ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಭಿತ್ರಿಪತ್ರಗಳಿಗಾಗಿ ಕೋರಿಕೆ ಸಲ್ಲಿಸಿದರು. ಈ ವರ್ಷ ನಮ್ಮ ಈ 
ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಹತ್ತು ಸಾವಿರ ರೂಪಾಯಿಗಳ 
ನೆರವಿನ ಮೂಲಕ ಆರ್ಥಿಕ ಬೆಂಬಲ ಕೊಟ್ಟಿದ್ದರ ಫಲವಾಗಿ, ನಾವು ಐತಿಹಾಸಿಕ ಪರಂಪರೆ ವ್ಯಾಪಕವಾಗಿ ನಡೆಸಲು 
ಕಾರಣವಾಯಿತು. ನ 


ಭಿತ್ತಿ ಪತ್ರಗಳನ್ನು ಆಗಸ್ಟ್‌ ೧೬ಕ್ಕೆ ಮೊದಲೇ ತಲುಪುವಂತೆ ನಮ್ಮ ಆಸಕ್ತ ಸದಸ್ಮರು ಮತ್ತು ಪದವಿಪೂರ್ವ 
ಕಾಲೇಜುಗಳ ಪ್ರಾಂಶುಪಾಲರಿಗೆ ಅಂಚೆಯ ಮೂಲಕ ಕಳುಹಿಸಲಾಯಿತು. ೧೬.೮.೧೯೯೨ರಂದು ಬೆಂಗಳೂರಿನ ವೆಂಕಟಪ್ಪ 
ಚಿತ್ರಶಾಲೆಯಲ್ಲಿ ಅಕಾಡೆಮಿಯು ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮವನ್ನು 
ಕರ್ನಾಟಕ ವಿಧಾನಸಭಾಧ್ಯಕ್ಷ ಶ್ರೀ ಎಸ್‌.ಎಂ. ಕೃಷ್ಣ ಅವರು ಉದ್ಭಾಟಿಸಿದರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಜಿ. 
ನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿದ್ದ ಸಭೆಯ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊ: ಜಿ.ಎಸ್‌. 


ಇತಿಹಾಸ ದರ್ಶನ ೨೮೯ 


ದೀಕ್ಷಿತ್‌ ಅವರು ವಹಿಸಿದ್ದರು. ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕ ಸಮಾರಂಭಗಳ 
ಸ್ವರೂಪದಲ್ಲಿ ಭಾಷಣ, ವಿಚಾರಗೋಷ್ಠಿ ಇತ್ಕಾದಿ ವ್ಯಾಪಕ ಕಾರ್ಯಕ್ರಮಗಳನ್ನು ನಡೆಸಿದ ವರದಿಗಳು ಇಲ್ಲಿಗೆ ತಲುಪಿದ್ದು 
ಅವುಗಳ ಕ್ರೋಢೀಕೃತ ವರದಿಯನ್ನು ಮುಂದೆ ನೀಡಲಾಗಿದೆ. ; 


ಜಯಪುರದ ಪ್ರೌಢಶಾಲೆ, ಚಿಕ್ಕಮಗಳೂರು ಜಿಲ್ಲೆ; ಬೆಳಗಾವಿಯ ರಾಜಾ ಲಖಮಗೌಡ ಲಾ ಕಾಲೇಜು; ಕೂಡ್ಲಿಗಿಯ 
ಎಸ್‌.ಎ.ವಿ.ಟಿ. ಸರಕಾರಿ ಪ್ರಥಮ ದರ್ಜೆ ಕಾಲೇಜು; ರೋಣದ ಕೆ.ವಿ.ಎಸ್‌. ಪ್ರೌಢಶಾಲೆ ಮತ್ತು ಶ್ರೀ ಮಡಿವಾಳ 
ಮಾಚಿದೇವ ಸಂಘದ ಶ್ರೀ ಶಾರದಾ ಸಂಯುಕ್ತ ಪದವಿಪೂರ್ವಕಾಲೇಜು; ಶಿರಹಟ್ಟಿಯ ಪದವಿ ಪೂರ್ವ ಕಾಲೇಜು ಮತ್ತು 
ತಹಸೀಲ್‌ದಾರ್‌ ಕಛೇರಿ; ಕೌಜಗೇರಿಯ ವಿ.ಎಫ್‌. ಪಾಟೀಲ ಪ್ರೌಢಶಾಲೆ; ಬೆಳ್ಳಟ್ಟಿ, (ಶಿರಹಟ್ಟಿ ತಾ) ಮಂಡಳ ಪಂಚಾಯತಿ; 


ಅಗಳಗಂಡಿಯ ಸರ್ಕಾರಿ ಪ್ರೌಢಶಾಲೆ; ನಿಡುಗುಂಡಿ ಅನ್ನದಾನೇಶ್ವರ ಪ್ರೌಢಶಾಲೆ; ಮುಳುಗುಂದದ (ಧಾರವಾಡ ಜಿ) ' 


ಪುರಸಭೆ; ಗದಗಿನ ಸಾಹಿತ್ಯ ಕಲಾವೇದಿಕೆ; ಬೆಳಗಾವಿಯ ಎಸ್‌.ಎಸ್‌. ಸಂಯಕ್ತ ಪದವಿಪೂರ್ವಕಾಲೇಜು ಚಿತ್ರದುರ್ಗ; 
ಸರ್ಕಾರಿ ಕಲಾ ಕಾಲೇಜು; ಅರಕಲವಾಡಿ (ಮೈಸೂರು ಜಿಲ್ಲೆ) ಜೆ.ಎಸ್‌.ಎಸ್‌. ಪ್ರೌಢಶಾಲೆ; ಹರಪನಹಳ್ಳಿಯ ಎಸ್‌. 
ಯು.ಜೆ.ಎಂ. ಪದವಿಪೂರ್ವ ಕಾಲೇಜು; ಬೆಳವಣಿಕೆಯ ಶ್ರೀ ವೀರಭದ್ರೇಶ್ವರ ಸಂಯುಕ್ತ ಪದವಿಪೂರ್ವ ಕಾಲೇಜು; 
ಚೌಳಹಿರಿಯೂರಿನ ಸರ್ಕಾರಿ ಕಿರಿಯ ಕಾಲೇಜು; ತಾ (ಶಿರಹಟ್ಟಿ ತಾ) ಮಂಡಳಿ ಪಂಚಾಯಿತಿ; ಹುಕ್ಕೇರಿಯ 
ಪ್ರಿಯದರ್ಶಿನಿ: ಶಿಕ್ಷಕರ ತರಬೇತಿ ಶಾಲೆ; ರಾಯಚೂರಿನ ಎಸ್‌.ಸಿ. ಎ. ಬಿ. ಕಾನೂನು ಮಹಾವಿದ್ಕಾಲಯ; ಜಾಲಿಹಾಳದ 
(ಬಿಜಾಪುರ ಜಿ) ನೂತನ ಪ್ರೌಢಶಾಲೆ; ರಾಜೂರಿನ ಇಸ ಜಿಲ್ಲೆ) ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ, ನಾಗಾವಿಯ 
(ಧಾರವಾಡ ಜಿ) ಮಂಡಳ ಪಂಚಾಯತಿ; ಶಿರ್ವದ ಮೂಲ್ಕಿ ಸುಂದರರಾಮಶೆಟ್ಟಿ ಡಿಗ್ರಿ ಕಾಲೇಜು; ನರಗುಂದದ (ಧಾರವಾಡ 
ಜಿ) ಸರ್ಕಾರಿ ಪ್ರೌಢಶಾಲೆ. 


ಗಜೇಂದ್ರಗಡದ ಶ್ರೀ ಕನಕದಾಸ ಪ್ರೌಢಶಾಲೆ, ಬಾಗನೂರ ಪ್ರೌಢಶಾಲೆ, ಆದರ್ಶ ಯುವಕರ ಸಂಘ; ಯರೇಟ್ಕಾಲೇರಿಯ 
(ಧಾರವಾಡ ಜಿ:) ಶ್ರೀ ಅನ್ನದಾನೇಶ್ವರ ವಿಜಯ ಮಹಾ ವಿದ್ಯಾಲಯ; ನರಗುಂದದ (ಧಾರವಾಡ ಜಿ:) - ಬಾಲಕರ 
ಪ್ರೌಢಶಾಲೆ; ಇಟಗಿಯ (ಧಾರವಾಡ ಜಿ:) ಗವಿಮಠ, ಗಜಾನನ ಯುವ ಮಂಡಳಿ; ನವಿಲಗುಂದ ಶ್ರೀ ಅಜ್ಞಾತ 
ನಾಗಲಿಂಗಸ್ವಾಮಿ ಪ್ರೌಢಶಾಲೆ, ಬಾಲಕಿಯರ ಮಾದರಿ ಪ್ರೌಢಶಾಲೆ, ಬಾಲಕರ ಮಾದರಿ ಪ್ರೌಢಶಾಲೆ; ಚಳ್ಳಕೆರೆಯ ರವೀಂದ್ರ 
ಪದವಿ ಪೂರ್ವ ಕಾಲೇಜು; ಕುಡಿತಿನಿ-ಎಚ್‌. ಬಿ. ಪ್ರೌಢಶಾಲೆ; ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ - ಬಾನುಕೋಟಿಮಠ ಬಳ್ಳಾರಿ 
ಜಿಲ್ಲಾ ಬೆಳಕು ವಾರಪತ್ರಿಕೆ; ಬಸವಕಲ್ಯಾಣ ನವೋದಯ ವಿದ್ಯಾಲಯ. 


ಇದಲ್ಲದೆ ಇಂಡಿಯ ಪದವಿ ಪೂರ್ವ ಕಾಲೇಜು, ಗೆಣಿಕೆಹಾಳಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು 
ಕೂಡ್ಲಿಗಿ, ಗುಡೇ ಕೋಟೆ ಮತ್ತು ಹೊಸಹಳ್ಳಿಗಳಲ್ಲೂ ಕಾರ್ಯಕ್ರಮಗಳು ನಡೆದ ಬಗ್ಗೆ ವರದಿಗಳ ಬಂದಿವೆ. ಮೇಲ್ಕಂಡ ಎಲ್ಲಾ 
ಕಾರ್ಯಕ್ರಮಗಳಲ್ಲೂ ಅನೇಕ ವಿದ್ವಾಂಸರು ಮತ್ತು ಗಣ್ಮರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರತ್ಕಕ್ಸವಾಗಿ 
ಪರೋಕ್ಸವಾಗಿ ಪಾಲ್ಗೊಂಡು ಸಹಕರಿಸಿದ ಎಲ್ಲರಿಗೂ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಧನ ಸಹಾಯ ನೀಡಿದ 
ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಗೂ ಅಕಾಡೆಮಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 


ಇತಿಹಾಸ ಪರೀಕ್ಷೆಗಳು 


ಅಕಾಡೆಮಿಯು ದ್ವಿತಿಯ ಪಿ.ಯು.ಸಿ.ಯ ಇತಿಹಾಸದ ವಿದ್ಯಾರ್ಥಿಗಳಿಗೆ ನಡೆಸುವ ಪ್ರಶಸ್ತಿ ಮತ್ತು ೧೮ ವರ್ಷ 
ಮೀರಿದವರಿಗೆ ನಡೆಸುವ "ಪರಿಣತ' ಪರೀಕ್ಷೆಗಳನ್ನು ೧೯೯೨ನೆಯ ಸಾಲಿನಲ್ಲಿ ಕರ್ನಾಟಕದ ನಾಲ್ಕು ಕೇಂದ್ರಗಳಲ್ಲಿ ನಡೆಸಲಾಯಿತು. 
ಪ್ರಶಸ್ತಿ ಪರೀಕ್ಷೆಗಳಿಗೆ ಒಟ್ಟು ೪೨೩೫ ವಿದ್ಯಾರ್ಥಿಗಳು, ಪರಿಣತ ಪರೀಕ್ಷೆಗಳಿಗೆ ೩೧ ಜನ ಕುಳಿತಿದ್ದು ಬೆಂಗಳೂರು ಕೇಂದ್ರದಲ್ಲಿ 
ಶ್ರೀ ಜೆ.ಎಸ್‌. ವೆಂಕಟರಾಜು, ಶ್ರೀ ಟಿ.ಜಿ. ನರಸಿಂಹಮೂರ್ತಿ, ಮೈಸೂರು ಕೇಂದ್ರದಲ್ಲಿ ಡಾ: ಎಂ. ಎಸ್‌. ಕೃಷ್ಣಮೂರ್ತಿ, 
ಧಾರವಾಡ ಕೇಂದ್ರದಲ್ಲಿ ಪ್ರೊ॥ ಸಿ.ವಿ. ಮಠದ್‌, ಗುಲ್ಬರ್ಗಾ ಕೇಂದ್ರದಲ್ಲಿ ಪ್ರೊ ॥ ವಸಂತ ಕುಷ್ಟಗಿ ಅವರು ಪರೀಕ್ಷೆಗಳು 


೨೯೦ ಇತಿಹಾಸ ದರ್ಶನ 


ಹ್‌ ಹಾಚಾ ಚ್‌ ಚೌ 


ಸಮರ್ಪಕವಾಗಿ ನಡೆಯಲು ಜವಾಬ್ದಾರಿ ಹೊತ್ತು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಅಕಾಡೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. 
ಎರಡೂ ಪರೀಕ್ಷೆಗಳು ಸಂಪೂರ್ಣ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಸಿ.ಆರ್‌. 
ಗಾಡಗೋಳಿ ಅವರಿಗೆ ಅಕಾಡೆಮಿಯು ಧನ್ಮವಾದಗಳನ್ನರ್ಪಿಸುತ್ತದೆ. 


ಕಾರ್ಯಕಾರೀ ಸಮಿತಿಯ ಸಭೆಗಳು 


೧೯೯೨ನೆಯ ಸಾಲಿನಲ್ಲಿ ಅಕಾಡೆಮಿಯ ಕಾರ್ಯಕಾರೀ ಸಮಿತಿಯು ಬೆಂಗಳೂರಿನಲ್ಲಿ ಆರು ಬಾರಿ (೯-೧-೯೨, 
೧೦-೩-೯೨, ೨೨-೪-೯೨, ೧೭-೬-೯೨, ೪-೮-೯೨, ೩೦-೯-೯೨) ಮತ್ತು ರಾಯಚೂರಿನಲ್ಲಿ ಒಮ್ಮೆ (೧೩-೭-೯೨) 
ಒಟ್ಟು ೭ ಬಾರಿ ಸಭೆ ಸೇರಿ ಅಕಾಡೆಮಿಯ ವಿವಿಧ ಕಾರ್ಯಗಳ ಬಗ್ಗೆ ಚರ್ಚಿಸಿ ಅಕಾಡೆಮಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ 
ನಡೆಸಲು ಸಹಕರಿಸಿರುತ್ತಾರೆ. ಕಾರ್ಯಕಾರೀ ಸಮಿತಿಯ ಎಲ್ಲಾ ಸದಸ್ಮರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನನ್ನ 
ಆದ್ಮಕರ್ತವ್ಮವಾಗಿದೆ. ೧೨-೭-೯೨ರಂದು ರಾಯಚೂರಿನಲ್ಲಿ ನಡೆದ ಸರ್ವ ಸದಸ್ಮರ ಸಭೆಯಲ್ಲಿ ಮುಂದಿನ ಎರಡು 
ವರ್ಷಗಳಿಗೆ ಸರ್ವಾನುಮತದಿಂದ ಆಯ್ಕೆಯಾದ. ೨೦ ಜನಗಳ ಹೊಸ ಕಾರ್ಯಕಾರೀ ಸಮಿತಿಯು, ೧೩-೭-೯೨ ರಂದು 
ರಾಯಚೂರಿನಲ್ಲೇ ನಡೆದ ಕಾರ್ಯಕಾರೀ ಸಮಿತಿಯ ಸಭೆಯಲ್ಲಿ ಹೊಸ ಪದಾಧಿಕಾರಿಗಳನ್ನೂ ಸರ್ವಾನುಮತದಿಂದ 
ಆಯ್ಕೆಮಾಡಿತು. ಕಳೆದ ಎರಡು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಕಾರ್ಯಕಾರೀ ಸಮಿತಿಯ ಸದಸ್ಮರು ಅಕಾಡೆಮಿಯು 
ಸುಪುಷ್ಟವಾಗಿ ಬೆಳೆಯಲು ಕಾರಣರಾಗಿದ್ದಾರೆ. ಅದಕ್ಕಾಗಿ ಅಂದಿನ ಕಾರ್ಯಕಾರೀ ಸಮಿತಿಯ ಸದಸ್ಮರು ಮತ್ತು ಪದಾಧಿಕಾರಿ 
ಗಳಿಗೆ ನಾನು ಅಕಾಡೆಮಿಯ ಎಲ್ಲಾ ಸದಸ್ಮರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 


ಸದಸ್ಯರ ಸಂಖ್ಯೆ 
ಈ ವಾರ್ಷಿಕ ಮಹಾಸಭೆಗೆ ಸೂಚನೆಯನ್ನು ಕಳುಹಿಸುವ ವೇಳೆಗೆ ಅಕಾಡೆಮಿಯ ಆಜೀವ ಸದಸ್ಮರ ಹಾಗೂ ಸಾಮಾನ್ಯ 


ಸದಸ್ಯರ ವಿವರಗಳು ಕ್ರಮವಾಗಿ ಹೀಗಿದೆ. ೧೯೮೬-೮೭ ೧೩೧, ೧೯೮೭-೮೮:೧೧-೧೩೧, ೧೯೮೮-೯೯:೬೭-೧ ೪೨ 
೧೯೮೯-೯೦:೨೯೫-೨೫೦, ೧೯೯೦-೯೧:೩೫೨-೨೯೦ . 


ಉತ್ತರ ಕರ್ನಾಟಕದ ಸಂಸ್ಕೃತಿ ಸಂವರ್ಧನೆ 


ಕರ್ನಾಟಕದ ಉತ್ತರ ಭಾಗದ ಬಳ್ಳಾರಿ, ಬೀದರ್‌, ರಾಯಚೂರು, ಗುಲ್ಬರ್ಗಾ, ವಿಜಾಪುರ, ಬೆಳಗಾವಿ, ಧಾರವಾಡ 
ಮತ್ತು ಕಾರವಾರ ಜಿಲ್ಲೆಗಳ ಇತಿಹಾಸ ಮತ್ತು ಸಂಸ್ಕೃತಿಗಳ ವ್ಯಾಸಂಗಕ್ಕಾಗಿ ಡಾ! ಶ್ರೀನಿವಾಸ ಹಾವನೂರ್‌ ಮತ್ತು 
ಡಾ ಎಚ್‌. ಎಸ್‌. ರಘುನಾಥಭಟ್‌ ಅವರ ನೇತೃತ್ವದಲ್ಲಿ ನೃಪತುಂಗ ಸಂಸ್ಕತ ಸಂಶೋಧನ ಕೇಂದ್ರವು ಅಕಾಡೆಮಿಯ 
ಆಶ್ರಯದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. 


ಅಕಾಡೆಮಿಯ ಘಟಕಗಳು 


ಶ್ರೀ ಕುಂ. ಬಾ. ಸದಾಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಯ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಶ್ರೀ ತ. ರಂ. ಕೃಷ್ಣೇ 
ಗೌಡ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರ ಘಟಕಗಳು ಕಾರ್ಯ ನಿರ್ವಹಿಸುತ್ತಿವೆ. ಬಳ್ಳಾರಿ ಜಿಲ್ಲಾ ಘಟಕವು 
ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದೆ. ಬೆಂಗಳೂರು ನಗರ ಘಟಕವು ಅಧ್ಯಯನ 
ಪ್ರವಾಸವನ್ನು ಹಮ್ಮಿಕೊಂಡು ಸದಸ್ಯರಲ್ಲಿ ಇತಿಹಾಸಾಸಕ್ತಿಯನ್ನು ಬೆಳೆಸುತ್ತಿದೆ. 


ಸಂತಾಪ ಸೂಚನೆ 


ಅಕಾಡೆಮಿಯ ಸದಸ್ಯರಾಗಿದ್ದ ಪ್ರೊ॥ ಆರ್‌. ಪರಿಮಳ ಮತ್ತು ಪ್ರೊ! ಶಿವಗಣೇಶಮೂರ್ತಿ ಅವರು ಕಳೆದ ವರ್ಷ 
ನಿಧನರಾದರು. ಅವರ ನಿಧನದ ಬಗ್ಗೆ ಅಕಾಡೆಮಿಯು ತೀವ್ರ ಸಂತಾಪ ಸೂಚಿಸುತ್ತದೆ. 


' ಇತಿಹಾಸ ದರ್ಶನ ೨೯೧ 


ಅಕಾಡೆಮಿಯ ವಿಳಾಸದ ಬದಲಾವಣೆ 


ಆರಂಭವಾದಾಗಿನಿಂದಲೂ ಅಕಾಡೆಮಿಯು ಇದರ ಸ್ಥಾಪಕ ಸದಸ್ಕರಲ್ಲೊಬ್ಬರಾದ ಶ್ರೀ.ಅ ಲ. ನರಸಿಂಹನ್‌ ಅವರ 
ಮನೆಯ ವಿಳಾಸವನ್ನು ತನ್ನ ವ್ಯವಹಾರಕ್ಕೆ ಬಳಿಸಿಕೊಂಡಿತ್ತು. ಶ್ರೀ ಅ.ಲ. ನರಸಿಂಹನ್‌ ಅವರ ಮಾವ ಶ್ರೀ.ಎಂ. ನಾಗಪ್ಪನವರ 
ವಿಶ್ವಾಸದಿಂದಾಗಿ ನಮಗೆ ಈ ಆಶ್ರಯ ದೊರೆತಿತ್ತು. ಅಕಾಡೆಮಿಗೆ ಆಶ್ರಯ ನೀಡಿದ್ದ ಶ್ರೀ ಎಂ. ನಾಗಪ್ಪನವರ ಕುಟುಂಒ ವರ್ಗದ 
ಎಲ್ಲರಿಗೂ ಅಕಾಡೆಮಿಯು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಈಗ ಅಕಾಡೆಮಿಯು ಬೆಂಗಳೂರಿನ ನರಸಿಂಹ ಜಾ 
ಕಾಲೋನಿಯಲ್ಲಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆವರಣದಲ್ಲಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡ ಸಿ, 
ಅಲ್ಲಿಂದಲೇ ತನ್ನ ಕಾರ್ಯ ನಿರ್ವಹಿಸುತ್ತಿದೆ. ನಮಗೆ ಆಶ್ರಯ ನೀಡಿದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ.) 
ಅಕಾಡೆಮಿಯು ಧನ್ಯವಾದ ಸಲ್ಲಿಸುತ್ತದೆ. 
ಕೃತಜ್ಞತೆಗಳು 

ಕಳೆದ ವರ್ಷ ಅಕಾಡೆಮಿಯ ೬ನೆಯ ವಾರ್ಷಿಕ ಸಮ್ಮೇಳನವನ್ನು ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟ 
ರಾಯಚೂರಿನ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಹಿರಿಯ 
ವಕೀಲರಾದ ಶ್ರೀ.ಎಂ. ನಾಗಪ್ಪ, - ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಾರಸಮಲ್‌ ಸುಖಾಣಿ ಮತ್ತಿತರರು 
-ಶ್ರೀ ಬಸವರಾಜ್‌, ಶ್ರೀ ಮಲ್ಲಿಕಾರ್ಜುನ, ಶ್ರೀ ನಂ ಪಾಟೀಲ್‌, ಶ್ರೀ ಧೃ್ಯವನಾರಾಯಣ್‌ ಮತ್ತಿತರರಿಗೆ ಹೃತ್ಪೂರ್ವಕ 
ಧನ್ಯವಾದಗಳನ್ನು ಸಲ್ಲಿಸುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. 


ಅಕಾಡೆಮಿಯು ಹಮ್ಮಿಕೊಂಡಿರುವ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ರೂ, ೧೦,೦೦೦ಗಳ ನೆರವು ನೀಡಿಕೆ 
ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶಕರಾದ ಡಾ॥ ಡಿ.ವಿ. ದೇವರಾಜ್‌ ಅವರಿಗೂ ಅಕಾಡೆಮಿಗೆ 
ದೇಣಿಗೆಯಾಗಿ ತಲಾ ೫೦೦.೦೦ ರೂ. ಗಳನ್ನು ನೀಡಿರುವ ಹುಬ್ಬಳ್ಳಿಯ ಶ್ರೀ ಮುರಳೀಧರ ಪಾಸ್ತೆ ಮತ್ತು ಚಿತ್ರದುರ್ಗದ ಶ್ರೀ 
ಟಿ. ಶಂಬುಲಿಂಗಪ್ಪ ಅವರಿಗೂ ಕೃತಜ್ಞತೆಗಳು ಸಲ್ಲುತ್ತವೆ. ಅಕಾಡೆಮಿಯ ಇತಿಹಾಸ ದರ್ಶನದ ಆರು ಮತ್ತು ಏಳನೆಯ 
ಸಂಚಿಕೆಗಳ ಪ್ರಕಟಣೆಗೋಸ್ಕರ ಒಟ್ಟು ೧೦,೦೦೦ ರೂ. ಗಳ ಧನಸಹಾಯ ನೀಡಿದ ದೆಹಲಿಯ ಐ.ಸಿ.ಎಚ್‌. ಆರ್‌. ಸಂಸ್ಥೆಗೂ 
ಅಕಾಡೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. 

ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೆ, ನಮ್ಮ ಧ್ಯೇಯೋದ್ದೇಶಗಳ ಈಡೆರಿಕೆಗೆ ಸಹಾಯಹಸ್ತ, 
ನೀಡಿರುವ ಸಮಸ್ತರಿಗೆ ಮತ್ತು ನಮ್ಮ ಈ ವರ್ಷದ ಸಮ್ಮೇಳನಕ್ಕೆ ಮೈಸೂರಿನಲ್ಲಿ ಅವಕಾಶ ನೀಡಿದ ಪೂಜ್ಯ ಶ್ರೀ ಶಿವರಾತ್ರೀಶ್ವರ 
ದೇಶಿಕೇಂದ್ರ ಸ್ವಾಮಾಜಿಗಳಿಗೆ ಮತ್ತು ಮೈಸೂರಿನ ಪುರಪಿತೃ ಶ್ರೀ ಧೃವಕುಮಾರ್‌ ಮತ್ತಿತರ ನಾಗರಿಕ ಗಣ್ಮರಿಗೆ ಅಕಾಡೆಮಿಯು 
ಸದಾ ಕೃತಜ್ಞವಾಗಿರುತ್ತದೆ. 

ಎಚ್‌. ಎಸ್‌. ಗೋಪಾಲರಾವ್‌ 
ಪ್ರಧಾನ ಕಾರ್ಯದರ್ಶಿ 


೨೯೨ ; | ಇತಿಹಾಸ ದರ್ಶನ 


